ಮಣ್ಣು ಶಿಲೀಂಧ್ರಗಳ ಕೃಪಿಡಿ 


ಮೂಲ 
ಜೋಸೆಫ್‌ ಸಿ ಗಿಲ್ಮನ್‌ 


ಅನುವಾದ 


ದಾಸಪ್ಪ 





“ಇ 
1979 

ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ಎಶ್ವವಿದ್ಯಾನಿಲಯ, ಬೆ೦ಗಳೂರು 


ಪ್ರಕಟಣೆ : 73 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮೂಲ 
ಜೋಸೆಫ್‌ ಸಿ. ಗಿಲ್ಮನ್‌ 
ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು 
ಐಯೋವ ಸ್ಟೇಟ್‌ ವಿಶ್ವವಿದ್ಯಾನಿಲಯ 





ಸiಅ'z೨ 
ಕನ್ನಡ ಅಧ್ಯ ಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-880 04 





A MANUAL OF SOIL ೧ಟ110| - by Joseph C. Gilman (Revised 
Second Editon) Published by The fowa State University Press, 
Ames, lowa, U.S.A. is translated by H. Dasappa and 
Published by The University of Agricultural Sciences, 
Bangalore-560024, First Edition, 1979, Copies 1000. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ (ಜೋಸೆಫ್‌ ಸಿ. ಗಿಲ್ಮನ್‌ ಅವರ "ದಿ ಮ್ಯಾನ್ಯುಯೆರ್ಲ 

ಆಫ್‌ ಸಾಯಿಲ್‌ ಫಂಗೈ' ಪುಸ್ತಕದ ಭಾಷಾಂತರ), ಕೃಷಿ ವಿಶ್ವವಿದ್ಯಾನಿಲಯದ 

ಕನ್ನಡ ಅಧ್ಯಯಂನ ವಿಭಾಗದಿಂದ ಸಿದ್ಧಗೊಂಡು ಸಂವಹನ ಸಮಿತಿ ಪ್ರಕಾಶಿತ, 
ಪ್ರಥಮ ಮುದ್ರಣ 1979, ಪ್ರತಿಗಳು 1000, ಪ್ರಟಗಳು ಜಜಜi+ 718. 

ಬೆಲೆ: ಸಾದಾ ಪ್ರತಿ ರೂ. 45-00 

ಕ್ಯಾಲಿಕೊ ಪ್ರತಿ ರೂ. 50-00 


(೧) ಹಕ್ಕುಗಳನ್ನು ಕೃಷಿ ವಿಶ್ವವಿದ್ಯಾನಿಲಯವು ಕಾಯ್ದಿರಿಸಿದೆ. 


ವೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


ಶ್ರೀಮತಿ ಉಪಾಕಿರಣ್‌ 


ಭಾಷಾಂತರ ಪರಿಶೀಲನೆ 
ಡಾ| ಎಚ್‌. ಸಿ. ಗೋವಿಂದು 
ಸಸ್ಯರೋಗ ನಿದಾನಶಾಸ್ತ್ರ ಪ್ರಾಧ್ಯಾಪಕರು 
ಹಾಗೊ 
ಕೃಷಿ ಶಿಕ್ಷಣ ನಿರ್ದೇಶಕರು 


ಮುದ್ರಕರು 
ಕೃಷಿ ವಿಶ್ವವಿದ್ಯಾನಿಲಯದ ಅಚ್ಚುಕೂಟ 
ಹೆಬ್ಬಾಳ, ಬೆಂಗಳೂರು - 560924 


ಶುಲಪಶಿಗಳ ಹಾರೈಕೆ 


ಇಂದಿನ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕೃಷಿ ಉತ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ್ಚಳವು ಕೃಷಿ 
ಸಂಶೋಧನೆಗಳ ಫಲಿತಾಂಶಗಳನ್ನ ಳವಡಿಸುವಿಕೆಯನ್ನು ಅವಲಂಬಿಸಿದೆ. ಕಳೆದ ಒಂದು 
ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾ ಮುಖವಾಗಿ ಬೆಳೆದಿದೆ. ಅದರ ಪ್ರಯೋಜನ 
ವನ್ನು ಕೆಲವು ರೈತರು ಪಡೆದಿದ್ದಾರೆ. ಅವರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿಯನ್ನು 
ಸಾಧಿಸಿ ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಸಾಧ್ಯವೆಂಬ ಭರವಸೆಯ 
ದೃಷ್ಟಾಂತವೆನಿಸಿದ್ದಾರೆ. ಈ ಆಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ 
ಉಳಿಯದೆ ಸಾರ್ವತ್ರಿಕಪಾಗಬೇಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿ ಪ್ರಗತಿ ಹಾಗೂ 
ಸಾಮಾಜಿಕ ಕಲ್ಯಾಣ ಮೂಡಿಬರುತ್ತವೆ. ಈ ಕಾರ್ಯಸಾಧನೆಯಲ್ಲಿ ಕೃಷಿ ವಿಜ್ಞಾನ 
ಸಾಹಿತ್ಯ ರಚನೆಯು ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ 
ಪುಸ್ತಕಗಳು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟವಾಗುತ್ತಿರುವುದು ಔಚಿತ್ಯಪೂರ್ಣವಾಗಿದೆ. 

ಸ್ವಾತಂತ್ರಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ ಭಾಷೆ 
ಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೇನೆ ಇತರ ಎಲ್ಲ ಪ್ರಾದೇಶಿಕ 
ಬೆಳವಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲವಾರು ಭಾಷೆಗಳು ಬಳಕೆ 
ಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳೂ ಸಮತೂಕವಾಗಿ ಬೆಳೆದು ಬಂದಾಗಲೇ 
ರಾಷ್ಟ್ರದ ಸಮಗ್ರತೆ ಬೆಳೆದು ಬರುತ್ತದೆ. ಈ ಭಾಷೆಗಳು ಸಾಕಷ್ಟು ಅಭಿವೃದ್ಧಿ 
ಹೊಂದಿದಾಗ ಶಿಕ್ಷಣ ಮಾಧ್ಯಮಗಳಾಗಲು ಸಮರ್ಥವಾಗುತ್ತವೆ. ನಾಡಿನ ಭಾಷೆಗಳೆಲ್ಲ 
ವನ್ನೂ ಶಿಕ್ಷಣ ಮಾಧ್ಯಮಗಳಾಗುವಂತೆ ಬಲಗೊಳಿಸುಪ ಹೊಣೆ ವಿವಿಧ ವಿಶ್ವವಿದ್ಮಾ 
ನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿ ಶಿಕ್ಷಣ ಮಾಧ್ಯಮ 
ಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದದ್ದು ಕೃಷಿ ವಿಶ್ವವಿದ್ಯಾನಿಲಯಗಳ 
ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯಸಾಧನೆಗೋಸುಗ 
ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟು ದಿನ ಇಂಗ್ಲಿಷ್‌ 
ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು, ಬಳಕೆ ನಡೆಯಿಸಿದ ಶಿಕ್ಷಕ ಹಾಗೂ ವಿಜ್ಞಾನಿಗಳಿಗೆ 
ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡುವುದು ಸುಲಭಕಾರ್ಯವೇನಲ್ಲ. 
ಇಂಥದರಲ್ಲಿ ಈ ಕೆಲಸ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾದ ಅಲ್ಪಾವಧಿ 
ಯಲ್ಲಿ ಶತ ಗ್ರಂಥಗಳು ಪ್ರಕಟಗೊಂಡು ಜನಪ್ರಿಯವಾದುದು ಅತ್ಮಂತ ಹೆಮ್ಮೆಯ 
ಸಾಧನೆ. 

ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿ ವಿಜ್ಞಾನ ಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿಕರಿಗೆ 
ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂದೇಹವಿಲ್ಲ. ಈ ಕಾರ್ಯ ಮಿಂಚಿನ ವೇಗ 
ದಿಂದ ನಡೆಯಲೆಂದು ನಾನು ಹಾರೈಸುತ್ತೇನೆ. 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು | ಹ. ರಾ. ಅರಕೇರಿ 
ದಿನಾಂಕ: 30-3-1979 > ಕುಲಪತಿಗಳು 


ಸಂಪಾದಕರ ಮಾತು 


ಮಣ್ಣು ಅನೇಕ ಬಗೆಯ ಜೀವಿಗಳ ತೌರೆನಿಸಿದೆ. ಅವುಗಳಲ್ಲಿ ಶಿಲೀಂಧ್ರಗಳು 
ಪ್ರಾಮುಖ್ಯವಾಗಿವೆ. ಮಣ್ಣಿನಲ್ಲಿಯ ಸೇಂದ್ರಿಯ ವಸ್ತುಗಳ ವಿಭಜನೆಗೆ ಇವು ನೆರವಾಗು 
ವುದರ ಜೊತೆಗೆ ಹಲವಾರು ಬೆಳೆಗಳ ರೋಗಗಳಿಗೂ ಕಾರಣಗಳಾಗಿವೆ. ಈ ಶಿಲೀಂಧ್ರ 
ಗಳು ಅಸಂಖ್ಯಾತ. ಅವುಗಳ ವಿವರ ಈ ಪುಸ್ತಕದಲ್ಲಿದೆ. 


ಶಿಲೀಂಧ್ರಗಳ ಅಭ್ಯಾಸ ಮಾಡುವ ಸಂಶೋಧಕರಿಗೆ ಈ ಪುಸ್ತಕವು ಅತೀವ 
ಪ್ರಯೋಜನಕಾರಿಯಾಗಿವೆ. ಹಲವಾರು ರೇಖಾ ಚಿತ್ರ ಮತ್ತು ಛಾಯಾ ಚಿತ್ರಗಳಿಂದ 
ವಿಷಯ ನಿರೂಪಣೆಯ ಸ್ಪಷ್ಟತೆ ಹೆಚ್ಚಿದೆ. ಫೈಕೊಮೈೆಸಿಟಗಳು, ಆಸ್ಕೊಮೈಸಿಟಗಳು, 
ಅಸಮಾಪ್ತ ಶಿಲೀಂಧ್ರಗಳು, ಬರಡು ಶಿಲೀಂಧ್ರಗಳು ಈ ನಾಲ್ಕು ಭಾಗಗಳಲ್ಲಿ ವಿಷಯ 
ನಿರೂಪಣೆ ಸಂಯೋಜಿತಗೊಂಡಿದೆ. ಪುಸ್ತಕದ ಕೊನೆಗೆ ಸುದೀರ್ಫವಾದ ಸಂಬಂಧಿತ 
ಸಾಹಿತ್ಯದ ಪಟ್ಟಿ ಕೊಟ್ಟಿರುವುದು ಹೆಚ್ಚಿನ ಅಧ್ಯಯನಕ್ಕೆ ತುಂಬಾ ಸಹಕಾರಿಯಾಗಿದೆ. 
ಅರ್ಥಕೋಶವೂ ಸಹಿತ ವಿಷಯ ತಿಳಿವಳಿಕೆಗೆ ಸಹಾಯಕವಾಗಿದೆ. 


ಈ ಪುಸ್ತಕದ ಹಸ್ತಪ್ರತಿಯನ್ನು ಅಚ್ಚಿಗೆ ಸಿದ್ಧಪಡಿಸುವಲ್ಲಿ ಶ್ರೀಮತಿ ರಂಗಮಣಿ, 
ಒಳಚಿತ್ರ ತಯಾರಿಕೆಯಲ್ಲಿ ಶ್ರೀ ಬಿ. ಪಿ. ಅಮರೇಂದ್ರ ಕುಮಾರ್‌, ಮುಖಚಿತ್ರ ತಯಾ 
ರಿಕೆಯಲ್ಲಿ ಶ್ರೀ ಕೆ. ವಿದ್ಯಾಧರಯ್ಯ ನೆರವಾಗಿದ್ದಾರೆ. ಇವರೆಲ್ಲರಿಗೆ ಕೃತಜ್ಞತೆಗಳು. 


ಫಾಲ್ಗುಣ ಮಾಸ ಕಾಳಾಯುಕ್ತ ನಾಮ ಸಂವತ್ಸರ ವೀ. ಚ. ಹಿತ್ತಲಮನಿ 
ಶಾಲೀವಾಹನ ಶಕ 1900 ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ಏಭಾಗ ಹಾಗೂ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು560 024 ಕ. ಅ. ಸ. ಕಾರ್ಯದರ್ಶಿಗಳು 


ಮೊದಲನೆ ಮುದ್ರಣದ ಮುನ್ನುಡಿ 


ಬಹು ವ್ಯಾಪಿತ, ಸಮ್ಮಿಶ್ರಿತ ಸೂಕ್ಷ್ಮ ಜೀವಿ ಸಮೂಹಗಳಲ್ಲಿ ಮಣ್ಣು ಶಿಲೀಂಧ್ರ 
ಗಳು ಗಮನಾರ್ಹವಾದ ಗುಂಪುಗಳಾಗಿವೆ. ಆದರೂ ಸೂಕ್ಷ್ಮಜೀವಿಗಳನೇಕವುಗಳ 
ಕ್ಲಿಷ್ಟತೆ ಮತ್ತು ಪರಸ್ಪರ ಹೊಂದಾಣಿಕೆ, ಚಟುವಟಿಕೆ ವಿವರ ಹಾಗೂ ಗುರಿಗಳು 
ಶಿಲೀಂಧ್ರಗಳಲ್ಲಿ ಇನ್ನೂ ಅಸ್ಪಷ್ಟ ಮತ್ತು ಸಂಕೀರ್ಣವಾಗಿಯೇ ಇವೆ. ಶಿಲೀಂಧ್ರ 
ಸಮುದಾಯ ಮತ್ತು ಅವುಗಳ ವರ್ಧನೆಯ ಖಗ್ಗೆ ದೀರ್ಫಕಾಲದಿಂದಲೂ ಅವಿಚ್ಛಿನ್ನ 
ವಾಗಿ ಹೊಸ ಅಂಶಗಳು ಪ್ರಕಟವಾಗುತ್ತಿವೆ. 


ಮಣ್ಣು ಶಿಲೀಂಧ್ರಗಳ ಸ್ಥಾನ ತಾತ್ಕಾಲಿಕ ಅಥವಾ ಪ್ರಾಸಂಗಿಕವೆನ್ನುವ ಕಲ್ಪನೆ 
ಯನ್ನು ಎಂದೋ ಅಲ್ಲಗಳೆಯಲಾಗಿದೆ. ಶಿಲೀಂಧ್ರಗಳು ಸೂಕ್ಷ್ಮಜೀವಿ ಸಮುದಾಯ 
ಗಳ ಘಟಕಗಳಾಗಿ ಮಣ್ಣಿನಲ್ಲಿರುತ್ತವೆ. ಇದು ಈಗ ಸೂಕ್ಷ್ಮಜೀವಾಣು ತಜ್ಞರುಗಳಲ್ಲಿ 
ಆಗಿರುವ ಒಡಂಬಡಿಕೆ. ಶಿಲೀಂಧ್ರಗಳ ಗುಣಲಕ್ಷಣ, ಚಯಾಪಚಯ ಕ್ರಿಯೆ ಮತ್ತು 
ಹೊರರೂಪ ರಚನೆಗಳು ವಿಶಿಷ್ಟವಾಗಿವೆ. ಅವು ವಿಶೇಷವಾಗಿ ಬೆಳೆಗಳ ಉಳಿಕೆ ಇಲ್ಲವೇ 
ಸಸ್ಯಗಳ ಅಂಗಗಳಾದ ಬೇರು ಅಥವಾ ಎಲೆಗಳ ಕೊಳೆಯುವಿಕೆಗಳಲ್ಲಿ ಕಂಡುಬರುತ್ತವೆ. 
ಶಿಲೀಂಧ್ರಗಳು ಒಂಟಿಯಾಗಿರದೆ "ಬಿರುಗಾಳಿ ಪಡೆ'ಗಳಂತೆ, ಒಟ್ಟಾಗಿ ಮುತ್ತಿಗೆ ಹಾಕಿ 
ದಂತೆ ತೋರಿಬರುತ್ತವೆ. ತಮ್ಮ ಚಟುವಟಿಕೆಗಳಿಂದಾಗಿ ಶಿಲೀಂಧ್ರಗಳ ತಂತುಜಾಲದ 
ಮೊತ್ತ ಒಟ್ಟುಗೂಡಿರುತ್ತದೆ. ಮಣ್ಣಿನಲ್ಲಿನ ಸಾರಜನಕ ಮಾರ್ಪಾಡು ಚಕ್ರ ಮತ್ತು 
ಇಂಗಾಲ ಚಕ್ರಗಳಲ್ಲಿ ಶಿಲೀಂಧ್ರಗಳು ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತವೆ. 


ಡಾ| ಈ. ವಿ. ಅಬ್ಬೊಟ್‌ ಮತ್ತು ಈ ಗ್ರಂಥಕತೃ ತಮ್ಮ ಪ್ರಯೋಗಾಲಯದಲ್ಲಿ 
ಕೆಲ ವರ್ಷಗಳ ಹಿಂದೆ ಐಯೋವ ಮಣ್ಣಿನಲ್ಲಿರುವ ಕೆಲವು ಶಿಲೀಂಧ್ರಗಳ ವ್ಯಾಪ್ತಿಯನ್ನರಿ 
ಯಲು ಸಮೀಕ್ಷಣೆ ಮಾಡಿದರು. ಈ ಪರಿಶೋಧನೆಯಿಂದ “ಮಣ್ಣು ಶಿಲೀಂಧ್ರಗಳ 
ಒಂದು ಸಂಕ್ಷಿಪ್ತ ಸಮೀಕ್ಷಣೆ' ಎಂಬ ಪ್ರಬಂಧ ಪ್ರಕಟವಾಯಿತು. ಇದು ನಮ್ಮ ಪರಿ 
ಶೋಧಕ್ಕೊಂದು ಸಹಕಾರಿಯಾದ ಆಡಿಗಲ್ಲಾಯಿತು. ಈ ಪ್ರಬಂಧಕ್ಕೆ ಮಣ್ಣು ಸೂಕ್ಷ್ಮ 
ಜೀವಿ ವಿಭಾಗದ ಪರಿಶೋಧಕರಿಂದ ಕೈಗಾರಿಕೆ ಮತ್ತು ವೈದ್ಯಕೀಯ ಕ್ಷೇತ್ರದವರ ಅಧಿಕ 
ಬೇಡಿಕೆ ಬಂದಿತು. ಹೀಗಾಗಿ ಪ್ರತಿಗಳು ಶೀಘ್ರವಾಗಿ ತೀರಿದವು. ಬೇಡಿಕೆಗಳನ್ನು 
ಪೂರೈಸಲು 1927ರಲ್ಲಿ ತಿದ್ದುಪಡಿ ಮಾಡಿ ಅಧನ್ನು .ಪುನರ್ಮುದ್ರಿಸಬೇಕಾಗಿ ಬಂತು. . 
ನವೀಕರಿಸಿದಾಗ ಹೊಸ ಅಂಶಗಳನ್ನು ಆ ಪ್ರಕಟಣೆಯಲ್ಲಿ ಸೇರಿಸಲಾಯಿತು. 


viii ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಈ ಮಣ್ಣು ಶಿಲೀಂಧ್ರ ಕೈಪಿಡಿಯು ಸಂಶೋಧಕರಿಗೆ ತಮ್ಮ ಕಾರ್ಯಗಳಲ್ಲಿ 
ತೋರಿಬರುವ ಹಲವಾರು ಶಿಲೀಂಧ್ರಗಳನ್ನು ಪತ್ತೆಹಚ್ಚಲು ಸಹಕಾರಿಯಾಗುವಂತೆ 
ಯೋಜಿತವಾಗಿದೆ. ಇದರಲ್ಲಿ ಹೊಸ ದತ್ತಾಂಶ ಅಲ್ಪಸ್ವಲ್ಪ. ಹೆಚ್ಚಾಗಿ ವಿವಿಧ 
ಮೂಲಗಳಲ್ಲಿ ತೋರಿಬರುವ ಅಂಶಗಳ ಸಂಕಲನವಿದು. ಶಿಲೀಂಧ್ರಗಳನ್ನು ಮಣ್ಣಿನಿಂದ 
ಬೇರ್ಪಡಿಸಿ ಬೆಳೆಸಿದಾಗ ಕಂಡುಬರುವ ಲಕ್ಷಣಗಳ ವರದಿ ಇದರಲ್ಲಿದೆ; ಜೊತೆಗೆ 


ಶಿಲೀಂಧ್ರಗಳನ್ನು ಪತ್ತೆಹಚ್ಚಲು ಸಹಕಾರಿಯಾಗುವ ಸೂಚನೆಗಳೂ ಇವೆ. 


ಈ ದಿಸೆಯಲ್ಲಿ ಇದೊಂದು ಅತ್ಯಂತ ಉಪಯುಕ್ತ ಸಂಗ್ರಹವಾಗಿದೆ ಎಂಬುದು 
ಸುಳ್ಳಲ್ಲ. ಹಾಗೆಯೇ ಇದೊಂದು ಸಂಕಲನವಾಗಿರುವುದರಿಂದ ಇದರಲ್ಲಿ ಎಲ್ಲ ತೆರನ 
ನ್ಯೂನತೆಗಳು ಒಳಗೊಂಡಿರುವುದರ ಜೊತೆಗೆ ಬರಹಗಾರನು ಮೊದಲು ಈ ದಿಸೆಯಲ್ಲಿ 
ಯಾವ ಅನುಭವವನ್ನೂ ಪಡೆದದ್ದಿಲ್ಲ.. ಈ ಕ್ಷೇತ್ರವು ಬಹು ಅಗಾಧವಾದದ್ದು 
ಹಾಗೂ ಅದರ ಅವಶ್ಯಕತೆಗಳು ವೈವಿಧ್ಯಮಯವಿರುವುದರಿಂದ ಇವೆಲ್ಲದರ ಅನುಭವ 
ವಿರುವವರು ಸ್ವಲ್ಪ ಮಾತ್ರ. ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನಿಂದ ವರದಿ ಮಾಡಿ 
ಪುನರ್‌ವರ್ಗೀಕರಿಸಿದ ಜಾತಿ ಮತ್ತು ಪ್ರಭೇದಗಳನ್ನು ನಮ್ಮ ತಿದ್ದುಪಡಿಗಳಲ್ಲಿ ಅಳವಡಿಸ 
ಲಾಗಿಲ್ಲ. ಭವಿಷ್ಯದಲ್ಲಿ ರೂಪುರೇಷೆ ಸ್ಮಿತಿಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ 
ಸೂಕ್ತ ಬದಲಾವಣೆ ಮಾಡಬೇಕಾಗಿದೆ. ಆದರೆ ಇದರಿಂದಾಗಿ ಸ್ವಪರಿಪೂರ್ಣತೆ ಪಡೆ 
ಯಲು ಒಂದು ತಾತ್ಕಾಲಿಕ ಹೊಂದಾಣಿಕೆ ಅಥವಾ ಅತಿಗಾಮಿ ವಿರೋಧಿ ಮನೋ 
ಭಾವವನ್ನು ಈ ಸಂಗ್ರೆಹಕಾರನ ಮೇಲೆ ಹೇರಿದಂತಾಗಿ ನಿರ್ಬಂಧಿಸಿದಂತಾಗುತ್ತದೆ. ಈ 
ಕೆಳಗಿನ ಎರಡು ನಿದರ್ಶನಗಳು ಮೇಲ್ಕಂಡ ಅಂಶಗಳನ್ನು ತೋರ್ಪಡಿಸುತ್ತವೆ : 


ಊಸ್ಟೋರ ಈಜಿಪ್ಟಿಕ ತಳಿ ಬೇಮಾವನ್ನು ಮಣ್ಣಿನಿಂದ ಪಡೆದು ಸಾಬೆಟ್‌ (150) 
ರವರು ವರದಿ ಮಾಡಿದರು. ಲಾಂಗೆರಾನ್‌ ಮತ್ತು ಟಾಲಿಸ್‌ (100), ಸಿಫೇರಿ 
ಮತ್ತು ರೆಡೆಲಿ (38), ಇನ್ನೂ ಇತರರು ಊಸ್ಟೋರ ಸ್ಕಾಕ್‌ ಎಮೆಂಡ್‌ ಜಾತಿ ಲಭ್ಯ 
ವಲ್ಲವೆಂದು ಪರಿಗಣಿಸಿದ್ದಾರೆ. ಅವರು ಆ ಜಾತಿಗೆ ಜಿಯೊಟ್ಟೈಕಂ ಕ್ಕಾಂಡಿಡಂಗೆ ಸರಿ 
ಸಮಾನವೆಂದು ಪರಿಗಣಿಸಲಾದ ಊಸ್ಟೋರ ಲ್ಯಾಕ್ಟೀಸ್‌ನ ಹೊರತಾಗಿ ಉಳಿದ ಯಾವ 
ಪ್ರಭೇದಗಳು ಸೇರುತ್ತವೆಂದು ತಿಳಿಸಿಲ್ಲ. ಊಸ್ಟೋರ ಈಜಿಪ್ಪಿಕವು ಜಿಯೋಟ್ರೈಕಂಗಿಂತಲೂ 
ಸಾಕಷ್ಟು ಭಿನ್ನವಾದ್ದರಿಂದ ಇದನ್ನು ಆ ಜಾತಿಗೆ ಸೇರಿಸುವುದನ್ನು ಬಿಡಲಾಗಿದೆ ಮತ್ತು 
ಈ ಕೈಪಿಡಿಯಲ್ಲಿ ಅದು ಊಸ್ಟೋರವೆಂದೇ ಉಳಿದುಕೊಂಡಿದೆ. 


ಎರಡನೆ ದೃಷ್ಟಾಂತವೆಂದರೆ ಫ್ಯಸೇರಿಯಂ ಜಾತಿ ಬಗ್ಗೆ ಸಾಕಷ್ಟು ಪ್ರತಿಪಾದನೆ 
ಯಾಗಿಲ್ಲ. ವುಲ್ಲನ್‌ವೆಬರ” ಮತ್ತು ರಿಯಿುಕಿಂಗ್‌ರವರು ಮಾಡಿದ ಪ್ರತಿಪಾದನೆಯನ್ನು 
. ಅನುಸರಿಸಲಾಗಿದೆ. ಸ್ಲೈಡರ್‌” ಮತ್ತು ಹಾಸ್ಸಿನ್‌ (176) ರವರ ಪರಿಶೋಧನೆಯಿಂದ 
ರಚಿತವಾದ `ದಿ ಜೀನಸ್‌' ಪುಸ್ತಕವು ಬಹು ಶ್ರೇಷ್ಠವಾದುದಾಗಿದೆ. ಆದರೂ ಕೆಲವು 


ಮುನ್ನುಡಿ 1೫ 


ನ್ಯೂನತೆಗಳಿಂದಾಗಿ ಪರಿಪೂರ್ಣವಾಗಿಲ್ಲ. ಇದರಿಂದ ಮೊದಲು ಹೇಳಿದೆ ಪ್ರತಿಪಾದನೆ 
ಯನ್ನೇ ಅನುಸರಿಸುವುದು ಯುಕ್ತವಾದುದು ; ಏಕೆಂದರೆ, ಒಂದು ಜಾತಿಯನ್ನು 
ಭಾಗಶಃ ಒಂದು ಊಹೆ ಪ್ರಕಾರವೂ ಮತ್ತೊಂದನ್ನು ಭಾಗಶಃ ಇನ್ನೊಂದನ್ನು ಅನು 
ಸರಿಸಿ ಜೋಡಿಸಿದಲ್ಲಿ ಸರಿಹೊಂದುವುದಿಲ್ಲ. ಇಂತಹ ಸಮಸ್ಯೆಗಳಲ್ಲಿ ಬರಹಗಾರನ 
ತೀರ್ಮಾನವು ಆ ಸಮಯದಲ್ಲಿನ ಅವಶ್ಯಕತೆಗಳಿಗೆ ವಿರುದ್ಧವಾಗಿ ಯಾವಾಗಲೂ 
ಯಶಸ್ವಿಯಾಗುವುದಿಲ್ಲ. ಈ ರೀತಿ ಪ್ರತಿಪಾದಿಸಲ್ಪಟ್ಟವುಗಳನ್ನು ಶ್ರುತಪಡಿಸಿಕೊಂಡ 
ವರು ಇದೇ ರೀಶಿ ಪರಿಗಣಿಸಿದ್ದಾರೆ. ಶಿಲೀಂಧ್ರದ ಸಾಮಾನ್ಯ ವ್ಯವಸ್ಥೆಯು ಲಿಂಡಾವ್ರ 
ತಯಾರಿಸಿದ ಎಂಗ್ಲರ್‌ ಮತ್ತು ಪ್ರಾಂಟಲ್‌ರವರ "ಡಿ ನೇಚರ್‌ಲೈಕನ್‌ ಫ್ಲಾಂಜನ್‌ 
ಫ್ಯಾಮಿಲಿಯನ್‌'ದಲ್ಲಿನ ಯೋಜನೆಯಲ್ಲಿ ಅನುಸರಿಸಿದ ಗಣಗಳು, ಕುಟುಂಬಗಳು 
ಮತ್ತು ಜಾತಿಗಳನ್ನು ವರ್ಗೀಕರಿಸಿದ ಕ್ರಮದಲ್ಲೇ ಪ್ರತಿಪಾದಿಸಲ್ಪಟ್ಟೆದೆ. ಇತ್ತೀಚಿನ 
ಅತ್ಯಂತ ನವೀನ ಪ್ರಶಿಪಾದನೆಗಳಾದ ಕೆಲವು ಪ್ರಭೇದಗಳಲ್ಲಿ ಮ್ಯೂಕರೇಸಿಯಕ್ಕೆ 
ಬ್ರೆಜಾರವರದು ಸ್ಕಾಪ್ರೊಲಿಗ್ನಿಯೇಸಿಗೆ ಕುಕರ್‌ರವರದು ಪೆನಿಸಿಲಿಯಂ ಮತ್ತು ಆಸ್ಪರ್ಜಿ 
ಲ್ಲಸ್‌ಗೆ ಥಾಮ್‌ರವರದ್ದು ಮತ್ತು ಫ್ರಸೇರಿಯಂಗೆ ವುಲ್ಲನ್‌ವೆಬರ" ಮತ್ತು 
ರಿಯಿಂಕಿಂಗ್‌ರವರು ಪ್ರತಿಪಾದಿಸಿದಂತೆ ನವೀಕರಿಸಲಾಗಿದೆ. ತೀರ್ಮಾನಿಸಲಾಗದಂತಹ 
ಮಣ್ಣು ಶಿಲೀಂಧ್ರಗಳಾದ ಆಕ್ಸಿನೊಮ್ಮೈಸಿಟೇಸ್‌ ಮತ್ತು ಜೂಪ್ಮಾಗೇಸಿಗಳನ್ನು ಇದರಲ್ಲಿ 
ಕೈಬಿಡಲಾಗಿದೆ. ಮೊದಲನೆಯದಾಗಿ ಬರಹಗಾರರಿಗೆ ಆದರ ಬಗ್ಗೆ ಇರುವ ಪರಿಜ್ಞಾನ 
ಕೊರತೆ ಮತ್ತು ಎರಡನೆಯದರ ಸ್ವರೂಪಗಳು ಮಣ್ಣಿನ ಈ ಮಾದರಿಗಳನ್ನು 
ಬೇರ್ಪಡಿಸಿ ಪೆಟ್ಟಿತಟ್ಟೆಗಳಲ್ಲಿ ಬೆಳೆಸಿದಾಗ ಸಾಧಾರಣವಾಗಿ ಕಂಡುಬರದಿರುವುದೇ ಕಾರಣ 
ವಾಗಿದೆ. ಅವುಗಳ ಆಧ್ಯಯೆನಕ್ಕೆ ವಿಶೇಷ ತಂತ್ರವು ಬೇಕಾಗುತ್ತದೆ. 


ಈ ಪುಸ್ತಕದಲ್ಲಿ ಮಣ್ಣು ಶಿಲೀಂಧ್ರದ ಸಂಶೋಧನೆಯ ಅವಶ್ಯಕ ತಂತ್ರದ ಬಗ್ಗೆ 
ವಿಸ್ತೃತ ಅಧ್ಯಯನ ಮಾಡಲೆಳಸುವುದಿಲ್ಲವಾದರೂ ಬೆಳೆಸಿದ ವರ್ಧನಗಳಲ್ಲಿ ಬೂಷ್ಟು 
ಗಳನ್ನು ಪತ್ತೆಗೈಯ್ಯಲು ಸಹಕಾರಿಯಾಗಲು ಉದ್ದೇಶಿಸಲಾಗಿದೆ. ಹಾಗೆಯೇ ಕೆಲ 
ವೊಂದು ದರ್ಜೆಯ ಜ್ಞಾನ ಮತ್ತು ಪರಿಶ್ರಮವು ಬ್ಯಾಕ್ಟಿರಿಯಾಲಾಜಿಕಲ್‌ (ಅಣುಜೀವಿ 
ತಕ್ಕೆ ಸಂಬಂಧಿಸಿದ) ಮತ್ತು ಮೈಕೊಲಾಜಿಕಲ್‌ ಪದ್ಮತಿಗಳನ್ನು ಗ್ಸಾ ಶ್ರಹಕರ ಗಮನ 
ಕೈಂದು ಕೊಡಲಾಗಿದೆ. 


ಕತಜ ತೆಗಳು 
Cac 


ಈ ಹೊತ್ತಗೆಯಲ್ಲಿ ಮುಂದೆ ಹೇಳಿರುವ ನನ್ನ ಸಹೋದ್ಯೋಗಿಗಳಿಗೆ ಮತ್ತು 
ಪ್ರಕಾಶಕರಿಗೆ ಅವರ ಕೊಡುಗೆಗಳನ್ನು ಬಳಸಿಕೊಳ್ಳಲು ಅನುಮತಿ ಇತ್ತಿದ್ದಕ್ಕಾಗಿ 
ಅವರಿಗೆ ನಾನು ಯಣಿಯಾಗಿದ್ದೇನೆ. 


x ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಿಲಿಯಮ್ಸ್‌ ಮತ್ತು ವಿಲ್ಕಿನ್ಸ್‌ರವರಿಗೆ ಆಸ್ಪರ್ಜಿಲೈನ ಸಂಕೇತಗಳು ಮತ್ತು 
ಥಾಮ್‌ರವರ ವಿವರಣೆಗಳಿಗಾಗಿ (ಪೆನಿಸಿಲಿಯ ಮತ್ತು ಥಾಮ್‌ ಮತ್ತು ಚರ್ಚ್‌) 
ಕೊಕರ್‌ರವರಿಗೆ ಸ್ಕಾಪ್ರೊಲಿಗ್ನಿಯೇಸಿ ಸಂಕೇತಗಳನ್ನು ಮತ್ತು ವಿವರಣೆಯನ್ನು ಉತ್ತರ 
ಕೆರೊಲಿನಾದ ವಿಶ್ವವಿದ್ಯಾನಿಲಯದ ಮುದ್ರೆಣಾಲಯದವರಿಂದ ದೊರಕಿಸಿದ್ದಕ್ಕೆ ; 
ಎಫ್‌. ಜೆ. ಸೇವಿಯರ್‌ರವರಿಗೆ ಉತ್ತರ ಅಮೆರಿಕನ್‌ ಕಪ್‌ ಫಂಗೈನಿಂದ ಪೆಜೈಜೇಲ್ಸ್‌, 
ಜಲದಲ್ಲಿನ ಫೈಕೊಮೈಸಿಟಗಳ ಬ್ಲಾಸ್ಟ್ಫೊಕ್ಲಾಡಿಯೇಸಿಯ ಪ್ರತಿಪಾದನೆಯನ್ನು 
ಸ್ಪಾರ್ರೊರವರಿಂದ ಉಪಯೋಗಿಸಲು ಸಹಕರಿಸಿದ ಮಿಚಿಗನ್‌ ವಿಶ್ವವಿದ್ಯಾನಿಲಯದ 
ಮುದ್ರಣಾಲಯದವರಿಗೆ, ಫ್ರಸೇರಿಯಂ ಜಾತಿಯ ಪ್ರಭೇದದ ಸಂಕೇತಗಳು ಮತ್ತು 
ವುಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌ರವರು ಕೊಟ್ಟ ಿದ್ಧನ್ನೇ ಭಾಷಾಂತರಿಸಿ ಕೊಡ 
ಲಾಗಿದೆ. ಆಲೀನ್‌ ಪ್ರಾಪರ್ಟಿ ಕಸ್ಟೋಡಿಯನ್‌ರವರ ಪರವಾನಗಿಯಿಂದ ಮ್ಯುಕ 
ರೇಲ್ಸ್‌ಗೆ ಸಂಕೇತಗಳನ್ನು ಮತ್ತು ವಿವರಣೆಗಳನ್ನು ಮ್ಯುಕೊರಿನೆಯಿಂದಲೂ ಭಾಷಾಂತ 
ರಿಸಲಾಗಿದೆ. 


ಈ ಹಸ್ತಪ್ರತಿಯ ಕರಡನ್ನು ಜಿ. ಡಬ್ಲ್ಯು. ಮಾರ್ಟಿನ್‌, ಎ. ಜಿ. ನಾರ್ಮನ್‌ 
ಮತ್ತು ಜಿ. ಸಿ. ಕೆಂಟ್‌ರವರು ಓದಿ ಉಪಯುಕ್ತ ವಾದೆ ಸೂಕ್ತ ಬದಲಾವಣೆಗಳನ್ನು 
ಮತ್ತು ಸಲಹೆಗಳನ್ನು ಕೊಟ್ಟುದಕ್ಕಾಗಿ ಹೃತ್ಪೂರ್ವಕ ವೆಂಚ್ಚುಗೆಗಳನ್ನು ಈ ಮೂಲಕ 
ವೃಕ್ತಪಡಿಸುತ್ತಿದ್ದೇನೆ. ಹಸ್ತಪ್ರತಿಯ ಕರಡಿನ ತಯಾರಿಕೆಯಲ್ಲಿ ತಮ್ಮ ಬೆಂಬಲವಿತ್ತು, 
ಧೈರ್ಯೋತ್ಸಾಹ, ಉತ್ತೇಜನ ಮತ್ತು ಇದನ್ನು ಪಕ್ವಗೊಳಿಸಲು ಸಹಾಯ ನೀಡಿದವ 
ರೆಲ್ಲರಿಗೂ ವಿಶೇಷವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. 


ಆಗಸ್ಟ್‌, 1944. ಜೋಸೆಫ್‌ ಸಿ. ಗಿಲ್ಮನ್‌ 


ದ್ವಿಶೀಯ ಮುದ್ರಣದ ಮುನ್ನುಡಿ 


ಮಣ್ಣು ಶಿಲೀಂಧ್ರದ ಪ್ರಥಮ ಮುದ್ರಣದ ಪ್ರತಿಗಳು ಮುಗಿದಿರುವುದರಿಂದ 
ಈ ಪುಸ್ತಕದ ಪರಿಷ್ಕೃತ ಹೊತ್ತಗೆಯನ್ನು ಸಿದ್ಧಪಡಿಸಬೇಕಾಯಿತು. ಬಹು ಸಂಖ್ಯಾತ 
ಶಿಲೀಂಧ್ರಗಳನ್ನು ವಿವಿಧ ಭೌಗೋಳಿಕ ಭಾಗಗಳಿಂದ ಸಂಶೋಧನೆಯಲ್ಲಿ ಬೇರ್ಪಡಿಸಿ 
ಬೆಳೆಸಿದ ಆಥವಾ ಬೇರೆ ಪರಸ್ಪರ ಸಂಬಂಧಿತ ಸಮಸ್ಯೆಗಳಲ್ಲಿ ನಿರತರಾದವರಿಂದ ದೊರೆತ 
ವನ್ನು ಇಲ್ಲಿ ಸೇರಿಸಲಾಗಿದೆ. 1945ರಿಂದೀಚೆಗೆ ಹೊಸದಾಗಿ ದೊರೆತ 32 ಜಾತಿ 
ಮತ್ತು 142 ಪ್ರಭೇದಗಳನ್ನು ಪಟ್ಟಿಗೆ ಹೆಚ್ಚಾಗಿ ಸೇರಿಸಲಾಗಿದೆ. ಕಾಲಾನುಗುಣವಾಗಿ 
ಪಟ್ಟಿಯನ್ನು ನವೀಕರಿಸಿ ಪರಿಷ್ಕರಿಸಿ ಸಾಧ್ಯವಾದಷ್ಟು ಸೇರಿಸುತ್ತಿರಬೇಕು. ಕೆಲವು 
ಸ್ವರೂಪಗಳು, ಅನೇಕ ಸಸ್ಯ ಮತ್ತು ಪ್ರಾಣಿಗಳ ಪರಾವಲಂಬಿಗಳನ್ನು ಇಲ್ಲಿ ಸೇರಿಸ 
ಲಾಗಿಲ್ಲ. ಏಕೆಂದರೆ ಅವುಗಳನ್ನು ಪ್ರತ್ಯೇಕಿಸಿ ಬೆಳೆಸುವ ತಂತ್ರವು ವಿಶಿಷ್ಟವಾಗಿರುತ್ತದೆ 
ಮತ್ತು ಲೇಖಕರ ಉದ್ದೇಶವು ಅದನ್ನು ಈ ಕೈಪಿಡಿಯಲ್ಲಿ ಅಳವಡಿಸುವುದಾಗಿಲ್ಲ. 


ವಿಲಿಯಂಸ್‌ ಮತ್ತು ವಿಲ್ಕಿನ್ಸನ್‌ರವರು, ಥಾಮ್‌ ಮತ್ತು ರ್ಯಾಪರ್‌ರವರ 
'ಆಸ್ಪರ್ಜಿಲೈ ಕೈಪಿಡಿಯ ಕೆಲವು ಆಯ್ದ ಭಾಗಗಳನ್ನು, ರ್ಮಾಪರ್‌ ಮತ್ತು ಥಾಮ್‌ರವರ 
ಪೆನಿಸಿಲಿಯು ಕೈಪಿಡಿಯಿಂದ ಕೆಲವು ಪ್ರಭೇದಗಳ ಸಂಕೇತಗಳು ಮತ್ತು ವಿವರಣೆಗಳನ್ನು 
ಕೆಲವು ಮುಖ್ಯ ಜಾತಿಗಳಿಗೆ ಬಳಸಿಕೊಳ್ಳಲು ಅನುಮತಿ ಕೊಟ್ಟಿದ್ದಕ್ಕಾಗಿ ಈ ಮೂಲಕ 
ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಮೊದಲನೆ ಮುದ್ರಣದಲ್ಲಿ ಬಳಸಿದ ಮೂಲ 
ವನ್ನೇ ಉಪಯೋಗಿಸಿಕೊಂಡು ಇದರ ಪ್ರತಿಪಾದನೆ ಮಾಡಿದ್ದೇನೆ. 


ಪರಿಷ್ಕರಣದ ಈ ಸ್ಥಿತಿಗೆ ತರಲು ಉತ್ತೇಜನ ಸಹಕಾರವನ್ನಿತ್ತವರ ಸೇವೆಗೆ 
ನಮಿಸುತ್ತೇನೆ. ಕೊಲರಾಡೊ ಸ್ಟೇಟ್‌ ಕಾಲೇಜಿನ ಡಾ ಎಲ್‌. ಡಬ್ಲ್ಯೂ. ಡ್ಯೂರೆಲ್‌ 
ರವರು ]]]ನೇ ಪ್ಲೇಟಿನ ೧ ಮತ್ತು 1] ಛಾಯಾಚಿತ್ರದ ನಕಲನ್ನು ಒದಗಿಸಿಕೊಟ್ಟಿದ್ದ 
ಕ್ಕಾಗಿ ಮತ್ತು ಡಾ| ಎಲ್‌. ಎಚ್‌. ಟಿಫನಿಯವರು. ಈ ಪುಸ್ತ ಕದ ನಿಗದಿತ ಸ್ಥಳಗಳಲ್ಲಿ 
ಚಿತ್ರಗಳನ್ನು ಹೊಂದಿಸಿ ಸರಿಪಡಿಸಲು ನೀಡಿದ ಮಾರ್ಗದರ್ಶನಕ್ಕಾಗಿ ವಿಶೇಷವಾಗಿ 
ವಂದಿಸುತ್ತೇನೆ. 


: ಏಮ್ಸ್‌, ಐಯೋವ 
ಅಕ್ಟೋಬರ್‌, 1956 ಮ ಜೋಸೆಫ್‌ ಸಿ. ಗಿಲ್ಮನ್‌ 


11. 
11], 
VI. 


ಪರಿವಿಡಿ 


ಕುಲಪತಿಗಳ ಹಾರೈಕೆ 

ಸಂಪಾದಕರ ಮಾತು 

ಮೊದಲನೆ ಮುದ್ರಣದ ಮುನ್ನುಡಿ 
ದ್ವಿತೀಯ ಮುದ್ರಣದ ಮುನ್ನುಡಿ 
ಪದಿವಡಿ 


ಇತಿ 
ಪ್ರಸ್ತಾವನೆ 


ಕುಟುಂಬಗಳಿಗೆ ಸಂಕೇತ 


ಫೈಕೊಮೈಸಿಟಗಳು 
ಆಸ್ಕೊಮೈಸಿಟಗಳು 
ಅಸಮಾಪ್ತ ಶಿಲೀಂಧ್ರಗಳು 
ಬರಡು ಶಿಲೀಂಧ್ರಗಳು 


ಸಂಬಂಧಿಸಿದ ಗ್ರಂಥಗಳು 
ಪ್ಲೇಟ್‌ಗಳು 
ಅರ್ಥಕೋಶ 
ಪಾರಿಭಾಷಿಕ ಶಬ್ದಕೋಶ 


vi 
vii 
xi 
xiii 


೫೪1] 
೫೫೪ 


259 
313 
659 


663 
679 
695 
705 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪ್ರಸ್ತಾನನೆ 


ಮಣ್ಣಿನ ಜೀವಶಾಸ್ತ್ರದ ಅಧ್ಯಯನ ಯಾವಾಗಲೂ ಕುತೂಹಲ್ಲಕರವಾದದ್ದು 
ಮತ್ತು ಅಷ್ಟೇ ಮುಖ್ಯವಾದದ್ದು . ಈ ಅಧ್ಯಯನವು ಸದಾಕಾಲವೂ ಕೃಷಿ ವಂತ್ತು 
ಜೀವಶಾಸ್ತ್ರಕ್ಕೆ ಕೊಡುಗೆಯಾಗುತ್ತದೆ. ಎಲ್ಲ ಜೀವಿಗಳಿಗೂ ಮತ್ತು ಪ್ರಯೋಗಾಲಯ 
ಗಳಿಗೂ ಮಣ್ಣು ನಿಕ್ಷೇಪವಿದ್ದಂತೆ, ಅದರೊಳಗಡೆ ಬಹು ಬದಲಾವಣೆಗಳಾಗುವುದರಿಂದ 
ಜೀವಿಸಲು ಸಾಧ್ಯವಾಗುತ್ತಿದೆ. ಮಣ್ಣಿನೊಳಗಡೆ ಸಸ್ಯಗಳ ಬೇರುಗಳು, ಸಸ್ತನಿಗಳು 
ತೋಡಿರುವ ಬಿಲಗಳು, ಕೀಟಗಳು ವಂತ್ನು ಇತರ ಪ್ರಾಣಿಗಳು ಹಾಗೂ ಬ್ಯಾಕ್ಟೀರಿಯ 
ಮತ್ತು ಶಿಲೀಂಧ್ರಗಳು, ಎಣಿಸಲಾಗದಷ್ಟು ಸಂಖ್ಯೆಯಲ್ಲಿವೆ. ಸತ್ತ ಸಸ್ಯ ಮತ್ತು 
ಪ್ರಾಣಿಗಳ ಅವಶೇಷಗಳು ಮಣ್ಣಿಗೆ ವಾಪಸ್ಸಾಗುತ್ತವೆ. ಇದರಲ್ಲಿ ಇವುಗಳ ಆಕಾರ 
ಮತ್ತು ರಚನೆಗಳು ಬದುಕಿದ್ದಾಗ ಇದ್ದಂತಿರದೆ ಬದಲಾವಣೆಯಾಗುತ್ತವೆ. ಇವು 
ಗಳನ್ನು ಪುನಃ ಸಸ್ಯಗಳು ಮತ್ತು ಪ್ರಾಣಿಗಳು ತಮ್ಮ ಮುಂದಿನ ಸಂಪನ್ಮೂಲವಾಗಿ 
ಬೆಳೆಸಿಕೊಳ್ಳುತ್ತವೆ. ಈ ಬದಲಾವಣೆ ಕಾರ್ಯ ನಿಭಾಯಿಸಲು ಶಿಲೀಂಧ್ರಗಳು ವಿಶಿಷ್ಟ 
ಪಾತ್ರ ನಿರ್ವಹಿಸುತ್ತವೆ. ಅನೇಕ ಬಾರಿ, ಸಜೀವ ಪ್ರಾಣಿ ಮತ್ತು ಸಸ್ಯಗಳ ಮೇಲೆಯೇ 
ಈ ಕಾರ್ಯ ಪ್ರಾರಂಭವಾಗುತ್ತದೆ. ಇವುಗಳು ಸತ್ತುಹೋದ ನಂತರವೂ ಅಲ್ಲಿ ಇವು 
ಮುಂದುವರಿಯುತ್ತವೆ. ಇಂತಹ ಸಂದರ್ಭಗಳಲ್ಲಿ ಶಿಲೀಂಧ್ರಗಳು ಸಸ್ಯ ಮತ್ತು ಪ್ರಾಣಿ 
ಗಳ ರೋಗಕ್ಕೆ ಕಾರಣ ಎಂಬ ವಿಷಯ ಮನವರಿಕೆಯಾಗಿದೆ ಮತ್ತು ಇದು ಸಸ್ಮರೋಗ 
ಶಾಸ್ತ್ರಜ್ಞ ಮತ್ತು ಶರೀರ ಕ್ರಿಯಾಶಾಸ್ತ್ರಜ್ಞರಿಗೆ ಸಂಬಂಧಿಸಿದ ವಿಷಯವಾಗಿದೆ. 
ಬೂಷ್ಟುಗಳ ಉತ್ಪನ್ನಗಳನ್ನು ಪಡೆಯಲು ಕೆಲವು ಶಿಲೀಂಧ್ರಗಳನ್ನು ಹತೋಟಿ ಸ್ಥಿತಿ: 
ಯಲ್ಲಿ ಬೆಳೆಸುತ್ತಾರೆ. ಈ ಕಾರ್ಯದಲ್ಲಿ ಒಳಪಡುವ ಶಿಲೀಂಧ್ರಗಳು ಸೂಕ್ಷ್ಮಜೀವ 
ಶಾಸ್ತ್ರಜ್ಞ ಮತ್ತು ಜೀವರಸಾಯನ ಶಾಸ್ತ್ರಜ್ಞರಿಗೆ ಸಂಬಂಧಿಸಿವೆ. ಇಷ್ಟಲ್ಲದೆ ಈ 
ಶಿಲೀಂಧ್ರಗಳ ಬೀಜಾಣುಗಳು ಅನೇಕ ವೇಳೆ ವಾಯುಪ್ರಸಾರಿತವಾಗುತ್ತವೆ. ಇವುಗಳು 
ಸಾಕಷ್ಟು ಸಂಖ್ಯೆಯಲ್ಲಿದ್ದರೆ ಒಗ್ಗದ ಜನರು ಉಸಿರಾಡಿದಾಗ, ವಾಯುಪ್ರಸಾರಿತ 
ಪರಾಗಗಳಿಂದ ಉಂಟಾಗುವ ಲಕ್ಷಣಗಳೇ ಕಂಡುಬರುತ್ತವೆ. ಇವುಗಳನ್ನು ಗುರುತಿಸು 
ವುದು ಶರೀರಕ್ಪಿಯಾಶಾಸ್ತ್ರಜ್ಞನಿಗೆ ಮುಖ್ಯ ವಿಷಯವಾಗಿದೆ. 


ಕಡೆಯದಾಗಿ ವಾಯುಪ್ಪಸರಿತ ಸ್ಥಿತಿಯ ಪರಿಣಾಮದಿಂದ ಈ ಶಿಲೀಂಧ್ರಗಳ 
ಬೀಜಾಣುಗಳು ಅನೇಕ. ತೇವಭರಿತ ಮೇಲ್ಮೈಗಳನ್ನು ತಲುಪುತ್ತವೆ ಮತ್ತು ಅವು 
ಕೆಡಲು ಕಾರಣವಾಗುತ್ತವೆ. ಶೇಖರಿಸಲ್ಪಟ್ಟ ಆಹಾರಗಳು, ಮಾನವ ಮತ್ತು ಪ್ರಾಣಿ: 
ಗಳಿಗೆ, ಮರದ ಗೋಡೆ, ತೊಗಟೆ ಪದಾರ್ಥಗಳು, ಪ್ಲೈವುಡ್‌, ಬಟ್ಟೆ ಮತ್ತು ತೊಗ 


[iil 


viii ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಲಿನ ಪದಾರ್ಥಗಳು ಮತ್ತು ಸೆಸಿನ್‌ ಬಣ್ಣವನ್ನು ತಕ್ಕ ತೇವಾಂಶ ಮತ್ತು ಉಷ್ಣಾಂಶ 
ದೊರೆತಾಗ ಬಿಡದೆ ಹಾಳುಮಾಡಿರುವುದರ ವರದಿಯಾಗಿದೆ. ಇಲ್ಲಿ ಸಹ, ಈ ವಸ್ತು 
ಗಳನ್ನು ಶೇಖರಿಸಲು, ಮಣ್ಣಿನಲ್ಲಿರುವ ಶಿಲೀಂಧ್ರಗಳನ್ನು ಗುರುತಿಸುವುದು ಬಹು 
ಮುಖ್ಯವಾದ ವಿಷಯವಾಗುತ್ತದೆ. ಈ ಶಿಲೀಂಧ್ರಗಳ ಸಂಖ್ಯೆ ಅಗಾಧ ಮತ್ತು ಅವು 
ಗಳ ವೈವಿಧ್ಯತೆ ಅಪಾರವಾದದ್ದು. ಈಗ ಮಣ್ಣಿನ ಶಿಲೀಂಧ್ರಗಳನ್ನು ಗುರುತಿಸಲು 
ಸಹಕಾರಿಯಾಗುವ ಯಾವ ಗ್ರಂಥವೂ ಇಲ್ಲ. ಈ ಕೈಪಿಡಿ ಈ ದಿಶೆಯಲ್ಲಿ ಈ ಕೊರತೆ: 
ಯನ್ನು ಸರಿದೂಗಿಸುವ ಒಂದು ಸಾಧನೆಯಾಗಿದೆ: 


ವಿವಿಧ ಜೀವಶಾಸ್ತ್ರೀಯ ಮಾಧ್ಯಮದಲ್ಲಿ ಕೃತಕವಾಗಿ ಬೆಳೆಸಬಹುದಾದ ಮಣ್ಣಿನ 
ಶಿಲೀಂಧ್ರ ಪ್ರಭೇದಗಳನ್ನು ಈ ಕೈಪಿಡಿಯಲ್ಲಿ ಸೇರಿಸಲಾಗಿದೆ. ಮಣ್ಣಿನಿಂದ ನೇರವಾಗಿ 
ಪ್ರತ್ಯೇಕಿಸಿಲ್ಲದ ಮಣ್ಣಿನ ಮೂಲದ ಸಸ್ಯರೋಗ ಕಾರಕಗಳು ಎಲೆ ಬೂಷ್ಟಿನಿಂದ ವರದಿ 
ಯಾಗಿರುವ ಇತರ ರೂಪಗಳು, ಕೊಳೆತ ಮರ ಅಥವಾ ಇತರ ಮೂಲಗಳಿಂದೆ 
ಸಂಪೂರ್ಣವಾಗಿ ಮಣ್ಣಿನ ಸಮ್ಮಿಶ್ರಕ್ಕೆ ಸೇರದೇ ಇರುವ ಇತರ ರೂಪಗಳನ್ನು ಈ 
ಕೈಪಿಡಿಯಲ್ಲಿ ಸೇರಿಸಿಲ್ಲ. 


ಇಂತಹ ವಿಧಾನದಲ್ಲಿ ಮುಂದೆ ಸೂಚಿಸಿರುವಂತೆ ನಿರ್ದಿಷ್ಟವಾಗಿ ಉಪಚರಿಸದ 
ಶಿಲೀಂಧ್ರಗಳು ನಿರ್ವಹಿಸುವ ಕಾರ್ಯದಲ್ಲಿ ಮತ್ತು ಮಣ್ಣಿನಲ್ಲಿ ಸದಾ ಇರುವ ಶಿಲೀಂಧ್ರ 
ಪ್ರಭೇದಗಳು ನಿರ್ವಹಿಸುವ ಕಾರ್ಯಗಳಲ್ಲಿನ ವ್ಯತ್ಯಾಸವನ್ನು ತೋರಿಸುವುದಕ್ಕೆ 
ನಿದರ್ಶನದ ಕೊರತೆಯಿದೆ. ಇಷ್ಟಲ್ಲದೆ ಅನೇಕ ಭೌಗೋಳಿಕ ವರದಿಯಿಂದ ಹರಡು 
ವಿಕೆಯ ಪ್ರಮಾಣದ ಸೂಚನೆಯ ಪುನಿರಾವೃತ್ತಿ ಅಥವಾ ಯಾವುದೇ ಪ್ರಭೇದದ 
ಹೋಲಿಕೆ ಸಂಬಂಧದ ಪ್ರಾಮುಖ್ಯತೆ ಕಂಡುಬರುತ್ತಿಲ್ಲ. ಇದರಿಂದ ಆಗುವ ಅನುಕೂಲ 
ವೇನೆಂದರೆ ವ್ಯಾಪಿಸಿದ ಕ್ಷೇತ್ರದ ಮಿತಿಯನ್ನು ಸೀಮಿತಗೊಳಿಸುವುದು ಮತ್ತು ಇದರಿಂದ 
ಬೇರೆ ರೀತಿಯಲ್ಲಿ ಸಾಧ್ಯವಿಲ್ಲದ. ಹೆಚ್ಚು ಪರಿಣಾಮಕಾರಿಯಾದ ಏಕರೀತಿಗೆ ಅವ 
ನೀಡುತ್ತದೆ. 


ಮಣ್ಣು ಶಿಲೀಂಧ್ರವನ್ನು ಮುಖ್ಯವಾಗಿ ನೇರಪರೀಕ್ಷೆ ಮತ್ತು ಮಾಧ್ಯಮಗಳಲ್ಲಿ 
ಬೆಳಿಸಿ ಪ್ರತ್ಮೇಕಿಸುವಿಕೆ ಎಂಬ ಎರಡು ವಿಧಾನಗಳಿಂದ ಗುರುತಿಸಲಾಗಿದೆ. ಮೊದಲನೆ 
ವಿಧಾನಕ್ಕೆ ಮಿತಿಗಳು ಸ್ಪಷ್ಟವಾಗಿವೆ; ಇದರಿಂದ ಉತ್ತಮ ಫಲಿತಾಂಶಗಳು ದೊರಕಿ 
ದ್ದರೂ ಸಹ, ಇದಕ್ಕೆ ಭೌತಿಕ ಅಡೆತಡೆಗಳು ಇಂತಹ ವಿಧಾನದ ಉಪಯುಕ್ತತೆಯನ್ನು 
ಮಿತಗೊಳಿಸಲು ಅಡ್ಡಬರುತ್ತವೆ ಹಾಗೂ ಅಂತಹ ಅಧ್ಯಯನಗಳಂತೆಯೇ ಕಡೆಯ 
ಪ್ರಯತ್ನವಾಗಿ ಕೃಷಿ ವಿಧಾನಗಳಿಂದ ಕಂಡುಕೊಳ್ಳಲಾಗಿದೆ. ಕೊಲೊಡ್ಡಿ, ಕುಬೀನಾ 
ಮತ್ತಿತರರು ಈ ಎರಡು ವಿಧಾನಗಳನ್ನು ಅಳವಡಿಸಿ ಮಣ್ಣು ಜೀವಾಣುಶಾಸ್ತ್ರಕ್ಕೆ ಆಳ 
ವಾದ ಜ್ಞಾನದ ಕೊಡುಗೆಯನ್ನು ನೀಡಿದ್ದಾರೆ. : 


ಪ್ರಸ್ತಾವನೆ xix 


ಮಾಧ್ಯಮಗಳಲ್ಲಿ ಇವುಗಳನ್ನು ಬೆಳೆಸಿ ಪ್ರತ್ಯೇಕಿಸುವ ಎರಡನೆ ವಿಧಾನವನ್ನು 
ಹೆಚ್ಚಾಗಿ ಬಳಸುತ್ತಾರೆ. ಇದರಲ್ಲಿ ಗುರುತಿಸಿರುವ ಮಣ್ಣು ಶಿಲೀಂಧ್ರಗಳ ಪೈಕಿ ಹೆಚ್ಚು 
ಪ್ರಭೇದಗಳು ಉತ್ಪಾದನೆಯಾಗಿವೆ. ಆದರೂ ತಟ್ಟೆಯಲ್ಲಿ ಬೆಳೆಸಿದ ಶಿಲೀಂಧ್ರಗಳು 
ವಾಸ್ತವಿಕವಾಗಿ ಮಣ್ಣಿನ ಪ್ರತಿಬಂಧಕಗಳಾಗಿಯೇ ಆಥವಾ ಪ್ರತ್ಯೇಕಿಸುವಾಗ ಆಕಸ್ಮಿಕ 
ವಾಗಿ ಮಾದ್ದರಿಯಲ್ಲಿ ಅಂತಹ ಬೀಜಾಣು ಬಿದ್ದು ರೂಪುಗೊಂಡಿದೆಯೇ ಎಂಬ ಪ್ರಶ್ನೆಗೆ 
ಉತ್ತರ ಕೊಡಲಾಗುವುದಿಲ್ಲ. ಅದು ಬಳಸಲ್ಪಟ್ಟ ಆಧಾರ ಸ್ಥಳಕ್ಕನುಸರಿಸಿ ಬೇರ್ಪಡಿ 
ಸುವ ವಿಧಾನವು ಅತಿ ಮುಖ್ಯವಾಗಿ ಯಾವ ಪ್ರಭೇದವನ್ನು ತೆಗೆದುಕೊಳ್ಳುತ್ತದೆ 
ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಎಂಬುದನ್ನು ಅಲ್ಲಗೆಳೆಯಲಾಗು 
ವುದಿಲ್ಲ. ಕೊಕರ್‌ ಮತ್ತು ಸಹೋದ್ಯೋಗಿಗಳು ಮಾಡಿದ ಶ್ಲಾಘನೀಯ ಸಂಶೋ 
ಧನೆಯಿಂದಾಗಿ ಆಪಾರ ಸಂಖ್ಯೆಯ ಸ್ಮಾಪ್ರೊಲಿಗ್ನೇಲ್‌ಗಳ ಪ್ರಭೇದಗಳು ವಿವಿಧ ಮಣ್ಣಿನ 
ವ್ಯಾಪ್ತಿ ಮತ್ತು ಸ್ಕಳಗಳಲ್ಲಿನ ಪ್ರಯೋಗತಂತ್ರಗಳಿಂದ ಮತ್ತು ಪದಾರ್ಥಗಳನ್ನು 
ಉಪಯೋಗಿಸಿದ್ದರಿಂದಾಗಿ ಈ ಶಿಲೀಂಧ್ರ ಪಂಗಡವನ್ನು ನೀರಿನ ಮಾದರಿಗಳಲ್ಲಿ 
ಬೇರ್ಪಡಿಸಲು ಸಾಧ್ಯವಾಯಿತು. ಈ ಹಿಂದೆ ಶೋಧಕರು ಉಪಯೋಗಿಸಿದ ಜೀವಿ 
ಪೋಷಕ ಮಾಧ್ಯಮವು ಎಂದೂ ಈ ಶಿಲೀಂಧ್ರಗಳ ಅವಶ್ಯಕತೆಗಳನ್ನು ಪೂರೈಸಿರಲಿಲ್ಲ 
ಮತ್ತು ಅವರು ಹಿಂದೆ ಅವನ್ನು ಮಣ್ಣು ಶಿಲೀಂಧ್ರಗಳೆಂದೇ ಯೋಚಿಸಿರಲಿಲ್ಲ. ಇದೇ 
ರೀತಿಯಲ್ಲಿ ಡಾ| ಜೆ. ಎಂ. ಬೀಬಿಯವರು ಶುದ್ಧಿಕಾರಕಗೊಳಿಸಿದ ಮೊಲದ ಸಗಣಿಯಲ್ಲಿ 
ಆಸ್ಕೋಬೋಲಸ್‌ ಮತ್ತು ಪ್ಲೂರೇಜನ್ನು ಮಣ್ಣಿನಿಂದ ಬೇರ್ಪಡಿಸಿದರು. ಜೀವಿ 
ಪೋಷಕ ಮಾಧ್ಯಮದ ವರ್ತನೆಯು ಕೃತಕ ವರ್ಧನದ ಹಾಗೂ ಪ್ರಭೇದಗಳ ಬೆಳವಣಿ 
ಗೆಗೆ ನಿಗದಿತವಾಗಿದೆ. ವಿಶೇಷವಾಗಿ ಮಣ್ಣಿನಲ್ಲಿರುವ ಪ್ರಧಾನ ಗುಂಪಿನ ರೂಪರೇಖೆ 
ಗಳನ್ನು ಕೊಟ್ಟಿದೆ. ಇದು ಪ್ರಪಂಚದ ನಾನಾ ಭಾಗಗಳಲ್ಲಿನ ಸಂಶೋಧಕರು ತಮ್ಮ 
ಸಂಶೋಧನೆಗಳಲ್ಲಿ ಬೇರ್ಪಡಿಸಿರುವುದರಿಂದ ವ್ಯಕ್ತಪಟ್ಟಿದೆ. ಇದರಿಂದ ತಿಳಿದುಬರುವ 
ಅಂಶವೇನೆಂದರೆ ಈ ಬಗೆಯ ಸಂಶೋಧನೆಯಲ್ಲಿ ಬಳಸುತ್ತಿರುವ ಮಾಧ್ಯಮವು ಹೆಚ್ಚು 
ನಿರ್ದಿಷ್ಟಗೊಳಿಸಲ್ಪಟ್ಟಿದೆ ಹಾಗೂ ಈ ಕೈಪಿಡಿಯಲ್ಲಿ ಯಾವುದಕ್ಕೆ ಯಾವ ವಸ್ತುವು 
ಉಪಯುಕ್ತ ಎನ್ನುವುದನ್ನು ಕ್ರೋಢೀಕರಿಸಿ ಕೊಡಲಾಗಿದೆ. 


ಶಿಲೀಂಧ್ರಗಳು. 

ಶಿಲೀಂಧ್ರಗಳು ಜೀವಿಗಳಾಗಿದ್ದು ಜೊತೆಗೆ ಅವುಗಳ ಹೀರು ರಚನೆಗಳು ಸಮೃದ್ಧ 

ವಾಗಿ ಶಾಖೋಪಶಾಖೆಗಳಾಗಿದ್ದು ದಾರದಂತಹ ನಾಳದೋಪಾದಿಯಿರುವ ಭಾಗಗಳಿಗೆ 
ತಂತುಜಾಲ ಎಂದು ಹೇಳುತ್ತಾರೆ. ಇಂತಹ ತಂತುಜಾಲ ಸಾಧಾರಣವಾಗಿ ಒಂದು, 

ಕೇಂದ್ರದ ಸುತ್ತಲೂ ಹರಡಿಕೊಂಡು ಬೆಳೆಯುತ್ತದೆ ; ಆದರೆ ಆ ಕೇಂದ್ರದಲ್ಲಿ ಸಮನಾದ 
ಸ್ಕಿತಿಯಿರಬೇಕು. ಪ್ರತಿಯೊಂದು ಶಾಖೆಯು ಅಡ್ಡಭಿತ್ತಿಯಿಂದ ವಿಭಾಗಿತಗೊಂಡೋ | 
ಅಥವಾ ವಿಭಾಗಿತಗೊಳ್ಳದೆಯೋ ಇರುತ್ತದೆ. ಇದು ಆಯಾ.ಪ್ರಭೇದಗಳ ಸ್ವರೂಪ 


W 


xx ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವನ್ನು ಅವಲಂಬಿಸಿದೆ. ಸಾಧಾರಣವಾಗಿ ಬೆಳವಣಿಗೆಯು ಸಮತಲ ಕ್ಷೇತ್ರದ ಕಡಿದಾದ 
ವಲಯಕ್ಕೆ ಸೀಮಿತಗೊಂಡಿರುತ್ತದೆ. ಆಗ ಶಿಲೀಂಧ್ರ ತಟ್ಟೆಯ ವರ್ತುಲ ಅಥವಾ 
ಹೊರಜಾಗದಲ್ಲಿ ವನದ ಉಂಗುರದಂತೆ ಬೆಳೆಯುತ್ತದೆ. 


ಶಿಲೀಂಧ್ರಗಳ ಸುತಾನಾಭಿವ, ೈದ್ಧಿಯನ್ಲಿ ಸಿ ಸೈದ್ಧಾಂತಿಕವಾಗಿ ಕೋಶಗಳಿಂದ ಬೀಜಾ 
ಣಗಳು ಮತ್ತು ಕೇಂದ್ರಕಗಳ ಸಮ್ಮಿಲನದಿಂದ ಲೈಂಗಿಕ ಬೀಜಾಣುಗಳು* ಉತ್ತತ್ತಿ 
ಯಾಗುತ್ತವೆ. ಕೃತಕ ವರ್ಧನ ಪ್ರಭೇದಗಳಲ್ಲಿ ಈ ಬಗೆಯ ಬೀಜಾಣುಗಳ ಉತ್ಪತ್ತಿಯು 
ಅತಿ ವಿರಳ, ಹಾಗೆ ಉತ್ಪತ್ತಿಯಾಗಬೇಕೆಂದೇನೂ ಇಲ್ಲ ಮತ್ತು ಸಂಶೋಧಕನು ಇವು 
ಗಳನ್ನು ಗುರುತಿಸಲು ಸಾಮಾನ್ಯವಾಗಿ ನಿರ್ಲಿಂಗ ಬೀಜಾಣುಗಳು(ಕೊನಿಡಿಯ)ಶಿಲೀಂಧ್ರ 
ಕೋಶಗಳ ವಿಭಜನೆಯಿಂದ ಉತ್ಪತ್ತಿಗೊಳ್ಳುವುದರಿಂದ ಅವುಗಳನ್ನೇ ಅನಿವಾರ್ಯವಾಗಿ 
ಆಧಾರವಿಟ್ಟುಕೊಳ್ಳಬೇಕಾಗುತ್ತದೆ. ಇಂತಹ ಕೊನಿಡಿಯವುಳ್ಳ ಶಿಲೀಂಧ್ರಗಳನ್ನು 
'ರೂಪ'ದ ಪ್ರಭೇದಗಳು, ಜಾತಿಗಳು ಮತ್ತು ಕುಟುಂಬಗಳಾಗಿ ಅವುಗಳನ್ನು ಉತ್ಪತ್ತಿ 
ಮಾಡಿದ (ಕೊನಿಡಿಯೊ ದಂಡ) ತಂತುಗಳ ಮತ್ತು ಬೀಜಾಣುಗಳ ಲಕ್ಷಣಗಳಿಗನುಗುಣ 
ವಾಗಿ ಜೊತೆಗೆ ಅವುಗಳ ಲೈಂಗಿಕ ಬೀಜಾಣುಗಳ ಆಕಾರಗಳ ರಚನೆಯನ್ನು ಅನುಸರಿಸಿ 
ಬೀಜಾಣುದಾನಿಗಳುಳ್ಲ (ಕೊನಿಡಿಯ) ಶಿಲೀಂಧ್ರಗಳನ್ನು ್ಸಿ ಪಿಂಗಡಿಸಲಾಗಿದೆ. ಈ 


ಕ” 


ಜಾತಿಗಳನ್ನು ಅಸಮಾಪ್ತ ಶಿಲೀಂಧ್ರಗಳೆಂದು ಕರೆಯಲಾಗಿದೆ. 


ಲೆ ೈ 0ಗಿಕ ಬೀಜಾಣುಗಳು 


ಶಿಲೀಂಧ್ರ ಸಮುದಾಯವನ್ನು ಲೈಂಗಿಕ ಬೀಜಾಣುಗಳನ್ನು ಆಧರಿಸಿ ಕೆಳಗಿನಂತೆ 
ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದು : 

1. ನೇರವಾಗಿ ಲಿೀಗಕೋಶಗಳ ಮಿಲನದಿಂದ ಉತ್ಪತ್ತಿಯಾದ ಬೀಜಾಣುಗಳು. 

2. ಮಿಲನವಾಗುವ ಕೇಂದ್ರವು "2n' ನಿಂದ 'ಗ' ಸ್ಥಿತಿಗೆ ಅರ್ಧಸೂತ್ರ 

ವಿಭಜನೆಯಿಂದ ಕ್ಷೀಣಹೊಂದಿ ಉತ್ಪತ್ತಿಯಾದ ಬೀಜಾಣುಗಳು. 

ಮೊದಲನೆ ಪಂಗಡದಲ್ಲಿ ಫೆ ಕೊವೆಂ, ಿಸಿಟ್‌ಗಳು ಸೇರಿವೆ. ಇದರ ಪುನರ್ವಿಂಗಡಣೆ 
ಯಾದ (1) ಜೈಗೋಮೈಸಿಟ್‌ಗಳಲ್ಲಿ ಸಮಾನ ಯುಗ್ಮಕದಾನಿಗಳು ಮಿಲನಗೊಂಡು 
ಯುಗ್ಮಾಣು ಉತ್ಪತ್ತಿಯಾಗುತ್ತದೆ. (2) ಊಮೈಸಿಟ್‌ಗಳಲ್ಲಿ ಅಸಮಾನಯುಗ್ಮಕ 
ದಾನಿಗಳು ಸೇರಿ ಅಂಡಾಣುವನ್ನು ಉತ್ಪಾದಿಸುತ್ತವೆ (ಅನೇಕ ಸಂತತಿಗಳಲ್ಲಿ ಆಂತೆರೊ 
ಜೊಯಿಡ್‌ಗಳು ಸ್ವತಂತ್ರವಾಗಿರದೆ ಅಂಡದ ಕಡೆಗೆ ಗರ್ಭಾಂಕುರನಳಿಕೆ ಮುಖಾಂತರ 
ನಿರ್ದೇಶಿತವಾಗಿರುತ್ತವೆ). ಎರಡನೆಯೆ ಪಂಗಡವನ್ನು ಮೊದಲಿನದರಂತೆಯೇ ಎರಡು 
ವಿಭಾಗವಾಗಿ ವರ್ಗೀಕರಿಸಿದೆ. ಒಂದನೆಯದರಲ್ಲಿ ಬೀಜಾಣುಗಳು ಕೋಶದೊಳಗಡೆ 
ಯಿರುತ್ತವೆ (ಆಸ್ಕಸ್‌) ; ಮತ್ತು ಇನ್ನೊಂದರಲ್ಲಿ ಮಿಲನಕೋಶದ (ಬೆಸಿಡಿಯಂ) 


ಪ್ರಸ್ತಾವನೆ xa! 


ಹೊರಗೆ ಇರುವ ಬೀಜಾಣುಗಳು ಬೆಸಿಡಿಯೊ ಬೀಜಾಣುಗಳು. ಮೊದಲನೆಯದಕ್ಕೆ 
ಆಸ್ಕೊಮೈಸಿಟ್‌ಗಳೆಂದು, ಕಡೆಯದಕ್ಕೆ ಬೆಸಿಡಿಯೊಮೈಸಿಟ'ಗಳೆಂದು ಹೇಳುತ್ತಾರೆ. 
ಏಕೆಂದರೆ ಅರ್ಧಸೂತ್ರಣ, ಕ್ಷೀಣಿತ ವಿಭಜನೆಗಳಿಂದ ಆಸ್ಕೋಬೀಜಾಣುಗಳ ಸಂಖ್ಯೆಯು 
ಆಸ್ಕಸ್‌ನಲ್ಲಿ ಮತ್ತು ಬೆಸಿಡಿಯೊ ಬೀಜಾಣುಗಳು ಬೆಸಿಡಿಯಂ ಮೇಲೆ ನಿಗದಿತವಾಗಿರು 
ತ್ತವೆ. ಸಾಮಾನ್ಯವಾಗಿ ಎಂಟು ಆಸ್ಕೋಬೀಜಾಣುಗಳು ಪ್ರತಿಯೊಂದು ಆಸ್ಕಸ್‌ನಲ್ಲಿ 
ಮತ್ತು ಪ್ರತಿ ಬೆಸಿಡಿಯೆಂ ಮೇಲೆ ನಾಲ್ಕು ಬೆಸಿಡಿಯೊ ಬೀಜಾಣುಗಳಿರುತ್ತವೆ ಹಾಗೂ 
ಸಂಖ್ಯೆಯಲ್ಲಿನ ವ್ಯತ್ಯಾಸ ಸಹ ಕಂಡುಬರಬಹುದು. 


ಸಾಮಾನ್ಯವಾಗಿ ಯುಗ್ಮಾಣುಗಳು ಮತ್ತು ಅಂಡಾಣುಗಳು ಶಿಲೀಂಧ್ರದ ಮೇಲೆ 
ಎಲ್ಲೆಂದರಲ್ಲಿ ಕಾಣುತ್ತವೆ ; ಆಸ್ಸೈ ಮತ್ತು ಬೆಸಿಡಿಯಗಳು ಪ್ರೇರಿತವಾದಾಗ ಒಂದು 
ಗೂಡಿ ವಿಶಿಷ್ಟಾಕಾರಗಳಾಗಿ ಉತ್ಪತ್ತಿಯಾಗಿರುತ್ತವೆ. ಅಸ್ಸೈಗಳು ಗುಂಪುಗೂಡಿ 
ಮುಚ್ಚಿದ ಗೋಳಾಕಾರದೊಳಗಡೆ ಇರುವಾಗ ಕ್ಲೈಸ್ಟೊತೀಸಿಯಂ ಎಂಬ ಸೀಸೆಯಾ 
ಕಾರದ ಒಳಮೆ:ಲ್ಮೈ ಯೊಳಗಡೆ ಪೀಠಾಕ್ಷದ ಉದ್ದಕ್ಕೂ ಸಾಲಿನಲ್ಲಿದ್ದಾಗ ಪೆರಿತೀಸಿಯಂ 
ಎಂದೂ, ಒಂದು ಬಟ್ಟಲಿನಾಕಾರದ ಪೀಠಾಕ್ಷದಲ್ಲಿರುವ ರೀತಿಗೆ ಅಪೊತೀಸಿಯಂ ಎಂದೂ 
ಕರೆಯಲಾಗುತ್ತದೆ. ಬೆಸಿಡಿಯಗಳು ಸಹ ವಿಶೇಷ ರೀತಿಯ ಫಲಿತ ಭಾಗಗಳಾದ ಅಣಬೆ 
(ನಾಯಿಕೊಡೆ)ಗಳ ಕಿವಿರುಗಳು ಆಥವಾ ಅವರಣ ಶಿಲೀಂಧ್ರದ ತೂತುಗಳು ಅಥವಾ 
ಸ್ಟಂಕ್‌ಹಾರ್ನ್‌ಗಳ ಗ್ಲೀಬಾಗಳಲ್ಲಿ ಇರುವುದು ಕಂಡುಬರುತ್ತದೆ. ಈ ಎಲ್ಲ ಬಗೆಯ 
ರೂಪಗಳ ವ್ಯತ್ಕಾಸಗಳಿ:ದ ಅಂದರೆ ಅಸ್ಸೈ ಮತ್ತು ಬೆಸಿಡಿಯಗಳನ್ನು ಧರಿಸುವ ವಿವಿಧ 
`ರಚನೆಗಳಿಂದಾಗಿ ಆಸ್ಕೊಮೈಸಿಟ್‌ಗಳು ಮತ್ತು ಬೆಸಿಡಿಯೊಮೈಸಿಟ್‌ಗಳನ್ನು ಉಪಗುಂಪು 
ಗಳಾಗಿ ವಿಭಾಗಿಸಲಾಗಿದೆ. ಈ ಗುಂಪುಗಳಲ್ಲಿ ಅವುಗಳಲ್ಲಿನ ಜೋಡಣೆ, ಆಕಾರ, ಬಣ್ಣ 
ಮತ್ತು ಪೆರಿತೀಸಿಯಂ. ಕ್ಲೆೈಸ್ಫೊತೀಸಿಯಂ ಅಥವಾ ಅಪೊತೀಸಿಯ: ಮತ್ತು 
ಬೆಸಿಡಿಯೊ ಕಾರ್ಪ್‌ಗಳಲ್ಲಿ ಕಿವಿರುಗಳು, ತೂತುಗಳು ಮತ್ತು ಗ್ಲೀಬಾಗಳ ಇಂತಹ 
ಮುಖ್ಯ ಲಕ್ಷಣಗಳನ್ನು ಅನುಸರಿಸಿ ಉಪಗುಂಪುಗಳಾದ ಗಣ, ಕುಟುಂಬ ಮತ್ತು ಜಾತಿ 
ಗಳನ್ನಾಗಿ ಪುನರ್ವಿಂಗಡಿಸಲಾಗಿದೆ. ಈ ಲಕ್ಷಣಗಳು ಸಂಕೇತಗಳಲ್ಲಿ ಉಪಯೋಗ 
ವಾಗಿವೆ. 


ನಿಲೆ ರ್ಯೈಂಗಿಕ ಬೀಜಾಣುಗಳು 


ಅನೇಕ ಬಗೆಯ ನಿರ್ಲೈೆಂಗಿಕ ಬೀಜಾಣುಗಳ ಉತ್ಪತ್ತಿ ಮತ್ತು ತಂತುಗಳ ಮೇಲೆ . 
ಅವು ಇರುವ ರೀತಿ ಎರಡರಲ್ಲಿಯೂ ವಿವಿಧತೆಯಿದೆ. ಸಾಧಾರಣವಾಗಿ ಅವುಗಳನ್ನು 
ಬೀಜಾಣುದಾನಿಯೊಳಗಡೆ ಮತ್ತು ಹೆಚ್ಚುಕಡವೆಂ ಹೊರಗಡೆಯ ವಿಶೇಷ ತಂತು (ಕೊನಿ 
ಡಿಯಾ ದಂಡ)ಗಳ ಮೇಲೆ ಇರುವವು ಎಂದು ವರ್ಗೀಕರಿಸಬಹುದು. ದಪ್ಪ: ಭಿತ್ತಿ 

, ಯುಳ್ಳ ಸುಪ್ತಕೋಶಗಳು ಪ್ರೋಟೊಜೋವಗಳ ಕವಚ ಕೋಶಗಳಿಗೆ ಸಮಾನ 


ಸಸ॥। ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹೋಲಿಕೆಯಿರುವುದರಿಂದ ಅವುಗಳನ್ನು ಕ್ಲಾಮಿಡೋ ಬೀಜಾಣುಗಳೆಂದು ಹೇಳುತ್ತಾರೆ. 
ಅವು ತುದಿಯಲ್ಲಿ ಅಥವಾ ಇಡೀ ತಂತುವಿನಲ್ಲಿ ಕಂಡುಬರಬಹುದು. ಬೀಜಾಣುದಾನಿ 
ಗಳಲ್ಲಿನ ಬೀಜಾಣುಗಳು ಚಲನೆಯುಳ್ಳವುಗಳಾಗಿಯೋ (ಯುಗ್ಮಾಣುಗಳು) ಅಥವಾ 
ಚಲನೆರಹಿತವಾಗಿ(ಏಪ್ಸನೋ ಬೀಜಾಣುಗಳು)ಯೋ ಇರುತ್ತವೆ. ಕೆಲವು ಪದಗಳ 
ಬಳಕೆಯಿಂದಾಗಿ ಗೊಂದಲವುಂಟಾಗುತ್ತದೆ. ಏಕೆಂದರೆ ಊಮೈೈಸಿಟಗಳಲ್ಲಿ “ಮತ್ತು 
ಜೈಗೋಮೈಸಿಟಗಳಲ್ಲಿ ಬೀಚಾಣುದಾನಿಯು ಪೂರ್ತಿಯಾಗಿ ಅದರ ಮಾತೃ ತಂತುವಿನಿ:ದ 
ಬೇರ್ಪಟ್ಟು ಮತ್ತು ಪ್ರಸರಣವಾಗುವ ಒಂದು ಭಾಗವಾಗುತ್ತದೆ. ಊಮೈಸಿಟಗಳಲ್ಲಿನ 
ಬೀಜಾಣುದಾನಿಯಲ್ಲಿ ಯುಗ್ಮಾಣುಗಳು ಮೊಳೆಯುವ ಸ್ಥಳಕ್ಕೆ ತಲಪಿದ ಅನಂತರ 
ಮಾತ್ರವೇ ಮೊಳೆಯಬಲ್ಲವು ಮತ್ತು ಈ ವಿಷಯವಾಗಿ ಆಸ್ಕೊಮೈಸಿಟ ಶಿಲೀಂಧ್ರಗಳ 
ಕೊನಿಡಿಯಗಳ ಸ್ಥಿತಿಯನ್ನೇ ಹೋಲುತ್ತವೆ. ಈ ಸ್ಥಿತಿಯು ಮುಂದೆ ಸ್ಪಷ್ಟವಾಗುತ್ತ 
ಹೋಗುತ್ತದೆ. ಏಕೆಂದರೆ ಅನೇಕ ಪ್ರಭೇದಗಳ ಈ ಕೋಶಗಳು ಯುಗ್ಮಾಣುಗಳಿ:ದ 
ಅಥವಾ ನಳಿಕೆಗಳಿಂದ ಅಲ್ಲಿನ ಹಿತಕರ ವಾತಾವರಣವನ್ನು ಅನುಸರಿಸಿ ಮೊಳೆಯುತ್ತವೆ. 
ಕೆಲವು ಸಂಶೋಧಕರು ಅವುಗಳನ್ನು ಕೊನಿಡಿಯಗಳು ಎಂದು ಅವುಗಳ ಉತ್ಪತ್ತಿಯ 
ಮಜಲಿಗೆ ಮತ್ತು ಪ್ರಸರಣಕ್ಕೆ ಕರೆಯುತ್ತಾರೆ ; ಬೇರೆಯವರು ಈ ಯುಗ್ಮಾಣು ಶಕ್ತಿ 
ಯುತವಾಗಿ ಕಂಡುಬರುವುದರಿಂದ ಅವುಗಳನ್ನು ಬೀಜಾಣುದಾನಿಗಳೆಂದು ಕರೆದರು. 
ಈ ಪ್ರಬಂಧದಲ್ಲಿ ಮೊದಲನೆ ಪದವನ್ನು ಬಳಸಲಾಗಿದೆ. ಜೈಗೋಮೈಸಿಟಗಳಲ್ಲಿನ 
ಬೀಜಾಣುದಾನಿಯಲ್ಲಿ ಕೆಲವೇ ಏಪ್ಪನೋ ಬೀಜಾಣುಗಳು ಇದ್ದು ಕ್ರಮೇಣ ಉಂಟಾದ 
ವಿಶೇಷ ರೂಪಗಳಾದ ಕನ್ನಿಂಗ್ಮಾಮಿಯೆಲ್ಲದಲ್ಲಿ ನಿಗದಿಪಡಿಸಿದ ಬೀಜಾಣುದಾನಿಯ 
ಕೊನಿಡಿಯಂ ಪ್ರಚೋದಿಸಿ ಅದರಲ್ಲಿ ಒಂದೇ ಒಂದು ಬಹುಕೇಂದ್ರಕ ಕೋಶವು ಹೊರ 
ಗಡೆ ಉತ್ಪತ್ತಿಯಾಗಿ ಕಳಚಿಬಿದ್ದು ಪ್ರಸರಣವಾಗುವ ಅಂಶವಾಗಿದೆ. ಇಲ್ಲಿ ಮಿಥ್ಯ 
ಕೊನಿಡಿಯಂ ಎಂಬ ಪದ ಪ್ರಯೋಗಿಸಿದ್ದರೂ ಕೂಡ ಅನೇಕ ಕಡೆ ಈ ಕೋಶಗಳನ್ನು 
ಕೊನಿಡಿಯ ಅಥವಾ ಬೀಜಾಣುದಾನಿಗಳೆಂದು ಕರೆದಿದ್ದಾರೆ. 


ಆಸ್ಕೊಮೈೈಸಿಟಗಳಲ್ಲಿ ಕೂಡ ಕೊನಿಡಿಯಂ ಎಂಬ ಪದವನ್ನು ವಿವೇಚನ ರಹಿತ 
ವಾಗಿ ಒಂದೇ ಹೊರರೂಪಗಳಲ್ಲಿರದ ಭಿನ್ನ ರೀತಿಯಲ್ಲಿ ಉತ್ಪತ್ತಿಗೊಂಡಿರುವುದಕ್ಕೆ ಬಳಸಿ 
ಅಧಿಕ ಗೊಂದಲವುಂಟಾಗಿದೆ. ಮೇಸನ್‌ (115) ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಈ 
ವಿಷಯದಲ್ಲಿ ವಿಮರ್ಶೆಮಾಡಿ ಇದಾದನಂತರ ವುಯಿಲ್ಲೆಮಿನ್‌ (208) ಏಕಲಿಂಗಿ 
ಬೀಜಾಣುಗಳನ್ನು ಕೊನಿಡಿಯವೆರ (ಫೆಯಲೋ ಬೀಜಾಣುಗಳು) ಬೀಜಾಣುಗಳು ತೆರೆದ 
ಸ್ಥಳದಲ್ಲಿ ಬೆಳೆಯುವ ತಂತುವಿನ ಭಾಗದಲ್ಲಿ ಧರಿಸಿರುತ್ತವೆ. ಥಾಲ್ಲೋ ಬೀಜಾಣುಗಳು 
ಅವನ್ನು ಧರಿಸಿದ ತಂತುವಿನ ಅಂಗವಾಗಿರುತ್ತವೆ. ಈ ಬೀಜಾಣುಗಳನ್ನು ಅವುಗಳ ರಚನೆ 
ಪ್ರಕಾರ ಹಿಗ್ಗಿದ ತಂತುದಾರದ ತುದಿ ಭಾಗಗಳಿಂದ (ಆಲ್ಯೂರೊ ಬೀಜಾಣು) ತಂತು 
ದಾರ ವಿಭಜನೆಗಳಿಂದ (ಆರ್ತ್ಪೊಬೀಜಾಣುಗಳು) ಮತ್ತು ಅಂಕುರಗಳಿಂದ (ಬ್ಲಾಸ್ಟೊ 


ಪ್ರಸ್ತಾವನೆ xxiii 


.ಬೀಜಾಣು) ರಚಿತವಾದುವು ಎಂಬುದಾಗಿ ವಿಂಗಡಿಸಿದ್ದಾರೆ. ಈ ವಿಂಗಡಣೆಗಳು 
ಶಿಲೀಂಧ್ರಗಳ ವರ್ಗೀಕರಣೆಯಲ್ಲಿ ವಿಶೇಷವಾಗಿ ಅಸಮಾಪ್ತ ಶಿಲೀಂಧ್ರಗಳಿಗೆ ಪ್ರಮುಖ 
ವಾಗಿದ್ದರೂ ಈ ಎಲ್ಲ ಉದ್ದೇಶಕ್ಕಾಗಿ ಈ ಪುಸ್ತಕದಲ್ಲಿ ಬಳಸಿರುವ ಪದ ಕೊನಿಡಿಯಂ 
ಎಲ್ಲ ಮಾದರಿಗಳಲ್ಲೂ ಇರುವುದರಿಂದ ಸೂಕ್ತವೆಂದು ಕಂಡುಬಂದಿದೆ. 


ಅಸಮಾಪ್ತ ಶಿಲೀಂಧ್ರದ ಕೊನಿಡಿಯದಂಡಗಳ ಜೋಡಣೆ ಅವುಗಳಲ್ಲಿ ಪರಸ್ಪರ 
ಪ್ರತಿಯೊಂದರಲ್ಲಿರುವ ಮತ್ತು ಆಧಾರಸ್ಮಳದ ಪ್ರಭೇದಗಳನ್ನು ಸೇರಿಸಿಕೊಂಡು ಜಾತಿ 
ಗಳು, ಕುಟುಂಬಗಳು ಮತ್ತು ಗಣಗಳನ್ನಾಗಿ ವಿಂಗಡಿಸಲಾಗಿದೆ. ಮೂರು ವರ್ಗಗಳನ್ನು 
ಗುರುತಿಸಿದೆ. ಸ್ಟ್ರೀರಾಷ್ಲಿಡೇಲ್‌ಗಳಲ್ಲಿ ಕೊನಿಡಿಯ ಮತ್ತು ಕೊನಿಡಿಯದಂಡಗಳು 
ನಿರ್ದಿಷ್ಟ ಸೀಸೆಯಾಕಾರದ ಪೀಠಾಕ್ಷಗಳಿಗೆ ಸ್ಥೀಮಿತಗೊಂಡಿರುವುದಕ್ಕೆ ಪಿಕ್ನಿಡಿಯ 
ವೆಂತಲೂ ; ಮೆಲಂಕೊನಿಯೇಲ್ಸ್‌ಗಳಲ್ಲಿ ಕೊನಿಡಿಯೊ ದಂಡಗಳು ತಟ್ಟೆಯಂತಹ 
ಅಥವಾ ಶಟ್ಟೆಯಾ (ಬಸಿಯ) ಕಾರಿತ ನಿಗದಿಯಾದ ಗುಂಪುಗಳಲ್ಲಿ ಸೇರಿರುವುದರಿಂದ 
ಅವುಗಳಿಗೆ ಆಸರ್‌ವುಲೈ ಎಂದೂ ; ಮತ್ತು ಮೊಲಿನಿಯೇಲ್‌ಗಳಲ್ಲಿ ಕೊನಿಡಿಯೋ 
ದಂಡಗಳು ಸಾಮಾನ್ಯವಾಗಿ ಕೆಲವು ಸಾರಿ ಆಧಾರ ಸ್ಮಳಗಳಲ್ಲಿ ಚೆಲ್ಲಾ ಪಿಲ್ಲಿಯಾಗಿರುತ್ತವೆ. 
ಕೊನೆಯ ಗುಂಪಿನಲ್ಲಿ ಕೊನಿಡಿಯೊದಂಡಗಳು ಕೆಲವು ಸಾರಿ ಒಗ್ಗೂಡಿ ನಿಗದಿಯಾದ 
ಲೋಡಿನಾಕಾರದ ಗುಚ್ಛಗಳಲ್ಲಿರುವುದಕ್ಕೆ ಸ್ಪೋರೊಡಾಕಿಯವೆಂದು ಅಥವಾ ಸಮ 
ನಾಂತರ ತಂತುದಾರಗಳು ಕೂಡಿಕೊಂಡು ಕಂಬಗಳಂತಿರುವುದಕ್ಕೆ ಕೊರಿಮಿಯ ಎನ್ನು 
ತ್ತಾರೆ. ಸ್ಫೋರೊಡಾಕಿಯಂ ಟ್ಯುಬರ'ಕ್ಕುಲೇರಿಯೇಸಿಯ, ಕೊರೀಮಿಯಂ 
ಸ್ಟಿಲ್ಬೇಸಿಯದ ವಿಶಿಷ್ಟ ಲಕ್ಷಣಗಳಾಗಿವೆ. 

ಗೆಣಗಳಲ್ಲಿ ತಂತುದಾರ ಮತ್ತು ಬೀಜಾಣುಗಳ ಬಣ್ಣವು ಮೊದಲ ಮುಖ್ಯ 
ವಿಶೇಷವಾಗಿದೆ. ಪಾರದರ್ಶಕ ಮತ್ತು ಪ್ರಕಾಶ ರೂಪಗಳಿಂದ ಕಪ್ಪುಬಣ್ಣದ ತಂತು 
ದಾರಗಳಂ ಮತ್ತು/ಅಥವಾ ಬೀಜಾಣುಗಳನ್ನು ಬೇರ್ಪಡಿಸಿದೆ ಮತ್ತು ಈ ಗುಂಪುಗಳನ್ನು 
ಪುನಃ ಅವುಗಳ ಬೀಜಾಣುಗಳ ಅಡ್ಡಭಿತ್ತಿಗಳ ಆಧಾರದಿಂದ ವಿಂಗಡಿಸಲಾಗಿದೆ. ಒಂದು 
ಕೋಶ ಬೀಜಾಣುವುಳ್ಳ ರೂಪಗಳನ್ನು ಒಂದು ವಿಭಾಗದಲ್ಲೂ, ಎರಡು ಕೋಶಿಕೆ 
ಯುಳ್ಳದ್ದು ಇನ್ನೊಂದರಲ್ಲೂ, ಅನೇಕ ಕೋಶಿಕೆಗಳುಳ್ಳವುಗಳಿಗೆ ಅಡ್ಡಭಿತ್ತಿಗಳಿರು 
ವುದನ್ನು ಮೂರನೆಯದರಲ್ಲೂ, ಅನೇಕ ಕೋಶಗಳುಳ್ಳವುಗಳಲ್ಲಿ ಅಡ್ಡಭಿತ್ತಿ ಮತ್ತು 
ಉದ್ದಭಿತ್ತಿಗಳಿರುವಂತಹವುಗಳನ್ನು ನಾಲ್ಕನೆಯದರಲ್ಲೂ, ದಾರದಂತಹ ಬೀಜಾಣು 
ಗಳನ್ನು ಐದನೆಯದರಲ್ಲೂ ಮತ್ತು ನಕ್ಷತ್ರಾಕಾರದವುಗಳನ್ನು ಆರನೆಯದರಲ್ಲೂ ಸೇರಿಸ 
ಲಾಗಿದೆ. ಕೊನಿಡಿಯೊ ದಂಡಗಳ ಕವಲಾದ ರೀತಿ ಮತ್ತು ಕೊನಿಡಿಯೊ ದಂಡಗಳಲ್ಲಿ 
ಕೊನಿಡಿಯದ ಸ್ಥಾನವು ಜಾಶಿಯನ್ನು ವರ್ಗೀಕರಿಸಲು ಮುಖ್ಯವಾದ ಅಂತಿಮ ರೂಪ 
ವಾಗಿದೆ. ಬೀಚಾಣು ಮತ್ತು ಕೊನಿಡಿಯೊ ದಂಡದ ಗಾತ್ರದಿಂದ ಪ್ರಭೇದವನ್ನು 
ಗುರುತಿಸಲು ಬಳಸಲಾಗಿದೆ, 


೫೫1೪ ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಸಂಕೇತಗಳು 


ಕೊಟ್ಟೆರುವ ಸಂಕೇತಗಳು ಸಾಮಾನ್ಯವಾಗಿ ಮೇಲೆ ಹೇಳಿದ ಯೋಜನೆಗಳ 
ರೂಪರೇಷೆಯನ್ನು ಆಧರಿಸಿದಂತೆ ಇದ್ದರೂ ಬಳಸುವವರು ತಮ್ಮ ವಸ್ತುವನ್ನು ಗುರು 
ತಿಸಲು ರೂಪಿಸಲಾಗಿವೆಯಾದ್ದರಿಂದ ಹೆಚ್ಚು ಕೃತಕವಾಗಿದೆ. ಅವು ಎರಡು ವಿಭಾಗ 
ವಾಗುವಂತಹವು. ಹಾಗೆಯೇ ಈ ತಂತ್ರ ಸುಲಭ ರೀತಿಯಲ್ಲಿ ಅನುಕರಣೀಯವಾದುದು, 
ಏಕೆಂದರೆ ಇನ್ನೊಂದು ತಂತ್ರದಲ್ಲಿ ಎರಡಕ್ಕಿಂತ ಹೆಚ್ಚು ಸಾಧ್ಯತೆಗಳನ್ನು ಏಕಕಾಲಿಕವಾಗಿ 
ಕೊಟ್ಟಿದೆ. ಇದರಲ್ಲಿ ಕೊಟ್ಟಿರುವ ವಸ್ತುವಿಗೆ ಬಳಕೆಯಲ್ಲಿರುವ ಸಂಕೇತಗಳನ್ನು ಅಲ್ಪ 
ಸ್ವಲ್ಪ ಬದಲಾವಣೆಗಳೊಂದಿಗೆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತೆ ಆರಿಸಿ ಅವಶ್ಯಕ 
ವಾದದ್ದನ್ನು ಸರಿಹೊಂದುವಂತೆ ಕೊಟ್ಟೆದೆ. ಆದಿಭಾಗದಲ್ಲಿ ಲಂಡಾವು, ಎಂಗ್ಲರ್‌ 
ಮತ್ತು ಪ್ರಾಂಟಲ್‌ "ಡೀನೇಚರ್‌ ಲೈಕೆನ್‌ ಪ್ಲಾಂಜನ್‌ ಫ್ಯಾಮಿಲಿನ್‌'ನಲ್ಲಿನ ಯೋಜನೆ 
ಯಂತೆಯೇ ಸಾಮಾನ್ಯ ವಿಭಾಗದಲ್ಲಿಯೇ ಕೊಟ್ಟಿ ದೆ. ನಮ್ಮ ಲ್ಲಿರುವ ಗುಂಪುಗಳ 
ಮಾನೋಗ್ರಾಫ್‌ಗಳಿಂದ ಎಲ್ಲೆಲ್ಲಿಯೂ ದೊರೆಯುವ ಪ್ರಭೇದಗಳ ಸಂಕೇತಗಳನ್ನು 
ಆಯ್ದುಕೊಂಡಿದೆ. ಇಂತಹ ರೀತಿಯು ಮೂಲಗಳ ವೈವಿಧ್ಯತೆಯನ್ನು ಪ್ರತಿಬಿಂಬಿಸು 
ತ್ತದೆ. ಇದರಿಂದ ಉಂಟಾಗುವ ಸಮಸ್ಯೆಗಳು ಮಾನೋಗ್ರಾಫ್‌ಗಳಿಂದ ಪೂರೈಕೆ 
ಯಾಗುವವುಗಳಿಗಿಂತ ಹೆಚ್ಚಾಗಿಯೇ ಇರುತ್ತದೆ. 


ಮಚ್ಚಿ ನಲ್ಲಿರುವ ಶಿಲೀಂಧ್ರಗಳ ವರ್ಗಗಳಿಗೆ, 


ಗಣಗಳಿಗೆ ಮತ್ತು ಕುಟುಂಬಗಳಿಗೆ ಸಂಕೇತ 


ಟಿ 
೩. ಏಕಕೋಶಿಕೆಯ ಲೋಮಾಂಗಗಳು ಅಪರೂಪವಾಗಿ ಭಿತ್ತಿಯಿಂದ ಪ 
ಕೂಡಿರುತ್ತವೆ. ಬೀಜಾಣುದಾನಿಗಳಲ್ಲಿ ನಿರ್ಬೈಂಗಿಕ ಬೀಜಾಣುಗಳಿರು 
ವುದು ಸಾಮಾನ್ಯ; ಲೈಂಗಿಕ ಕೋಶಿಕೆಗಳಿದ್ದಾಗ ಇವುಗಳು ಕೂಡಿ 
ಕೊಂಡು ಸುಪ್ತ ಬೀಜಾಣುಗಳಾಗುತ್ತವೆ. 


1. ಫೈಕೊಮೈಸಿಟ್‌ಗಳು 


10. ನಿರ್ಲಿಂಗ ಬೀಜಾಣುಗಳು ಗೋಳಾಕಾರದಿಂದ ಕೊಳವೆಯಾಕಾರದ 
ಮಾದರಿಯ ಬೀಜಾಣುದಾನಿಗಳಾಗಿರುತ್ತವೆ. ಜಚಲನಾರಹಿತ ; 
ಯುಗ್ಮಾಣುಸಹಿತಗಳು. A. ಮ್ಯುಕರೇಲ್ಸ್‌ 


€. ಬೀಜಾಣುದಾನಿಗಳು ಯಾವಾಗಲೂ ಇರುತ್ತವೆ. ಕೆಲವು 
ವೇಳೆ ಹುಸಿಕೊನಿಡಿಯಾಗಳು ಇರುತ್ತವೆ, 
6, ಆಧಾರಸ್ತಂಭ ಇರುತ್ತದೆ. ಯುಗ್ಮಾಣುಗಳು ನಗ್ನ 
ಅಥವಾ ಕೆಲವು ಉಪಾಂಗಗಳಿಂದ ಕೂಡಿರುತ್ತವೆ. 
ರ. ಬೀಜಾಣುದಾನಿಯ ಭಿತ್ತಿ ಏಕರೀತಿಯಾಗಿರುತ್ತದೆ. 
ಚರ್ಮ ಹೊರಪೊರೆ ಹೊಂದಿರುವುದಿಲ್ಲ. ಸಾಮಾನ್ಯ 
ವಾಗಿ ಇಬ್ಬದಿ ದ್ರವೀಭವನವಾಗಿರುತ್ತದೆ. 
8. ಒಂದು ಬಗೆಯ ಬೀಜಾಣುದಾನಿ. 
೩. ಮ್ಯುಕರೇಸಿ 2 
ಗ. ಪ್ರಾಥಮಿಕ ಮತ್ತು ದ್ವಿತೀಯ ಎಂಬ ಎರಡು 
. ಬಗೆಯ ಬೀಜಾಣುದಾನಿಗಳು, 
1. , ತಾಮ್ನಿಡಿಯೇಸಿ 59 
6೮, ಚರ್ಮ ಮೇಲೆ ಹೊರಪೊರೆ ಇದ್ದು ಶಾಶ್ವತವಾಗಿರು 
” ತ್ರದ, ಕೆಳಗೆ ತೆಳುವಾಗಿದ್ದು ದ್ರವೀಭವನವಾಗಿರು 
ತುದೆ: €. ಶೈಲೊದೊಲೇಸಿ 60 


“೫೫೪1 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
dd. ಆಧಾರಸ್ಥಂಭ ಇಲ್ಲ; ಯುಗ್ಮಾಣುಗಳು ದಟ್ಟವಾಗಿ 


ತಂತುದಾರಗಳಿಂದ ಆವರಿತವಾಗಿರುತ್ತವೆ. 
ಛೆ, ಮಾರ್ಟಯರೆಲ್ಲೇಸಿ 


00, ಬೀಜಾಣುದಾನಿಗಳು ಅಪರೂಪವಾಗಿರುತ್ತವೆ, ಹುಸಿ ಕೊನಿ 
ಡಿಯಗಳು ಯಾವಾಗಲೂ ಇರುತ್ತವೆ. 

6. ಒಂಟಿ ಹುಸಿ ಕೊನಿಡಿಯಗಳು ಅಥವಾ ಸಣ್ಣ ಬೀಜಾಣು 

ದಾನಿಗಳು ವಿಶೇಷ ಚೀಲದಂತಿರುವ ಫಲವತ್ತಾದ 


ತಂತುದಾರಗಳ ಮೇಲೆ ಇರುತ್ತವೆ. 
€. ಕೊಯ್ದೆಫೊರೇಸಿ 


dd. ಹುಸಿ ಕೊನಿಡಿಯಗಳು ಸರಣಿಯಲ್ಲಿರುತ್ತವೆ ಅಥವಾ 


ವಿಶೇಷ ಆಧಾರಕೋಶಗಳ ಮೇಲಿರುತ್ತವೆ. 
£. ಸೆಫಾಲಿಡೇಸಿ 


bb. ನಿರ್ಲಿಂಗ ಬೀಜಾಣುಗಳು ಚಲಿಸುವ ಮಾದರಿಯವು, ಅಂಡಾಣು 
ಗಳುಳ್ಳೆವು. 
€, ತಂತುಜಾಲವು ಅಲ್ಪ, ಪ್ರಾತಿನಿಧಿಕವಾಗಿ ಬುಡದ ಹೀರು 
ಬೇರು ಅಥವಾ ಶಿಫಾವೃಂತ ವ್ಯವಸ್ಥೆ ಯದು. 
B. ಮೈಕೊಕ್ಕೆಟ್ರಿಡಿಯೇಲ್ಸ್‌ 
6. ಪಚ್ಚೆ ಮೊಗರು ಮಧ್ಯದ ಬೀಜಾಣುದಾನಿಯಿಂದ 


ಸುತ್ತಲೂ ಶಿಫಾವೃಂತ ವ್ಯವಸ್ಥೆಗೆ ಸ್ಕ್ರೀಮಿತಗೊಂಡಿರು 
ತ್ತದೆ. ೩. ರೈಜಿಡಿಯೇಸಿ 


‘dd. ಪಚ್ಚೆ ಮೊಗರು ಅಧಿಕವಾಗಿ ಕವಲೊಡೆದಿದ್ದು 
ಅಸಂಖ್ಯಾತ ಬೀಜಾಣುದಾನಿಗಳಿರುತ್ತವೆ 
b. ಮೆಗಾಕೈಟ್ರಿಯೇಸಿ 


00. ತಂತುಚಾಲವು ಒರಟು ಅಥವಾ ವಿಪುಲವಾಗಿ .ಅಭಿವೃದ್ಧಿ 
ಗೊಂಡಿದ್ದು ಅಥವಾ ಎರಡೂ ರೀತಿ ಇರುತ್ತವೆ. 
4d. ಯುಗ್ಮಕಗಳು ಅಂಡಕ ಮತ್ತು ಪುಂಸಾಣುಗಳಾಗಿ 
ಪ್ರತ್ಯೇಕಗೊಂಡಿರುತ್ತವೆ. 
6, ಎರಡೂ ಲಿಂಗಗಳ ಯುಗ್ಮಕಗಳು ಚಲನೆಯುಳ್ಳವು. 
C, ಬ್ಲಾಸ್ಫೊಳ್ಲಾಡಿಯೇಲ್‌ ತೆ 


ಪುಟ 


62 


87 


93 


‘100 


102 


` ಕುಟುಂಬಗಳಿಗೆ ಸಂಕೇತ vi 


ಒಂದು ಕುಟುಂಬವನ್ನು ಮಾತ್ರ ಹೇಳಲಾಗಿದೆ. 
oo ೩. ಬ್ಲಾಸ್ಟೊಕ್ಲಾಡಿಯೇಸಿ 
66. ಪುಂಯುಗ್ಮಕ ಚಲಿತ, ಸ್ತ್ರೀಯುಗ್ಮಕ ಚಲನಾರಹಿತ 
2. ಮಾನೊಬ್ಬೆಫಾರಿಡೇಲ್ಸ್‌ 


ಒಂದು ಕುಟುಂಬವನ್ನು ಮಾತ್ರ ಪರಿಗಣಿಸಲಾಗಿದೆ. 
೩. ಮಾನೊಬ್ಲೆಫಾರಿಡೇಸಿ 


dd. ಯುಗ್ಮಕದಾನಿಗಳು ನಿರ್ದಿಷ್ಟವಾದ ಯುಗ್ಮಕವನ್ನು 
ಉತ್ಪತ್ತಿ ಮಾಡುವುದಿಲ್ಲ. 

೮, ಅಂಡಾಣುಗಳು ಒಂದರಿಂದ ಅನೇಕ, ಪರಿಸರ 
ದ್ರವ್ಯರಹಿತ ; ಯುಗ್ಮಾಣುಗಳು ಅಂಟಿದ ಬೀಜಾ 
ಣುದಾನಿಗಳಲ್ಲಿ ಉತ್ಪತ್ತಿಯಾಗುತ್ತವೆ. 

೯. ಅಂಡಾಣುಗಳು ಒಂದರಿಂದ ಅನೇಕ; ತಂತು 
ದಾರವು ಸಂಕುಚಿತವಾಗಿರುವುದಿಲ್ಲ. 
E ಸ್ಕಾಪ್ರೊಲಿಗ್ನಿಯೇಲ್ಸ್‌ 


ಒಂದು ಕುಟುಂಬವನ್ನೂ ಮಾತ್ರ ಹೇಳಲಾಗಿದೆ. 
a. ಸ್ಕಾಪ್ರೊಲಿಗ್ನಿಯೇಸಿ 


1. ಅಂಡಾಣುಗಳು ಒಂಟೆಯಾಗಿರುತ್ತವೆ ; ತಂತು 
ದಾರವು ನಿಗದಿತವಾದ ಅಂತರದಲ್ಲಿ ಸಂಕುಚಿತ 
ವಾಗಿರುತ್ತದೆ. ೫. ಲೆಪ್ಪೊಮೈಟೇಲ್ಸ್‌ 


ಒಂದು ಕುಟುಂಬವನ್ನು ಮಾತ್ರ ಹೇಳಲಾಗಿದೆ. 
&. ಲೆಪ್ಬೊಮೈಟೇಸಿ 


66. ಅಂಡಾಣು ಒಂಟಿಯಾಗಿರುತ್ತದೆ, ಜೊತೆಗೆ ಪರಿಸರ 


: ದ್ರವವುಂಟು. ಯುಗ್ಮಾಣುದಾನಿಗಳು ಆಗಾಗ" 


ಕೊನಿಡಿಯಗಳಂತೆ ಕೆಲಸ ಮಾಡುತ್ತವೆ. 
೮, ಪೆರನೊಸ್ಟೊರೇಲ್ಸ್‌ 
` ಒಂದು ಕುಟುಂಬವನ್ನು ಮಾತ್ರ ಪರಿಗಣಿಸಿದೆ. 
oo 8 ಕಿತಿಯೇಸಿ 


ಪುಟ 
105 


120 


125 


234 


237 


ಸಳ ಮಣ್ಣು ಶಿಲೀಂಧ್ರ ಗಳ ಕೈಪಿಡಿ 
ಪುಟ 


೩೩, ಲೋಮಾಂಗಗಳು ಅಡ್ಡ ಭಿತ್ತಿಯುಳ್ಳೆವು ; ಕೊನಿಡಿಯವು ಕೊನಿಡಿಯ 
ದೆಂಡಗಳ ಮೇಲೆ ಇರುತ್ತವೆ. ಲಿಂಗಕೋಶಗಳು ವಿರಳವಾಗಿ ಗೋಚರಿ 
ಸುತ್ತವೆ. 

b. ಬೀಜಾಣುಗಳು ಒಂದು ಚೀಲದಲ್ಲಿ ನಿಗದಿಯಾದ ಸಂಖ್ಯೆಯಲ್ಲಿರು 
ತ್ತವೆ, ಆಸ್ಕೊಬೀಜಾಣುಗಳಂತೆ. 11. ಆಸ್ಕೊ ಮೈಸಿಟಿಗಳು 


€. ಅಸ್ಸೈಗಳು ನಿರ್ದಿಷ್ಟವಾದ ಗೋಳಾಕಾರ ಅಥವಾ ಸೀಸೆಯಾ 
ಕಾರದ ಆಸ್ಕೊಕಾರ್ಪ್‌ಗಳಲ್ಲಿರುತ್ತವೆ. 
64, ಆಸ್ಕೊಕಾರ್ಪ್‌ಗಳಿಗೆ ನಿಗದಿಯಾದ ಬಾಯಿ ಇರು 
A. ಪ್ಲೆಕ್ಕ ಕಸ್ಕೇಲ್ಸ್‌ 


€. ಅಸ್ಲೈ ಗಳು ಆಸ್ಕೊಕಾರ್ಪಿನಲ್ಲಿ ವಿವಿಧ ಮಟ್ಟಗಳ 


ಕಾ 


ಆಸ್ಕೊಕಾರ್ಪ್‌ಗಳ ಕೋಶಭಿತ್ತಿ ಸಡಿಲವಾದ 
ಫೆಲ್ಸಿನಂತಹ ಅಂಗಾಂಶವುಳ್ಳದ್ದು. 

a. ಜೆಮ್ನೊಆಸ್ಕೇಸಿ 59 
ff. ಆಸ್ಕೊಕಾರ್ಪ್‌ಗಳ ಕೋಶಭಿತ್ತಿಗಳು ತೆಳು 
ಮೃದು ಪೊರೆಯಂತಿರುತ್ತವೆ. 

b. ಯುರೋಟಿಯೇಸಿ 266 


€€. ಅಸ್ಲೈಗಳು ಪೊದೆಯಂತೆ ಇರುತ್ತವೆ. 
0. ಪೆಸ್ಟೋರಿಯ 274 
dd. ಆಸ್ಕೊಕಾರ್ಪ್‌ಗಳಿಗೆ ನಿಗದಿತ ಬಾಯಿ ಇರುತ್ತದೆ. 
€. ಪೆರಿತೀಸಿಯವು ದಟ್ಟ ಬಣ್ಣವುಳ್ಳದ್ದು. 
B. ಸ್ಫ್ರೀರಿಯೇಲ್ಸ್‌ 
೯. ಪೆರಿತೀಸಿಯಗಳ ಕೋಶಭಿತ್ತಿಗಳು ತೆಳು ಮತ್ತು 
ಮೃದು ಪೊರೆಯಂತಿರುತ್ತವೆ. ಅಸ್ಸೈ ಬೇಗನೆ 
ನಾಶವಾಗುತ್ತವೆ. 


8. ಪೆರಿತೀಸಿಯವು ಯಾವಾಗಲೂ ಮೇಲ್ಮೈ 
ಯಲ್ಲಿರುತ್ತದೆ, ಜೊತೆಗೆ ಬಾಯಿಯ 


ಕುಟುಂಬಗಳಿಗೆ, ಸಂಕೇತ 


ಸುತ್ತಲೂ ಉದ್ದ ನೆ ಕೊಕ್ಕಿನಂತಾದ 
ಅಥವಾ ಬಾಗಿದ ಕೂದಲುಗಳಿರುತ್ತದೆ. 
&. ಕೀಟೊಮಿಯೇಸಿ 
88. ಪೆರಿಶೀಸಿಯ ಸಾಮಾನ್ಯವಾಗಿ ಅಡಗಿದ್ದು, 
ಜೊತೆಗೆ ಜಾಯಿಯ ಸುತ್ತಲೂ ಚಿಕ್ಕ 
ರೋಮಗಳಿರುತ್ತವೆ. 

b. ಫಿಮೆಟೇರಿಯೇಸಿ 
ಣಿ. ಪೆರಿತೀಸಿಯ ಕೋಶಭಿತ್ತಿಗಳು ತೊಗಲಿನಂತೆ 
ಅಥವಾ ಇಂಗಾಲಯುತವಾಗಿರುತ್ತವೆ. . 

8. ಪೆರಿತೀಸಿಯಕ್ಕೆ ಕೊಕ್ಕು ಇರುವುದಿಲ್ಲ. 


0. ಸ್ಪ ರಿಯೇಸಿ . 
88. ಪೆರಿತೀಸಿಯಕ್ಕೆ ಉದ್ದ ವಾದ ಕೊಕ್ಕು ಇ 
ತ್ತದೆ. d. MINE 


€€. ಪೆರಿಶೀಸಿಯ ಹೊಳಪು ಬಣ್ಣ ದ್ದು. 
C. "ಹ ಫೊಕ್ರ ಯೇಲ್‌ಗಳು 
f ಸ್ಟ್ರೊ "ಮಾ ಗೈರುಹಾಜರು ; ಅಥವಾ ಇದ್ದಾಗ 
ಪೆರಿತೇಸಿಯದೊಂದಿಗೆ ಪೂರ್ಣವಾಗಿ ಮೇ ಲ್ಪ 
ಯಲ್ಲಿರುತ್ತದೆ. ೬. ನೆಕ್ಟಿಯೇಸಿ 
€0, ಅಸ್ಲೈಗಳು ಆಸ್ಕೊಕಾರ್ಪ್‌ಗಳ ಬಟ್ಟಲಿನ ಒಳಗೆ ಸಾಲಾಗಿರು 
ತ್ತವೆ. 7. ಪೆಚೈಜೇಲ್‌ಗಳು 
ಒಂದು ಕುಟುಂಬವನ್ನು ಪ್ರತಿಪಾದಿಸಲಾಗಿದೆ 
a. ಪೆಜೈೆಜೇಸಿ 
bb. ಬೀಚಾಣುಗಳು ಕೊನಿಡಿಯಗಳಂತೆ ಕೊನಿಡಿಯದಂಡಗಳ ಮೇಲೆ 
ವಿವಿಧರೂಪಗಳಲ್ಲಿರುತ್ತವೆ. ಅಸ್ಸೈಗಳಲ್ಲಿ ಇರುವುದಿಲ್ಲ. 
111. ಅಸಮಾಪ್ತ ಶಿಲೀಂಧ್ರಗಳು 
Cc. ಕೊನಿಡಿಯಗಳಿರುತ್ತವೆ. 


d. ಕೊನಿಡಿಯಗಳು ಗೋಳಾಕಾರ, ಬಟ್ಟಲಾಕಾರ ಅಥವಾ 
ಸೆಳವಿಸಂತಹ ಸ ಪೀಠಾಕ್ಷದ್ಲಿರುತ್ತ ವೆ. (ಪಿಕ್ನಿಡಿಯ) 
A. ಸ್ತಿರಾಪ್ಟಿಡೇಲ್ಸ್‌ 


೬ 


೫೫1% 


276 


289 


297 


299 


302 


307 


Xxx ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಒಂದು ಕುಟುಂಬವನ್ನು ಹೇಳಲಾಗಿದೆ. ಪುಟ 
8. ಸ್ಥಿರಿಯಾಯಿಡೇಸಿ' 314 


dd. ಕೊನಿಡಿಯಗಳು ಪಿಕ್ಕಿಡಿಯಗಳಲ್ಲಿರುವುದಿಲ್ಲ. 


€. ಕೊನಿಡಿಯೊದಂಡಗಳು ಒಟ್ಟುಗೂಡಿ ಆಸರ್‌ವುಲೈ 
ನಲ್ಲಿರುತ್ತವೆ. B. ಮೆಲಂಕೋನಿಯೇಲ್ಸ್‌ 


ಇದರಲ್ಲಿ ಒಂದೇ ಕುಟುಂಬವಿದೆ. 
a. ಮೆಲಂಕೋನಿಯೇಸಿ 320 


€€. ಕೊನಿಡಿಯೊದಂಡ ಗಳು ಆಸರ್‌ವುಲೈನಲ್ಲಿರು 
= ವುದಿಲ್ಲ. C. ಮೊನಿಲಿಯೇಲ್ಡ್‌ 


೯. ಕೊನಿಡಿಯದಂಡಗಳು ಹೆಚ್ಚು ಕಡಮೆ -ವಕ್ತ 
ವಾದ ಹತ್ತಿ ರಾಶಿಗಳಂತೆ ಚೆಲ್ಲಾಪಿಲ್ಲಿಯಾಗಿರು 
ತ್ತವೆ. ಕೊರಿಮಿಯ ಅಥವಾ ಸ್ಫೋರೋ 
ಡಾಕಿಯಗಳಲ್ಲಿರುವುದಿಲ್ಲ. 


8. ಕೊನಿಡಿಯೊ ದಂಡಗಳು ಮತ್ತು ಕೊನಿ 
ಡಿಯ ನಿರ್ವರ್ಣ ಅಥವಾ ಹೊಳಪು ಬಣ್ಣ 
ವುಳ್ಳವು. ೩. ಮೊನಿಲಿಯೇಸಿ 321 


88: ಕೊನಿಡಿಯ ದಂಡಗಳು ಮತ್ತು ಕೊನಿ 
ಡಿಯ ಕಪ್ಪು ಅಥವಾ ಕೆಲವು ಸಾರಿ 
ನಿರ್ವರ್ಣ ಕೊನಿಡಿಯವು ಕಪ್ಪು ಕೊನಿ 
ಡಿಯೊ ದಂಡಗಳ ಮೇಲೆ ಇರುತ್ತದೆ 
ಅಥವಾ ಕಪ್ಪು ಕೊನಿಡಿಯವು ಬಣ್ಣರಹಿತ 
ಕೊನಿಡಿಯೊ ದಂಡಗಳಲ್ಲಿರುತ್ತವೆ ; ಗೋ 
ಳಾಕಾರದಿಂದ ನೀಳಾಕಾರ, 

1. ಡೆಮಾಟಿಯೇಸಿ 511 


0, ಕೊನಿಡಿಯೊ ದಂಡಗಳು ಒಗ್ಗೂಡಿ ಕೊರಿಮಿಯ 
ಅಥವಾ ಸ್ಪೋರೊಡಾಕಿಯಗಳಲ್ಲಿರುತ್ತವೆ. 


ಕುಟುಂಬಗಳಿಗೆ ಸಂಕೇತ 


8. ಕೊನಿಡಿಯೊ ದಂಡಗಳು ಗುಂಪುಗಳಲ್ಲಿರು 
'ತ್ರವೆ. ಸಮಾನಾಂತರವಾಗಿದ್ದು ಕೊರಿ 
ಮಿಯಗಳಾಗಿರುತ್ತವೆ. 


€. ಸ್ಟಿಲ್ಬೇಸಿ 
88. ಕೊನಿಡಿಯೊ ದಂಡಗಳು ರೂಪದಲ್ಲಿ ಸಾಧಾ 
ರಣವಾಗಿ ಗೋಳಾಕಾರ ತೊಟ್ಟುರಹಿತ 
ಅಂಗವಾಗಿದ್ದು ಸಮಾನಾಂತರ ಜೋಡಣೆ 
ಯಾಗಿರದ ಸ್ಪೋರೊಡಾಕಿಯಂ ಆಗಿರು 
ತ್ತದೆ. d. ಟ್ಯುಬರ್‌ಕ್ಕುಲೇರಿಯೇಸಿ 


00. ಕೊನಿಡಿಯ ಇರುವುದಿಲ್ಲ. 
IV. ಬರಡು ಶಿಲೀಂಧ್ರಗಳು 


xxxi 


ಪುಟ 


571 


580 


659 


1 ಕೈಕೊಮ್ಮೆಸಿಲ್‌ಗಳು' 


ಸಸ್ಯಶರೀರವು ಅವಿಶಿಷ್ಟ ಮತ್ತು ಪೂರ್ತಿಯಾಗಿ ಸಂತಾನವೃದ್ಧಿ ಯಾಗುವ ಒಂದು 
ಅಂಗವಾಗಿ ಮಾರ್ಪಡುವುದಲ್ಲದೆ ಕೆಲವು ಸಮಯ ಕಿರಿದಾಗುತ್ತ ಹೋಗುವ ಶಿಫಾವೃಂತ 
ಗಳು ಇದರಿಂದ ಹೊರಟಿರುತ್ತವೆ ಅಥವಾ ಅತಿ ವಿಶಿಷ್ಟವಾದ ತಂತುಜಾಲವಾಗಿರುತ್ತದೆ. 
ನಿರ್ಲಿಂಗ ಬೀಜಾಣುಗಳು ಬೀಜಾಣುದಾನಿಗಳಲ್ಲಿ ಅಥವಾ ಹುಸಿ ಕೊನಿಡಿಯಗಳಲ್ಲಿ 
ಬಿಟ್ಟಿದ್ದು, ಚಲಿತ ಅಥವಾ ಅಚಲಿತವಾಗಿರುತ್ತವೆ. ಲೈಂಗಿಕ ವಂಶಾಭಿವೃದ್ಧಿಯು 
ಎರಡು ಒಂದೇ ಬಗೆಯ ಯುಗ್ಮಕಧಾನಿಗಳ ಮಿಲನದಿಂದಾಗಿ, ರೂಪಿತವಾಗುವ 
ಯುಗ್ಮಾಣುಗಳಿಂದಾಗಲಿ ಚಲಿತಯುಗ್ಮಕಗಳ ಮಿಲನದಿಂದಾಗಲಿ ಅಥವಾ ಚಲನೆ 
ಯುಳ್ಳ ಆಂಥೆರೋಜೋಯಿಡ್‌ಗಳು ಒಂದು ಅಂಡಕೋಶಕ್ಕೆ ಗರ್ಭಾದಾನ ಮಾಡಿ 
ಅಂಡಾಣುಗಳು ಉತ್ಪತ್ತಿಯಾಗುವುದರಿಂದಾಗಲಿ ಆಗುತ್ತದೆ. ಎಲ್ಲ ರೀತಿಗಳಲ್ಲಿಯೂ 
ಲಿಂಗಜೀವಾಣುಗಳು ಕೋಶ ಮತ್ತು ಕೇಂದ್ರಕಗಳ ಮಿಲನದಿಂದಾದ ನೇರ ಫಲಿತಾಂಶ. 


A. ಮ್ಕುಕರೇಲ್ಸ್‌ 


ಭೂಮಿಯೊಳಗಡೆಯೆ ಪೂರ್ಣವಾಗಿ ' ಬೆಳೆಯುವ ಫೈಕೊಮೈಸಿಟ್‌ಗಳು, 
ಸಾಧಾರಣವಾಗಿ ಅತ್ಯಂತ ದಷ್ಟಪುಷ್ಟವಾಗಿರುವುದರ ಜೊತೆಗೆ, ಕವಲೊಡೆವ ಮತ್ತು 
ಶೀಘ್ರಗತಿಯಲ್ಲಿ ಬೆಳೆಯುವ ತಂತುಜಾಲ ಪಡೆದಿರುತ್ತವೆ. ತಂತುದಾರದಲ್ಲಿ ಬಹು 
ಕೇಂದ್ರಕಗಳಿದ್ದು ಎಳೆಯದಾಗಿದ್ದಾಗ ಅಡ್ಡಭಿತ್ತಿಯಿರುವುದಿಲ್ಲ. ಅಡ್ಡಕೋಶಭಿತ್ತಿಯ 
ವಿಶೇಷ ಅಂಗಾಂಗಳು ಕಳಚಿ ಬೀಳುವಾಗ ಮಾತ್ರ ಅಥವಾ ಮುಪ್ಪಾದಾಗ ಅಥವಾ 
ಸೂಕ್ತ ವಾತಾವರಣ ಸ್ಥಿತಿಯಿಲ್ಲದಿದ್ದಾಗ, ತಂತುದಾರದಲ್ಲಿನ ಕೆಲವು ಮಿತಗೊಳಿಸಿದ 
ಭಾಗದಲ್ಲಿರುತ್ತವೆ. ಅನೇಕ ಪ್ರಭೇದಗಳಲ್ಲಿ ಆಧಾರ ಸ್ಥಳಗಳಲ್ಲಿ ಬಂಜೆತಂತುಜಾಲವಿದ್ದು, 
ಇದರ ಮೇಲೆ ತಂತುದಾರದ ಫಲಿತಭಾಗ ಬಿಡುತ್ತದೆ. 


ನಿರ್ಲಿಂಗ ವಂಶಾಭಿವೃ ದಿ ಯು ಅಚಲಿತ ಏಕ ಅಥವಾ ಬಹುಕೇಂದ್ರ ಏಕಕೋಶ 
ಬೀಜಾಣುಗಳು ಬೀಜಾಣುದಾನಗಳಲ್ಲಿ `ರೂಪಿತಗೊಳ್ಳುವುದರಿಂದಾಗುತ್ತದೆ. ಇದರಲ್ಲಿ 
ಕೊನೆಯವು ಬಹುಬೀಜಾಣುಗಳುಳ್ಳದ್ದು, ಆದರೆ ಈ ಸಂಖ್ಯೆಯು ಏಕಬೀಜಾಣುಗಳಷ್ಟ 
ರವರೆಗೂ ಕಡಮೆಯಾಗಬಹುದು. ಕೊನಿಡಿಯ (ಹೊರಗೆಬಿಟ್ಟ ಬೀಜಾಣುಗಳು)ಗಳು 
ಸಹ ಇರಬಹುದು. ಜೆಮ ಗಳಿ ತಂತುಜಾಲದ ಯಾವ ಭಾಗದಲ್ಲಾದರೂ ರೂಪಿತ 


ವಾಗಬಹುದು ; ಇವು ಸೂಕ್ಷ್ಮ 'ವಾತಾವರೆಣವಿಲ್ಲದಿದ್ದಾಗ ಶಿಲೀಂಧ್ರ ಪ್ರಸರಣವಾಗಲು 
ಸಹಾಯಕಾರಿ. 


2. ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಲೈಂಗಿಕ ವಂಶಾಭಿವೃದ್ಧಿಯು ಯುಗ್ಮಕಗಳ ಪ್ರತ್ಯೇಕೀಕರಣವಾಗದೆ ಯುಗ್ಮಕ 
ದಾನಿಗಳೆಂದು ಕರೆಯಲಾಗುವ ಎರಡು ಬಹುಕೇಂದ್ರಕ ಸಮಾನಕೋಶಗಳ ಮಿಲನದಿಂದ 
ಉಂಟಾಗುತ್ತದೆ. ಸಂಭೋಗಕ್ತಿಯೆಯು ಮುಖ್ಯವಾಗಿ ಸಮಾನಯುಗ್ಮಕಗಳಿಂದಾಗು 
ತ್ತದೆ; ತತ್ಸಲವಾಗಿ ಬಂದ ಯುಗ್ಮಾಣುವಿನಲ್ಲಿ ಅನೇಕ ಕೇಂದ್ರಕಗಳ ಮಿಲನವುಂಟಾಗ 
ಬಹುದು. ಯುಗ್ಮಾಣುಗಳನ್ನು ಹೊತ್ತ ತಂತುದಾರ ( ಆಲಂಬಕಗಳು ) ಆಗಾಗ್ಗೆ 
ಬಹುಬಗೆಯ ಉಪಾಂಗಗಳನ್ನೊಳಗೊಂಡಿದ್ದು, ಸಾಧಾರಣವಾಗಿ ಯುಗ್ಮಾಣುಗಳನ್ನಾ 
ವರಿಸಿರುತ್ತದೆ. ಉನ್ನತ ಮ್ಯುಕರೇಲ್‌ಗಳಲ್ಲಿ (ಮಾರ್ಟಿರೆಲ್ಲೇಸಿ) ಹೊದಿಕೆ ಅತ್ಯಂತ 
ದಪ್ಪನಾಗಿದ್ದು ಅದರಿಂದಾಗಿ ಯುಗ್ಮಾಣುಫಲವು ರೂಪುಗೊಳ್ಳು ತ್ತ ದೆ. 

ಜೈಕಾರವರ ಮ್ಯುಕರೇಲ್‌ಗಳ ವರ್ಗೀಕರಣವನ್ನೇ (245) ಹೆಚ್ಚಾಗಿ ಉಪ 
ಯೋಗಿಸಲಾಗುತ್ತಿದೆ. ಮಣ್ಣು ಶಿಲೀಂಧ್ರಗಳ ಆಕಾರಗಳಿಗೆ ಜೈಕಾರವರ ಸಂಕೇತಗಳನ್ನೇ 
ಆಧಾರವಾಗಿರಿಸಿಕೊಂಡು ಸಂಕೇತಗಳನ್ನು ರಚಿಸಲಾಗಿದೆ. 


a. ಮ್ಯೂಕರೇಸಿ 

ಇವು ಆಧಾರಸ್ತಂಭವಿರುವ ಬೀಜಾಣುದಾನಿಯುಳ್ಳೆ ಶಿಲೀಂಧ್ರಗಳು ; ಆಧಾರ 
ಸ್ತಂಭಗಳು ಅಡ್ಡಭಿತ್ತಿಯನ್ನುಳ್ಳ ಬೀಜಾಣುದಾನಿದಂಡ ಮತ್ತು ಬೀಜಾಣು ನಡುವಿನ 
ಅಡ್ಡಭಿತ್ತಿಯು ಕೊನೆಯದರೊಳಕ್ಕೆ ಒತ್ತಲ್ಪಟ್ಟಿರುವುದರಿಂದ ಅರ್ಧಗೋಳಾಕಾರದ 
ಅಥವಾ ಚೀಲದಂತಹ ಆಕೃತಿ ರೂಪುಗೊಂಡು ಆಧಾರಸ್ವಂಭವು ರಚಿತವಾಗುತ್ತದೆ. 
ಯುಗ್ಮಾಣುಗಳು ನಗ್ನವಾಗಿರುತ್ತವೆ ಅಥವಾ ಕೇವಲ ಉಪಾಂಗಗಳಿಂದ ಸಡಿಲವಾಗಿ 
ಆವೃತವಾಗಿರುತ್ತವೆ. ಹೀಗಲ್ಲದೆ ಒಂದು ಫೆಲ್ಪಿನಂತಹ ಪದರವು ರೂಪುಗೊಂಡು 
ಫಲವಾಗುವುದಿಲ್ಲ. 


ಮ್ಯೂಕರೇಸಿ ಜಾತಿಗಳ ಸಂಕೇತ 


_ ೩. ಬೀಜಾಣುದಾನಿಗಳ ತುದಿ ಉದ್ದವಾಗಿ ಬೆಳೆದು ಉದ್ದ 


ನಾದ ಕಂಠವಾಗಿರುತ್ತದೆ. (1) ಸಕ್ಷೇನಿಯ 
೩೩. ಬೀಜಾಣುದಾನಿಗಳು ಪಿಯರ್‌ ಹಣ್ಣಿ ಸ ನಾಕಾರ ಅಥವಾ 
ಅರ್ಧಗೋಳಾಕಾರ. . 
b. ಬೀಜಾಣುದಾನಿಗಳು ಪಿಯರ್‌ಹಣ್ಣಿನಾಕಾರ. (2) ಅಬ್ಬಿಡಿಯ 
910. ಬೀಜಾಣುದಾನಿ ಗೋಳಾಕಾರ. 


ಎ. ಬೀಜಾಣುದಾನಿ ದಂಡಗಳು ಗುಂಪುಗಳಾಗಿ 
ಶಿಫಾವೃಂತವುಳ್ಳ ವಿರೋಹದ ಮೇಲಿರು - 
ತ್ತವೆ. 


CC. 


ಮ್ಮುಕರೇಲ್ಸ್‌ 3 


4d. ಬೀಜಾಣುದಾನಿದಂಡಗಳು ಕವಲೊಡೆ 

ದಿರುವುದಿಲ್ಲ ; ಶಿಫಾವೃಂತಗಳಿಗಭಿ 

ಮುಖವಾದ ಗೆಣ್ಣಿನ ಹತ್ತಿರ ಇರು 

ತ್ತವೆ... ಬೀಜಾಣುಗಳು ಸಾಧಾರಣ 

ವಾಗಿ ಉದ್ದಸಾಲು ಗುರುತುಳ್ಳವಾಗಿ 

ತ್ತವೆ. (3) ರೈಜೊಪಸ್‌ 
66, ಬೀಜಾಣುದಾನಿದಂಡಗಳು ಕವಲೊಡೆ 

ದಿದ್ದು ತುದಿಯಲ್ಲಿನ ಬೀಜಾಣುದಾ 

ನಿಯು ದೊಡ್ಡದಿರುತ್ತದೆ ; ಪಕ್ಕದ 

ಕವಲುಗಳು ಒಂದು ವೃತ್ತದಲ್ಲಿರುತ್ತವೆ; 

ಪಕ್ಕದ ಬೀಜಾಣುದಾನಿ ಮೊದಲನೆಯ 

ದಕ್ಕಿಂತ ಗಾತ್ರದಲ್ಲಿ ಕಿರಿದು. (4) ಆಕಿ ಕನೊಮನ್ಯುಕಾರ್‌ 


ಬೀಜಾಣುದಾನಿದಂಡಗಳು ಒಂಟಿಯಾಗಿ 
ಶಿಲೀಂಧ್ರದಿಂದ ಹೊರಬಂದಿರುತ್ತವೆ. ಶಿಫಾ 
ವೃಂತ ಭಾಗವುಳ್ಳ ಗೆಣ್ಣುಗಳಿಂದ ಬಿಟ್ಟಿ ರುವು 
ದಿಲ್ಲ. ಬೀಜಾಣುಗಳು ಸಾಧಾರಣವಾಗಿ ನಯ, 
ಉದ್ದ, ಸಾಲುಗುರುತು ರಹಿತವಿರುತ್ತವೆ. 


64. ಬೀಜಾಣುದಾನಿದಂಡಗಳು ಲೋಹದಂತೆ 
ಹೊಳಪಾಗಿರುತ್ತವೆ; ಯಾವಾಗಲೂ ಕವ 
ಲೊಡೆದಿದ್ದ 80 ಮಿಮಿಗಿಂತಲೂ 
ಅಧಿಕ ಉದ್ದವಿರುತ್ತವೆ. (5) ಫೈಕೊಮ್ಮೆ ಸಿಸ್‌ 
dd. ಬೀಜಾಣುದಾನಿದಂಡಗಳು ಕಡಮೆ ಉದ್ದ 
' ಇರುತ್ತವೆ. 


6. ಬೀಜಾಣುದಾನಿದಂಡಗಳು ಕವಲೊಡೆ 
ದಿದ್ದು, ಪಕ್ಕದ ಕವಲುಗಳು ಅತಿ | 
ಯಾಗಿ ಬಾಗಿರುತ್ತವೆ. (6) ಸಿರ್ಸಿನೆಲ್ಲಾ 
೦೦, ಬೀಜಾಣುದಾನಿದಂಡಗಳು ಕವಲು. :: 
ರಹಿತ ಅಥವಾ ಕವಲೊಡೆದಿರುತ್ತವೆ;. '. 
ಪಕ್ಕದ ಕವಲುಗಳು ಅತಿಯಾಗಿ ಬಾಗಿ. : 
.ರುಪ್ಪದಿಬ್ಬ. ನ 


4 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


8, ಯುಗ್ಮಾಣುಗಳು ವಿಶಿಷ್ಟ ತಂತು 

ದಾರಗಳ ಮೇಲೆ ಇದ್ದು ಬೀಜಾ 

ಣುದಾನಿ ದಂಡಗಳ ಮೇಲಿರುವು 

ದಿಲ್ಲ. (7D ಮ್ಯುಕಾರ್‌ 
ಗ. ಯುಗ್ಮಾಣುಗಳು ಕಿರಿಗವಲುಗಳ 

ಲ್ಲಿನ ಬೀಜಾಣುದಾನಿದಂಡಗಳಲ್ಲಿ 

ಬಿಟ್ಟೆರುತ್ತವೆ.* (8) ಜೈಗೊರಿಂಕಸ್‌ 


(1) ಸಕ್ಸೆನಿಯ (ಸಕ್ಸೆನಾ) 

ಬೀಜಾಣುದಾನಿಗಳು ಸೀಸೆಯಾಕಾರ ; ಬುಡವು ಗೋಳಾಕಾರ; ಒಂದು 
ಉದ್ದವಾದ ಕಂಠವಿರುತ್ತದೆ ; ಒಂಟಿಯಾಗಿ ಅಥವಾ ಜೋಡಿಗಳಲ್ಲಿ ಮೇಲ್ಭಾಗದ ತಂತಂ 
ದಾರದ ತುದಿಯಲ್ಲಿರುತ್ತವೆ. ಪ್ರತಿಯೊಂದು ಬೀಜಾಣುದಾನಿದಂಡೆವೂ ಅತ್ಯಧಿಕವಾಗಿ 
ದ್ವಿಕವಲೊಡೆದ ಶಿಫಾವೃಂತಗಳ ತೊಡಕಾದ ಭಾಗದ ಮೇಲಿರುತ್ತದೆ. ಆಧಾರ 
ಸ್ತಂಭವು ಸ್ಪಷ್ಟ ವಾಗಿದ್ದು, ಅರ್ಧಚಂದ್ರಾಕಾರವಿರುತ್ತದೆ. ಅಗ್ರ ಭಾಗದಲ್ಲಿರುವ 
ಶ್ಲೇಷ್ಮದಂತಹ ಗುಂಡಾದ ಭಾಗದ ಕರಗುವಿಕೆಯಿಂದ ಬೀಜಾಣುದಾನಿಗಳು ಬಿರಿಯುತ್ತವೆ, 
ಬೀಜಾಣುಗಳು ಕಂಠದ ಮುಖಾಂತರ ಹೊರಬರುತ್ತವೆ. 


ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 
1. ಸೆಕ್ಸೆನಿಯ ವ್ಯಾಸಿಫಾರ್ಮಿಸ್‌ ಸಕ್ಸೆನಾ 

ತಂತುಜಾಲವು ಚೆನ್ನಾಗಿವೃದ್ಧಿಯಾಗಿರುತ್ತದೆ. ತ್ವರಿತವಾಗಿ ಅಧಿಕ ಕವಲೊಡೆದು 
ಬೆಳೆಯುವ ತಂತುದಾರಗಳಲ್ಲಿ ಎರಡು ವಿಧಗಳಿವೆ. ಒಂದು ಮುಳುಗಡೆಯಾಗಿ ಹೆಚ್ಚು 
ಕವಲೊಡೆದದ್ದು, ಇನ್ನೊಂದು ಉಂಡೆಯಂತೆ ಮೇಲ್ಭಾಗದಲ್ಲಿದ್ದು, 3.2-6.4,, 
ಅಗಲವಿರುತ್ತದೆ. ಸಾಧಾರಣವಾಗಿ ಬೀಜಾಣುದಾನಿಗಳು 
ಒಂದು, ಕೆಲವುಸಲ ಎರಡು ಇರುತ್ತವೆ; ನೆಟ್ಟಗಿದ್ದು, 
ತಂತುದಾರದ ಕವಲಿನ ತುದಿಯಲ್ಲಿ ವೃದ್ಧಿಯಾಗಿ, ಇದರ 
ಕೆಳಗೆ ದ್ವಿಕವಲಾದ ಶಿಫಾವೃಂತದ ಭಾಗವಿರುತ್ತದೆ. 
ಶಿಫಾವೃಂತಗಳು 3.2-..4.8,, ಅಗಲ, ತೊಟ್ಟುಗಳಿರು 
ತ್ತವೆ; ತೊಟ್ಟು 6.4-9.7x24-64ಿ, ಶೀಸೆ 
ಯಾಕಾರ, ಅದರ ಗೋಳಾಕಾರದ ಬುಡವು 16. 
43.2 :22,4 - 5.12, ಮತ್ತು ಅದಕ್ಕೆ ನಿಗದಿ 
ಯಾದ  ಗೋಪುರಾಕಾರದೆ ಆಧಾರಸ್ತಂಭವಿರುತ್ತದೆ. 
ಚಿತ್ರ 1. ಸಕ್ಕೆನಿಯ 
ಬುಡವು ಒಂದು ಉದ್ದ ಕಂಠದ ಮೇಲೆ ಕೂತಿರುತ್ತದೆ. ಬೀಜಾಣುದಾನಿ: “ 





ಮ್ಯುಕರೇಲ್ಸ್‌ 3 


ಅದರ ಉದ್ದ6.4- 11.2 x 54.4 -200 4. ತುದಿಯು ಸ್ವಲ್ಪ ಅಗಲವಾಗಿ 8 
14.4 4 ವ್ಯಾಸವಿದ್ದು ಶ್ಲೇಷ್ಠದಂತಹ ಗಂಟಿನಿಂದ ಮುಚ್ಚಲಾಗಿರುತ್ತದೆ. ಬೀಜಾಣು 
ದಾನಿದಂಡಗಳು ಆಯತಾ ಕಾರ 1.4-2.1%x2.8-4. 2. ಏಕಕೋಶಿಕ ಯುಗ್ಮಾ 
ಣಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ: ಭಾರತ (162), ಕಾಲುವೆವಲಯ (15) 


(2) ಅಬ್ಬಿಡಿಯ ವ್ಯಾನ್‌ಟೇಗಮ್‌ 

ತುಂತುಜಾಲವು ರೈಜೋಪಸ್‌ ಜಾತಿಯಲ್ಲಿದ್ದಂತೆಯೇ ಪದೇ ಪದೇ ಕವಲಾದ 
ವಿರೋಹಗಳಿಂದ ರಚಿತವಾಗಿರುತ್ತದೆ. ಹೆಚ್ಚು ಕಡಮೆ ಒಳಬದಿಗೆ ಕಮಾನಿನಂತೆ 
ಬಾಗಿದ್ದು ಆಧಾರ ಸ್ಥ ಳಗಳಿಗೆ ಅಂಟಿದ ಜಾಗದಿಂದ ಸಾಧಾರಣವಾಗಿ ಅಧಿಕ ಕವಲೊಡೆದ 
ಶಿಫಾವ ನಿತಗಳನ್ನು ಬಿಟ್ಟಿ ರುತ್ತದೆ. 


ಯುಗ್ಮಾಣುದಾನಿದಂಡಗಳು ನೆಟ್ಟಗೆ ಅಪರೂ 
ಪಕ್ಕೆ ಒಂಟಿಯಾಗಿ ಯಾವಾಗಲೂ ಎರಡರಿಂದ 
ಐದರ ಗುಂಪುಗಳಲ್ಲಿದ್ದು, ಕಮಾನಿನಂತೆ ಬಾಗಿದ 
ವಿರೋಹದ ಗೆಣ್ಣಿನ ತಿರುವಿನಲ್ಲಿ (ನಡುಗೆಣ್ಣು) 
ಬಿಟ್ಟಿರುತ್ತವೆ ; ಶಿಫಾವೃಂತದ (ಗೆಣ್ಣು) ಮೂಲ 
ದಿಂದಬಿಟ್ಟಿರುವುದಿಲ್ಲ. ಕೆಲವುಸಲ ನೆಟ್ಟಗಿರುವ 
ವಿರೋಹಗಳು ಅಥವಾ ಕವಲುಗಳಲ್ಲಿ ಬೀಜಾಣು 
ದಾನಿ ದಂಡಗಳನ್ನು ಬಿಟ್ಟ ಕವಲುಗಳು ಉಂಟಾಗಿ 
ಅವು ಪ್ರಾಥಮಿಕ ಬೀಜಾಣುದಾನಿದಂಡಗಳಂತೆ ಚಿತ್ರ 2. ಅಬ್ಬಿಡಿಯ. 4. ಶರೀರ 
ಕಾಣುವ ಗೊಂದಲವುಂಟಾಗುತ್ತದೆ, ಬೀಜಾಣು ಪ್ರಕೃತಿ; ಶ, ಹ, ಬೀಜಾಣುದಾನಿದಂಡ 
ದಾನಿಗಳು ಸ್ಪಷ್ಟವಾಗಿ ಸಮವಾಗಿದ್ದು » ಗೋಳಾ ಗಳು; €. ಯುಗ್ಮಾಣು (ಲೆಂಡ್‌ನರ್‌ 
ಕಾರ, ನೆಟ್ಟಗೆ, ಆಲಿಕೆಯಾಕಾರದ ಅಪ್ರೊಫೈಸಿಸ್ಸನ್ನು ಕೃಪೆ). 
ಹೊಂದಿರುತ್ತವೆ. ಬೀಜಾಣುದಾನಿಯ ಪೊರೆಯು ಕ್ಕುಟಿಕಲ್‌ ಅಥವಾ ಲವಣಪೊರೆ 
ಯಾವೃತವಾಗಿರುವುದಿಲ್ಲ; ಎಲ್ಲೆಡೆಗೂ ದ್ರವೀಭವನವಾಗಿ ಬುಡದಲ್ಲಿ ಚಿಕ್ಕ ಕಾಲರಿ 
ನಂತಹ ಒಂದು ಭಾಗವುಳಿಯುತ್ತ ದೆ. ಆಧಾರಸ್ತಂಭವು ಅರ್ಧ ಆಥವಾ ಗೋಲಾಕಾರ; 
ಶಂಕುವಿನಾಕಾರ ; ಬಹಳ ಅಪರೂಪಕ್ಕೆ ಮುಳ್ಳಿನಂತಹ ಅಥವಾ ಉದ್ದನೆಯ ಬೆಳವಣಿಗೆ 
ಯಲ್ಲಿ ಕೊನೆಗೊಂಡಿರುತ್ತ ದೆ. ಅವುಗಳ "ರ್ಮ ಕ್ಕು ಟಿಕಲ್‌ಯುತವಾಗಿರುತ್ತ ದೆ 
ಮತ್ತು ಅವುಗಳ. ಬಣ್ಣ ವು ಬೀಜಾಣುದಾನಿದಂಡಗಳಿಗಿಂತಲೂ ಹೆಚ್ಚು ಎದ್ದು | 
ಕಾಣುತ್ತದೆ. ಒಂದು. ಅಡ್ಡ ತ್ತಿಯು' ಬೀಜಾಣುದಾನಿಯಿಂದ ನಿಗದಿತ. ಸ್ಥಳದಲ್ಲಿ . 
ರಚಸಲ್ಪಡುತ್ತ ಡೆ. ಬೀಜಾಣುಗಳು ಚಕ್ಕವು,' ತ್ರ Su. ದುಂಡು. ಅಥವಾ ಅಂಡಾಕಾರ ; . 





6 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ನಯವಾದ ಭಿತ್ರಿಯುಳ್ಳೆವು ; ಅಪರೂಪಕ್ಕೆ ಸೂಕ್ಷ್ಮ ಮುಳ್ಳಿರುತ್ತದೆ. ; ಪಾರದರ್ಶಕ 
ಅಥವಾ ನೀಲಿ ಮಿಶ್ರಿತ ಕಪ್ಪು. ಯುಗ್ಮಾಣುಗಳು ವಿರೋಹಗಳ ಮೇಲೆ ಬಿಟ್ಟಿರುತ್ತವೆ. 
ಅವುಗಳನ್ನು ಒಳಸುರುಳಿ ಸುತ್ತಿದ ಲೋಮಾಂಗಗಳು ಆವರಿಸಿರುತ್ತವೆ, ಚರ್ಮ 
ಕ್ಕುಟಿಕಲ್‌ ಹೊಂದಿದ್ದು, "ಅವುಗಳು ಒಂದು ಅಥವಾ ಎರಡು ಆಲಂಬಕಗಳಲ್ಲಿ ಒಂದು 
ಸುತ್ತಿನಲ್ಲಿ ಬಿಟ್ಟಿರುತ್ತವೆ. ಯುಗ್ಮಾಣುದಾನಿಗಳು ನೆಟ್ಟಗಿರುತ್ತವೆ. ಮೊಳೆತ ನಂತರ 
ಯುಗ್ಮಾಣುಗಳು ಶಿಲೀಂಧ್ರಗಳ ಕವಲುಗಳನ್ನಾಗಲಿ ಅಥವಾ ಬೀಜಾಣುದಾನಿ 
ದಂಡಗಳನ್ನಾಗಲಿ ಉತ್ಪತ್ತಿ ಮಾಡುತ್ತವೆ. ಸ್ಪಷ್ಟವಾಗಿ ರೈಜೊಪಸ್‌ ಜಾತಿಗೆ ನಿಕಟ 
ಸಂಬಂಧವುಳ್ಳ ವಾಗಿದ್ದು, ಆ ಜಾತಿಗಿಂತಲೂ ಇದರಲ್ಲಿ ಬೀಜಾಣುದಾನಿದಂಡಗಳು ನಡು 
ಗೆಣ್ಣಿನಲ್ಲಿರುವುದರಿಂದ, ಗೋಳಾಕಾರದ ಬೀಜಾಣುದಾನಿ, ಅಪೊಫೈಸಿಸ್‌ನೊಳಗಡೆಗೆ 
ಮುಂಬರಿದು ಬೆಳೆದ ಆಧಾರಸ್ತಂಭವಿರುವುದರಿಂದ ಮತ್ತು ಆಲಂಬಕಗಳು ಒಳಸುರುಳಿ 
ಯುಳ್ಳ ಲೋಮಾಂಗಗಳೊಂದಿಗಿರುವುದರಿಂದಲೂ ಬೇರೆಯಾಗಿರುತ್ತವೆ. 


ಅಬ್ಬಿಡಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a. ಬೀಜಾಣುಗಳು ನೀಳ ಉರುಳೆಯಾಕಾರ : ಒಂದು 
ಆಲಂಬಕದೆ ಮೇಲೆ ಮಾತ್ರ ಉಪಾಂಗಗಳಿರುತ್ತವೆ. 
b. ಬೀಜಾಣುಗಳು 4-54 ಉದ್ದ 1. 
010. ಬೀಜಾಣುಗಳು 6-11, ಉದ್ದ 2. 
೩೩. ಬೀಜಾಣುಗಳು ಅಂಡಾಕಾರ ಅಥವಾ ಗೋಳಾಕಾರ 
ಉಪಾಂಗಗಳು ಎರಡು ಆಲುಬಕಗಳ ಮೇಲೂ 
ಇರುತ್ತವೆ. | 
0. ಬೀಜಾಣುಗಳಲ್ಲಿ ಸೂಕ್ಷ್ಮಮುಳ್ಳುಗಳಿರುತ್ತವೆ ; 
ಅಪೊಫೈಸಿಸ್‌ನ ಕೆಳಗಡೆ ಅಡ್ಡ ಭಿತ್ತಿ ಇರುವುದಿಲ್ಲ 3. ಅ. ಸ್ಕಾಬ್ರ 
bb. ಬೀಜಾಣುಗಳು ನಯವಾಗಿದ್ದು ಒಂದು ಅಡ್ಡ 
ಭಿತ್ತಿಯು ಅಪೊಫೈಸಿಸ್‌ನೆ ಕೆಳಗಡೆಯಿರುತ್ತದೆ. 
€. ಆಧಾರಸ್ಮಂಭದಲ್ಲಿ ತುದಿಯಲ್ಲಿ ಉದ್ದಕ್ಕೆ 
ಬೆಳೆದ ಭಾಗವೊಂದಿರುತ್ತದೆ. 
6. ಆಧಾರಸ್ತಂಭದ ತುದಿಯ ಉದ್ದವು 
ಚಿಕ್ಕದು, ಮೊನಚು ತುದಿ, ಆಧಾರ 
ಸ್ತಂಭವು ಗೊಳಾಕಾರ. 4, ಅ.ಗ್ಲಾಕ 
66. ಆಧಾರಸ್ತಂಭದ ತುದಿಯು ಉದ್ದ 
ಎದ್ದು, ದುಂಜಾಗಿರುತ್ತದೆ ; ಆಧಾರ 
ಸ್ತಂಭವು ಟೋಪಿಯುಳ್ಳದ್ಳು. ' 


ಮ್ಕುಕರೇಲ್ಸ್‌ 7 


6. ಬೀಜಾಣುಗಳು _ ಗೋಳಾಕಾರ 
2,5-3,5೬ ವ್ಯಾಸವುಳ್ಳದ್ದು. 5. ಅ. ಆರ್ಕಿಡ್ಸ್‌ 
೬. ಬೀಜಾಣುಗಳು ಗೋಳಾಕಾರ, 


ದೊಡ್ಡದು 4-7. 
f. ಬೀಜಾಣುದಾನಿಗಳು ನೆಟ್ಟ 
ಗಿರುತ್ತವೆ. 6, ಅ. ಕಾರುಲಿಯ 
8. ಬೀಜಾಣುದಾನಿಗಳು ಬಾಗಿರು 
ತ್ತವೆ. 7. ಅ. ರಿಫ್ಲೆಕ್ಸ 


೦೦. ಆಧಾರಸ್ತಂಭವು ನಯ ಅಥವಾ ಅಪರೂಪಕ್ಕೆ 
ಸ್ವಲ್ಪ ಮುಳ್ಳುಳ್ಳದ್ದು. 
64. ಬೀಜಾಣುಗಳು ಸಾಧಾರಣವಾಗಿ 
ಗೋಳಾಕಾರ, ಅಪರೂಪಕ್ಕೆ ಅಂಡಾ 
` ಕಾರ 3-44 ವ್ಯಾಸವುಳ್ಳದ್ದು ; 
ಆಧಾರಸ್ತಂಭವು ಸಾಧಾರಣವಾಗಿ 
ಮುಳ್ಳುಳ್ಳದ್ದು. 
6- 37°ಸೆಗ್ರೆ ನಲ್ಲಿಟ್ಟಾಗ ಹೆಚ್ಚು ಬೆಳ 
ವಣಿಗೆಯುಂಟಾಗುತ್ತದೆ. 8. ಅ. ಲಿಚ್‌ತೈಮಿ 
66- 37%ಸೆಗ್ರೆನಲ್ಲಿಟ್ಟಾಗ ಬೆಳವಣಿಗೆಯಿಲ್ಲ. 9. ಆ. ರಿಷೆನ್‌ 
66. ಬೀಜಾಣುಗಳು ವಕ್ತವಾಗಿರುತ್ತವೆ; 
ಆಧಾರಸ್ತಂಭವು ನಯವಾಗಿರುತ್ತದೆ. 10. ಅ. ಬಟ್ಲೆರಿ 


1. ಅಬ್ಲಿಡಿಯ ಸ್ಪೈನೋಸ ಲೆಂಡ್‌ನರ್‌ (ಪ್ಲೇಟ್‌ 1,6) 
ಸಹನಾಮ ಅ. ಸಿಲಿಂಡ್ರೋಸ್ಫೋರ ಹೆಗೆಮ್‌ 
ಟೈಗೆಮೆಲ್ಲಸ್ಸೈನೋಸ ಲೆಂಡ್‌ನರ್‌ 
ಹಾಸು ಬಹಳ ಒತ್ತೊತ್ತಾಗಿದ್ದು, ಲೋಮಾಂಗಗಳು ಬೂದುಹತ್ತಿಯಂತೆ 
ಹೆಣೆದುಕೊಂಡಿರುತ್ತವೆ. ಇದು ಸುಮಾರು 2% ಸೆಮಿ ಆಧಾರ ಸ್ಥಳದಿಂದ 


ಎತ್ತರವಿರುತ್ತದೆ. . ವಿರೋಹಗಳು ಸ್ವಲ್ಪ ತಿರುವಿದ್ದು, .ಕೆಮಾನಾಗಿದ್ದು ಜೀಜಾಣು. 


ದಾನಿಗಳನ್ನು ಎರಡು ಅಥವಾ ಮೂರರ ಗುಂಪುಗಳಲ್ಲಿ 'ಹೊತ್ತಿರುತ್ತವೆ. 'ಪಿಯರಾಕಾರ, 

ನೀಲಿಮಿಶ್ರಿತ, 34 "ಉದ್ದ, 'ಅಪೊಫೈ ಸಿಸ್‌ನಿಂಧೆ ` ಹಡಿದು ಬೀಜಾಣುದಾನಿಯ : 
ತುದಿಯವರೆಗೆ, 28೬ ಆಗಲನಿಂದೆ ಕೂಡಿರುತ್ತದೆ. ಅಥಾರಸ್ರಂಭವು 20, ಅಗಲ 
ಉಬ್ಬುತ್ತದೆ; ಮೊಂಡು" ಅಥವಾ ದಃಡಾಭ ತುದಿಯ ಮುಳ್ಳು. 'ಅಧಾರಸ್ವಂಭದ 


8 ಮಣ್ಣು ಶಿಲೀಂಧ್ರಗಳ ಕೈಪಿಡಿ ಶ್ವ 

; ಭಾಗದಷ್ಟು ಉದ್ದವಿರುತ್ತದೆ. ಅಡ್ಡ ಭಿತ್ತಿಯುತ, 254 ಅಪೊಫೈ ಸಿಸ್‌ಗಳ 
ಕೆಳಗಡೆಯಿದ್ದು ಬೀಜಾಣುದಾನಿಯನ್ನು ಬೀಜಾಣುದಾನಿದಂಡಗಳಿಂದ ಪ್ರತ್ಯೇಕಿಸುತ್ತದೆ. 
ಬೀಜಾಣುಗಳು ಪಾರದರ್ಶಕ, ಅಂಡಾಕಾರ ಅಥವಾ ಚಿಕ್ಕ ದಂಡಾಕಾರೆಗಳಂತೆ, ಕೆಲವು 
ಸಮಯ ಸ ಓಲ್ಪಹೆಚ್ಛಾ ಗಿ ಮಧ್ಯದಲ್ಲಿ ಸಂಕುಚಿತವಾಗಿರುತ್ತದೆ ; 2, ವ್ಯಾಸವಿದ್ದು »: 
4-54 ಉದ್ದ. ಯುಗ್ಮಾಣುಗಳು ಗೋಳಾಕಾರ ಅಥವಾ 'ಹೂಜಿಯಾಕಾರ; ಗುಳ್ಳೆ 
ಗಳಿದ್ದು, ಎರಡು ಅಸಮಯುಗ್ಮಕಗಳ ಮಿಲನದಿಂದ ಇಬ್ಬಗೆ ಕವಲಾದ ತಂತುದಾರದ 
ಮೇಲೆ ರೂಪಿತವಾಗಿರುತ್ತವೆ. ದೊಡ್ಡ ಆಲಂಬಕದಿಂದ ಒಳಸುರುಳಿ ಉಪಾಂಗಗಳು 
ಉಂಟಾಗುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (88), ಕೆನಡ (22), ಡೆನ್ಮಾರ್ಕ್‌ (90), 
ಈಜಿಪ್ಟ್‌ (156), ಇಂಗ್ಲಂಡ್‌ (60), ಫ್ರಾನ್ಸ್‌ (105), ಜರ್ಮನಿ (106) 
(245), ಗ್ರೀನ್‌ಲ್ಯಾಂಡ್‌ (128), ಮೊರಾಕ್ಕೊ (245), ನಾರ್ವೆ (76), 
ಸ್ವಿಟ್ಟಿರ್ಲ್ಯಾಂಡ್‌ (104), ಯು.ಎಸ್‌.ಎಸ್‌.ಆರ್‌ (144). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (103), ಹವಾಯಿ 
(210), ಇಡಾಹೊ (140), ಉತ್ತರ ಕರೋಲಿನ (37). 

ಅಬ್ಬಿಡಿಯ ಫಸ್ಕ ಲಿನ್ನೆಮನ್‌ (106) ಮೇಲಿನ ಪ್ರಭೇದದಂತೆಯೇ: ಇಲ್ಲದೆ 
ಹೋದರೂ, ಅತ್ಯಂತ ನಿಕಟಸಂಬಂಧವುಳ್ಗೆ ದ್ಹಾಗಿ ಕಾಣುತ್ತದೆ. 


2, ಆಬ್ಸಿಡಿಯ ಹೆಟಿರೊಸ್ಟೋರ ಲಿಂಗ್‌-ಯೆಂಗ್‌ 

ಹಾಸು ದಪ್ಪವಿದ್ದು, ಬೂದುಗಪ್ಪಾಗಿದ್ದು, 5-10 ಮಿಮಿ ಎತ್ತರವಿರುತ್ತದೆ. 
ವಿರೋಹಗಳು ಉದ್ದವಿರುತ್ತವೆ. ತೆಳುವಾದ ಶಿಫಾವೃಂತಗಳಿರುತ್ತವೆ. ಮೊಟ್ಟ 
ಮೊದಲು ಬೀಜಾಣುದಾನಿದಂಡಗಳು ಪಾರದರ್ಶಕವಾಗಿದ್ದು, ನಂತರ ಊದಾಬಣ್ಣ 
ಮತ್ತು ಬೂದುಗಪ್ಪಾಗುತ್ತವೆ. ಎರಡೆರಡು ಮತ್ತು ಮೂರು ಮೂರು ಸಂಖ್ಯೆಯಲ್ಲಿ 
ಬಿಟ್ಟಿದ್ದು, 0.2-0,5 ಮಿಮಿ ಉದ್ದ, 10 ದಪ್ಪ ; ಬೀಜಾಣುದಾನಿಯೆ ಕೆಳಗಡೆ 
ಅಡ್ಡ ಭಿತ್ತಿಯಿರುತ್ತದೆ. ಆಧಾರಸ್ತಂಭವು ಅರ್ಧಗೋಳಾಕಾರ, 25-30 ೬ ಅಗಲ. 
ಬೀಜಾಣುಗಳು ಬಣ್ಣರಹಿತ ಉರುಳೆಯಾಕಾರ, ಮಧ್ಯೆ ಸಂಕುಚಿತಗೊಂಡು ಸ್ವಲ್ಪ 
ಕಿತ್ತಳೆ ಬಣ್ಣದ ಛಾಯೆಕೊಟ್ಟಂತೆ, 2.5-6 ಅಗಲ. 6-11, ಉದ್ದ. ಜೆಮ್ಮ 
ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಫ್ರಾನ್ಸ್‌ (105), ಭಾರತ (185). 


3. ಅಬ್ಲಿಡಿಯಾ ಸ್ಮಾಬ್ರ ಕಾಕ್ಸೋನಿ 


ಬಂಜೆ ತಂತುದಾರಗಳು ಅಡ್ಡಮಲಗಿದ ಅಥವಾ ಅರ್ಧಚಂದ್ರಾಕಾರ ಕಮಾನು' 
ಗಳಲ್ಲಿ ನಿಂತಿರುತ್ತವೆ. ಬೀಜಾಣುದಾನಿದಂಡಗಳು 3 ರಿಂದ 5ರ ಗುಂಪುಗಳಲ್ಲಿದ್ದು. 


ಮ್ಯುಕರೇಲ್ಸ್‌ 8 


ಕಾನುಗಳ ಮೇಲ್ಭಾಗದಲ್ಲಿ ಬಿಟ್ಟೆರುತ್ತವೆ. ಬೀಜಾಣುದಾನಿಗಳು ಅಂಡಾಕಾರದಿಂದ 
ೀಳಾಕಾರ, ನಯವಾದ ಹೊರಭಿತ್ತಿಯುಂಟು ; ಆಧಾರಸ್ತಂಭವು ಶಂಕಾಕಾರ ; 
ಜಾಣುಗಳು ಗೋಳಾಕಾರ ; ಬಣ್ಣರಹಿತ, 4.5-6 ವ್ಯಾಸ, ಜೊತೆಗೆ ಸೂಕ್ಷ್ಮ 
ಎಳ್ಳುಳ್ಳ ಹೊರಭಿಶ್ಚಿಯಿರುತ್ತದೆ. ಯುಗ್ಮಾಣುಗಳು ಚಿಕ್ಕ ಅಂಡಾಕಾರದಿಂದ ಉಪ 
ನೀಳಾಕಾರ, 78-86 4 ವ್ಯಾಸವಿದ್ದು, ಕಪ್ಪಾಗುತ್ತ, ಕೊಕ್ಕೆಯಾಕಾರದ ಉಪಾಂಗ 
ಳನ್ನು ಆಲಂಬಕಗಳಿಂದೆ ಬಿಟ್ಟಿರುತ್ತವೆ. ಅಯುಗ್ಮಾಣುಗಳು ಕಂಡುಬರುತ್ತವೆ. 


ಮಣ್ಣಿನಿಂದ : ಕಾಲುವೆ ವಲಯ (65). 


4. ಅಬ್ಲಿಡಿಯ ಗ್ಲಾಕ ಹೆಗೆಮ್‌ 
ಸಹನಾಮ ಟೈಗೆಮೆಯೆಲ್ಲ ಗ್ಲಾಕ 


ಒರಟಾದೆ ಅಂಟುದ್ರವದ ಮೇಲೆ ವರ್ಧನಮಾಡಿದಾಗ ಎಳೆಯದಾಗಿದ್ದಾಗ 
(10 ದಿವಸಗಳಾಗಿದ್ದಾಗಿ. ಬೂದುಹಸುರು ಅನಂತರ ಹಳದಿಕಂದು ಬಣ್ಣಕ್ಕೆ 
ಸ್ಪಷ್ಟವಾಗಿ ಮಾರ್ಪಡುತ್ತದೆ. ವಿರೋಹಗಳು ಅಬ್ಲಿಡಿಯ ಆರ್ಕಿಡಿಸ್‌ನಲ್ಲಿರುವಂತೆಯೇ 
ಇದರಲ್ಲೂ ಕವಲಾಗುತ್ತವೆ. ಫಲಿತ ಕವಲುಗಳು ಬೇರೆಯಾಗಿ ಅಥವಾ ಎರಡು, 
ಮೂರು ಅಥವಾ ನಾಲ್ಕರ ಗುಂಪುಗಳಲ್ಲಿರುತ್ತವೆ. ಬೀಜಾಣುದಾನಿಗಳೆು ಗೋಳಾಕಾರ 
40-504 ವ್ಯಾಸ » 44-60೬ ಉದ್ದವಿರುತ್ತವೆ. ತೊಟ್ಟಿನಿಂದ ಬೀಜಾಣುದಾನಿ 
ಯನ್ನು ಅಡ್ಡಭಿತ್ತಿಯು ಅಪೊಫೈಸಿಸ್‌ನ ಪೂರ್ತ ಉದ್ದದಲ್ಲಿನ ಅರ್ಧದಷ್ಟು ಭಾಗದಲ್ಲಿ 
ಬೇರ್ಪಡಿಸುತ್ತದೆ. ಭಿತ್ತಿಯ ಲವಣ ಪೊರೆಯು ಗುಳಿಗೆಗಳಂತಿದ್ದು, ಕರಗುವ, ನೇರ 
ಕಾಲರನ್ನು ಹೊಂದಿದೆ. ಆಧಾರಸ್ತಂಭವು ದುಂಡಾಗಿದ್ದು, ಒಂದು ಚಿಕ್ಕಗುಂಡಿಯ 
ನ್ನೊಳಗೊಂಡಿರುತ್ತದೆ. ಇದು ಸುಮಾರು 30% ವ್ಯಾಸ: 38, ಉದ್ದವಿರುತ್ತದೆ. 
ಬೀಜಾಣುಗಳು ದುಂಡಾಗಿದ್ದು, 3.3.5. ಬಣ್ಣರಹಿತ, ಭಿನ್ನಲಿಂಗಾಶ್ರಯಿ. 

ಮಣ್ಣಿನಿಂದ": ಆಸ್ಟ್ರಿಯ (88), ಕೆನಡ (22), ಜೆಕೊಸ್ಸೊವಾಕಿಯ (129), 


ಈಜಿಪ್ಟ್‌ (156), ಇಂಗ್ಲಂಡ್‌(51), ಫ್ರಾನ್ಸ್‌ (105), ನಾರ್ವೆ (76), ಸ್ವಿಟ್ಟರ್‌ 
ಲ್ಯಾಂಡ್‌ (104), ಯು.ಎಸ್‌.ಎಸ್‌.ಆರ್‌ (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: :' ಉತ್ತರ ಕರೊಲಿನ (37), 
ಎಸ್ಕಾನ್‌ಸಿನ್‌ (206). 
5. ಅಬ್ಬಿಡಿಯ ಆರ್ಕೆಡಿಸ್‌ (ವುಯಿಲ್ಲೆ ಮಿನ್‌ ) ಹೆಗೆಮ್‌ 


ಮೂಲಾಕ್ಷಗಳು 0. 6-10 ಮಿಮಿ ಉದ್ದ, ನಗೆ ಅಥವಾ : ಹೆಚ್ಚು ಕಡಮೆ 
ನನಾದ ವಿರೋಹಗಳಾಗಿ ಬದಲಾವಣೆ: ಹೊಂದಿದ್ದು: ' ಕೆಲವು ಸಲ. ಮೇಲೆ ಬಂದು 








10 ಮಣ್ಣು ಶಿಲೀಂಧ್ರ ಕೈಪಿಡಿ 


ಬಾಗಿದ್ದು ಅವುಗಳ ತುದಿಯು ಒಂದು ಗುಂಪು ಶಿಫಾವೃಂತಗಳಿಂದ ಕೂಡಿಕೊಂಡಿರುತ್ತದೆ. 
ಕೆಲವು ಸಲ ನೆಟ್ಟಗಿರುವ ಭಾಗವು ತುದಿಯಲ್ಲಿ ಒಂದು ಬೀಜಾಣುದಾನಿಯಲ್ಲಿ ಕೊನೆ 
ಗೊಂಡಿರುತ್ತದೆ. ಈ ವಿರೋಹಗಳು ಎರಡು ಕವಲೊಡೆದಿದ್ದು ಈ ಕವಲುಗಳು 
ಬಂಜೆ ಅಥವಾ ಫಲಿತ ಕವಲುಗಳನ್ನು ಬಿಟ್ಟಿರುತ್ತವೆ. ಬೀಜಾಣುದಾನಿಗಳು ಸರಳ 
ಅಥವಾ ಓರೆ ಕವಲಿನ ತುದಿಯ ಮೇಲೆ ಅಲ್ಬದೂರದಲ್ಲಿ ಬಿಟ್ಟಿರುತ್ತವೆ ;. ಮೂಲ 
ತೊಟ್ಟಿನ ತುದಿಗಿಂತಲೂ ಚಿಕ್ಕದಾಗಿರುತ್ತವೆ. ಕೊನೆಯ ಕವಲಿನಲ್ಲಿಯೂ ಅದೇ ತೆ ತೆರನ 
ಬೀಜಾಣುದಾನಿಯಲ್ಲಿ ಕೊನೆಗಾಣುತ್ತವೆ. ಅಡ್ಡಭಿತ್ತಿಗಳು ತೊಟ್ಟುಗಳನ್ನು 
ಆಲಿಕೆಯಾಕಾರದ ತೊಟ್ಟುಗಳನ್ನು ಅಪೊಫ್ಳೆ ಫೈಸಿಸ್‌ಗಳ ಎತ್ತರಕ್ಕಿಂತ ಸ್ವಲ್ಪ ಮ ದಾಗಿ 
ವಿಭಾಗಿಸುತ್ತದೆ, ಬೀಜಾಣುದಾನಿಗಳು ಅಂಡಾಕಾರ, 40, ಎತ್ತ ಕ x 324 ವ್ಯಾಸ 
ಎದ್ದು (ದೊಡ್ಡ ಬೀಜಾಣುದಾನಿಗಳಲ್ಲಿ) ಅಡ್ಡಭಿತ್ರಿಯು ಲವಣಪೊರೆಯಾವೃತವಾಗಿ 
ಸೂಕ್ಷ್ಮ ಹರಳುಗಳಾಗಿರುತ್ತವೆ ; ಅಸಮರ್ಪಕವಾಗಿ ಕರಗುವಾಗ ನೇರ ಒರಟು ಕಾಲ 
 ರೊಂದು ಹಾಗೆಯೇ ಉಳಿದುಕೊಳ್ಳುತ್ತದೆ. ಆಧಾರಸ್ತಂಭವು ಶಂಕಾಕಾರ, ದುಂಡಾ 
ಕಾರ, ಉದ್ದಕ್ಕಿಂತ ಅಗಲವುಳ್ಳ, ಒಂದು ಗುಂಡಿಯಿಂದ ಕೊನೆಗೊಂಡಿರುತ್ತದೆ. 
ಬುಡದಲ್ಲಿ ಕೃಶ ಅಥವಾ ಸಂಕುಚಿತಗೊಂಡ ಮತ್ತು ಯಾವಾಗಲೂ ನೆಟ್ಟಗಿದ್ದು, ಬಿರಿದ 
ನಂತರ ಆಧಾರಸ್ತಂಭವು ಸ್ವತಂತ್ರವಾಗುತ್ತದೆ. ಬೀಜಾಣುಗಳು ಸ್ವಲ್ಪ ಕಂದುಮಿಶ್ರಿತ, 
ಸ್ಪಷ್ಟವಾಗಿ ಗೋಳಾಕಾರ, 2,5-3,5 4 ವ್ಯಾಸದವರೆಗೆ ವ್ಯತ್ಯಾಸವುಳ್ಳವಾಗಿರುತ್ತವೆ. 
ಭಿನ್ನಲಿಂಗಾಶ್ರಯಿ. 

ಮಣ್ಣಿನಿಂದ: ಕೆನಡ (22), ಜೆಕೊಸ್ಸೊವಾಕಿಯ (129), ಡೆನ್ಮಾರ್ಕ್‌ 
(90), ಇಂಗ್ಲಂಡ್‌ (50), ಫ್ರಾನ್ಸ್‌ (105), ಯುಗೋಸ್ಲೊವಿಯ(129) (136). 
ನಾರ್ವೆ (77). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209), (210), ಉತ್ತರ 
ಕರೊಲಿನ (37). 


6. ಅಬ್ಬಿಡಿಯ ಕಾರುಲಿಯ ಬೈನಿಯರ್‌ (ಪ್ಲೇಟ್‌ 1A) 


ಪಚ್ಚೆ ಮೊಗರಿನಲ್ಲಿರುವ ಲೋಮಾಂಗಗಳು ನೀಲಿಮಿಶ್ರಿತ ಊದಾ, ಅವಿಚ್ಛಿನ್ನ, 
ಅಸಮ ಕವಲೊಡೆದಿದ್ದು, ಕೆಲವು ಸಮಯದಲ್ಲಿ ಗೆಣ್ಣಾ ಗಿರುತ್ತವೆ. ಒಂಟಿ 
ಬೀಜಾಣುದಾನಿದಂಡಗಳು, ನೇರವಾಗಿ ಪಚ್ಚೆಮೊಗರಿನ "ಮೀಲೆ ಬಿಟ್ಟಿದ್ದು, 
ಸುಮಾರು 25 ಮಿಮಿ ಉದ್ದದವರೆಗೆ ಎತ್ತ ರವಾಗಿದ್ದು, ಆಲಿಕೆಯಾಕಾರದ ಅಪೊ 
ಫೈಸಿಸ್‌ನಲ್ಲಿ ಅಂತ್ಯಗೊಳ್ಳುತ್ತವೆ. ತುದಿಯಿಂದ ಅಡ್ಡಭಿತ್ತಿಗಳಿಗೆ ಇರುವ ದೂರ 
12-244, ಬೀಜಾಣುದಾನಿಗಳು ಗೋಳಾಕಾರ, 63-424, ಊದಾ ಬಣ್ಣದಿಂದ 
/ಬೂದುಬಣ್ಣಕ್ಕೆ ಬದಲಾಗುತ್ತವೆ. ಅನಂತರ ಕಂದುಬಣ್ಣ. ಬೀಜಾಣುದಾನಿಯ ಪೊರೆಯು _ 


ಮ್ಯುಕರೇಲ್ಸ್‌ 11 


ನಯವಾಗಿದ್ದು, ಸುಲಭವಾಗಿ ಕರಗುವಂತಿದ್ದು, ಕಾಲರು ಮಾತ್ರ ಉಳಿಯುತ್ತದೆ. 
ಆಧಾರಸ್ತಂಭವು ಅರ್ಧಗೋಳಾಕಾರ ಅಥವಾ ಕಿರುಶಂಕಾಕಾರ. ಆಗಾಗ್ಗೆ ಗುಳ್ಳೆಗಳಲ್ಲಿ 
ಅಂತ್ಯಗೊಳ್ಳುತ್ತವೆ. ಬೀಜಾಣುಗಳು ಅಸಂಖ್ಯಾತ ; ಕಿರಿದು; ನಯ; ತಿಳಿಊದಾ 
ಬಣ್ಣ ; ಗೋಳಾಕಾರ, 4-74. ಯುಗ್ಮಾಣುಗಳು 60. ಕಂದು, ಗೋಳಾಕಾರ, 
ಸುಕ್ಕಲು ಗುಳ್ಳೆಗಳಿವೆ. ನೇರವಾದ ಆಲಂಬಕಗಳಿದ್ದು, ಪೀಪಾಯಿಯಂತೆ ವಿಶಾಲ 
ಗೊಂಡಿರುತ್ತವೆ. 10-20 ಒಳಸುರುಳಿಯುಳ್ಳೆ ಉಪಾಂಗಗಳನ್ನು ಒಳಗೊಂಡಿರು 
ತ್ತವೆ; ಉದ್ದ ಮತ್ತು ತೆಳು (74 ವ್ಯಾಸ), ಸುತ್ತಲೂ ಒಂದು ಲಂಬದಂತೆ 
ಜೋಡಣೆಯಾಗಿರುತ್ತದೆ. ಆಯುಗ್ಮಾಣುಗಳು ಒಂದೇ ತೆರನಾಗಿರುತ್ತವೆ. ಕ್ಲಾಮಿಡೊ 
ಬೀಜಾಣುಗಳು ನಯವಿರುಶ್ತವೆ. ಅಂತರ್ಗೆಣ್ಣು ಬೆಳವಣಿಗೆಯಲ್ಲಿರುತ್ತ ವೆ. 
ಮಣ್ಣಿ ವಿಂದ: ಹಾಲಂಡ್‌ (133). * 


7. ಅಬ್ಲಿಡಿಯ ರಿಫ್ಲೆಕ್ಸ್‌ ವ್ಯಾನ್‌ಟೆಗಮ್‌ 
ವಿರೋಹಗಳು ಆಳ ಕಮಾನುಗಳಲ್ಲಿರುತ್ತವೆ. ಬೀಜಾಣುದಾನಿದಂಡಗಳು ಒಂಟಿ 
ಶಿಫಾವೃಂತಗಳು ವಿರಳವಾಗಿ ಬಿಟ್ಟಿರುತ್ತವೆ. ಬೀಜಾಣುದಾನಿಗಳು ತೂಗಾಡುತ್ತವೆ, 
ಅಪೊಫೈ ಸಿಸ್‌ ಕೆಳಗಡೆ ಒಂದು ಅಡ್ಡಭಿತ್ತಿಯಿರುತ್ತದೆ. ಬೀಜಾಣುಗಳು ಗೋಳಾಕಾರ; 
64 ವ್ಯಾಸವಿರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಆಸ್ಟ್ರಿಯ (189). 


8, ಅಬ್ದಿಡಿಯಲಿಟ್‌ತೈಮಿ (ಲೂಸೆಟ್‌ ಮತ್ತು ಕೊಸ ೈಂಟಿನ್‌) 

ಸಹನಾಮ ಆಅ. ಕೊರಿಂಬಿಫೆರ ಲಿಚ್‌ 

ಬೀಜಾಣುದಾನಿಗಳು ಹರಿದಾಡುತ್ತ, ಕೊರಿಂಬುಗಳಂತೆ ಕವಲೊಡೆದಿದ್ದು, 
ಫೆಲಿ ನಂತೆ, ಉಣ್ಣೆಯಂತಹ ಬಿಳಿಯ ರೂಪ ತಾಳುತ್ತ ದೆ. ಅವುಗಳು ಕೊರಿಂಬಿನಾ 
ಕಾರದ ಕವಲಾಗಿದ್ದು ದೊಡ್ಡ ಅಥವಾ ಚಿಕ್ಕ ತೊಟ್ಟುಗಳ ಮೇಲೆ ಬೀಜಾಣುದಾನಿ 
ಗಳನ್ನು ಹೊತ್ತಿರುತ್ತವೆ. ತುದಿಯ ಕೊರಿಂಬಿನ ಕೆಳಗಡೆ. ಆಗಾಗ್ಗೆ ಚಿಕ್ಕಬೀಜಾಣುದಾನಿ 
ಗಳನ್ನು, ಹೊತ್ತ ಕವಲು ಗುಂಪುಗಳು ಕಾಣಿಸಿಕೊಳ್ಳುತ್ತ ತ್ತವೆ. ಬೀಜಾಣುದಾನಿಗಳು, 
ನೆಟ್ಟ ಗಿದ್ದು, ಪಾರದರ್ಶಕ, ನಯವಾಗಿದ್ದು, ಕರಗಿಕೊಂಡು ಕಾಲರಿನ ಬುಡ ಉಳಿಯು 
ತ್ರ ದೆ. ಅಧಾರಸ _ಂಭವು ದೊಡ್ಡದು. * ಅರ್ಧಗೋಳಾಕಾರ ಅಥವಾ ಗೋಳಾಕಾರ, 
10-204, ನಯವಾಗಿದ್ದು (ಅಥವಾ ಚಿಕ್ಕಮುಳ್ಳುಗಳನ್ನು ಹೊಂದಿರುತ್ತದೆ) ಹೊಗೆ 
ಬೂದು ಅಥವಾ ಕಂದುಬಣ್ಣ ; ಅಪೂಫೆ ಸಿಸ್‌ ಮತ್ತು ತೊಟ್ಟು ಹಾಗೆಯೇ 
ಬಣ್ಣವುಳ್ಳವುಗಳಾಗಿರುತ್ತವೆ, ಬೀಜಾಣುಗಳು ಗೋಳಾಕಾರ, ಅಲ್ಲ ಗೋಳಾಕಾರ 
ಅಥವಾ ಹೆಚ್ಚು ವಿರಳವಾಗಿ ಅಂಡಾಕಾರ, ಬಣ್ಣರಹಿತ. ಸಾಧಾರಣವಾಗಿ. 2ಿಟವ್ಯಾಸ » 


3u ಉದ್ದೆ ಲ್ಲಾ, ಸಮಯ 'ದೊಡ್ಮದಾಗ್ನಿ' ಕೈನ) ಯುಗ್ಮಾಣುಗಳು "ಕಂಡು _ 
ಬಂದಿಲ್ಲ... ಮಾ 


12 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಈಜಿಪ್ಟ್‌ (156), ಫ್ರಾನ್ಸ್‌ 
(105), ಯುಗೋಸ್ಲೋವಿಯ (136), ಸ್ವಿಟ್ಲರ್‌ಲ್ಯಾಂಡ್‌ (104). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮೇನ್‌ (209), (210). 


9, ಅಬ್ಬಿಡಿಯ ರೆಪೆನ್ಸ್‌ ವ್ಯಾನ್‌ಟೆಗಮ್‌ 

ಹಾಸು ಬಿಳಿಯದಾಗಿದ್ದು, ಅನಂತರ ಕಂದು ಮಿಶ್ರಿತ ಬೂದು 20 ಮಿಮೀ 
ಎತ್ತರದವರೆಗೆ ಇರುತ್ತದೆ... ವಿರೋಹಗಳು ಬಲಿಷ್ಠ, ಚಪ್ಪಟೆಯಾಗಿ ಬಾಗಿದ 
ಕಮಾನುಗಳಲ್ಲಿ ಚಾಚಿರುತ್ತವೆ. ಮುದಿಯಾದ ಕೃಷಿಗಳು ಕಂದು ಬಣ್ಣ ; 3 ರಿಂದ 5ರ 
ಗುಂಪಿನಲ್ಲಿ ಬೀಜಾಣುದಾನಿಗಳಿದ್ದು, ಕವಲಿರುವುದಿಲ್ಲ; ಅಪೊಫೈಸಿಸ್‌ನ ಕೆಳಗಡೆ 
ಅಡ್ಡಭಿತ್ತಿಯಿರುತ್ತದೆ. ಬೀಜಾಣುದಾನಿಗಳು ಬೂದುಕಂದು, ಸುಮಾರು 40 
ವ್ಯಾಸವುಳ್ಳ ಆಧಾರಸ್ತಂಭ ಶಂಕಾಕಾರ, ಗುಳ್ಳಿಗಳಂತೆ ಉಬ್ಬಾ ದ ಮೊನೆಯುಳೆ ೈದ್ದಾಗಿ 
ರುತ್ತದೆ. ಬೀಚಾಣುಗಳು ಪ್ರಾಥಮಿಕ ಬೀಜಾಣುದಾನಿಗಳಲ್ಲಿದ್ದು 3 * 7,,, ಚಿಕ್ಕದಾದ 
ದ್ವಿತೀಯ ಬೀಜಾಣುದಾನಿಗಳು 3 « 4, ; ಯುಗ್ಮಾಣುಗಳು 70, ವ್ಯಾಸವಿರುತ್ತವೆ; 
ಕಪ್ಪಮಿಸ್ರಿ ತ ಕಂದು ಪ್ರತಿಯೊಂದು ಆಲಂಬಕದಲ್ಲೂ ಒಂದು ಗುಂಪು 8 ರಿಂದ 12 
ಬೂದು ಕಂದುಬಣ್ಣದ ಉಪಾಂಗಗಳು ಬೆಳೆದಿರುತ್ತವೆ. 


ಮಣ್ಣಿನಿಂದ : ಆಸ್ಟ್ರಿಯ (189), ಸ್ವಿಟ್ಲರ್‌ಲ್ಯಾಂಡ್‌ (24). 


10. ಅಬ್ಲಿಡಿಯ ಬಟ್ಟರಿ ಲೆಂಡ್‌ನರ್‌ 

ಸಹನಾಮ ಅಬ್ಲಿಡಿಯ ಸಬ್‌ಪಾಕುಲೇಟ ಪೈನ್‌ 

ಹಾಸು ಬಿಳಿಯ ಉಣ್ಣೆಯಂತಿರುತ್ತದೆ; ವಾಯು ತೆಂತುದಾರವು ಸುಮಾರು 
1.5-2 ಸೆಮಿ ಎತ್ತರದವರೆಗೆ ಬೆಳೆಯಬಲ್ಲದು ; ವಿರೋಹಗಳು ಕವಲೊಡೆದು 
ಜೊತೆಗೆ ಬೀಜಾಣುದಾನಿದಂಡಗಳು 1 ರಿಂದ 5 ರವರೆಗಿನ ಗುಂಪುಗಳಲ್ಲಿ ಕಂಡು 
ಬರುತ್ತವೆ. ಕವಲೊಡೆದ ಬೀಜಾಣುದಾನಿದಂಡಗಳು 100-3004 ಉದ್ದ * 4 
ವ್ಯಾಸವುಳ್ಳವು ; ತುದಿಯಿಂದ 10-12, ಕೆಳಗಡೆ ಒಂದು ಅಡ್ಡಭಿತ್ತಿಯಿರುತ್ತದೆ. 
ಗೋಳಾಕಾರದ ಬೀಜಾಣುದಾನಿಗಳು 22-24 ವ್ಯಾಸವಿರುತ್ತವೆ. ಜೊತೆಗೆ 
ಕರಗಬಲ್ಲ ನಯವಾದ ಒಂದು ಭಿತ್ತಿಯುಂಟು. ಒಂದು ಚಿಕ್ಕ ಕಾಲರ್‌ ಉಳಿಯುತ್ತದೆ. 
ಆಧಾರಸ್ತಂಭವು ಅಂಡಾಕಾರ: ಅಪೊಫೈಸಿಸ್‌ನ ಹತ್ತಿರ ಸ್ವಲ್ಪ ಸಂಕುಚಿತವಾಗಿರುತ್ತದೆ; 
ಇದು ಅಪೊಫೈಸಿಸ್‌ ಬಿಟ್ಟು 4-78 -9/. ಅಪೊಫ್ಸೆಸಿಸ್‌ನ ಸ್‌ನ ಕೆಳಗಡೆ ದುಂಡಾಗಿ 
ನಿರ್ದಿಷ್ಟವಾದ ಚೀಲವಾಗಿರುತ್ತ ದೆ. ಬೀಜಾಣುಗಳು ಅಂಡಾಕಾರ ಗೋಳಾಕಾರದಿಂದ 
ಅಲಂಟಾಯಿಡ್‌, 2-2.5 » 3.4 4. ಕ್ಲಾಮಿಡೊಬೀಜಾಣುಗಳು ಅಸಂಖ್ಯ ವಾಗಿರುತ್ತವೆ... 
ಗೋಳಾಕಾರ, 4-5 4 ವ್ಯಾಸವಿರುತ್ತ [ತ 


ಮ್ಯ್ಮುಕರೇಲ್ಸ್‌ 13 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134) 
ಲೂಸಿಯಾನ (71), ಟೆಕ್ಸಾಸ್‌ (123). 


(3) ರೈಜೋಪಸ್‌ ಎರೆಂಬರ್ಗ್‌ 

ತಂತುಜಾಲದಲ್ಲಿ ಎರಡು ವಿಧಗಳಿವೆ, ಒಂದು ಆಧಾರ ಸ್ಥಳಗಳೊಳಗೆ ಹುದುಗಿದ್ದು 
ಇನ್ನೊಂದು ಮೇಲ್ಮಾ ದಲ್ಲಿ ಕಮಾನಿನಂತೆ ಬಾಗಿ ಅಥವಾ ವಿರೋಹ ರೂಪವಾಗುವುದು. 
ವಿರೋಹಗಳೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೆಳೆದಿದ್ದು, ಇದರಿಂದ 
ಶಿಫಾವೃಂತಗಳು ಗೆಣ್ಣುಗಳ ಹತ್ತಿರ ಬಿಟ್ಟಿರುತ್ತವೆ. ಅವುಗಳು ಆಧಾರ ಸ್ಥಳಗಳಲ್ಲಿ 
ಹೂತು ಹೋಗಿರುತ್ತವೆ. ಈ ಬಿಂದುಗಳಿಂದ (ಗೆಣ್ಣು) ಬೀಜಾಣುದಾನಿದಂಡಗಳು 
ಉಂಟಾಗುತ್ತವೆ. ಅವುಗಳು ಒಂಟಿಯಾಗಿ 
ಅಥವಾ ಸಾಧಾರಣವಾಗಿ ಎರಡು, ಮೂರು 
ಅಥವಾ ಹೆಚ್ಚು ಗುಂಪುಗಳಲ್ಲಿ ಬಿಟ್ಟಿರು 
ತ್ತವೆ. ಬೀಜಾಣುದಾನಿಗಳ್ಕಶಿರೋಭಾಗವು 
ವಿಕಸಿತಗೊಂಡು ಅಪೊಫೈಸಿರ್ಸ ಉಂಟಾಗು 
ವೆ. ಆಧಾರಸ್ತಂಭದ ತುದಿಯು ಗೋಳಾ 
ಕಾರ. ಬಾಗುವಿಕೆಯು ಲೋಮಾಂಗದೊಳಕ್ಕೆ 
ಸೇರುವ ಸ್ಮಳದಿಂದ ಮೇಲೆ ಅಡಗಿಸಲ್ಪಡು 
ತ್ತದೆ. ಬೀಜಾಣುದಾನಿಗಳು ಮೊದಲು 
ಬಿಳಿ, ಬಲಿತ ನಂತರ ನೀಲಿಮಿಶ್ರಿತ ಕಪ್ಪಾಗು 
ತ್ತವೆ. ಎಲ್ಲವುಗಳಲ್ಲಿಯೂ ಒಂದೇ ಬಗೆ; 
ಗೋಳಾಕಾರ ಅಥವಾ ಸ್ವಲ್ಪ ಹೆಚ್ಚು ಕಡಮೆ ಚಿತ್ರ 3. ರೈಜೋಷಸ್‌, 0. ಶರೀರ 
ಗೋಳಾಕಾರ, ಬುಡದಲ್ಲಿ ಚಪ್ಪಟೆಯಾಗಿರು ಪ್ರಕೃತಿ ರ. ಬೀಜಾಣುದಾನಿದಂಡಗಳು 
ತ್ತವೆ. ಭಿಶ್ತಿಯು ಕ್ಕುಟಿಕಲ್‌ ರಹಿತ, ಆ ಬೀಜಾಣುದಾನಿ ಬೀಜಾಣುಗಳು ಈ. 
ಸಾಮಾನ್ಯವಾಗಿ ಲೋಹಪರೆಯಾವೃತ ನಗ. 
ವಾಗಿದ್ದು, ಪೂರ್ತಕರಗಬಲ್ಲದು. ಬುಡದಲ್ಲಿ ಕಾಲರ್‌ ಉಳಿಯುವುದಿಲ್ಲ. ಆಧಾರಸ್ತಂಭವು 
ಸ್ವಲ್ಪ ಕೆಳಗಿದ್ದು, ಅರ್ಧಗೋಳಾಕಾರ, ಬಿರಿದನಂತರ ನಾಯಿಕೊಡೆಗಳಲ್ಲಿನ ಪೈಲಿಯಸ್‌ 
ನಂತಹ ಅಂಗವಾಗುತ್ತದೆ. ಬೀಜಾಣುಗಳು ದುಂಡಾಕಾರ- ಅಥವಾ ಅಂಡಾಕಾರ 
ಅಥವಾ ಕೋನಾಕಾರ ; ' ಬಣ್ಣರಹಿತ ಅಥವಾ ನೀಲಿಮಿಶ್ರಿತ ಅಥವಾ ಕಂದು, 
ಕ್ಯಟಿಕಲ್‌ಯುತ ಕೋಶಭಿತ್ತಿ, ಸಯ ಅಥವಾ ಸಾಲು ಗುರುತುಳ್ಳ, ಅಪರೂಪವಾಗಿ 
ಸೂಕ್ಷ್ಮ ಮುಳ್ಳುಳ್ಳ ದ್ದು. : ಯುಗಾ ಒಣುಗಳು ನಗ್ನ ವಾಗಿರುತ್ತ ವೆ. ಆಧಾರಸ್ಥ. ೪ 
ಮತ್ತು ವಿರೋಹಗಳ ಮೇಲೆಯೂ. ' ರೂಪುಗೊಳ್ಳುತ್ತ ವೆ. ಆಲಂಬಕಗಳು ನೆಟ್ಟಗೆ ಗ. 
ಬಹಳ ದಪ್ಪ ಮತ್ತು. ಉದ್ಭಾಂದು, ಉಪಾಂಗರೆಹಿತವಾಗಿರುತ್ತೆ. 1೨ 11 





14 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರೈ ಜೋಪಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಶಿಫಾವೃಂತ ಚೆನ್ನಾ ಗಿ ವೃದ್ಧಿ ಹೊಂದುತ್ತವೆ. 


ು. ಬೀಜಾಣುಗಳು 9-12' ೬1.5-8್ಯ, 1. ರೈ. ನೈಗ್ರಿಕನ್ಸ್‌ 
bb. ಬೀಜಾಣುಗಳು 7-9 4,5-6್ಯ 2. ರೈ, ಒರೈಜೆ 

aa. ಅಲ್ಪವೃದ್ಧಿ ಗೊಂಡಿರುವ ಶಿಫಾವೃಂತಗಳು ಇರುತ್ತವೆ | 

ಅಥವಾ ಇರುವುದಿಲ್ಲ. ' 


0. ಶಿಫಾವೃಂತಗಳು ಅಪರೂಪ, ಬಿಳಿಮಿಶ್ರಿತ, ಚಿಕ್ಕ 
ದಾಗಿರುತ್ತವೆ; ಬೀಜಾಣುದಾನಿದಂಡಗಳು ಉಬ್ಬು 


ರಹಿತವಾಗಿರುತ್ತವೆ. 
೦. ಬೀಜಾಣುದಾನಿದಂಡಗಳು 1504 ಗಿಂತ 
ಎತ್ತರ ವಿರುತ್ತವೆ. 3. ರೈ. ಅರೈಜಸ್‌ 
€€. ಬೀಜಾಣುದಾನಿದಂಡ 1804 ಗಿಂತಲೂ 
ಎತ್ತರ ಕಡಮೆ ಇರುತ್ತದೆ. 4, ರೈ. ಕೊಹ್ಲಿ 


00. ಶಿಫಾವ, ೈಂತಗಳು ಅಪರೂಪ : ಬೀಜಾಣುದಾನಿ 
ದಂಡಗಳು ಮತ್ತು ವಿರೋಹಗಳು ಕವಲೊಡೆದಿರು 
ತ್ತವೆ ಮತ್ತು ಉಬ್ಬಾದ ಸ್ಕಳಗಳಿರುತ್ತವೆ. 5. ರೈ, ರೈ. ನೋಡೋಸಸ್‌ 


1. ರೈಜೋಪ್‌ ನೈಗ್ರಿಕನ್ಸ್‌ ಎರೆಂಬರ್ಗ್‌ (ಪ್ಲೇಟ್‌ 1,೫) 

ವಿರೋಹಗಳು ತೆವಳುತ್ತ ಹೋಗುತ್ತವೆ. ಆಧಾರ ಸ್ಥಳಗಳ ಕಡೆಗೆ ಜೇಡನ 
ಬಲೆಯಂತೆ ಹಿಂಬಾಗಿದ ತಂತುದಾರವಿದ್ದು, ಅವು ಅಧಿಕವಾಗಿ ಎತ್ತರಿಸಲ್ಪಟ್ಟಿರುತ್ತವೆ. 
ಇವು ಮೆತು ಆಧಾರಸ್ಕಳಕ್ಕೆ ದೂರವಿದ್ದು ಪ್ರತಿಯೊಂದು ಗಣ್ಣಿನ ಹತ್ತಿರವೂ 
ಶಿಫಾವೃಂತಗಳು ನೆಟ್ಟ ತಿರುತ್ತ. ವೆ. ಗಣ್ಣಿನ' ಅಂತರಗಳು ಆಗಾಗ್ಗೆ "- 3 ಸೆಮಿಗಳ 
ಉದ್ದದವರೆಗೂ ಬೆಳೆಯುತ್ತವೆ ಮತ್ತು ತಂತುದಾರವು ಹೆಚ್ಚು ಕಡಮೆ ಕವಲೊಡೆ 
ದಿರುತ್ತವೆ. ಬೀಜಾಣುದಾನಿದಂಡಗಳು ಅಪರೂಪಕ್ಕೆ ಒಂಟಿ, ಉಳಿದಂತೆ 3 ರಿಂದ 5 
ಅಥವಾ -ಹೆಚ್ಚು ಗುಂಪುಗಳಲ್ಲಿರುತ್ತವೆ,  0.5-4 ಮಿಮಿ ಎತ್ತರ 24-42, 
ವ್ಯಾಸವಿರುತ್ತವೆ. ಬೀಜಾಣುದಾನಿಗಳು ಆರ್ಧಗೋಳಾಕಾರ 100-350, ಆಧಾರ 
ಸ್ತಂಭವು ವಿಶಾಲವಿದ್ದು, ಅರ್ಧಗೋಳಾಕಾರಿತ, ಕುಗ್ಗಿದ, 704 ವ್ಯಾಸದಿಂದ 90 
ಎತ್ತರವಿರುತ್ತ ವೆ (250 x 320» ಗರಿಷ್ಠ). ಬೀಜಾಣುಗಳು .ಅಸಮವಿದ್ದು, 
ದುಂಡು, ವಕ್ಷ ಅಥವಾ ಅಂಡಾಕಾರ, 160-2204 ವ್ಯಾಸವುಳ್ಳವು. ಹೊರ 
ಭಿತ್ತಿಯಲ್ಲಿ ಕಂದುಕಪ್ಪುಗುಳೆ ಗಳಿರುತ್ತವೆ. ಆಲಂಬಕಗಳು ಉಬ್ಬಿದ್ದು, ಸಾಧಾರಣ 
ವಾಗಿ ಅಸಮವಾಗಿರುತ್ತವೆ. ಅಯುಗ್ಮಾಣುಗಳಿರುತ್ತವೆ. ಕ್ಲಾಮಿಡೊಬೀಜಾಣುಗಳಿರು 
ವುದಿಲ್ಲ. \ | 


ಮ್ಮುಕರೇಲ್ಸ್‌ 15 


ಮಣ್ಣಿನಿಂದ : ಆಸ್ಕಿ ಯ (88), ಕೆನಡ (22) (203), ಕಾಲುವೆ ವಲಯ 
(65), ಚೀನ (110), ಜಿಕೊಸ್ಸೊ ವಾಕಿಯ (129), ಡಾಲ್ಮೆಟಿಯ (129), 
ಡೆನ್ಮಾರ್ಕ್‌ (90), ಈಜಿಪ್ಟ್‌ (156), ಇಂಗ್ಲಂಡ್‌ (15) (60), ಫ್ರಾನ್ಸ್‌ (105), 
ಜರ್ಮನಿ (61) (106), ಭಾರತ (32) (185), ಇಟಲಿ. (129), ಜಪಾನ್‌ 
(190), ನಾರ್ವೆ (76), ಸ್ವಿಟ್ಲರ್‌ಲ್ಮಾಂಡ್‌ (129), ಯು. ಎಸ್‌. ಎಸ್‌. ಆರ್‌ 
(143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (209), ಕೊಲೆ 
ರಾಡೊ (101) (102), ಹವಾಯಿ (210), ಇಡಾಹೊ (140), ಇಲಿ 
ನಾಯಿಸ್‌ (134), ಐಯೋವ (1) (3) (210), ಲೂಸಿಯಾನ (2) (209), 
ನ್ಯೂಜರ್ಸಿ (112) (209) (210), ನ್ಯೂಯಾರ್ಕ್‌ (89), ಉತ್ತರ ಕರೊಲಿನ 
(37), ಉತ್ತರ ಡಕೋಟ (210), ಒರೆಗಾನ (209) (210), ರೋಡ್‌ ಐಲೆಂಡ್‌ 
(200), ದಕ್ಷಿಣ ಕೆರೋಲಿನ (37), ಟೆಕ್ಸಾಸ್‌ (220). 

ತಳಿ ಮೈನರ್‌ 

ಮಣ್ಣಿನಿಂದ : ಇಂಗ್ಲಂಡ್‌ (15) 

ತಳಿ ಮೈನುಟಸ್‌ (89), 

ಮಣ್ಣಿನಿಂದ : ಭಾರತ (32). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (170). 


2. ರೈಜೋಪಸ್‌ ಒರೈಜೆ ವೆಂಟ್‌ ಮತ್ತು ಗೆರ್ಲಿಂಗ್ಸ್‌ 


ರೈ. ನೈಗ್ರಿಕನ್ಸ್‌ನಿಂದ ಇದು ಕಿರಿದಾದ ಬೀಜಾಣುಗಳಿರುವುದರಿಂದ (7-9, 
ಉದ್ದ) ಮತ್ತು ತಂತುಜಾಲದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜೆಮ್ಮಗಳಿರುವುದರಿಂದ 
ಭಿನ್ನವಾಗಿದೆ. 

ಮಣ್ಣಿನಿಂದ : ಭಾರತ (185) 


3. ಕೈಜೋಪಸ್‌ ಅರೈಜಸ್‌ ಫಿಷರ್‌ 


ಇದು ರೈ. ತೈಗ್ರಿಕನ್ಸ್‌ಗಿಂತಲೂ ಭಿನ್ನವಾಗಿರುವುದು. . ಇದರ ತಂತುಜಾಲ 
ಹೆಚ್ಚು ಸಂವೃದ್ಧಿ ್ಲಿಗೊಂಡಿಲ್ಲ. ಫೆಲ್ಫು ಸ್ಥ ಸ್ವಚ್ಛವಾಗಿರುವುದಲ್ಲದೆ ಆಧಾರಸ್ಕಳದೊಳಗಡೆ 
ಆಳವಾಗಿ ಹೋಗಿರುವುದಿಲ್ಲ. ವಿರೋಹಗಳು. ಅಲ್ಪವೃದ್ಧಿ ಗೊಂಡಿದ್ದು, ನಿಯಮಿತವಾಗಿ 
ಗೆಣ್ಣುಗಳು ರೂಪಿತಗೊಂಡಿರುವುದಿಲ್ಲ. ಶಿಫಾವೃಂತಗಳು ಬಿಳಿಮಿಶ್ರಿತ, ಗೆಣ್ಣು ಗಳಲ್ಲಿ 
ವೃದ್ಧಿಗೊಂಡಿದ್ದು, ಬೀಜಾಣುದಾನಿಗಳನ್ನು ಹೊತ್ತಿರುತ್ತವೆ ಅಥವಾ. ಕೆಲವು ಸಲ 
ಅನಿಯಮಿತ. ಬೆಳವಣಿಗೆಯಿಂದ : `ರೂಪಿತಗೊಳ್ಳು ತ್ತವೆ... : ಬೀಜಾಣುದಾನಿದಂಡಗಳು. 


16 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆಗಾಗ್ಗೆ ಅಡ್ಡ ಹರಡಿದ್ದು, ಅಪರೂಪಕ್ಕೆ ಒಂಟಿ ಛತ್ರಿಯಾಕಾರದಲ್ಲಿ ಅಥವಾ ಕೊರಿಂಬ್‌ 
ಗಳಾಗಿ ವಿರೋಹಗಳ ಮೇಲೆ ರೂಪಿತವಾಗಿರುತ್ತವೆ. ಅವುಗಳು 0.5-2ಮಿಮಿ 
ಉದ್ದದವರೆಗೆ ಎತ್ತರವಿರುತ್ತವೆ. ಎಲ್ಲ ಕವಲುಗಳೂ ಬೀಜಾಣುದಾನಿಗಳಲ್ಲಿ 
ಕೊನೆಗೊಂಡಿರುತ್ತವೆ ; ದೊಡ್ಡ ಅಥವಾ ಚಿಕ್ಕ ಗಾತ್ರದವಾಗಿರುತ್ತವೆ. ಬೀಜಾಣು 
ದಾನಿಗಳು ಗೋಳಾಕಾರ ; 120-2504 ವ್ಯಾಸ, ಆಧಾರಸ್ತಂಭವು ಗೋಳಾಕಾರಿತ 
ಅಪೊಫೈಸಿಸ್‌ಗಳ ಮೇಲ್ಭಾಗ ಚಪ್ಪಟೆ ; 40-75 ಓಎತ್ತರ 60-1004 ಅಗಲವುಳ್ಳ 
ಮೃದು ತೆಳುಪೊರೆಯು ಕಂದು, ನಯವಾಗಿರುತ್ತದೆ. ಬೀಜಾಣುಗಳು ದುಂಡು 
ಅಥವಾ ಅಂಡಾಕಾರ ಅಥವಾ ಮೊಂಡುಕೋನಾಕಾರವುಳ್ಳ ಬೂದುಮಿಶ್ರಿತ ಕಂದು; 
ಕೋಶಭಿತ್ತಿಯೆಲ್ಲಿ ಉದ್ದ ಸಾಲು ಗುರುತುಗಳಿದ್ದು, 4,8-7 *4.8-5.64 ಇರುತ್ತವೆ. 

ಮಣ್ಣಿನಿಂದ : ಜೆಕೋಸ್ಲೊವಾಕಿಯ (130), ಈಜಿಪ್ಟ್‌ (156), ಇಂಗ್ಲಂಡ್‌ 
(50), ಜರ್ಮನಿ (106), ಹಂಗೇರಿ (126), ಭಾರತ (32) (70) (185), 
ಪನಾಮ (65). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101) (102), ಉತ್ತರ 
ಕರೊಲಿನ (37), ದಕ್ಷಿಣ ಕರೊಲಿನ (37). 


4, ರೈಜೋಪಸ್‌ ಕೊಹ್ಲಿ ಬಿರ್ಲಿಸ್‌ ಮತ್ತು ಡಿಟೋನಿ 


ಹಾಸು ಮೊದಲ ಬಿಳಿಯಾಗಿದ್ದು, ಅನಂತರ ಬೂದುಕಪ್ಪು; ಸುಮಾರು 30 
ಮಿಮಿ ಎತ್ತರದವರೆಗೂ ಬೆಳೆದಿರುತ್ತದೆ. ವಿರೋಹಗಳಂ ಮತ್ತು ಬೀಜಾಣುದಾನಿ 
ದಂಡ ರೈ. ಅರೈಜಸ್‌ನಂತೆ ಆದರೆ ಕಿರಿದಾಗಿದ್ದು 1504ಗಿಂತಲೂ ಕಡಮೆ ಉದ್ದವಿರು 
ತ್ತವೆ. ಬೀಜಾಣುದಾನಿಗಳು ಕಪ್ಪು, 50-1004 ವ್ಯಾಸವಿರುತ್ತವೆ. ಬೀಜಾಣು 
ಗಳು ಭಾಗಶಃ ಗೋಳಾಕಾರ ; ಭಾಗಶಃ ಅಧಿಕ ಅಂಡಾಕಾರ ; 5-6 ಉದ್ದ ; ಸ್ವಲ್ಪ 
ಕೋನಾಕಾರ ಮತ್ತು ಸಾಲುಗುರುತುಳ್ಳವು. ಶಿಲೀಂಧ್ರದಲ್ಲಿ ಬಿಟ ಕ ಜೆಮ್ಮ ಸುಮಾರು 
4)ಟವರೆಗೆ ಉದ್ದವಿರುತ್ತವೆ. 


ಮಣ್ಣಿನಿಂದ : ಆಸ್ಟ್ರಿಯ (189). 


5. ರೈಜೋಪಸ್‌ ನೊಡೊಸಸ್‌ ನಾಮಿಸ್ಲೊವಸ್ಕಿ 


ತಂತುಜಾಲ ಅರಳೆಯಂತಿದ್ದು, ಎಳೆಯದಾಗಿದ್ದಾಗ ಬಿಳಿಯದಾಗಿದ್ದು 
ಅನಂತರ ಹಳದಿ ಬಣ್ಣ ಲೇಪಿಸಿದಂತಿರುತ್ತದೆ. ತಂತುಜಾಲದ ಮಧ್ಯದಲ್ಲಿ ಮತ್ತು 
ವಿರೋಹಗಳ ಮೇಲೆ ಇರುವ ಕವಲುಗಳ ತುದಿಯಲ್ಲಿ ಬೀಜಾಣುದಾನಿಗಳಿರುತ್ತವೆ. 
ಈ ಕವಲುಗಳು 1-2 ಮಿಮಿ ಎತ್ತರ% 12-28 ವ್ಯಾಸವಿರುತ್ತವೆ. ಮೊದಲು 
ನಿರ್ವರ್ಣ, ನಂತರ ನಸುಹಳದಿ ಅಥವಾ ಕಂದುಬಣ್ಣವಾಗಿರುತ್ತವೆ. ಹಾಗೂ ದಪ್ಪನಾದ 


ಮ್ಕುಕರೇಲ್ಸ್‌ 17 


ನಯವಾದ ಭಿತ್ತಿ ಹೊಂದಿರುತ್ತವೆ. ಅವುಗಳು ಸರಳ ಅಥವಾ ಕವಲೊಡೆದಿರುತ್ತವೆ. 
ಕವಲುಗಳು ಜೀವಾಣುದಾನಿಗಳಲ್ಲಿ ಅಂತ್ಯಗೊಳ್ಳುತ್ತವೆ. ಈ ಕವಲುಗಳು ಯಾವ 
ಬಿಂದುವಿನಲ್ಲಾದರೂ ಉಬ್ಬಬಹುದು. ಈರೀತಿ ತುದಿಯಲ್ಲಿ ಉಬ್ಬಾಗಿದ್ದರೆ, ಅವು 
3 ರಿಂದ 5ರ ಗುಂಪುಗಳಲ್ಲಿ ಬೀಜಾಣುದಾನಿದಂಡಗಳನ್ನು ಉತ್ಪತ್ತಿಮಾಡುತ್ತವೆ ; 
ಪ್ರತಿಯೊಂದು ಬೀಜಾಣುದಾನಿಯಲ್ಲಿ ಕೊನೆಗೊಳ್ಳುತ್ತವೆ. ಬೀಜಾಣುದಾನಿದಂಡಗಳು 
1-2 ಮಿಮಿ ಎತ್ತರ ; ಬೀಜಾಣುದಾನಿಗಳು ಗೋಳಾಕಾರ 100-200, ವ್ಯಾಸ 
ವಿರುತ್ತವೆ. ಬೀಜಾಣುಗಳು 6-94 ಉದ್ದ » 4-64 ವ್ಯಾಸ; ಉದ್ದೆಸಾಲು 
ಗೆರೆಗಳಿರುತ್ತವೆ. ಅವು 16-324 ವ್ಯಾಸವಿರುವ ಕ್ಲಾಮಿಡೋಬೀಜಾಣುಗಳನ್ನು 
ಉತ್ಪಾದಿಸಬಹುದು. ಯುಗ್ಮಾಣುಗಳು 120-140 ಕಂಡುಬರುತ್ತವೆ. ಅಲಂಬಕ 
ಗಳು ಸಮ ಅಥವಾ ಅಸಮವಾದ ಗಾತ್ರ ಆಕಾರ ವಿರಬಹುದು. 

ಮಣ್ಣಿನಿಂದ: ಆಸ್ಟ್ರಿಯ (88), ಜೆಕೋಸ್ಲೊವಾಕಿಯ (129), ಡೆನ್ಮಾರ್ಕ್‌ 
(90), ಫ್ರಾನ್ಸ್‌ (105), ಭಾರತ (31), ಯುಗೋಸ್ಲೋವಿಯ (129), ನಾರ್ವೆ 
(76), ಸ್ವಿಟ್ಟರ್‌ಲ್ಯಾಂಡ್‌ (104). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209), (210) 
ಒರೆಗಾನ್‌ (209). 

ನಿಯವಿಂತ ಸ್ಮಳವಿಲ್ಲದ ಪ್ರಭೇದಗಳು ; 

ರೈಜೋಪಸ್‌ ಕಾಸನೆನ್ಸಿಸ್‌ ಹಂಜಾವ 

ಮಣ್ಣಿನಿಂದ : ಜರ್ಮನಿ (106). 


4. ಆಕ್ಟಿನೊಮ್ಕುಕಾರ್‌ ಪಾಸ್ಟಕೊವಿಚ್‌ 
ಬೀಜಾಣುದಾನಿ ದಂಡಗಳ ಜೊತೆಗೆ 
ಶಿರೋಭಾಗದಲ್ಲಿ ಬೀಜಾಣುದಾನಿಗಳು 
ಅಥವಾ ಬಂಜೆ ತುದಿಗಳಿದ್ದು, ಅನಂತರ 
ಅವು ಅಂಟಿಕೊಳು ವ ಪಾತ್ರ ನಿರ್ವಹಿಸು 
ತ್ತವೆ. ಅಂಟುಭಾಗವು ಆಧಾರ ಸ್ಥಳ ಮುಟ್ಟಿ 
ದಾಗ ಆ ಭಾಗದಿಂದೆ ಒಂದು ವಿಶೇಷ 
ಬಗೆಯ ಕವಲಾದ ರೈಜೊಪಸ್‌ ಜಾತಿಯ 
ಲ್ಲಿರುವಂತಹ ಶಿಫಾವೃಂತಗಳು ಕಂಡುಬರು 
ತ್ತವೆ. ಪಕ್ಕದ ಬೀಜಾಣುದಾನಿದಂಡಗಳು 
ಚಿಕ್ಕವು. ಸಾಧಾರಣವಾಗಿ ದಪ್ಪ, ವೃತ್ತ 
ಜೋಡಣೆಯಾಗಿರುತ್ತವೆ, ಬೀಜಾಣುದಾನಿ ಚಿತ್ರ 4.  ಆಕ್ಮಿನೊಮ್ಯುಕಾರ್‌ ೩ 
ಗಳು ಚಿಕ್ಕವು ಆದರೆ ಮೂಲಾಕ್ಷದಲ್ಲಿರು ಶರೀರ ಪ್ರಕೃತಿ ॥, 0" ಬೀಜಾಣುದಂಡ 
ವಂತೆಯೇ ಇರುತ್ತವೆ. ಗಳು 0. ಬೀಜಾಣುದಾನಿಬೀಜಾಣುಗಳು 





121 


18 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 
1.  ಆಕ್ಟಿನೊಮ್ಕುಕಾರ್‌ ರಿಪೆನ್ಸ್‌ ಪಾಸ್ಟಕೊವಿಚ್‌ 

ಸಹನಾಮ ಮುಕಾರ್‌ ಬಾಬ್ರಿಯಾಯ್ಡಿಸ್‌ ಲೆಂಡ್‌ನೆರ್‌ 

ಮ್ಯುಕಾರ್‌ ಗ್ಲಾಮಿರುಲ ಲೆಂಡ್‌ನೆರ್‌ 
ರೈಜೊಪಸ್‌ ಎಲಿಗಾನ್ಸ್‌ ಎಡೆಮ್‌ 

ಬೀಜಾಣುದಾನಿದಂಡಗಳು ನೇರವಾಗಿದ್ದು, ಬಹಳ ಕವಲೊಡೆದಿರುತ್ತವೆ. ಪ್ರತಿ 
ನೇರವಾದ ಕವಲು ಅತಿ ದೊಡ್ಡದಾದ ಬೀಜಾಣುದಾನಿಯಲ್ಲಿ ಅಂತ್ಯಗೊಳ್ಳುತ್ತದೆ, 
ಇದರ ಕೆಳಗಡೆ ಇರುವ 3 ರಿಂದ 8 ಸಂಖ್ಯೆಯ ಸುತ್ತಿನ ದ್ವಿತೀಯಕ. ಲೋಮಾಂಗಗಳ 
ಪ್ರತಿಯೊಂದೂ ಬೀಜಾಣುದಾನಿಯಲ್ಲಿ ಅಂತ್ಯಗೊಳ್ಳುತ್ತವೆ. ಈ 3 ರಿಂದ 8 
ಲೋಮಾಂಗಗಳು 3 ರಿಂದ 5 ಕವಲೊಡೆದು ಬೀಜಾಣುದಾನಿಗಳನ್ನು ಬಿಟ್ಟ ಕವಲು 
ಗಳಾಗುತ್ತವೆ. ಬೀಜಾಣುದಾನಿಗಳು ಗೋಳಾಕಾರ, ಬಣ್ಣರಹಿತ, ದೊಡ್ಡದಾದಾಗ 
ಕಂದುಹಳದಿ ಬಣ್ಣಕ್ಕೆ ಬದಲಾಗುತ್ತವೆ. ಭಿಶ್ತಿಯು ದಪ್ಪವಾದಾಗ ಕ್ಕಾಲ್ಲಿಯಂ 
ಆಕ್ಸಲೇಟ್‌ ಹರಳುಗಳಾಗುತ್ತದೆ, ಕರಗಿದಾಗ ಕಾಲರು ಮಾತ್ರವೇ ಉಳಿಯುತ್ತದೆ. 
ಆಧಾರಸ್ಥಂಭವು ವಿವಿಧಾಕಾರವಾಗಿದ್ದು, ಅರ್ಧಗೋಳಾಕಾರ, ಉರುಳೆಯಾಕಾರದಿಂದ 
ಂಕಾಕಾರ, ದುಂಡಾಕಾರ ; ಕೆಲವುಸಲ ನಿಗದಿತವಾಗಿರುತ್ತವೆ. ಬೀಜಾಣುದಾನಿ 
ದಂಡದ ತುದಿಯಲ್ಲಿ ಇದ್ದಕ್ಕಿದ್ದಂತೆಯೆ ಅಗಲವಾಗಿರುತ್ತದೆ, ಬೀಜಾಣುಗಳು ದುಂಡು, 
ಜೊತೆಗೆ ದಪ್ಪ ಭಿತ್ತಿಯಿದ್ದು, ಹಳದಿಬಣ್ಣ ಮತ್ತು ಮುಳ್ಳು ಇರುತ್ತವೆ. ಎಣ್ಣೆ 
ಯಂತಹ' ವಸ್ತುವಿರುತ್ತದೆ. ತಂತುಜಾಲದಲ್ಲಿರುವ ಕ್ಲಾಮಿಡೋಬೀಜಾಣುಗಳು 
ಸುಮಾರಾಗಿ ಅಡಗಿರುತ್ತವೆ ಹಾಗೂ ಬಹುಸಂಖ್ಯೆಯಲ್ಲಿರುತ್ತವೆ. ಯುಗ್ಮಾಣುಗಳು 
ಕಂಡುಬಂದಿಲ್ಲ. 


ಮಣ್ಣಿನಿಂದ: ಕೆನಡ (22) ಜೆಕೊಸ್ಲೊವಾಕಿಯ (119), ಈಜಿಪ್ಟ್‌ 
(142), ಇಂಗ್ಲಂಡ್‌ (51), ಫ್ರಾನ್ಸ್‌ (105), ಭಾರತ (31) (185), 
ಯುಗೊಸ್ಸೊವಿಯ (136), ಯು. ಎಸ್‌. ಎಸ್‌. ಆರ್‌, (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಅಲಾಸ್ಕ (210), ಕೊಲರಾಡೊ 
(101) (102) (103), ಐಯೋವ (1) (3), ನ್ಯೂಜರ್ಸಿ (210). 


(5) ಫೈಕೊಮ್ಮೆ ಸಿಸ್‌ ಕುಂಜೆ 


ತಂತುಜಾಲವು ಸುತ್ತಲೂ ಬೆಳೆಯುತ್ತ ಪುನಃ ಪುನಃ ಕವಲೊಡೆದು ತೆಳು ಮತ್ತು 
ಸೂಕ್ಷ್ಮವಾದ ತಂತುದಾರವಾಗಿರುತ್ತದೆ. ಮೊದಲು ಏಕಕೋಶವುಳ್ಳದ್ದು ; ಹಳೆಯ 
ದಾದ ವರ್ಧನೆಗಳಲ್ಲಿ ಅಡ್ಡಭಿತ್ತಿಯಿರುತ್ತದೆ. ಕೋಶದಲ್ಲಿನ ವಸ್ತುವು ಹಳದಿ ಮಿಶ್ರಿತ 
ಕಿತ್ತಳೆ ಬಣ್ಣಕ್ಕಿರುತ್ತದೆ. ಬೀಜಾಣುದಾನಿದಂಡಗಳು ನೆಟ್ಟಗೆ, ಹಸುರು ಮಿಶ್ರಿತ ಊದಾ 


ಮ್ಮುಕರೇಲ್ಸ್‌ 19 


ಹದ ಹೊಳಪು ಇರುತ್ತದೆ. ಬೀಜಾಣುದಾನಿಗಳು ಗೋಳಾಕಾರ ; ಬಹು 
'ಜಾಣುಗಳಿರುತ್ತವೆ. ಬೀಜಾಣುದಾನಿಯ ಭಿತ್ತಿಯು ಕ್ಕುಟಿಕಲ್‌ರಹಿತ. ಆದರೆ 
ನಿಯಂ ಆಕ್ಸಲೇಟ್‌ನ ಸೂಜಿಯಾಕಾರದ ಪೊರೆಯಾವೃತವಾಗಿರುತ್ತದೆ ; ದ್ರವೀ 
ದನವಾಗಿರುತ್ತದೆ. ಆಧಾರಸ್ತಂಭವು 
ತಂತ್ರ ; ಪಿಯರ್‌ ಹಣ್ಣಿನಾಕಾರ ; ತುದಿ 
ಬ್ಬಿದ್ದು ಕೆಲವುಸಾರಿ ಉರುಳೆಯಾಕಾರ 
ರುತ್ತದೆ. ಬೀಜಾಣುಗಳು ಮೊಟ್ಟೆಯಾ 
ರ; ನಯ, ಹಳದಿಬಣ್ಣವಿರುತ್ತವೆ. 


ಯುಗ್ಮಾಣುಗಳು ಶಿಲೀಂಧ್ರದ ಮೇಲಿ 
ತ್ತವೆ... ಯುಗ್ಮಗಳು ಹಿಂಬಾಗಿದ್ದು 
ಕಿಮುಟಗಳಂತೆ ರೂಪಿತವಾಗಿರುತ್ತವೆ. 
ಸಿಲಂಬಕಗಳು ದ್ವಿಕವಲೊಡೆದ ಉಪಾಂಸ | 
ಳನ್ನು ಹೊಂದಿದ್ದು, ಕಂದು ಮಿಶ್ರಿತ 
ಪ್ಪ: ಯುಗ್ಮಾಣುವನ್ನು ಆವರಿಸಿರುತ್ತವೆ. ಜೆ9ನಿ: ಫೈಕೋಮ್ಮೆಸಿಸ್‌, ೩. ಶರೀರ 
” ಅ ಪ್ರಕೃತಿ 0, ಬೀಜಾಣುದಾನಿದಂಡ 0, ಬೀಜಾ 

ಒಂದು ಪ ಭೇದವನ್ನು ಎವರಿಸಲಾಗಿದೆ, ಣುದಾನಿ ಬೀಜಾಣುಗಳು 6, ಯುಗ್ಮಾಣುಗಳು 





1. ಫೈಕೋಮೈಸಿಸ್‌ ನೈಟನ್ನ್‌ ಅಗಾರ್ಧ್‌ (ಪ್ಲೇಟ್‌ 11. ೮) 

ಬೀಜಾಣುದಾನಿದಂಡಗಳು ಉಣ್ಣೆಯಂತೆ, ಆಲೀವ್‌ ಹಸುರು ಹಾಸಿನಂತೆ 
ರೂಪಿತಗೊಂಡು, 7-30 ಸೆಮೀ ಎತ್ತರವಿದ್ದು, ಸುಮಾರು 50-150 ವ್ಯಾಸ 
ನ್ರಳ್ಳದ್ದಾಗಿರುತ್ತವೆ. ಅಡ್ಡಭಿಶ್ತಿರಹಿತ ಬೀಜಾಣುದಾನಿಗಳು ಗೋಳಾಕಾರದ, 0.25-1 
p ಮಿ ವ್ಮಾಸವಿದ್ದು, ಮೊದಲು ಹಳದಿ ಕಿತ್ತಲೆಯಾಗಿದ್ದು, ಬಲಿತನಂತರ 
ಪ್ಸಾಗುತ್ತವೆ. ಭಿತ್ತಿ ಕರಗುತ್ತದೆ. ಬುಡದ ಒಂದು ಕಾಲರ್‌ ಇರುವುದಿಲ್ಲ. 
ಸಆಧಾರಸ್ತಂಭವು ಸ್ವತಂತ್ರ ; ಸಾಧಾರಣವಾಗಿ ಪಿಯರ್‌ ಹಣ್ಣಿನಾಕಾರ, ಘಂಟಾಕಾರ 
"ಆಥವಾ ಉರುಳೆಯಾಕಾರ. ನಯವಾದ ಭಿತ್ತಿ; ಬಣ್ಣರಹಿತ: ಸ್ವಲ್ಪಮಟ್ಟಿಗೆ 
ಹಳೆದಿ ಮಿಶ್ರಿತ ವಸ್ತುವನ್ನೊಳಗೊಂಡಿರುತ್ತದೆ. ದೊಡ್ಡ ಬೀಜಾಣುದಾನಿಗಳ 
ಆಳತೆಯು 3304 ಉದ್ದ ; 1304 ಬುಡದಲ್ಲಿನ ವ್ಯಾಸ; 1804 ತುದಿಯಲ್ಲಿ 
ದ್ಯಾಸವಿರುತ್ತದೆ. ಬೀಜಾಣುಗಳು ಮೊಟ್ಟೆಯಾಕಾರ ; ಒಂದು ಮುಖ ಚಪ್ಪಟೆ 
ಯಾಗಿಯೂ ಇನ್ನೊಂದು ಮುಖ ಉಬ್ಬಿಯೂ ಇರುತ್ತದೆ. 8-15, ವ್ಯಾಸ 
16-304 ಉದ್ದ; ಅತಿ ಹಳದಿಯಾದ ಒಳವಸ್ತುವಿರುತ್ತದೆ. 'ಯುಗ್ಮಾಣುಗಳು 
ಆಧಾರ ಸ್ಥಳದ ಮೇಲೆ ಬೆಳೆದ ತಂತುಜಾಲದ ಮೇಲ್ಮೈಯಲ್ಲಿರುತ್ತವೆ. ಅವು 330 
ವ್ಯಾಸ ; ಕಪ್ಪು, ನಯವಿರುವುದರಿಂದ ಗುಳ್ಳೆಗಳುಳ್ಳದ್ಹಾಗಿರುತ್ತವೆ. ಉಪಾಂಗಗಳು 






20 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆಲಂಬಕದ ಮೇಲೆ ಅಸಂಖ್ಯಾತ ; ದ್ವಿಕವಲಾಗಿದ್ದು, ಕಂದುಮಿಶ್ರಿತ ಕಪ್ಪ. ಜೆಮ್ಮಗಳು 
ಕಂಡುಬುದಿಲ್ಲ. ಕ್ಲಾಮಿಡೋಬೀಜಾಣುಗಳು ಆಲಂಬಕದ ನಡುವೆ ಇರುತ್ತವೆ. 


ಮಣ್ಣಿನಿಂದ : ಜೆಕೊಸ್ಲೋವಾಕಿಯ (129). 


(6) ಸಿರ್ಸಿನೆಲ್ಲಾ ವಾನ್‌ಟೈಗಂ ಮತ್ತು ಲಿಮಾನ್ನಿಯೆರ್‌ 


ತಂತುಜಾಲವು ಅಧಿಕ ಕವಲೊಡೆದಿದ್ದು, ಮೊದಲಿಗೆ ಅಡ್ಡಭಿತ್ತಿರಹಿತ, ಅನಂತರ 
ಭಾಗಿತವಾಗಿರುತ್ತದೆ. ಪಕ್ಕದ ಕವಲುಗಳು ಹೆಚ್ಚುಹೆಚ್ಚಾಗಿ ಸೂಕ್ಷ್ಮವಾಗುತ್ತ 
ಹೋಗುತ್ತವೆ. ಬೀಜಾಣುದಾನಿದಂಡಗಳು ತಂತುಜಾಲದ ಮೇಲೆ ನೇರವಾಗಿದ್ದು, 
ದಿ ಿಕವಲೊಡೆದಿರುತ್ತವೆ. ತುದಿಯು ಅನಿರ್ದಿಷ್ಟ ಬೆಳವಣಿಗೆ ಹೊಂದಿದ್ದು ಯಾವಾಗಲೂ 
ಬೀಜಾಣುದಾನಿಗಳಲ್ಲಿ ಕೊನೆಗೊಳ್ಳುವುದಿಲ್ಲ. ಪಕ್ಕದ ಕವಲುಗಳು, ಒಟ್ಟುಗೂಡಿ 
ವೃತ್ತದಲ್ಲಿ ಅಥವಾ ಒಂಟಿಯಾಗಿ ಇರುತ್ತವೆ. 
ಬಾಗಿದ್ದು, ತುದಿಗಳಲ್ಲಿ ಬೀಜಾಣುದಾನಿ 
ಗಳಂತಹ ಅಳತೆಗಳುಳ್ಳವುಗಳನ್ನು ಹೊತ್ತಿ 
ರುತ್ತವೆ. ಬೀಜಾಣುದಾನಿಗಳಲ್ಲಿ ಬಹು 
ಬೀಜಾಣುಗಳಿದ್ದು, ಗೋಳಾಕಾರ. ಇದರ 
ಭಿತ್ರಿಯು ಕ್ಯಾಲ್ಸಿಯಂ ಆಕ್ಸಲೇಟ್‌ ಹರಳಿನ 
ಪೊರೆಯಾವೃತವಾಗಿರುತ್ತ ದೆ ; ದ್ರವೀಭವನ 
ವಾಗುವುದಿಲ್ಲ ಆದರೆ ಒಡೆದು ಚೂರು 
ಗಳಾಗುತ್ತದೆ. ವಕ್ತ್ರವಕ್ರವಾದ ಕಾಲರ್‌ 
ಮಾತ್ರ ಬುಡದಲ್ಲಿ ಉಳಿದುಕೊಳ್ಳುತ್ತದೆ. 
ಆಧಾರಸ್ತಂಭವು ದೊಡ್ಡದು. ಸ್ವಲ್ಪ 
ಮಟ್ಟಿಗೆ ಬುಡದಲ್ಲಿ ಒಗ್ಗೂಡಿ ಬೆಳೆದಿದ್ದು 





ಚಿತ್ರ 6. ಸಿರ್ಸಿನೆಲ್ಲಾ. ೩, ಶರೀರ ಪ್ರಕೃತಿ 
ಶ, ಬೀಜಾಣುದಾನಿದಂಡ, €, ಬೀಜಾಣು ಉರುಳೆಶಂಕಾಕಾರಿತ ಕೆಲವು ಸಮಯ 


ಗಳು, 6, ಯುಗ್ಮಾಣು (ಜೈಚಾಕೃಪೆ) ಪಿಟೀಲಾಕಾರ, ಬೀಜಾಣುಗಳು ಗೋಳಾಕಾರ 
| ಅಂಡಾಕಾರ; ನಯವಾದ ; ಹೆಚ್ಚು ಕಡಮೆ 
ಬೂದು ನೀಲಿಬಣ್ಣ. ಯುಗ್ಮಾಣುಗಳು ಬೀಜಾಣುದಾನಿದಂಡಗಳಿಂದ ಸ್ಪಷ್ಟವಾಗಿ 
ಭಿನ್ನವಾದ ನೇರ ತಂತುದಾರಗಳಲ್ಲಿರುತ್ತವೆ. ಆಲಂಬಕಗಳು ಉಪಾಂಗರಹಿತವಿರುತ್ತವೆ. 


ಮ್ಯುಕರೇಲ್ಲ್‌ 21 
ಸಿರ್ಸಿನೆಲ್ಲಾ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


3. ಬೀಜಾಣುಗಳು 3-5 
ಶಿ. ಬೀಜಾಣುದಾನಿಗಳು ಕಂದು ; ಹಾಸು ಕಂದು. 
೦. ಹಾಸು 2-3 ಮಿಮಿ ಎತ್ತರ 1. ಸಿ. ಸಿಂಪ್ಲೆಕ್ಸ್‌ 
00. ಹಾಸು 20 ಮಿಮಿವರೆಗೂ ಎತ್ತರ 2. ಸಿ. ಸ್ಪೈನೋಸ 
ಏರಿ. ಬೀಜಾಣುದಾನಿಗಳು ಕಪ್ಪು; ಹಾಸು ಬೂದು 
€. ಬೀಜಾಣುಗಳು ಬೂದು, ವ್ಯಾಸ. 3-4 3, ಸಿ 
೦೦. ಬೀಜಾಣುಗಳು ಕಂದು, 4.5-5.24 ವ್ಯಾಸ 4. ಸಿ. ರಿಜಿಡ 
೩. ಬೀಜಾಣುಗಳು 6-10 5. ಸಿ 
ಸಿರ್ಸಿನೆಲ್ಲಾ ಸಿಂಪ್ಲೆಕ್ಸ್‌ ವ್ಯಾನ್‌ಟೈಗಂ (ಪ್ಲೇಟ್‌ x11, G) 
ಬೀಜಾಣುದಾನಿದಂಡಗಳು ನೇರ, ಚಿಕ್ಕದಾದ, ಒತ್ತಾದ ಹಾಸಾಗಿ ರೂಪಿತ 
ಂಡಿರುತ್ತವೆ. ಕಂದುಮಿಶ್ರಿತ; 2-3 ಮಿಮಿ ಎತ್ತರ; 0.5 ಮಿಮಿ 
ುತ್ತರದ ಕೆಳಕ್ಕೆ ಬೀಜಾಣುದಾನಿಗಳು ಬಿಟ್ಟಿ ಿರುವುದಿಲ್ಲ. ಬೀಜಾಣುದಾನಿ 
ನಂಡಗಳಲ್ಲಿ ಪರ್ಯಾಯವಾಗಿ ಪಕ್ಕದಲ್ಲಿ ಬೀಜಾಣುದಾನಿಗಳು ಬಿಟ್ಟಿರುತ್ತವೆ. ಜೊತೆಗೆ 
ಸಾಗಿದ ನೇರ ತೊಟ್ಟುಗಳಿರುತ್ತವೆ. ಇವುಗಳು ಮುಂದೆ ಕವಲೊಡೆಯದೆ ಅಡ್ಡ ಭಿತ್ತಿ 
ಸಹಿತ, ಕ್ಯುಟಿಕಲ್‌ ಭಿತ್ತಿ ಯಿರುವ, ಕಂದು ಮಿಶ್ರಿತ ಕಪ್ಪು, ಲವಣಪೊರೆಯಾವೃತವಾಗಿ 
ರುತ್ತವೆ. ಬೀಜಾಣುದಾನಿಗಳು ಕಿರಿದು, ಗೋಳಾಕಾರ, ಕಂದು ಮಿಶ್ರಿತ ಕಪ್ಪು, ಶಾಶ್ಚತ 
ಕೋಶಭಿತ್ತಿ ಇದ್ದು, ಒಡೆದು ಚೂರುಗಳಾಗುತ್ತವೆ. ಆಕ್ಸಲೇಟ್‌, ಲವಣ ಪೊರೆಯಾವೃತ 
ಮತ್ತು ಬುಡದಲ್ಲಿ ಕಾಲರು ಭಾಗ ಉಳಿಯುತ್ತದೆ. ಆಧಾರಸ್ತಂಭವೂ ಬುಡದಿಂದ 
ಒಗ್ಗೂಡಿ ಬೆಳೆದಿದ್ದು, ಗೋಳಾಕಾರ, ಅಲ್ಬಗೋಳಾಕಾರ ಆಥವಾ ಘಂಟಾಕಾರ ; 
ನಯಭಿತ್ತಿ ಇರುತ್ತದೆ. ಬೀಜಾಣುಗಳು ಗೋಳಾಕಾರ ; 34 ವ್ಯಾಸ; ನಯವಾದ, 
ಬಣ್ಣರಹಿತ ಅಥವಾ ನಿಧಾನವಾಗಿ ನೀಲಿಬೂದಿಗೆ ಬದಲಾಯಿಸುವುದು. ಯುಗ್ಮಾಣು ` 
ಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಬ್ರೆಜಿಲ್‌ (144). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (179). 


2. ಸಿರ್ಸಿನೆಲ್ಲಾ ಸ್ಪೈನೋಸ ವ್ಯಾನ್‌ಟೈಗಂ ಮತ್ತು ಲಿಮಾನ್ನಿಯೆರ್‌ 
ಬೀಜಾಣುದಾನಿದಂಡಗಳು ತೆಳು, ನೇರ, ಒತ್ತಾಗಿ ಮತ್ತು ಅಡರುವಂತಹ' 

ಪರಸ್ಪರ ಆಸರೆಯಾಗಿ ರೂಪಿತವಾದ ಮೆದೆಯು 2 ಸೆಮೀ ಎತ್ತರವಿರುತ್ತದೆ. 

ಬೀಜಾಣುದಾನಿದಂಡವು ಬಂಜೆಯಾಗಿದ್ದು ಅಥವಾ ಅಪರೂಪಕ್ಕೆ ಒಂದು ಬೀಜಾಣು 


22 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಾನಿಯನ್ನು ಬಿಟ್ಟಿರುತ್ತದೆ. (ತುದಿಯ ಬೀಜಾಣುದಾನಿಯ ವ್ಯಾಸ 147). 
ಪಕ್ಕದ ಬೀಜಾಣುದಾನಿಗಳು ಮೂಲ ಬೀಜಾಣುದಾನಿದಂಡದ ಬದಿಯ ಎರಡೂ 
ಸಾಲಿನಲ್ಲಿ ಬಿಟ್ಟಿರುತ್ತವೆ. ಕೆಳಗಿನ ತೊಟ್ಟುಗಳು ಬಾಗಿದ್ದು, ಒಂದು ತಂತುದಾರ 
ದೊಳಗಡೆ ಮುಳ್ಳಿನಂತೆ ಬೆಳೆದಿರುತ್ತವೆ. ಮೇಲಿನ ತೊಟ್ಟುಗಳು ಮುಳ್ಳುರಹಿತ 
ವಾಗಿರುತ್ತವೆ. ಬೀಜಾಣುದಾನಿಗಳ ಭಿಶ್ತಿಯು ಕ್ಕುಟಿಕಲ್‌ಯುತವಾಗಿದ್ದ ಲವಣ 
ಪೊರೆಯಾವೃತವಾಗಿರುತ್ತದೆ ; ಬಣ್ಣರಹಿತ ವಸ್ತು ವನ್ನೊಳಗೊಂಡಿರುತ್ತದೆ. 
ಲೋಮಾಂಗದ ಬುಡದಲ್ಲಿ ಒಂದು ಅಡ್ಡಭಿಶ್ತಿಯಿಂದ ವಿಭಾಗಿತವಾಗಿರುತ್ತದೆ. 
ಬೀಜಾಣುದಾನಿಗಳು ಕಿರಿದು, ಗೋಳಾಕಾರ, ಒಳಬಾಗಿದ 60, ವ್ಯಾಸವುಳ್ಳದ್ದು ; 
ಕಂದು ; ಸೂಕ್ಷ್ಮಮುಳ್ಳುಳ್ಳದ್ದು. ಬೀಜಾಣುದಾನಿಗಳ ಭಿತ್ತಿಯು ಕರಗುವುದಿಲ್ಲ. 
ಮಧ್ಯಕ್ಕೆ ಬಿರಿದು ಒಂದು ದೊಡ್ಡ ಬುಡವುಳ್ಳೆ ಕಾಲರು ಉಳಿಯುವುದು. ಆಧಾರ 
ಸ್ತಂಭವು ಸ್ವಲ್ಪಮಟ್ಟಿಗೆ ಬೀಜಾಣುದಾನಿಯ ಭಿತ್ತಿಯ ಜೊತೆಗೂಡಿ ಬೆಳೆಯುತ್ತದೆ. 
ಉರುಳೆಶಂಕಾಕಾರಿತ ಅಥವಾ ಗೋಳಾಕಾರಿತ ; ಭಿತ್ತಿ ನಯವಾಗಿದ್ದು, ಅಲ್ಲಕಂದು 
ಬೀಜಾಣುಗಳು ಗೋಳಾಕಾರಿತ, 4, ವ್ಯಾಸವುಳ್ಳ ಬೂದುಕಂದು. ಯುಗ್ಮಾಣುಗಳು 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಫ್ರಾನ್ಸ್‌ (105), ಯು.ಎಸ್‌. 
ಎಸ್‌.ಆರ್‌. (143). 


3. ಸಿರ್ಸಿನೆಲ್ಲಾಟೆನೆಲ್ಲಾ (ಲಿಂಗ್‌-ಯಂಗ್‌) ಜೈಚಾ 

ಸಹನಾಮ ಮ್ಯುಕಾರ್‌ ಟೆನೆಲ್ಸಸ್‌ ಲಿಂಗ್‌-ಯಂಗ್‌ 

ಹಾಸು 2 ಮಿಮೀ ಎತ್ತರದವರೆಗೂ ಬೆಳೆದಿದ್ದು, ಪ್ರಕಾಶವಾದ ಬೂದು 
ಬಣ್ಣದಿಂದ ಬೂದುಗಪ್ಪು, ಬೀಜಾಣುದಾನಿದಂಡಗಳು ಅಲ್ಲಲ್ಲಿ ಇತ್ತರವಾದ ವಿರಳವಾಗಿ 
ಕವಲೊಡೆದಿದ್ದು ; ಬಹುಭಾಗಗಳಲ್ಲಿ ತಗ್ಗಾಗಿದ್ದು, ಬಲವಾದ ದ್ವಿಕವಲೊಡೆದು, 
ಅಕ್ಕಪಕ್ಕದ ಕವಲುಗಳು ಬಾಗಿರುತ್ತವೆ. ಬೀಜಾಣುದಾನಿಗಳು ಅತಿಬೂದು ಬಣ್ಣ 
ವಾಗಿದ್ದು, 40-704; ಹೆಚ್ಚುಕಡಮೆ ಸ್ವಲ್ಪ ಕರಗಬಲ್ಲ ಭಿತ್ತಿಯಿರುತ್ತದೆ. 
ಆಧಾರಸ್ತಂಭವು ಗೋಳಾಕಾರ,' ನೀಲಿಬೂದು. ' ಬೀಜಾಣುಗಳು ಗೋಳಾಕಾರ, 
3-4, ಸ್ವಲ್ಪಬೂದು. ತಂತುಜಾಲದಲ್ಲಿನೆ ಜೆಮ್ಮಗಳು ಆಧಾರಸ್ಥಳದೊಳಗಡೆ 
ಯಿರುತ್ತವೆ. ' 

ಮಣ್ಣಿನಿಂದ : ಫ್ರಾನ್ಸ್‌ (105). 
.4. ಸಿರ್ಸಿನೆಲ್ಲಾ ರಿಜಿಡ ಎ. ಸ್ಮಿತ್‌ 


ಸಮೂಹಗಳು ವರ್ಟ್‌ ಅಥವಾ ಆಲೂಗಡ್ಡೆಯ ಡೆಕ್ಸ್‌ಟ್ರಾಸ್‌ ಆಗಾರ್‌ ಮೇಲೆ 
ಬೆಳೆಯುತ್ತವೆ. ಚಾಪೆ ಹಾಸಿನಂತಹ ಉಣ್ಣೆಯ ರೀತಿಯಿದ್ದು . 2.8 ಮಿಮಿ 


23 ಮೈುಕರೇಲ್ಸ್‌ 


ಎತ್ತರವಿರುತ್ತವೆ; ಕಡುಬೂದು. ಬೀಜಾಣುದಾನಿದಂಡಗಳು ಉದ್ದ ; ಹೆಚ್ಚಾಗಿ 
ಓರೆಯಾಗಿದ್ದು ಅಲ್ಲಲ್ಲಿ ಸುರುಳಿ ಸುತ್ತಿರುತ್ತವೆ. " ದ್ವಿಕವಲೊಡೆದು ; 4.6, ವ್ಯಾಸ; 
ಪ್ರತಿಕವಲಿನ ತುದಿಯು 10-14 ವ್ಯಾಸವಿದ್ದು, ಪ್ರತಿರೂಪಸುರುಳಿ ಸುತ್ತಿ 
ಬೀಜಾಣುದಾನಿಯ ಸ್ವಲ್ಪ ಕೆಳಗೆ ಒಂದು ಅಡ್ಡಳಿತ್ತಿಯಿರುತ್ತದೆ ; ಬೀಜಾಣುದಾನಿಗಳು 
ಗೋಳಾಕಾರಿತ ; ಸೂಕ್ಷ್ಮವಾದ ಮುಳ್ಳು ಅಥವಾ ಗುಳ್ಳೆಗಳಿರುಶ್ತವೆ ; ಗುಂಪಿನಲ್ಲಿ 
ಕಪ್ಪಗೆ ಕಾಣುತ್ತವೆ ; ಬೆಳಕಿನಲ್ಲಿ ಅತಿಕಂದಾಗಿರುತ್ತವೆ. ವ್ಯಾಸದಲ್ಲಿ ವೈವಿಧ್ಯಮಯ 
ವಾಗಿ 704 ವರೆಗಿರುತ್ತವೆ. ಭಿತ್ತಿಯು ಗಟ್ಟಿ, ಶಾಶ್ವತ; ಆಧಾರಸ್ತಂಭವು ಎದ್ದು 
ಕಾಣುವಂತಹುದು : 154 ಉದ್ದ «30, ಅಗಲ ; ಅಪೊಫೈಸಿಸ್‌ ಇರುತ್ತದೆ. 
ಬೀಜಾಣುಗಳು ಕಂದು, ಸುಮಾರಾಗಿ ಗೋಳಾಕಾರಿತ, 4.5-5.24 ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಇಂಗ್ಲೆಂಡ್‌ (214), 


5, ಸಿರ್ಸಿನೆಲ್ಲಾ ಸೈಡೊವಿ ಲೆಂಡ್‌ನೆರ್‌ 

ಸಹನಾಮ ಮುಕಾರ್‌ ಲ್ಯಾಕ್ಲೊರೈಜಸ್‌ ಲಿಂಗ್‌-ಯಾಂಗ್‌ 

ಹಾಸು ಬಿಳಿ, ಅನಂತರ ಬೂದು ; 5-7 ಮಿಮಿ ಎತ್ತರವಿರುತ್ತವೆ. ಬೀಜೊಣು 
ದಾನಿದಂಡಗಳು ನೇರವಾಗಿರುತ್ತವೆ, ಬಂಜೆ ತುದಿಗಳಾಗಿ ಅಥವಾ ಬೀಜಾಣುದಾನಿಗಳಾಗಿ 
ಅಂತ್ಯಗೊಳ್ಳುತ್ತವೆ. ಪಕ್ಕದ ಕವಲುಗಳು ಚಿಕ್ಕವು, ಪರ್ಯಾಯ ಅಥವಾ ಅಭಿಮುಖ 
ಕೆಲವು ಸಮಯ ಬಂಜೆತುದಿಗಳಾಗಿರುತ್ತವೆ. ಬೀಜಾಣುದಾನಿಗಳು 100-150, 
ವ್ಯಾಸವಿದ್ದು, ಮೊದಲಿಗೆ ಬಿಳಿ, ಅನಂತರ ಬೂದು ವೃತ್ತು ಕಪ್ಪು; ಮಾಸಲಾದ 
ನಯವಾದ, ಬೇಗ ಒಡೆಯುವ ಭಿತ್ತಿಗಳು, ಆಧಾರಸ್ತಂಭವು ವಿಶಾಲಕೋನಾಕಾರಿತ 
ಉರುಳೆಯಾಕಾರಿತ ಅಥವಾ ಮಧ್ಯೆ ಸಂಕುಚಿತ. ಬೀಜಾಣುಗಳು, ಬೂದು 6-7 
ವ್ಯಾಸ. 

ಮಣ್ಣಿನಿಂದ : ಫ್ರಾನ್ಸ್‌ (105) ಜರ್ಮನಿ (106) (245). 
(7) ಮ್ಯುಕಾರ್‌ ಮೈಚೆಲಿ 

ತಂತುಜಾಲವು ಬಹಳ ವಿಸ್ತಾರವಾಗಿ ಆಧಾರಸ್ಕಳದೊಳಗಡೆ ಮತ್ತು. ಮೇಲೆ 
ವ್ಯಾಪಿಸಿರುತ್ತದೆ; ಶಿಫಾವೃಂತಗಳಿರುವುದಿಲ್ಲ ಅಥವಾ . ವಿಶಿಷ್ಟಬಗೆಯ ವಿರೋಹ 
ಗಳಿರುತ್ತವೆ. ಇವು ಅಧಿಕ ಕವಲೊಡೆದಿರುತ್ತವೆ. .. ಕವಲುಗಳು ಯಾವಾಗಲೂ 
ಸೂಕ್ಷ್ಮವಾ: ವಾಗಿ, ತುದಿಯವರೆಗೂ . `ಅತಿಸೂಕ್ಷ್ಮ ಕೂದಲಿನಂತಾಗುತ್ತ ಹೋಗುತ್ತವೆ; : 
ನೇರ ಅಥವಾ ಗಂಟುಳ್ಳವಾಗಿ ಮೊದಲು, ಏಕಕೋಶಗಳಿದ್ದು, ದೊಡ್ಡ ದಾದ ನಂತರ ' 
ವಕ್ಪ ಅಡ್ಡಭಿತ್ತಿ ಯುಂಟಾಗುತ್ತ ವೆ; ಬಣ್ಣರಹಿತ, ಆಗಾಗ ಕಿತ ್ರಳಿಕೆಂಪು ವಸ್ತು ವಿರುತ್ತದೆ. . 
ನಯ, ಬಣ್ಣರಹಿತ, ಮೃದು, ತೆಳುಪೊರೆಯಿರುತ್ತದೆ. : | 'ಬೀಜಾಣುದಾನಿದಂಡಗಳು 
ಪುಟಿಯುವಂತೆ. ಒಂಟಿಯಾಗಿ 'ತಂತುಖಾಲದಿಂದ ಉಂಟಾಗಿ, 





"ಉಂಟಾಗಿ, ಸಾಧಾರಣಮಗಿ ಒಂದು `` 


24 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಪ್ಪ ಮೆತ್ತೆಯಂತಿದ್ದು ; ನೇರ ಕವಲೊಡೆಯದೆ ತುದಿಯಲ್ಲಿ ಒಂದು ಬೀಜಾಣುದಾನಿ 
ಅಥವಾ ಕವಲೊಡೆದು ಬೀಜಾಣುದಾನಿಗಳು ಎಲ್ಲ ಕವಲು ತುದಿಗಳಲ್ಲಿಯೂ ಇರುತ್ತವೆ. 
ಕವಲೊಡೆಯುವಿಕೆಯು ಏಕಮುಖವಾಗಿದ್ದು, ಗುಚ್ಛದಂತೆ ಅಥವಾ ವಕ್ತತೆನೆಗಳಂತೆ 
ಅಥವಾ ಛತ್ರಿಗಳಂತೆ ಇರುತ್ತವೆ. ಭಾಗಶಃ ಮಧ್ಯಾರಂಭಿಯಾಗಿದ್ದು ಹೆಚ್ಚು ಕಡಮೆ 
ಏಕಮುಖ ಬೆಳವಣಿಗೆಯದು ; ಬಾಗಿದ್ದು, ಬೀಜಾಣುದಾನಿಗಳು ಮಧ್ಯಾರ ಂಭಿಯ 
ತುದಿಯಲ್ಲಿರುತ್ತವೆ ; ಕವಲಾಗಿರುವುದಿಲ್ಲ. ಬೀಜಾಣುದಾನಿಗಳು ಸದಾ ನೇರವಾಗಿ 
ದ್ವಿಕವಲಾದ ಬೀಜಾಣುದಾನಿದಂಡಗಳ ಮೇಲಿರುತ್ತವೆ. ಕೆಲವು ದುರ್ಬಲವಾದವು 
ಬಾಗಿರುತ್ತವೆ. ಸಾಧಾರಣವಾಗಿ ಎಲ್ಲ ಒಂದೇ ತೆರನಾಗಿದ್ದು, ಗಾತ್ತ ಮಾತ್ರ ಬೇರೆ 
ಬೇರೆಯಾಗಿರುತ್ತದೆ. ಬಹುಬೀಜಾಣುಗಳಿದ್ದು, ಗೋಳಾಕಾರಿತ ; ಬೀಜಾಣುದಾನಿ 
ದಂಡದ ಮೇಲೆಯೇ ಒಡೆಯುತ್ತದೆ. ದ್ವಿಕವಲಾದವುಗಳಲ್ಲಿ ಕೆಲವು ಮಾತ್ರ ಇನ್ನೂ 
ಒಡೆಯುವುದಕ್ಕೆ ಮುಂಚಿತವಾಗಿಯೆ ಕಳಚಿ ಬೀಳುತ್ತವೆ. ವಿವಿಧ ಬಣ್ಣವಾಗಿರುತ್ತವೆ. 
ಬೀಜಾಣುದಾನಿದಂಡಗಳ ಭಿತ್ರಿಗಳು ಕ್ಯುಟಿಕಲ್‌ ಹೊಂದಿರುವುದಿಲ್ಲ. ಕ್ಯಾಲ್ಸಿಯಂ 
ಆಕ್ಸಲೇಟ್‌ ಹರಳುಗಳಿದ್ದು ಅವು ಬಲವಾದ ಪೊರೆಯಾವೃತವಾಗಿರುತ್ತವೆ ; ಇವು 
ಶೀಘ್ರೆವಾಗಿ ನೀರಿನಲ್ಲಿ ಕರಗುತ್ತ ಒಂದು ಕಾಲರು ಉಳಿಯುತ್ತದೆ ಅಥವಾ 
ಒಡೆಯುತ್ತದೆ ; ಕೆಲವು ಸಲ ಶಾಶ್ವತವಾಗಿರುತ್ತವೆ. ಆಧಾರಸ್ತಂಭವು ಯಾವಾಗಲೂ 
ಇರುತ್ತದೆ ; ವಿವಿಧಾಕಾರ ; ಬಣ್ಣರಹಿತ ಅಥವಾ ಬಣ್ಣವುಳ ದ್ದು, ಬೀಜಾಣುಗಳು 
ಗೋಳಾಕಾರಿತ ಅಥವಾ ಮೊಟ್ಟೆಯಾಕಾರಿತ; ತೆಳುನಯವಾದ ಪೊರೆಯಿರಂತ್ರದೆ ; 

ಬಣ್ಣರಹಿತ ಅಥವಾ ಬಣ್ಣಿವುಳ್ಳ ದ್ದು 


ಯುಗ್ಮಾಣುಗಳು ತಂತುಜಾಲದ ಮೇಲಿರು 

ತ್ತವೆ. ವಿಶೇಷ ಬಗೆಯ 'ಕವಲುಗಳಲ್ಲಿರು 

ವುದಿಲ್ಲ; ನಗ್ನ; ಆಲಂಬಕಗಳಿಗೆ ಉಪಾಂಗ 

ಗಳಂತಹ ಹೊರಬೆಳವಣಿಗೆಯಾಗಿರುವುದಿಲ್ಲ, 

ಎ a' 0"  ಯುಗ್ಮಾಣುದಾನಿಗಳು ನೇರವಾಗಿರುತ್ತವೆ. 
ತಂತುಜಾಲದಲ್ಲಿನ ಕೊನಿಡಿಯಗಳು (ಸ್ಟೈ 

ಲೊಬೀಜಾಣು) ಕಂಡುಬಂದಿಲ್ಲ. ಜೆಮ್ಮ 

Ey] (ಕ್ಲಾಮಿಡೊ ಬೀಜಾಣುಗಳು) ತುದಿಯಲ್ಲೂ 

ಮತ್ತು ಮಧ್ಯ (ಅಂತರ್‌)ದಲ್ಲೂ, ವೈವಿಧ್ಯ 

ಚಿತ್ರ 7. ಮ ೩, ೩"೩” ಶರೀರ ಮಯವಾಗಿ ರೂಪಿತಗೊಂಡಿರುತ್ತವೆ ; 


ಪ್ರಕೃತಿ b. ಬೀಜಾಣುದಾನಿದಂಡ 0, ಬೀಜಾ ಬಣ್ಣರಹಿತ ; ನಯವಾಗಿರುತ್ತವೆ ; ಎಲ್ಲ 
ಣುದಾನಿ ಬೀಜಾಣುಗಳು 6, ಯುಗ್ಮಾಣು  ಪು್ರಭೇದಗಳಲ್ಲಿಯೂ ಇರುವುದಿಲ್ಲ. 


ಮ್ಮುಕರೇಲ್ಸ್‌ 25 


ಮ್ಯುಕಾರ್‌ ಜಾತಿಯ ವಿಭಾಗಗಳ ಸಂಕೇತ 


೩. ಬೀಜಾಣುಗಳು ಗೋಳಾಕಾರಿತ 1 ಸ್ಪೇರೋಸೋರಸ* 
೩೩. ಬೀಜಾಣುಗಳು ಗೋಳಾಕಾರವಿರುವುದಿಲ್ಲ 


0, ಹಾಸು ಸೂಕ್ಷ್ಮ, ಮೊದಲಿಗೆ ಬಿಳಿ ನಂತರ 
ಬೂದು ಅಥವಾ ಕಂದು ; ಬೀಜಾಣುದಾನಿದಂಡ 
ಗಳು ಅಧಿಕ ಕವಲೊಡೆದಿರುತ್ತವೆ ; ಬೀಜಾಣುದಾನಿ 
ಭಿತ್ತಿಗಳು ಒಡೆಯುವಂತಿರುತ್ತವೆ ಅಥವಾ ನಿಧಾನ 
ವಾಗಿ ಕರಗುತ್ತವೆ. 


` ೦. ಜೆಮ್ಮಗಳು ಬೀಜಾಣುದಾನಿದಂಡಗಳಲ್ಲಿ ಅಸಂ 
ಖ್ಯಾತ, ಬೀಜಾಣುಗಳು ಕಿರಿದು, ಅಂಡಾಕಾರಿತ. 1] ರೆಸಿಮೋಸಸ್‌ 


€0. ಜೆಮ್ಮಗಳು ಬೀಜಾಣುದಾನಿದಂಡಗಳಲ್ಲಿ ವಿರಳ 
ಅಥವಾ ಇರುವುದಿಲ್ಲ, ಬೀಜಾಣುಗಳು ಅಗಲ 
ಕ್ಕಿಂತಲೂ ಎರಡರಷ್ಟು ಉದ್ದ. II] ಫ್ರಾಜಿಲಿಸ್‌ 


bb. ಹಾಸು ಬಿಳಿ, ಹಳದಿ ಅಥವಾ ಬೂದು ಆಗಿದ್ದು 
ಬೀಜಾಣು ಭಿತ್ತಿಗಳು ಕರಗುತ್ತವೆ. 


€. ಹಾಸು ಸಾಮಾನ್ಯವಾಗಿ 20 ಮಿಮಿಗಿಂತಲೂ 
ಎತ್ತರ ಕಡಮೆ, 'ಬೀಜಾಣುದಾನಿಗಳು 100; 
ಗಿಂತಲೂ ಕಡಮೆ ವ್ಯಾಸವುಳ ಸ. IV ಹೈಮಾಲಿಸ್‌ 


00. ದೊಡ್ಡ ಪ್ರಭೇದಗಳು 


ಟೆ. ಪ್ರಾಥಮಿಕ ಬೀಜಾಣುದಾನಿದಂಡಗಳು 
ಹೆಚ್ಚು ಅಥವಾ ಕಡಮೆ ದ್ವಿಕವಲೊಡೆ | 
| ದಿರುವ, | ಭು ಸಫ್ಲೆವಸ್‌ 
a ಪ್ರಾಥಮಿಕ | ನೀರಾಣುದಾನಿೊಟಗಳು ೫.1 
 ದ್ವಿಕವಲೊಡೆದಿರುವುದು. ದೊಡ್ಡದು: : ' 
190-300 ಉದ್ದ. ಜೆಮ್ಮಗಳಿರವುದಿಲ್ಲ..' VI: 





26 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ವಿಭಾಗ 1 ಸ್ಪೇರೋಸ್ಟೋರಸ್‌ 
ಪ್ರಭೇದಗಳ ಸಂಕೇತ 
೩. ಉಷ್ಣಾಂಶದಲ್ಲಿ ಬೆಳೆವ ಪ್ರಭೇದ. 1. ಮ್ಮು. ಪುಸಿಲಸ್‌ 
೩೩. ರೂಮಿನ ಉಷ್ಣಾ. ಂಶಕ್ಕೆ ಚೆನ್ನಾಗಿ ಬೆಳವಣಿಗೆ ತೋರಿಸುತ್ತ ವೆ. 
0. ಆಧಾರಸ್ತಂಭವು ಚೂಪು ಬೆಳವಣಿಗೆಯುಳ್ಳದ್ದು 
ಬೀಜಾಣುಗಳು ಕಂದು. 
€. ಬೀಜಾಣುದಾನಿದಂಡಗಳು 2 ಮಿಮಿಗೂ 
ಕಡಮೆ ಎತ್ತರ. 
೮೦. ಬೀಜಾಣುದಾನಿದಂಡಗಳು 1 ಮಿಮಿಗಿಂತಲೂ 
ಹೆಚ್ಚು ಎತ್ತರವುಳ್ಳವು. 
bb. ಆಧಾರ ಸ್ತಂಭವು ನಯವಾಗಿರುತ್ತದೆ. 
€. ಬೀಜಾಣುಗಳು ಕೀ ವ್ಯಾಸಕ್ಕಿಂತಲೂ ಗಾತ್ರ 
ದಲ್ಲಿ ದಪ್ಪ. 
ಛೆ. ಆಧಾರ ಸ್ಮಳದಲ್ಲಿ ದೊಡ್ಡ ಕೋಶಗಳಿರುತ್ತವೆ. 4. ಮ್ಮು. ಡಿಸ್ಟರ್ಸೆಸ್‌ 
66. ಆಧಾರ ಸ್ಥಳದಲ್ಲಿ ದೊಡ್ಡ ಕೋಶಗಳಿರುವುದಿಲ್ಲ. 
6. ಬೀಜಾಣುದಾನಿ ಭಿತ್ತಿಯು ಬಲಿತನಂತರ 


2. ಮ್ಯು. ಸ್ಪೈನೆಸೆನ್ಸ್‌ 


3. ಮ್ಕು. ಪ್ಲಂಬಿಯನ್‌ 


1 


ಒಡೆಯುತ್ತದೆ. '5. ಮ್ಕು, ಪೆಟ್ಟಿಸ್ಟೈಲಾರಿಸ್‌ 
€€. ಬೀಜಾಣುದಾನಿ ಭಿತ್ತಿಯು ಬಲಿತನಂತರ 
ಕರಗುತ್ತದೆ. ` 6. ಮು. ಲಾಂಪ್ರೊಸ್ಟೊರಸ್‌ 


€€. ಬೀಜಾಣುಗಳು ಶೈ ಗಿಂತಲೂ ವ್ಯಾಸದಲ್ಲಿ ಕಿರಿದು. 
6. ಹಾಸು ಮತ್ತು ಬೀಜಾಣುದಾನಿಗಳು 
ಬೂದುನಿಂದ ಕಪ್ಪ. 7. ಮು. ಜಾನ್ನೆನಿ 
dd. ಹಾಸು ಮತ್ತು ಬೀಜಾಣುದಾನಿಗಳು ಕಂದು. 
€. ಬೀಜಾಣುದಾನಿಗಳು 75-1204 ; ಕಿರಿದಾದ ; 
ಬೀಜಾಣುದಾನಿಗಳಿರುವುದಿಲ್ಲ, 8. ಮು. ಜೋಸ್‌ 


_ 6೧. ಬೀಜಾಣುದಾನಿಗಳು 80-90 (1101. 
ಗರಿಷ್ಠ) ಕಿರಿದಾದ ಬೀಜಾಣುಗಳಿರುತ್ತವೆ. 9. ಮ್ಯು, ಸರಸ KN 


ಮ್ಮುಕರೇಲ್ಲ್‌ 27 
1. ಮುಕಾರ್‌ ಪುಸಿಲಸ್‌ ಲಿಂಟ್‌ 


ಹಾಸು ಫೆಲ್ಪಿನಂತೆ-ದಪ್ಪ, 2 ಮಿಮಿವರೆಗೂ ಎತ್ತರವಿರುತ್ತದೆ, ಮೊದಲು 
ಬಿಳಿ; ಕವಲೊಡೆಯದ ಬೀಜಾಣುದಾನಿದಂಡಗಳಿರುತ್ತವೆ; ಅನಂತರ ಕಂದು; ಬಲವಾಗಿ 
ಕವಲೊಡೆದ ಕಂದಾದ ಬೀಜಾಣುದಾನಿದಂಡಗಳಿರುತ್ತವೆ ; 6-204 ವ್ಯಾಸದ ಅಡ್ಡ 
ಭಿತ್ತಿಯು ಬೀಜಾಣುದಾನಿಯ ಕೆಳಗಡೆಯಿರುತ್ತದೆ. ಕಡೆಯದು 50-80 ವ್ಯಾಸ 
ವುಳ್ಳದ್ದು ; ಪ್ರಕಾಶ ಕಂದು, ನಂತರ ಕಂದು, ಜೊತೆಗೆ ಮಾಸಲು ಪ್ರಕಾಶವುಳ್ಳ 
ಮೇಲ್ಮೈ ಮತ್ತು ಹೆಚ್ಚುಕಡಮೆ ಭಿತ್ತಿಯು ಶೀಘ್ರವಾಗಿ ಕರಗುತ್ತದೆ. ಆಧಾರ 
ಸ್ತಂಭವು ನೀಲಿ ಮಿಶ್ರಿತದಿಂದ ಕಂದು, ಅಂಡಾಕಾರಿತ ಅಥವಾ ಪಿಯರ್‌ಹಣ್ಣಿನಾಕಾರ 
(ಅಬ್ಲಿಡಿಯಾದಂತೆ), ಬೀಜಾಣುದಾನಿಗಿಂತಲೂಗಾತ್ರದಲ್ಲಿ ದೊಡ್ಡದು; 60 ವರೆಗೂ 
ಎತ್ತರ ; ಆಗಾಗ್ಗೆ ಒಂದು ಕಾಲರು ಸಹ ಇರುತ್ತದೆ. ಬೀಜಾಣುಗಳು 2.5-4, 
ಗೋಳಾಕಾರಿತ, ಆಗಾಗ್ಗೆ ಅಂಡಾಕಾರಿತ ಅಥವಾ ಜೊತೆಗೂಡಿದ್ದು ಮತ್ತು ಬಿಸ್ಕತ್ತಿನಾ 
ಕಾರಿತ, ಆಗಾಗ್ಗೆ ಬೀಜಾಣುದಾನಿಗಳ ಭಿತ್ತಿಯಲ್ಲಿ ಹುಳುಗಳ ಚೂರುಗಳು ಜೊತೆ 
ಗೂಡಿರುತ್ತವೆ. ಜೆಮ್ಮಗಳು ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಗ್ರೀನ್‌ಲ್ಯಾಂಡ್‌ (128). 


2. ಮ್ಕುಕಾರ್‌ ಸ್ಪೈನೆಸೆನ್ಸ್‌ ಲೆಂಡ್‌ನೆರ್‌ 
ಸಹನಾಮ ಮ್ಯು. ಸ್ಪೈನೊಸಸ್‌ ವ್ಯಾನ್‌ಟೇಗಂ 


ಹಾಸು ಬಹಳ ಚಿಕ್ಕದು: 1-2 ಮಿಮಿ ಎತ್ತರವಿರುತ್ತ ದೆ.  ಬೀಜಾಣುದಾನಿ 
ದಂಡಗಳು ಕವಲೊಡೆದು, ಕಿರಿದಾಗಿ ಗರಿಷ್ಠ 1 ಮಿಮಿ ಉದ್ದ 10,ಅಗಲ ; ಬೀಜಾಣು 
ದಾನಿಯ ಹತ್ತಿರ ತೆಳುವಾಗಿರುತ್ತವೆ. ಅವುಗಳು ಅಪರೂಪಕ್ಕೆ `ನೇರ, ಯಾವಾಗಲೂ 
ಸ್ವಲ್ಪ ಹಿಂಬಾಗಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ, ವೈವಿಧ್ಯಮಯ 
ಗಾತ್ರ; 60-68 ವ್ಯಾಸವುಳ್ಳದ್ದು. ಬೀಜಾಣುಗಳು ದೊಡ್ಡವಾಗಿದ್ದು 7-8 : 
ಅಪರೂಪಕ್ಕೆ ಚಿಕ್ಕದು, 5- 6: ಸ್ವಲ್ಪ ಬಣ್ಣವುಳ್ಳದ್ದು, ಸ್ಪಷ್ಟಹಳದಿ, ಕಂದು, 
ಆಧಾರಸ್ತ ಂಭವು ಕೆಲವು ಸಮಯ ಅಂಡಾಕಾರಿತ, ಕೆಲವು ಸಮಯ ಗೋಳಾಕಾರಿತ 
ಅಥವಾ. ನೀಳಾಕಾರಿತ; ಆಗಾಗ್ಗೆ ಒಂದು ವೈವಿಧ್ಯಮಯವಾದ ಅಸಂಖ್ಯಾತ ಉಬ್ಬಾಗಿ 
ಬೆಳೆದ ಭಾಗೆಗಳನ್ನು ತುದಿಯಲ್ಲಿ ಹೊಂದಿರುತ್ತದೆ. | 
6, ಮ್ಕು. ಜಾನ್ಸೆನ್ನಿಯಿಂದ ಇದಕ್ಕೆ ಭಿನ್ನತೆಯೆಂದರೆ ಇದರ ಮುಳ್ಳಿರುವ ಸ್ತಂಭಾ | 
ಕೃತಿ, ಮತ್ತು ದೊಡ್ಡ. 'ಬೀಜಾಣುಗಳು ” ಹಾಗೂ ಮ್ಯು.ಷ ಓಟಾಯಸ್‌ಮುದ ಇದರ ನ 
ಅನೀಕ ಚಿಕ್ಕ ಬೀಜಾಣುದಾನಿದಂಡಗಳಿರುವಿಕೆ ವ್ಯತ್ಯಾಸವಾಗಿದೆ. 11೫. 
ಮಣ್ಣಿನಿಂದ ಡೆನ್ಮಾರ್ಕ್‌: (90), ಫ್ರಾನ್ಸ್‌ (105), ಜರ್ಮಸ (106). 





28 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


3. ಮ್ಯುಕಾರ್‌ ಪ್ಲಂಬಿಯಸ್‌ ಬೊನೊರ್ಡೆನ್‌ 

ಹಾಸು ಒತ್ತಾಗಿ ಸಮನಾಗಿದ್ದು ; ಮೂಷಕ ಬೂದು ; ಸುಮಾರು 1 ಸೆಮಿ 
ಆಳದಲ್ಲಿದ್ದು, ಬೀಜಾಣುದಾನಿದಂಡಗಳು ನೆಟ್ಟಗೆ 1 ಸೆಮಿ ಉದ್ದ. ಇವು ಕವ 
ಲೊಡೆದು ಗುಂಪು ಅಥವಾ ದ್ವಿಕವಲುಗಳಲ್ಲಿರುತ್ತವೆ. ಪ್ರತಿಯೊಂದು ಕವಲುಗಳು 
ಬೀಜಾಣುದಾನಿಗಳಲ್ಲಿ ಅಂತ್ಯಗೊಳ್ಳುತ್ತವೆ. ಭಿತ್ತಿ, ನೆಯ, ಬಣ್ಣರಹಿತ, ಬೀಜಾಣು 
ದಾನಿಗಳು 100-3004 ವ್ಯಾಸವುಳ್ಳ ಅರೆಕಂದು ಅಥವಾ ಕಪ್ಪು, ಕರಗಬಲ್ಲ ಭಿತ್ತಿ, 
ಲವಣ ಪೊರೆಯಾವೃತ, ಬುಡದ ಒಂದು ಕಾಲರು ಮಾತ್ರ ಉಳಿಯುತ್ತದೆ. ಆಧಾರ 
ಸ್ತಂಭವು ಸ್ವತಂತ್ರ ; ಅಂಡಾಕಾರಿತ ಅಥವಾ ಗೋಳಾಕಾರಿತ, ಇದರ ತುದಿಯಲ್ಲಿ 
ವಿವಿಧ ಸಂಖ್ಯೆಯ ಮುಳ್ಳುಗಳಿರುತ್ತವೆ. (ಹನ್ನೆರಡರವರೆಗೆ ಅಥವಾ ಹೆಚ್ಚು) ವಕ್ತ. 
ಆಗಾಗ ತುದಿಯಲ್ಲಿ ಉಬ್ಬಾಗಿ, 22-854 ಉದ್ದೆ * 8-654 ಅಗಲ, ಅವುಗಳು 
ಆಗಾಗ್ಗೆ, ಬೂದು ಅಥವಾ ಕಂದುಬಣ್ಣವಿರುತ್ತವೆ. ಬೀಜಾಣುಗಳು ಗೋಳಾಕಾರಿತ, 
ಸಮವಿದ್ದು, 5-8; ವಿಶೇಷವಾಗಿ 9-12, ಬೂದು ನೀಲಿ ಜೊತೆಗೆ ಚುಕ್ಕೆಯುಳ್ಳ 
ಭಿತ್ತಿಯಿರುತ್ತದೆ. ಯುಗ್ಮಾಣುಗಳು ಗೋಳಾಕಾರಿತ, ಹಳದಿಕಂದು ಭಿತ್ತಿಯ ಹೊರ, 
ಮೇಲ್ಮೈನಲ್ಲಿ ವಕ್ಪವಕ್ರವಾದ ಆಕಾರದ ಗಂಟುಗಳಿರುತ್ತವೆ. ಕ್ಲಾಮಿಡೊಬೀಜಾಣು 
ಗಳು ತಂತುಜಾಲದ ಮೇಲಾಗಲಿ ಆಥವಾ ಮ್ಯು. ರೆಸಿಮೋಸಸ್‌ನಲ್ಲಿದ್ದಂತಹ ಬೀಜಾಣು 
ದಾನಿದಂಡಗಳಲ್ಲಾಗಲಿ ರೂಪಿತವಾಗುತ್ತವೆ, ಈಸ್‌ ಗಳಲ್ಲಿ ಅಂಕುರ ಕೋಶಿಕೆಗಳಿದ್ದಂತೆ. 
| ಮಣ್ಣಿನಿಂದ ; ಆಸ್ಟ್ರಿಯ (88), ಕಾಲುವೆ ವಲಯ (65), ಕೋಸ್ಟರೀಕಾ 

(65), ಜೆಕೊಸ್ಸೊವಾಕಿಯ (129), ಡೆನ್ಮಾರ್ಕ್‌ (90), ಇಂಗ್ಲೆಂಡ್‌ (50), 

ಜರ್ಮನಿ (105), ಭಾರತ (185), ಯುಗೋಸ್ಲೋವಿಯ (129), ಯು.ಎಸ್‌. 
ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (209), ಇದಾಹೊ 
(140), ನ್ಯೂಜರ್ಸಿ (209), (210), ನ್ಯೂಯಾರ್ಕ್‌ (88). 


4, ಮ್ಯುಕಾರ್‌ ಡಿಸ್ಪರ್ಸಸ್‌ ಹೆಗೆಮ್‌ 


ಬೀಜಾಣುದಾನಿದಂಡಗಳಲ್ಲಿ ಕಿರಿದು, ಸ್ವಲ್ಪ ದಪ್ಪವುಳ್ಳ ಹಾಸಿನ ಮೇಲೆ ವಿವಿಧ 
ಎತ್ತರವುಳ್ಳ ಪುಗಳಾಗಿರುತ್ತವೆ. ದೊಡ್ಡದು (ಪ್ರಾಥಮಿಕ) 2-3 ಸೆಮಾ ಎತ್ತ ೈರವಿದ್ದು 
ವಿರಳವಾಗಿ ಹರಡಿರುತ್ತವೆ, ಬಹಳ ಸೂಕ್ಷ ವಾಗಿದ್ದು, 5-7 ವ್ಯಾಸವಿರುತ್ತವೆ.' 
ಇಲ್ಲಿಂದಲ್ಲಿಗೆ ಅಲೆದಾಡುತ್ತವೆ, ಸಾಧಾರಣವಾಗಿ ಬೇಗನೆ ನಾಶವಾಗುತ್ತ ವೆ ದ್ವಿಕವ 
ಲೊಡೆದಿದ್ದು ಗುಂಪುಗಳಾಗಿರುತ್ತವೆ. ಚಿಕ್ಕ, ಬಾಗಿದ, ಒಳಸುರುಳಿಯಾದ, ಆಗಾಗ್ಗೆ 
ಎರಡನೆ ಬಾರಿಗೆ ಕವಲೊಡೆದ ಉಪಕವಲುಗಳು, ಪ್ರಾಥಮಿಕ ಮತ್ತು ಎರಡನೆ ಕವಲು 
ಗಳು ಬೀಜಾಣುದಾನಿಗಳಲ್ಲಿ ಅಂತ,ಗೊಳ್ಳು ತವೆ. ಚಿಕ್ಕ (ಎರಡನೆಯ) ಬೀಜಾಣುದಾನಿ. 


ಮ್ಯುಕರೇಲ್ಸ್‌ 29 


ದಂಡಗಳು 1-2 ಮಿಮಿ ಎತ್ತರ; ಸಾಧಾರಣವಾಗಿ ಒಳಸುರುಳಿಯಾಗಿದ್ದು, 

ಬೀಜಾಣುದಾನಿಗಳು ಕಿರಿದಾಗಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿದಂಡಗಳಲ್ಲಿ 
ಚಿಕ್ಕದು, ಸುಮಾರು 50 ಎತ್ತರ ; ಕರಗಬಲ್ಲ ಭಿತ್ತಿ ಇರುತ್ತದೆ. ಸಾಧಾರಣವಾಗಿ 
ಕಡಿದಾದ ಅಥವಾ ವಿಶಾಲ ಗೋಳಾಕಾರಿತ ಅಪರೂಪವಾಗಿ ಅಂಡಾಕಾರಿತ. 
17-194 ಎತ್ತರ « 18-214 ವಿಶಾಲವಾದ ಆಧಾರ ಸ್ತಂಭವುಳ್ಳ, ಜೊತೆಗೆ ಚಿಕ್ಕ 
ಉಪಕಾಲರುಗಳುಳ್ಳ, ಪಕ್ಕದ ಕವಲುಗಳಲ್ಲಿನ ಬೀಜಾಣುದಾನಿಗಳು ಮತ್ತು ಎರಡನೆ 
ಬೀಜಾಣುದಾನಿ ದಂಡಗಳಲ್ಲಿನವು ವಿವಿಧ ಗಾತ್ರವಿರುತ್ತವೆ, 15-454; ಮುಳ್ಳಿರುವ 
ಕರಗದ ಭಿತ್ತಿ ಮತ್ತು ಪಾರದರ್ಶಕ ಬೀಜಾಣು ಗುಂಪು, ಆಗಾಗ್ಗೆ ಜೊತೆಯಲ್ಲಿ ಬಹಳ 
ಚಿಕ್ಕದಾದ ಎರಡರಿಂದ ನಾಲ್ಕು ಬೀಜಾಣುಗಳು. ದೊಡ್ಡವು 30-454 : ಅಸಂಖ್ಯಾತ 
ಬೀಜಾಣುಗಳಿರುತ್ತವೆ. ಬೀಜಾಣುಗಳು ವಿವಿಧ ಗಾತ್ರಗಳು, 11-134 ; ಸಾಧಾರಣ 
ವಾಗಿ ದುಂಡು ಅಥವಾ ಸ್ವಲ್ಪ ನೀಳಾಕಾರಿತ, ಕೆಲವು ದುಂಡು ಕೋನಾಕಾರಿತ. 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಕೆನಡ (22), ಜೆಕೊಸ್ಸೊವಾಕಿಯ (129), ಫ್ರಾನ್ಸ್‌ (105) 
ಜರ್ಮನಿ (106), ನಾರ್ವೆ (78). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ, (37) ದಕ್ಷಿಣ 
ಕೆರೊಲಿನಾ (37), 


5. ಮ್ಯುಕಾರ್‌ ಪೆಟ್ಟಿಸ್ಸುಲಾರಿಸ್‌ ನಾವುಮೊವ್‌ 
ಹಾಸು ಸುಮಾರು 20 ಮಿಮಿ ಎತ್ತರ, ಮೊದಲು ಬಿಳಿ, ಅನಂತರ ಪ್ರಕಾಶ 
ವಾದ ಬೂದು ಅಥವಾ ಕಂದು. ಬೀಜಾಣುದಾನಿದಂಡಗಳು ನೇರ; ಬಲಿಷ್ಮ; 
ಗಾಜಿನಂತೆ ಬಣ್ಣರಹಿತ, ದ್ವಿಕವಲೊಡೆದು ಒಂದು ಪಕ್ಕದ .ಕವಲು ಆಧಾರಸ್ತಂಭದ 
ಕೆಳಗಡೆ ಉದ್ಭವಿಸಿರುತ್ತದೆ. ಬೀಜಾಣುದಾನಿಗಳು ಕಂದು: 1004 ವ್ಯಾಸದವರೆಗಿರು 
ತ್ತವೆ. ಬೀಜಾಣುದಾನಿಗಳ ಭಿತ್ತಿಯು ಬಲಿತನಂತರ ವಕ್ರವಾಗಿ ಹರಿಯುತ್ತ ದೆ, 
ಹಾಗೆಯೇ ಬೀಜಾಣುಗಳು ತಟ್ಟೆಯಲ್ಲಿ ಚೆಲ್ಲಿದಂತಿರುತ್ತ ವೆ. ಆಧಾರಸ್ತ ಂಭವು ಪಿಯರ್‌ 
ಹಣ್ಣಿ ನಾಕಾರಿತ ; ಆಗಾಗ್ಗೆ ಕಂದುಮಿಶ್ರಿ ತೆ, 50 ಎತ್ತ ರ. ಬೀಜಾಣುಗಳು ಗೋಳಾ 
ಕಾರಿತ, ಸರಾಸರಿ 8-12) ವ್ಯಾಸವಿರುತ್ತವೆ. (ಅಪರೂಪಕ್ಕೆ ಅಂಡಾಕಾರಿತ, 184 
ಉದ್ದ ದವರೆಗೂ). ಜೆಮ್ಮಗಳು ಯುಗ್ಮಾ ಣುಗಳು ಕಂಡುಬಂದಿಲ್ಲ. 


ಮಣ್ಣೆ ನಿಂದ : 'ಆಸ್ಟ್ರಿಯ (189). 


6. ಲ್ಯಾಂಪ್ರೊಸ್ಟೋರಸ್‌' ಲೆಂಡ್‌ನೆರ್‌ | ೬ 
eee ಆಧಾರ ಸಳದಾಡ ಮೇಲೆ ಎತ್ತರಕ್ಕೆ ಬಿಳಿದು 


30 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಕವಲಾದ ಗುಂಪುಗಳಲ್ಲಿ ಅಥವಾ ದ್ವಿಕವಲುಗಳಲ್ಲಿರುತ್ತವೆ ; 3 ಸೆಮಿ ಎತ್ತರ; 
ಪರ್ಯಾಯ ಕವಲುಗಳು ; ಹಿಂಬಾಗಿದ, ಚಿಕ್ಕ ಬೀಜಾಣುದಾನಿಗಳನ್ನು. ಬಿಟ್ಟಿರುತ್ತವೆ. 
ತುದಿಯಲ್ಲಿ ಬೀಜಾಣುದಾನಿಗಳಿದ್ದು, ಗೋಳಾಕಾರಿತ,- 60% ವ್ಯಾಸವಿದ್ದು (904 
ಗರಿಷ್ಠ) ಕರಗಬಲ್ಲ ಭಿತ್ತಿ. ಆಧಾರಸ್ತಂಭವು ಗೋಳಾಕಾರಿತ 204 ವ್ಯಾಸ ಅಥವಾ 
ಅಂಡಾಕಾರಿತ 244 ಅಗಲ 284 ಉದ್ದ. ಪಕ್ಕದಲ್ಲಿನ ಬೀಜಾಣುದಾನಿಗಳು, 
ಕಿರಿದು 30-404 ವ್ಯಾಸವಿರುತ್ತವೆ, ಕ್ಷಣಿಕ. ಬೀಜಾಣುಗಳು ಗೋಳಾಕಾರಿತ, ಬಣ್ಣ 
ರಹಿತ 10% ವ್ಯಾಸ (7-12 ಮಿತಿ). 

ಮಣ್ಣಿನಿಂದ : ಸ್ವಿಟ್ಟರ್‌ಲ್ಯಾಂಡ್‌ (104). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನಾ (37). 


7. ಮ್ಯುಕಾರ್‌ ಜಾನ್ನೆನ್ನಿ ಲೆಂಡ್‌ನೆರ್‌ 

ಹಾಸು ಬಹಳ ಚಿಕ್ಕದು, ವೆಲ್ವೆಟ್ಟಿನಂತಿದ್ದು ದೊಡ್ಡದಾದಂತೆ ಹಳದಿಯಿಂದ 
ಕಿತ್ತಳೆ ಬಣ್ಣಕ್ಕೆ ಬದಲಾಗುತ್ತದೆ. ಬೀಜಾಣುದಾನಿದಂಡಗಳು 2-6 ಮಿಮಿ ಎತ್ತರ, 
ಬಹು ಕವಲೊಡೆದು ಕೊರಿಂಬ್‌ ಅಥವಾ ದ್ವಿಕವಲುಗಳಲ್ಲಿರುತ್ತವೆ ; ಬೀಜಾಣುದಾನಿ 
ಗಳಲ್ಲಿ ಅಂತ್ಯಗೊಳ್ಳುತ್ತವೆ. ಭಿತ್ತಿಯು ಓರೆಸಾಲುಗಳುಳ್ಳದ್ದಾಗಿರುತ್ತದೆ. ಬೀಜಾಣು 
ದಾನಿಗಳು ಗೋಳಾಕಾರಿತ, ಆಳವಾದ ನೀಲಿ ಮಿಶ್ರಿತ ಕಪ್ಪು, 50-704 ವ್ಯಾಸವಿರು 
ತ್ತವೆ, ಭಿಶ್ತಿಯು ಸೂಕ್ಷ್ಮ ಹರಳುಗಳಂತಿದ್ದು, ಕರಗುವುದಿಲ್ಲ, ಆದರೆ ಒಡೆಯುತ್ತದೆ. 
ಆಧಾರ ಸ್ತಂಭವು ಕೆಲವು ಸಮಯ ದುಂಡಾಗಿದ್ದು, ಜೊತೆಗೆ ಅಗಲ ಚಪ್ಪಟೆಯಾದ 
ಬುಡವುಳ್ಳದ್ದಾಗಿ ಒಗ್ಗೂಡಿರುತ್ತದೆ. ಕೆಲವುಸಲ ನೀಳ ಮತ್ತು ಶಂಕಾಕಾರಿತ, ಲೇಪಿಸಿ 
ದಂತಹ ಆಳವಾದ ನೀಲಿ ಅಥವಾ ಬೂದು, 34 ಉದ್ದದಿಂದ 30 ಅಗಲ ಕಿರಿದ್ದು 
ಪ್ರಮಾಣಾನುಗುಣವಾಗಿ ಉದ್ದವಿರುತ್ತವೆ, 264 ಉದ್ದ : 20೬ ಅಗಲ. ಬೀಜಾಣು 
ಗಳು ದುಂಡು; ಸಾಧಾರಣವಾಗಿ 5-6u- ಕೆಲವು ಸಮಯ ಕಿರಿದು, 3-44 ವ್ಯಾಸ 
ಎರುತ್ತವೆ. 

ಮಣ್ಣಿನಿಂದ : ಫ್ರಾನ್ಸ್‌ (109), ಸ್ವಿಟ್ಲರ್‌ಲ್ಮಾಂಡ್‌ (104), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇದಾಹೊ (140), 


8. ಮುಕಾರ್‌ ಗ್ಲೋಬೋಸೆಸ್‌ ಫಿಷರ್‌ 


ಹಾಸು ಮೊದಲಿಗೆ ಬಿಳಿ, ನಂತರ ಹಳೆದಿ ಕಂದು, 20ಮಿಮಿವರೆಗೆ ಎತ್ತರ, ಸಾಧಾ 
ರಣವಾಗಿ ಒಂದು 1-2 ಮಿಮಿ ಎತ್ತರದ ಫೆಲ್ಫಿನ ಭಾಗವಿದ್ದು ಒಂದು ಇನ್ನೂ ಎತ್ತರದ 
ಉಣ್ಣೆ ಪುಚ್ಚದಂತಹ ಭಾಗವಿರುತ್ತದೆ. ಬೀಜಾಣುದಾನಿದಂಡಗಳು - ಆಧಿಕ ಕವಲೊಡೆ -. 
ದಿದ್ದು  20/ವ್ಯಾಸದವರೆಗಿರುತ್ತದೆ. ಬೀಜಾಣುದಾನಿಗಳು ಹಳದಿ, ಕಂದು, 70-1204 


ಮ್ಯುಕರೇಲ್ಸ್‌ 31 


ಕರಗುವ ಭಿತ್ತಿಯಿರುತ್ತದೆ. ಆಧಾರ ಸ್ತಂಭವು ಸ್ವತಂತ್ರ; ಉಕ್ಕಿನ ನೀಲಿ ಅಥವಾ ಕಂದು 
ಮಿಶ್ರಿತ, ಅಂಡಾಕಾರಿತ ಅಥವಾ ಪಿಯರ್‌ ಹಣ್ಣಿನಾಕಾರಿತ, ಸುಮಾರು 60% ಉದ್ದ. 
ಬೀಜಾಣುಗಳು 4-84 ಹಳದಿ ಮಿಶ್ರಿತ ಬಣ್ಣ ಲೇಪಿಸಿದೆಂತೆ ; ತಂತುಜಾಲದಲ್ಲಿನ 
ಜೆಮ್ಮಗಳಲ್ಲಿ ಎಣ್ಣೆ ಹನಿಗಳು ಆಗಾಗ್ಗೆ ಕಾಣಿಸುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 


, ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಇಂಗ್ಲೆಂಡ್‌ (15), ಫ್ರಾನ್ಸ್‌ 
(105), ಜರ್ಮನಿ (106), ಯುಗೊಸ್ಸೊವಿಯ (136), ನಾರ್ವೆ (76), 
ಯು.ಎಸ್‌.ಎಸ್‌.ಆರ್‌ (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209). 


9. ಮ್ಯುಕುರ್‌ ಸ್ಪೆರೋಸ್ಟೋರಸ್‌ ಹೆಗೆಮ್‌ 


ಹಾಸು ಚಿಕ್ಕದು, ಆಳ ಕಂದು, 0.5 ಸೆಮಿ ಎತ್ತರ. ಬೀಜಾಣುದಾನಿದಂಡ 
ಗಳು ದ್ವಿಕವಲೊಡೆದಿರುತ್ತವೆ ಅಥವಾ ಕೊರಿಂಬ್‌ ಬಗೆಯಲ್ಲಿ 3 ರಿಂದ 5ರ ಕವಲು 
ಗಳಲ್ಲಿರುತ್ತವೆ; ಸುಮಾರು 1 ಸೆಮಿ ಎತ್ತರ ೩15-18 ಅಗಲ; ತಿಳಿ ಕಂದು 
ಮಿಶ್ರಿತ ಕೆಂಪು ಬಣ್ಣವುಳ್ಳದ್ದು. ಬೀಜಾಣುದಾನಿಗಳು ಗೋಳಾಕಾರಿತ, ಕಂದು ಮಿಶ್ರಿತ 
ಕೆಂಪು, 70-110// ವ್ಯಾಸವಿರುತ್ತವೆ, ದೊಡ್ಡ ಬೀಜಾಣುದಾನಿಗಳ ಭಿತ್ರಿಯು ಕರಗ 
ಬಲ್ಲದು ; ಚಿಕ್ಕ ಬೀಜಾಣುದಾನಿಗಳಲ್ಲಿ ಒಡೆಯುವಂತಹ ಮತ್ತು ಶಾಶ್ವತ ಉಳಿಯು 
ವುದು ; ಚುಕ್ಕಿಯುಳ್ಳದ್ದು. ಆಧಾರಸ್ತಂಭ ಅಂಡಾಕಾರಿತ ಅಥವಾ ದುಂಡಾಕಾರಿತ ; 
ಬುಡದಲ್ಲಿ ಸ್ವತಂತ್ರ ಅಥವಾ ಚಪ್ಪಟೆಯಾಗಿದ್ದು ಘಂಟಾಕಾರಿತ (40-654 ಎತ್ತರ; 
30-554 ಅಗಲ, ಹೆಗೆಮ್‌). ಬೀಜಾಣುಗಳು ದುಂಡು: (ಬಹಳ ಅಪರೂಪಕ್ಕೆ 
ಅಂಡಾಕಾರಿತ) ; ಬಹಳ ಹೊಳಪುಳ್ಳ, ಮಂದವಾದ, ಕೆಂಪು ಮಿಶ್ರಿತ. ಒಂದೇ ಸಮ 
* ನಾದ, 104 (6-8) ಇರುವ ಚಿಕ್ಕ ಬೀಜಾಣುದಾನಿಗಳು ಅಸಂಖ್ಯಾತವಾಗಿ ಆಧಾರ 
ಸ್ಮಳದಲ್ಲಿದ್ದರೂ ಬೇಗೃಉದುರುವುದಿಲ್ಲ. ಕ್ಲಾಮಿಡೊಬೀಜಾಣುಗಳು ಮತ್ತು ಆಯಿ 
ಡಿಯೊ ಬೀಜಾಣುಗಳು ಅಸಂಖ್ಯಾತ. ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ ; ಜೆಕೊಸ್ಸೊವಾಕಿಯ (129), ಇಂಗ್ಲಂಡ್‌ {15)(50)(51), 
- ಜರ್ಮ (129), ಯುಗೊಳ್ಳೂವಿಯ (ಬಣ. ನಾರ್ವೆ ೧೮ ಯು.ಎಸ್‌. 
ಎಸ್‌.ಆರ್‌. (143). 


32 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ವಿಭಾಗ 11 ರೆಸಿಮೋಸಸ್‌ 
ಪ್ರಭೇದಗಳ ಸಂಕೇತ 


೩. ಬೀಜಾಣುಗಳು 100೬ಗಿಂತಲೂ ಕಡಮೆ ವ್ಯಾಸವುಳ್ಳವು. 
b. ಎಳೆಯ ಹಾಸು ಬಿಳಿಯಿಂದ ಬಂಗಾರದ ಕಂದು. 
೦. 37° ಸೆಗ್ರೆ ಅಥವಾ ಹೆಚ್ಚು ಶಾಖದಲ್ಲಿಟ್ಟಾಗ ಬೆಳವಣಿಗೆಯಿಲ್ಲ. 
6. ಬೀಜಾಣುದಾನಿಗಳು ಅಧಿಕ ವೈವಿಧ್ಯ, ಆಧಾರಸ್ತಂಭ 
ಸಾಧಾರಣವಾಗಿ ಗೋಳಾಕಾರಿತ. 10, ಮ್ಕು, ರೆಸಿಮೋಸಸ್‌ 
66. ಬೀಜಾಣುಗಳು ಸಮಗಾತ್ರ, 
ನೀಳವಾದ ಆಧಾರಸ್ತಂಭ. 11, ಮ್ಯು. ಕ್ರಿಸ್ಟಿಯನೆನ್ನಿಸ್‌ 
00, 37° ಸೆಗ್ರೆನಲ್ಲಿ ಬೆಳವಣಿಗೆಯುಂಟು, 
d. 37° ಸೆಗ್ರೆನಲ್ಲಿ ಬಲವಾದ ಬೆಳವಣಿಗೆ. 12. ಮ್ಕು, ಪ್ರೈನಿ 
dd. 37° ಸೆಗ್ರೆನಲ್ಲಿ ಬಲವಾದ ಬೆಳವಣಿಗೆ. 
€. ಬೀಜಾಣುಗಳು 5-7 ಉದ್ದ. 13. ಮ್ಕು. ಜವಾನಿಕಸ್‌ 
೮6, ಬೀಜಾಣುಗಳು 4-5 ಉದ್ದ. 14. ಮ್ಮು. ರೊಕ್ಲಿಯಾನಸ್‌ 
bb. ಎಳೆಯ ಹಾಸು, ಬೂದು ಬಣ್ಣದಿಂದ ಬೂದು ಕಂದು. 
€. ಬೀಜಾಣುಗಳು ಕಂದು. 15. ಮು. ಸಿರ್ಸಿನೆಲ್ಲಾಯ್ಡಿಸ್‌ 
೪೦, ಬೀಜಾಣುದಾನಿಗಳು ಕಪ್ಪ. 16. ಮ್ಯು. ಗ್ರೈಸಿಯೊಸಯಾನ್ಸ್‌ 
೩೩, ಬೀಜಾಣುಗಳು 100/ಗಿಂತಲೂ ಅಧಿಕ ವ್ಯಾಸ. 17. ಮ್ಯು. ಜಿಯೊಫೈಲಸ್‌ 


10. ಮ್ಯುಕಾರ್‌ ರೆಸಿಮೋಸಸ್‌ ಫ್ರೆಸಿನ್ಮುಯಸ್‌ 


ಬೀಜಾಣುದಾನಿದಂಡಗಳು ನೇರ, ಒತ್ತಾಗಿ, ಹಳದಿಕಂದು ಮೆದೆಯಾಗಿ ರೂಪಿತ 
ವಾಗಿದ್ದು, ವಿವಿಧ ಎತ್ತರವುಳ್ಳದ್ದಾಗಿರುತ್ತದೆ. 5-40 ಮಿಮಿ ಎತ್ತರ 8-20, 
ಅಗಲ, ಕವಲೊಡೆದು, ವಳ್ತಗುಂಪುಗಳಲ್ಲಿರು್ತ ವೆ, ಎಲ್ಲ ಕವಲುಗಳು ಬೀಜಾಣುದಾನಿ 
ಗಳಲ್ಲಿ ಕೊನೆಗೊಂಡಿದ್ದು, ಅವುಗಳು ಬಹಳ ಅಸಮವಾಗಿರುತ್ತವೆ. ಬೀಜಾಣುದಾನಿ 
ಗಳು ಚಿಕ್ಕದು, ಗೋಳಾಕಾರಿತ, ಅಸಮ, 20-70 ವ್ಯಾಸವಿದ್ದು, ನೇರ. ಆಥವಾ 
ಕೆಲವು ಸಮಯ ಹಿಂಬಾಗಿದ್ದು, ತಿಳಿಹಳದಿ ಅನಂತರ ಮೇಣ ಹಳದಿ. ಆಥವಾ ಹಳದಿ: 
ಕಂದು, ಬಣ್ಣರಹಿತ ಬೀಜಾಣುದಾನಿಗಳ : ಭಿತ್ತಿಗಳು ಕರಗುವುದಿಲ್ಲ. -. "ಆದರೆ. 
ಒಡೆಯುತ್ತವೆ. ಶಾಶ್ವತ; ಲವಣಪೊರೆಯಾವೃತ ಕಾಲರೊಂದು ಮಾತ್ರ ಉಳಿಯು 


ಮ್ಯುಕರೇಲ್ಸ್‌ 33 


ತ್ತದೆ. ಆಧಾರಸ್ತಂಭವು ಸ ತಂತ್ರ * ಗೋಳಾಕಾರಿತ ; ಅಂಡಾಕಾರಿತ ಅಥವಾ 
ವಿಶಾಲ ಬೆಣೆಯಾಕಾರಿತ ಅಥವಾ ಘಂಟಾಕಾರಿತ 17-604 ಉದ್ದ » 7-30, ಬುಡ 
ಮತ್ತು 9-42 ಅತ್ಯಂತ ದೊಡ್ಡ ವ್ಯಾಸ. ಬೀಜಾಣುಗಳು ಅಪರೂಪಕ್ಕೆ ಗೋಳಾ 
ಕಾರಿತ ; ಹೆಚ್ಚಾಗಿ ಅಂಡಾಕಾರಿತ; 5-8/ x 6-104: ನಯ ; ಗುಂಪುಗಳಲ್ಲಿ 
ಹಳದಿಯಾಗಿರುತ್ತವೆ. ಯುಗ್ಮಾಣುಗಳು ಗೋಳಾಕಾರಿತ ; 70-854; ಕಂದು: 
ಶಂಕುವಿನಂತಹ ಉಬ್ಬುವಿಕೆಯು ಹಳದಿ ಆಥವಾ ಕೆಂಪು ಕಂದು; ಆಲಂಬಕಗಳು 
ಯುಗ್ಮಾಣುವಿಗಿಂತಲೂ ನೇರವಾಗಿದ್ದು, ಉಬ್ಬಿರುವುದಿಲ್ಲ.  ಅಯುಗ್ಮಾಣುಗಳು, 
ಕ್ಲಾಮಿಡೋಬೀಜಾಣುಗಳು ಯಾವಾಗಲೂ ಅಸಂಖ್ಯಾತವಾಗಿರುತ್ತವೆ ; ಕೊನೆಯದು 
ತಂತುಜಾಲದ ಮೇಲಾಗಲಿ ಅಥವಾ ಬೀಜಾಣುದಾನಿದಂಡಗಳ ಮೇಲಾಗಲಿ ಅಥವಾ 
ಆಧಾರಸ್ತಂಭದ ಮೇಲಾಗಲಿ ರೂಪಿತವಾಗುತ್ತದೆ. ಅವುಗಳು ಬಣ್ಣರಹಿತ ಅಥವಾ 
ಹಳದಿ ; ಒಂದು ನಯವಾದ ಪೊರೆಯಿರುತ್ತದೆ; ವಿವಿಧಾಕಾರ ; 204 ವ್ಯಾಸ ಅಥವಾ 
11-204 ವ್ಯಾಸದಿಂದ » 20-304 ಉದ್ದೆ: ಅಂಕುರಮಾಪಿ ಕೋಶಗಳು ಸಕ್ಕರೆ 
ದ್ರವಗಳಲ್ಲಿ ರೂಪಿತವಾಗುತ್ತವೆ. ತಂತುಜಾಲವು ಚೂರುಚೂರಾಗಿ ಆಯಿಡಿಯಾ 
ಗಳಾಗುತ್ತದೆ. ` 


ಮಣ್ಣಿನಿಂದ: ಆಸ್ಟ್ರಿಯ (129) (189), ಕೆನಡ (22) (210), ಜೆಕೊಸ್ಲೋ 
ವಾಕಿಯ (129), ಡೆನ್ಮಾರ್ಕ್‌ (90), ಇಂಗ್ಲಂಡ್‌ (15) (51), ಫ್ರಾನ್ಸ್‌ (105), 
ಜರ್ಮನಿ (6) (129) (136), ಗ್ರೀನ್‌ಲ್ಯಾಂಡ್‌ (128), ಭಾರತ (145)(185), 
ಇಟಲಿ (129), ಜಪಾನ್‌ (190), ಯುಗೋಸ್ಲೋವಿಯ (135), ನಾರ್ವೆ(76), 
ಸ್ವಿಟ್ಲರ್‌ಲ್ಕಾಂಡ್‌ (24) (104).(129), ಯು.ಎಸ್‌.ಎಸ್‌.ಆರ್‌. (143). 


ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಅಲಾಸ್ಕ (210), ಕ್ಯಾಲಿಫೋರ್ನಿಯ 
(210), ಕೊಲರಾಡೊ (210), ಹವಾಯಿ (210), ಐಯೋವ (3), ಮೈನ್‌ 
(210), ನ್ಯೂಜರ್ಸಿ (37) (44) (209) (210), ನ್ಯೂಯಾರ್ಕ್‌ (89), ಉತ್ತರ 
ಕೆರೋಲಿನಾ (37), ಓರೆಗಾನ್‌ (209) (210), ಟೆಕ್ಸಾಸ್‌ (210) (220), 
ಪಶ್ಚಿಮ ವರ್ಜಿನಿಯಾ (37). 


11. ಮುಕಾರ್‌ ಕ್ರೈಸ್ಟಿಯನೆನ್ನಿಸ್‌ ಹೆಗೆಮ್‌ 

ಸಮೂಹಗಳು ಮೊದಲು ಒತ್ತಾಗಿ ರೂಪಿತಗೊಂಡು, ಮೇಲ್ಮೈಯಲ್ಲಿದ್ದು, 
ಬೂದುಬಣ್ಣದ ತಂತುಜಾಲದ ಚಾಪೆಯಂತಿದ್ದು, ಅನಂತರ ಬೀಜಾಣುದಾನಿದಂಡಗಳು 
-`ವಿರಳವಾಗಿ ರೂಪಿತವಾಗುತ್ತವೆ. ಬೀಜಾಣುದಾನಿದಂಡಗಳು ಸಾಧಾರಣವಾಗಿ 
ಚೆಲ್ಲಾಪಿಲ್ಲಿಯಾಗಿರುತ್ತವೆ. ಇದರಿಂದ ತೆಳುವಾದ ಹಾಸು ರೂಪಿತವಾಗುತ್ತದೆ, 
1.2-2.5 ಸೆಮಿ ಎತ್ತರವಿರುತ್ತದೆ. ಅಪರೂಪಕ್ಕೆ ತೆಳು ;.: 6-104 ದಪ್ಪ ಮತ್ತು 


34 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಶೀಘ್ರವಾಗಿ ಬಿದ್ದುಹೋಗುವ, ಎಳೆಯದಾಗಿದ್ದಾಗ. ಕವಲೊಡೆಯದ ; ಅನಂತರ 
ಏಕಮುಖ ಕವಲೊಡೆದಿದ್ದು ಚಿಕ್ಕದಾಗಿರುತ್ತವೆ. ಚಿಕ್ಕದರಲ್ಲಿ ಒಳಸುರುಳಿಯಾದ 
ಕವಲುಗಳಿದ್ದು. ಜೊತೆಗೆ ಅಸಂಖ್ಯಾತ ಕ್ಲಾಮಿಡೊ ಬೀಜಾಣುಗಳು ಬೀಜಾಣುದಾನಿ 
ದಂಡಗಳ ಮೇಲಿರುತ್ತವೆ : ಮೊದಲಿಗೆ ಉರುಳೆಯಾಕಾರ ಆನಂತರ ಪೀಪಾಯಿಯಾ 
ಕಾರಿತ ಅಥವಾ ಸಾಧಾರಣವಾಗಿ ಗೋಳಾಕಾರಿತ : ನಿಯಮಿತವಾಗಿ ಒಂದಕ್ಕೊಂದು 
ಸಮಾನ ಸ್ಥಳ ದೂರವಾಗಿರುತ್ತವೆ ; 50-204, ಶೀಘ್ರವಾಗಿ ಬಲಿತನಂತರ ಸ್ವತಂತ್ರ 
ವಾಗುತ್ತವೆ. ಬೀಜಾಣುದಾನಿಗಳು ಕಿರಿದು: ಸಾಧಾರಣವಾಗಿ 40-604 ವ್ಯಾಸ 
ಎದ್ದು, ಪ್ರಕಾಶಮಾನ ಹಳದಿ: ಬಲಿತಾಗ ಒಡೆಯಿಬಲ್ಲ ಭಿತ್ತಿ ; ಆಧಾರಸ್ತಂಭದ 
ಬುಡದಲ್ಲಿ ಒಂದು ಚಿಕ್ಕ ಭಾಗ ಮಾತ್ರ ಉಳಿಯುತ್ತದೆ. ಆಭಾರಸ್ತಂಭವು ಅಂಡಾಕಾರಿತ 
ಅಥವಾ ಸಾಧಾರಣವಾಗಿ ನೀಳಾಕಾರಿತ : ಯಾವಾಗಲೂ ಅಗಲಕ್ಕಿಂತಲೂ ಉದ್ದ : 
30-454 ಉದ್ದ ಮತ್ತು. 25-304 ಅಗಲ. ಬೀಚಾಣುಗಳು ವಿಶಾಲ ಅಂಡಾ 
ಕಾರಿತ ಅಥವಾ ಕೆಲವು ಹೆಚ್ಚು ಕಡಮೆ ಗೋಳಾಕಾರಿತ, 6-9 * 5-74. ಯುಗ್ಮಾಣು 
ಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ನಾರ್ವೆ (78). 


12, ಮ್ಮೂಕಾರ್‌ ಪ್ರೈನಿ ಚಾಡಾಟ್‌ ಮತ್ತು ನೆಚಿಚ್‌ 


ಬೀಜಾಣುದಾನಿದಂಡಗಳು 4 ಸೆಮಿ ಎತ್ತರದವರೆಗೂ ಬೆಳೆಯುತ್ತವೆ. 
(ಅಕ್ಕಿಯ ಮೇಲೆ) ; ಏಕಮುಖ ಕವಲೊಡೆದಿರುತ್ತವೆ. ಬೀಜಾಣುದಾನಿಗಳು ಗೋಳಾ 
ಕಾರಿತ: ನಯ: ಸ್ವಲ್ಪ ಪಾರದರ್ಶಕ : ಹಳದಿಯಿಂದ ಆಳ ಕಂದು. ದೊಡ್ಡವು 
70-904 ವಾಸವಿದ್ದು ಚಿಕ್ಕವು 354. ಬೀಜಾಣುಗಳು ಉಪಗೋಳಾಕಾರಿತ ; 
ನಯ: ಬಣ್ಣರಹಿತ; 6-84. 10/ವರೆಗೆ, ದೊಡ್ಡ ಬೀಜಾಣುದಾನಿಗ ವ್ಯಾಸ 
ವಿರ್ತೂದೆ. ಚಿಕ್ಕ ಬೀಜಾಣುದಾನಿಗಳಲ್ಲಿ 3-4 ವ್ಯಾಸವಿರುತ್ತದೆ. ಆಧಾರಸ್ತಂಭವು 
ಕೆಲವು ಸಮಯ ಗೋಳಾಕಾರಿತ : ಕೆಲವು ಸಮಯ ಸ್ವಲ್ಪ ನೀಳಾಕಾರಿತ; ಬಣ್ಣರಹಿತ; 
ನಯ : ಪಾರದರ್ಶಕ ; ಬುಡದಲ್ಲಿ ಒಂದು ಕಾಲರು ಇರುತ್ತದೆ; 50-54, ವ್ಯಾಸ 
ವಿರುತ್ತದೆ. ಕ್ಲಾಮಿಡೊ ಬೀಜಾಣುಗಳು ಪಾರದರ್ಶಕ : ಒಂದು ದಪ್ಪನಾಣ ಭಿತ್ತಿ 
ಯಿದ್ದು; ನಯ; ವೈವಿಧ್ಯರೂಪವುಳ್ಳದು; ಮೊಟ್ಟೆಯಾಕಾರ ; ಗೊ:ಲಾಕಾರ, 
ದುಂಡಾಕಾರ ಅಥವಾ ಅನಿಯಮಿತ. ದೊಡ್ಡದು 24 ವ್ಯಾಸವಿರುತ್ತದೆ. ಯುಗ್ಮಾಣು 
ಗಳು ಕಂಡುಬಂದಿಲ್ಲ. 


x 


ಮಣ್ಣಿನಿಂದ: ಯುಗೋಸ್ಲೊವಿಯ (136). 


ಮ್ಯುಕರೇಲ್ಸ್‌ 35 
13, ಮ್ಯುಕಾರ್‌ ಜವಾನಿಕಸ್‌ ವೆಹ್‌ಮರ್‌ 


ಹಾಸು ದಪ್ಪವಿದ್ದು, ನೇರವಾಗಿರುತ್ತ ಹೆ. 10-30 ಮಿಮಿ ಎತ್ತರ, 
ತಕ್ಷಣವೆ ಆಧಾರ ಸ್ಥಳಕ್ಕೆ ಮುಳುಗುತ್ತದೆ. ಬೀಜಾಣುದಾನಿಗಳು 50 ವ್ಯಾಸ 
ಎರುತ್ತವೆ. ಆಧಾರಸ್ತಂಭವು 35 ಉದ್ದವಿರುತ್ತದೆ. ಬೀಜಾಣುಗಳು 4-5೬ 
5-74 ಹಾಗೂ 3 * 3.54 .ಯುಗ್ಮಾಣುಗಳು 50-604, ದಟ್ಟಕಂದು. 


ಮಣ್ಣಿನಿಂದ: ಆಸ್ಥಿ ಯ (88), ಜೆಕೊಸ್ಸೊವಾಕಿಯ (129) 


14, ಮ್ಯುಕಾರ್‌ ರಾಕ್ಸೈನಸ್‌ (ಕಾಲ್‌ಮೆಟ್ಟಿ) ವೆಹೆಮರ್‌ 

ಸಹನಾಮ ಮ್ಯು. ರಾಕ್ಸೈ (ಕಾಲ್‌ಮೆಟ್ಟಿ ) 

ಹಾಸು ಕೆಳಕ್ಕಿರುತ್ತದೆ. ಅತಿ ಹೆಚ್ಚೆಂದರೆ 4 ಮಿಮೀ ಎತ್ತರ; ಬಿಳಿ; 
ನಸುಹಳದಿ ಆಥವಾ ಬೂದು; ಸೂಕ್ಷ್ಮ; ಸಡಿಲವಾಗಿರುತ್ತದೆ. ಬೀಜಾಣುದಾನಿ 
ದಂಡಗಳು ದುರ್ಬಲ: ಏಕಮುಖ ಕವಲೊಡೆದು ಬೆಳೆದಿರುತ್ತವೆ. ಬೀಜಾಣು 
ದಾನಿಗಳು ಪ್ರಕಾಶಹಳದಿ ಅಥವಾ ಹೊಂಬಣ್ಣಕಂದು, ಸಾಧಾರಣವಾಗಿ 50 
(ಹಾಗೆಯೇ 20-1004) ವ್ಯಾಸವುಳ್ಳವು, ಹಿತಕರ ಪರಿಸ್ಥಿತಿಯಿದ್ದಾಗ ಮಾತ್ರ 
ಅಸಂಖ್ಯಾತವಾಗಿರುತ್ತವೆ. ಆಧಾರಸ್ತಂಭವು 40 ವರೆಗೆ ಎತ್ತರ; ಗೋಳಾಕಾರಿತ 
ಅಥವಾ ಚಪ್ಪಟೆಯಾಗಿರುತ್ತದೆ. ಆಗಾಗ್ಗೆ ಬಣ್ಣವುಳ್ಳ ಮೃದುಪೊರೆಯಿರುತ್ತದೆ ; 
ಬೀಜಾಣುಗಳು 4-5. ಕ್ಲಾಮಿಡೊ ಬೀಜಾಣುಗಳು ಅಸಂಖ್ಯಾತ ವಿವಿಧಾಕಾರ 
ಗಳಲ್ಲಿ 1004 ವ್ಯಾಸದವರೆಗಿರುತ್ತವೆ. ಜೊತೆಗೆ 7, ದಪ್ಪಭಿತ್ತಿ ಇರುತ್ತದೆ. 
ಅಂಕುರಿಕೆ ಕಂಡುಬರುತ್ತದೆ, ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಗ್ರೀನ್‌ಲಂಡ್‌ (128), ಮೊರಾಕ್ಕೊ (245). 


15. ಮ್ಯುಕಾರ್‌ ಸಿರ್ಸಿನೆಲ್ಲಾಯ್ಡಿಸ್‌ ವ್ಯಾನ್‌ ಟೈಗಮ್‌ 

ಸಹನಾಮ ಮು. ಎಕೈನುಲೇಟಸ್‌ ಪೈನೆ | 

ಬೀಜಾಣುದಾನಿದಂಡಗಳು ನೇರವಾಗಿ ಒಂದು ಚಿಕ್ಕ ಹಾಸಾಗಿ ರೂಪಿತ 
ವಾಗುತ್ತವೆ: ಒತ್ತಾಗಿ ಮತ್ತು ಆಳವಾದ ಕಂದು; ಸುಮಾರು 1 ಸೆಮೀ ಎತ್ತರ, 
ಅವು ಹೆಚ್ಚು ಕಡಮೆ ಏಕಮುಖವಾಗಿ ಕವಲೊಡೆದಿದ್ದು ಜೊತೆಗೆ ಕವಲುಗಳು 
ಪರ್ಯಾಯವಾಗಿ ಎಡ ಮತ್ತು ಬಲಕ್ಕೆ ಹೆಚ್ಚುಕಡಮೆಯಾಗಿ ಬಾಗಿರುತ್ತವೆ. ಇವು 
ಯಾವಾಗಲೂ ಬೀಜಾಣುದಾನಿಗಳಲ್ಲಿ ಕೊನೆಗೊಂಡಿರುತ್ತವೆ. ದ್ವಿಕವಲುಗಳ ಉದ್ದ 
ದಲ್ಲಿ ಬಹಳ ವೈವಿಧ್ಯವಿರುತ್ತದೆ. ಕೆಲವು ಸಮಯ ಹಾಗೆಯೇ ಚಿಕ್ಕವಾಗಿರುತ್ತವೆ. 
ಅದರಲ್ಲಿನ 'ಬೀಜಾಣುದಾನಿಯು -ಕಾಣದಂತೆ : ತೊಟ್ಟೆ ರುವುಧಿಲ್ಲ. ಬೀಜಾಣುದಾನಿಗಳು 
ಗೋಳಾಕಾರಿತ ;. 50-80, ವ್ಯಾಸವುಳ್ಳವು : ` ಬೂದು ಕಂದುಭಿತ್ತಿಯಿದ್ದಾಗ, :ನೇರ 


36 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಸ್ವಲ್ಪ ಒಳಬಾಗಿರುತ್ತವೆ. ದೊಡ್ಡವುಗಳಲ್ಲಿ ಒಂದು ಕರಗಬಲ್ಲ ಮೃದು 
ಪೊರೆಯಿರುತ್ತದೆ. ಚಿಕ್ಕವುಗಳಲ್ಲಿ (ಮೇಲಿನದು) ಭಿತ್ತಿಯು ಶಾಶ್ವತ ಮತ್ತು 
ಬೀಜಾಣುದಾನಿಗಳು ಕಳಚಿ ಬೀಳುತ್ತವೆ. ಬೀಜಾಣುದಾನಿಯ ಭಿತ್ತಿಯು ಲವಣ 
ಪೊರೆಯಾವೃತ ಮತ್ತು ಕರಗಿದಾಗ ಅದರ ಬುಡದಲ್ಲಿ ಒಂದು ಕಾಲರುಳಿಯುತ್ತ ದೆ. 
ಆದರೆ ಲವಣ ಪೊರೆಯಿಲ್ಲದಿದ್ದಾಗ ಶಾಶ್ವತ, ನಿಶ್ಚಲ ಮತ್ತು ನಯವಾಗಿರುತ್ತದೆ. 
ಆಧಾರಸ್ತಂಭವುಸೆ ತಂತ್ರ, ಅರ್ಧಗೋಳಾಕಾರಿತ ಅಥವಾ ಅಂಡಾಕಾರಿತ; ಬಣ್ಣರಹಿತ : 
ನಯಬೀಜಾಣುಗಳು ಗೋಳಾಕಾರಿತ ಅಥವಾ ಅಂಡಾಕಾರಿತ ; 3 ವ್ಯಾಸ 4-5 
ಉದ್ದ (ಲಿಂಡನರ್‌ 4» 5-6) : ನಯ ; ಒಂಟಿಯಿದ್ದಾಗ ಬಣ್ಣರಹಿತ ; ಆದರೆ 
ಗುಂಪಿನಲ್ಲಿದ್ದಾಗ ನಸುಬೂದು ಯುಗ್ಮಾಣುಗಳು ಗೋಳಾಕಾರಿತ ; ಭಿತ್ತಿಯ ಹೊರ 
ಮೇಲ್ಮೈ ಕೆಂಪುಕಂದು, ಅನೇಕ ಮುಳ್ಳಿನಂತಹ ಬೆಳವಣಿಗೆಗಳಿಂದ ಆವೃತವಾಗಿರುತ್ತದೆ ; 
ಉದ್ದುದ್ದವಾಗಿ ಸಾಲುಗುರುತುಗಳಿರುತ್ತೆ ವೆ. ಕ್ಲಾಮಿಡೊಬೀಜಾಣುಗಳು ನಯ; 
ಬಣ್ಣರಹಿತ ; ಲೋಮಾಂಗದ ಉದ್ದಕ್ಕೂ ಆಳದಲ್ಲಿರುತ್ತವೆ. ಜೆಮ್ಮಗಳು ಈಸ್ಟ್‌ 
ಮತ್ತು ಮ್ಯು. ರೆಸಿಮೋಸಸ್‌ಗಳಲ್ಲಿದ್ದಂತೆಯೇ ಇರುತ್ತವೆ. 


ಮಣ್ಣಿನಿಂದ ; ಆಸ್ಟ್ರಿಯ (88), ಜೆಕೊಸ್ಸೋವಾಕಿಯ (129), ಡೆನ್ಮಾರ್ಕ್‌ 
(90), ಈಜಿಪ್ಟ್‌ (156), ಇಂಗ್ಲಂಡ್‌ (15) (50) (51), ಫ್ರಾನ್ಸ್‌ (105), 
ಜರ್ಮನಿ (242), ಗ್ರೀನ್‌ಲ್ಯಾಂಡ್‌ (128), ಭಾರತ (30) (185), ಜಪಾನ್‌ 
(190), ಯುಗೋಸ್ಲೋವಿಯ (136), ಪನಾಮ (65), ಸ್ವಿಟ್ಸರ್‌ಲಂಡ್‌ (104). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (210), ಇದಾಹೊ 
(140), ಇಲಿನಾಯಿಸ್‌ (187), ಐಯೋವ (134), ಉತ್ತರ ಡಕೋಟಾ (210). 
ಓರೆಗಾನ್‌ (210). 


16, ಮ್ಯುಕಾರ್‌ ಗ್ರೈಸಿಯಾ ಸೈನಸ್‌ ಹೆಗೆಮ್‌ 


ಹಾಸು ಆಳವಾದ ಬೂದುನೀಲಿ, ಸುಮಾರು 1 ಸೆಮೀ ಎತ್ತರ, ಬೀಜಾಣು 
ದಾನಿದಂಡಗಳು ಕವಲೊಡೆದಿದ್ದು, ಉದ್ದವಾದವು ಗುಂಪುಗಳಲ್ಲಿ ಅಥವಾ ಏಕಮುಖ 
ಬೆಳವಣಿಗೆ ಕವಲುಗಳಲ್ಲಿರುತ್ತವೆ. ಚಿಕ್ಕವು ಯಾವಾಗಲೂ ಏಕಮುಖ ಬೆಳವಣಿಗೆ 
ಕವಲುಗಳಲ್ಲಿಯೇ ಇರುತ್ತವೆ. ಪಕ್ಕದ ಕವಲುಗಳು ಕಡೆಯದರಲ್ಲಿ ಹೇಳುವುದಾದರೆ 
ಒಳಸುರುಳಿಯುಳ್ಳವುಗಳಾಗಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ ; 60-80 
ವ್ಯಾಸ; ಒಂದು ಕರಗದ ಭಿತ್ತಿಯಿದ್ದು ಕ್ಯಾಲ್ಸಿಯಂ ಆಕ್ಸಲೇಟ್‌ನ ಬಹಳ ಚಿಕ್ಕ 
ಹರಳುಗಳ ಪೊರೆಯಿಂದ ಆವೃತವಾಗಿರುತ್ತವೆ. ಅವು ಅಧಿಕ ಬೂದು ನೀಲಿಬಣ್ಣ 
ವುಳ್ಳದ್ದಾಗಿರುತ್ತವೆ. ಆಧಾರಸ್ಸಂಭವು ದುಂಡು ಅಥವಾ ಅಂಡಾಕಾರಿತ, ಬುಡದಲ್ಲಿ 
ಚಪ್ಪಟೆ ಮತ್ತು ಬೀಜಾಣುದಾನಿಯ ಮೃದು ಪೊರೆಯೊಂದಿಗೆ ಒಗ್ಗೂಡಿ ಬೆಳೆದಿರುತ್ತದೆ. 


ಮ್ಯುಕರೇಲ್ಸ್‌. 37 


ಬೀಜಾಣುಗಳು ಅಂಡಾಕಾರಿತ ; ಗುಂಪಿನಲ್ಲಿದ್ದಾಗ ಕಂದು ; 5-6 ಉದ್ದ x4 
ಅಗಲ. ಕ್ಲಾಮಿಡೊಬೀಜಾಣುಗಳು ಬೀಜಾಣುದಾನಿದಂಡಗಳ ಮೇಲೆ ಮತ್ತು ತಂತು 
ಜಾಲದ ಮೇಲೆ ರೂಪಿತವಾಗಿರುತ್ತವೆ. ಅಂಡ ಅಥವಾ ದುಂಡಾಕಾರಿತ ; 12-14, 
ವ್ಯಾಸವಿರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಜೆಕೊಸ್ಸೊವಾಕಿಯ (129), ಈಜಿಪ್ಟ್‌ (156), ಜರ್ಮನಿ 
(245), ಫ್ರಾನ್ಸ್‌ (105), ಯುಗೊಸ್ಸೋವಿಯ (136), ನಾರ್ವೆ (78), 
ಸ್ವಿಟ್ಲರ್‌ಲಂಡ್‌ (104). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌(187) 


17. ಮ್ಯುಕಾರ್‌ ಜಿಯೊಪೈಲಸ್‌ ಆಡೆಮಾನ್ಸ್‌ 


ತಂತುಜಾಲವು ಮಂಜಿನಂತೆ ಬಿಳಿಯಾಗಿದ್ದು, ಬಹಳ ಮಂದವಾದ ಬೂದು, 
ಕೊನೆಯಲ್ಲಿ ತಿಳಿಹಸುರು ಬಣ್ಣ. ಬೀಜಾಣುದಾನಿದಂಡಗಳು ಸರಳ ಅಥವಾ 
ಮಧ್ಯಾರಂಭಿ" ಕವಲೊಡೆದಿದ್ದು, ಎರಡು ಅಥವಾ ಮೂರು ಕವಲುಗಳನ್ನು ಬಿಟ್ಟಿರು 
ತ್ತವೆ... ಬೀಜಾಣುದಾನಿಗಳು ಗೋಳಾಕಾರಿತ ; ಮೊದಲು ಹಳೆದಿ, ಅನಂತರ ಶಿಳಿ 
ಹಸುರು : ತೆಳು ಪೊರೆ ನಾಶವಾದ ನಂತರ 50-350, ವ್ಯಾಸವಿರುತ್ತದೆ. 
ಕಾಲರೊಂದು ಉಳಿಯುತ್ತದೆ, ಭಿತ್ತಿಯು ಚಿಕ್ಕಮೊಂಡು ಬೆಳವಣಿಗೆಗಳನ್ನು 
ಹೊಂದಿರುತ್ತದೆ. ಆಧಾರಸ್ತಂಭವು ಗೋಳಾಕಾರಿತ ; ವಿಶಾಲ; ನಸುಬೂದು 
ಬೀಜಾಣುಗಳು ವಿವಿಧಾಕಾರಿತ, ಗೋಳಾಕಾರಿತ ದುಂಡು ಅಥವಾ ಮೊಟ್ಟೆಯಾಕಾರಿತ; 
ಕೋನಾಕಾರಿತ ; 4.2-6.54 ವ್ಯಾಸ; ನಯ ; ಆಲಿವ್‌ ಹಸುರು. ಕ್ಲಾಮಿಡೊ 
ಬೀಜಾಣುಗಳು ತಂತುಜಾಲದ ಶಾಖೆಗಳ ಮೇಲೆ ಇರುತ್ತವೆ, ದುಂಡು, 204 ವ್ಯಾಸ 
ವುಳ್ಳ, ಒಂದೇ ಬಾರಿಗೆ ಹೆಚ್ಚು ಕಡಮೆ ಉದ್ದ ಸಾಲಿನಲ್ಲಿ ಬಿಟ್ಟಿರುತ್ತವೆ. ಯುಗ್ಮಾಣು 
ಗಳು ಬಹಳವಾಗಿ ಕ್ಲಾಮಿಡೊಬೀಜಾಣುಗಳನ್ನೆ ಹೋಲುತ್ತವೆ. ಸುಮಾರು 30 
ವ್ಯಾಸವಿರುತ್ತವೆ. 

ಮಣ್ಣಿನಿಂದ : ಹಾಲಂಡ್‌ (133) 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (1) (3), 


ವಿಭಾಗ 11]. ಫ್ರಾಜಿಲಿಸ್‌ 
ಪ್ರಭೇದಗಳ ಸಂಕೇತ 
&. ಮೆದೆಯು 1-2 ಮಿಮೀ ಎತ್ತರ. ' 18. ಮ್ಯು. ಅಂಬಿಗ್ಯುಯಸ್‌ 
88. . ಮೆದೆಯು 2-20 ಮಿಮೀ ಎತ್ತರ. . 


38 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಬೀಜಾಣುಗಳು ವಿವಿಧ ಗಾಶ್ರಗಳಲ್ಲಿರುತ್ತವೆ. 
6-124 ಉದ್ದ 19. ಮ್ಯು. ಲಾಸನೆನ್ಸಿಸ್‌ 


bb. ಬೀಜಾಣುಗಳು ಚಿಕ್ಕದು, 4-74 ಉದ್ದ 20. ಮ್ಯು. ಫ್ರಾಜಿಲಿಸ್‌ 


18. ಮ್ಯುಕಾರ್‌ ಆಂಬಿಗ್ಯುಯಿಸ್‌ ವ್ರಯಿಲ್ಲ್‌ ಮಿನ್‌ 

ಬೀಜಾಣುದಾನಿದಂಡಗಳು ನೇರವಾಗಿದ್ದು . ಕಪ್ಪಮಿಶ್ರಿತ ಹಾಸಾಗಿ ರೂಪಿತ 
ಗೊಂಡಿದ್ದು, 1 ಮಿಮಿ ಎತ್ತರವಿರುತ್ತದೆ. ದ್ವಿಕವಲೊಡೆದಿದ್ದು 4 ರಿಂದ 5 
ಬೀಜಾಣುದಾನಿಗಳನ್ನು ಬಿಟ್ಟಿರುತ್ತವೆ. ಕವಲುಗಳು ಚಿಕ್ಕವು. ನೇರವಾಗಿರುತ್ತವೆ 
ಅಥವಾ ಸ್ವಲ್ಪ ಓರೆಯಾಗಿ ಬಾಗಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ : 
1004 ವ್ಯಾಸ: ಬೂದುಗಪ್ಪು, ಬೀಜಾಣುದಾನಿಗಳ ಭಿಶ್ತಿಯು ಹೆಚ್ಚು ಕಡಮೆ 
ಕರಗುತ್ತವೆ. ಕ್ರಮಾಗತ ಬೀಜಾಣುದಾನಿಗಳು ಹೆಚ್ಚು ಹೆಚ್ಚಾಗಿ ಶಾಶ್ವತವಾಗಿದ್ದು, 
ಭಿತ್ತಿಯು ಕಡೆಯಲ್ಲಿ ಚೂರುಚೂರಾಗಿ ಒಡೆಯುತ್ತಥೆ. ಆಧಾರಸ್ತಂಭವು ಸ್ವತಂತ್ರ 
ವಾಗಿದ್ದು ಗೋಳಾಕಾರಿತ ಅಥವಾ ಘಂಚಾಕಾರಿತ. ಬೀಜಾಣುಗಳು ಮೊಟ್ಟೆ 
ಯಾಕಾರಿತ 4.5 ಅಗಲ ಉದ್ದ, ಜೊತೆಗೆ ಒಂದು ಸೂಕ್ಷ್ಮ ಚುಕ್ಕೆಗಳಿರುವ 
ಭಿಶ್ತಿಯಿರುತ್ತದೆ. ಯಾಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಚಿಗನ್‌ (73). 


19. ಮ್ಯುಕಾರ್‌ ಲಾಸನೆನ್ಸಿಸ್‌ ಲೆಂಡ್‌ನೆರ್‌ 


ಬೀಜಾಣುದಾನಿದಂಡಗಳು ನೇರವಾಗಿದ್ದು, ಸ್ವಲ್ಪ ಕವಲೊಡೆಗಿದ್ದು, ಪಕ್ಕದಲ್ಲಿ 
ಒಂದು ಅಥವಾ ಎರಡು ಗುಂಪುಗಳಲ್ಲಿ ಕವಲುಗಳು ಬಿಟ್ಟಿರುತ್ತವೆ. ಈ ಬೀಜಾಣಾ 
ದಾನಿದಂಡಗಳು ಚೆನ್ನಾಗಿ ಒತ್ತಾಗಿರುವುದರಿಂದ ಒಂದು ಹಾಸಾಗಿ ರೂಪಿತವಾಗಿರು 
ತ್ತವೆ. ಹಳದಿಮಿಶ್ಟಿತ್ತ 0,5-1 ಸೆಮಿ ಎತ್ತರ (10-14 ವ್ಯಾಸ) ಬೀಜಾಣು 
ದಾನಿಗಳು 40-544 ವ್ಯಾಸವಿರುತ್ತವೆ. ಆಗಾಗ್ಗೆ ಬುಡದಲ್ಲಿ ಚಪ್ಪಟಿಯಾಗಿದ್ದು, 
ಮ್ಯು. ರೆಸಿಮೋಸಸ್‌ನಲ್ಲಿದ್ದಂತೆಯೇ ಭಿತ್ತಿಯು ಕರಗುವುದಿಲ್ಲ, ಆದರೆ ಒಡೆಯುತ್ತದೆ ; 
ಬುಡದಲ್ಲಿ ಒಂದು ವಕ್ರವಾದ ಕಾಲರ್‌ ಉಳಿಯುತ್ತದೆ. ಆಧಾರಸ್ತಂಭವು ಅಂಡಾಕಾರಿತ 
ಅಥವಾ ಗೋಳಾಕಾರಿತ ; 30-404 ವ್ಯಾಸ * 504 ಉದ್ದ. ಬೀಜಾಣುಗಳು 
ಅಂಡಾಕಾರಿತ, ಬಹಳ ವಿವಿಧಾಕಾರಗಳಲ್ಲಿದ್ದು, ಅತಿ ಚಿಕ್ಕದು 4 2. ಅತಿದೊಡ್ಡದು 
124 ಉದ್ದ * 64 ಅಗಲವಿರುತ್ತದೆ. ಸರಾಸರಿ ಗಾತ್ರವು 86 ಆಗಿರುತ್ತದೆ. 
ಅವುಗಳು ಮೊದಲು ಪಾರದರ್ಶಕ, ಅನಂತರ ಮಾಸಲು, ನಿಧಾನವಾಗಿ ಗುಂಪಿನಲ್ಲಿ 
ಹಳದಿಮಿಶ್ರಿತವಾಗಿ ಬದಲಾಗುತ್ತವೆ. ಕ್ಲಾಮಿಡೊಬೀಜಾಣುಗಳು, ಅಪರೂಪಕ್ಕೆ 
ವಿರಳ, ತಂತುಜಾಲ ಅಥವಾ ಬೀಜಾಣುದಾನಿದಂಡಗಳ ಮೇಲೆ ರೂಪಿತವಾಗಬಹುದು. 


ಅವುಗಳ ಸರಾಸರಿ ಗಾತ್ರವು 16x14 ; ನಯವಾಗಿದ್ದು ಹರಳುರೂಪದ ವಸ 
ವುಳ್ಳದ್ದಾಗಿರುತ್ತದೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಇಂಗ್ಲಂಡ್‌ (51). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101) (103). 


20. ಮ್ಯುಕಾರ್‌ ಫ್ರಾಜಿಲಿಸ್‌ ಬೈನರ್‌ 

ಹಾಸು ಬೂದುಬಣ್ಣದಿಂದ ಕಂದು ; ವಿವಿಧ ಎತ್ತರವುಳ್ಳದ್ದು : 2-15 
ಮಿಮೀ. ಬೀಜಾಣುದಾನಿದಂಡಗಳು ನೇರವಾಗಿದ್ದು ಸುಮಾರು 6- -15 ವ್ಯಾಸ 
ವಿರುತ್ತವೆ. ಸಾಧಾರಣವಾಗಿ ಎದ್ದು ಕಾಣುವಂತಹ. ದ್ವಿಕವಲು ಬೆಳವಣಿಗೆಯುಳ್ಳೆ 
ಕವಲುಗಳು. ವೃತ್ತವಾಗಿ ಸುರುಳಿ ಯಾಗಿರುತ್ತೆವೆ ವೆ. ಬೀಜಾಣುದಾನಿಗಳು, ತೇವ 
ಎದ್ದಾಗ, ಹಳದಿ ಮಿಶ್ರಿತ ಬಿಳಿಯಿಂದ ಬೂದು ನಂತರ ನಸುಹಸುರು ಕಂದು; 
ಒಣಗಿದಾಗ, ಬಣ್ಣರಹಿತದಿಂದ ಬೂದುಕಂದು, ನಂತರ ಆಲಿವ್‌ ಹಸುರಾದ ಕಂದು; 
ಚಿಕ್ಕದು. 35-86: ಭಿತ್ತಿಯು ಹೆಚ್ಚುಕಡಮೆ ನಿಧಾನವಾಗಿ ಒಡೆದು ಚೂರಾಗುತ್ತದೆ. 
ಆಧಾರಸ್ತಂಭವು ಗೋಳಾಕಾರದಿಂದ ಅಂಡಾಕಾರಿತ, ನಯ, ಪಾರದರ್ಶಕ ; 504 ವರೆಗೆ 
ಎತ್ತರವಿರುತ್ತದೆ ; ಜೊತೆಗೆ ಒಂದು ಹೆಚ್ಚುಕಡಮೆ ಎದ್ದು ತೋರುವಂತಹ ಕಾಲರು 

ಬೀಜಾಣುಗಳು ಗುಂಪಿನಲ್ಲಿ ಆಳಕಂದು : ನಿಯಮಿತ ಮೊಟ್ಟೆ ಉರುಳೆ 

ಯಾಕಾರಿತ : ಅಗಲದೆರಡರಷ್ಟು ಉದ್ದ; 2-44-8; ತಂತುಜಾಲದಲ್ಲಿನ 
ಜೆಮ್ಮಗಳು ಕಳಚಿಬೀಳುತ್ತವೆ. ಯುಗ್ಮಾಣುಗಳು ಅಸಂಖ್ಯಾತ. ಚಳಿಗಾಲ ಮತ್ತು 
ವಸಂತದಲ್ಲಿ ಕಪ್ಪು ; ಗೋಳಾಕಾರಿತ, 50 ವ್ಯಾಸವಿರುತ್ತದೆ. 

ಮಣ್ಣಿನಿಂದ : ಜರ್ಮನಿ (245), 


ಅಮೆರಿಕ ಸಂಯುಕ್ತ ಸ ಸಸ್ಮಾನಗಳು : ಉತ್ತರ ಕೆರೊಲಿನಾ (37) 


ವಿಭಾಗ IV ಹೈಮಾಲಿಸ್‌ 
ಪ್ರಭೇದಗಳ ಸಂಕೇತ 
a. ಬೀಜಾಣುಗಳು ಉದ್ದ (1:2-3) ಅಗಲ ಕಡಮೆ 
b. ಬೀಜಾಣುಗಳು ಉರುಳೆಯಾಕಾರಿತ, 
ಜೊತೆಗೆ ದುಂಡಾದ ತುದಿಗಳು 21, ಮ್ಕು. ಸಬ್ಬಿಲಿಸ್‌ಮಸ್‌ 
010. ಬೀಜಾಣುಗಳು ಉದ್ದ ; ; ಮೊಟ್ಟೆಯಾಕಾರ 
“ದಿಂದ ಕದಿರಿನಾಕಾರಿತ 


ಹ. 


40 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೦. ಬೀಜಾಣುಗಳು 3-16:1,5-6, 
22, ಮ್ಕು. ಲುಟಿಯಸ್‌ 


00- ಬೀಜಾಣುಗಳು 3-5.5 x 1.25 23, ಮ್ಯು, ಬ್ಯಾಸಿಲಿಫಾರ್ಮಿಸ್‌ 


೩೩, ಬೀಜಾಣುಗಳು ನೀಳಾಕಾರಿತ (1:1.5-2) 


1. ಬೀಜಾಣುಗಳು ದುಂಡು, ಉರುಳೆಯಾ 
ಕಾರಿತ, ಬಹಳ ಸಮವಿದ್ದು 4ವರೆಗೆ 
ಉದ್ದವಿರುತ್ತವೆ 24. ಮ್ಯು. ಮೈಕ್ರೊಸ್ಸೋರಸ್‌ 


bb. ಬೀಜಾಣುಗಳು ಕೈಗಿಂತಲೂ ಉದ್ದ 
ನಾಗಿರುತ್ತವೆ 
€. ಏಕಲಿಂಗಾಶ್ರಯಿ ಪ್ರಭೇದಗಳು 25. ಮ್ಯು. ಜಿನಿವೆನ್ಸಿಸ್‌ 
00. ಭಿನ್ನಲಿಂಗಾಶ್ರಯಿ ಪ್ರಭೇದಗಳು 26. ಮ್ಯು. ಹೈಮಾಲಿಸ್‌ 
0೦೦. ಯುಗ್ಮಗಳು ಕಂಡುಬಂದಿಲ್ಲ 27. ಮು. ಅಡ್ವೆಂಟಿಷಿಯಸ* 
೩೩೩. ಬೀಜಾಣುಗಳು ಅಂಡಾಕಾರಿತ (1:1-1.5) 
ಶಿ. ಜೆಮ್ಮಗಳು ಇರುತ್ತವೆ 
€. ದೊಡ್ಡ ಕೋಶಗಳೇ ಆಧಾರ ಸ್ಥಳ 
ಗಳಲ್ಲಿರುತ್ತವೆ 28. ಮ್ಕು. ಸಿಲ್ವಾಟಿಕಸ್‌ 
00. ದೊಡ್ಡ ಕೋಶಗಳು ಆಧಾರ ಸ್ಥಳ: 
ಗಳಲ್ಲಿರುವುದಿಲ್ಲ. 
ಗೆ. ಬೀಜಾಣುಗಳು ನಿಯಮಿತ 
ಅಂಡಾಕಾರಿತ 29. ಮ್ಯು. ಗ್ರೈಸಿಯೊ ಲಿಲಾಸಿನಸ್‌ 


dd. ಬೀಜಾಣುಗಳಂ ಚಿಕ್ಕವು ; ಅಂಡಾ 
ಕಾರದಿಂದ ಗೋಳಾಕಾರಿತ 30. ಮ್ಯು. ಅಬಂಡನ್ಸ್‌ 
08. ಜೆಮ್ಮಗಳಿರುವುದಿಲ್ಲ 31. ಮ್ಯು, ಕೊದ್ದಿಕೊಲಸ್‌ 


೩೩೩೩. ಬೀಜಾಣುಗಳು ವಿಭಿನ್ನಬಗೆ, ಅಂಡಾಕಾರಿತ 
ಮತ್ತು ನೀಳಾಕಾರಿತ, ಸಮಸಂಖ್ಯೆಗಳಲ್ಲಿ 
ಕಂಡುಬರುತ್ತವೆ. 32. ಮ್ಮು. ವೇರಿಯನ್ಸ್‌ 


ಮ್ಯ್ಮುಕರೇಲ್ಸ್‌. 41 
21. ಮ್ಯುಕಾರ್‌ ಸೆಬ್ಬಿಲಿಸ್ಟಿಮಸ್‌ ಆಡೆಮನ್ಸ್‌ 

ಬೀಜಾಣುದಾನಿದಂಡಗಳು ಬಣ್ಣರಹಿತ ; ಸರಳ ; ಎರಡು ಅಥವಾ ಮೂರು 
ಅಡ್ಡಕೋಶಭಿಶ್ತಿಗಳು, 2104 ಉದ್ದ, 4-74 ವ್ಯಾಸವಿರುತ್ತವೆ. ಬೀಜಾಣು 
ದಾನಿಗಳು ಗೋಳಾಕಾರಿತ ; ಬಣ್ಣರಹಿತ : ನಯ: 40-45, ವ್ಯಾಸವಿರುತ್ತವೆ. 
ಆಧಾರಸ್ತಂಭವು ಗೋಳಾಕಾರಿತ, ಬಣ್ಣರಹಿತ : 25-354 ವ್ಯಾಸವಿರುತ್ತವೆ. 
ಬೀಜಾಣುಗಳು ಮೊಟ್ಟೆಯಾಕಾರೆ ; ಬಣ್ಣರಹಿತ ; `ದುಂಡುತುದಿಗಳು, 73 
ಯುಗ್ಮಾಣುಗಳು ಮತ್ತು ಕ್ಲಾಮಿಡೊಬೀಜಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ ; ಆಸ್ಟ್ರಿಯ (88), ಕ್ಯೂಬಾ (37), ಜರ್ಮನಿ (137). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೋಲಿನಾ (37). 


22. ಮುಕಾರ್‌ ಲೂಟಿಯಸ್‌ ಲಿನ್ನೈಮನ್‌ 


ಹಾಸು 1.5 ಸೆಮಿ ಎತ್ತರ; ಕಿತ್ತಳೆ ಹಳದಿ ಬಣ್ಣವಿರುತ್ತದೆ. ಪಕ್ಕದ ಚಿಕ್ಕ 
ಕವಲುಗಳು ಮಧ್ಯಾರಂಭಿಗಳಲ್ಲಿ ಬಿಟ್ಟಿರುತ್ತವೆ. ಬೀಜಾಣುದಾನಿದಂಡಗಳು ಬಹಳ 
ನಯವಾಗಿರುತ್ತವೆ. 7-14.5ಿ ಸಾಧಾರಣವಾಗಿ 8-10, ವ್ಯಾಸವಿರುತ್ತವೆ. 
ತಂತುಜಾಲ ಮತ್ತು ಬೀಜಾಣುದಾನಿದಂಡಗಳು ಹಳದಿ ವಸ್ತು ವಿನಿಂದ ತುಂಬಿರುತ್ತವೆ. 
ಬೀಜಾಣುದಾನಿಗಳು ಗೋಳಾಕಾರಿತ, 40-704 ವ್ಯಾಸವಿರುತ್ತವೆ. ಸಾಧಾರಣವಾಗಿ 
50-604, ಮೊದಲಿಗೆ ಬಿಳಿಯಾಗಿದ್ದು, ಅನಂತರ ಹಳದಿ ಬೀಜಾಣುದಾನಿಗಳ ಭಿತ್ತಿ 
ಗಳು ಕರಗುತ್ತವೆ ; ನಯವಾಗಿರುತ್ತ ವೆ. ಆಧಾರಸ್ತಂಭವು ಗೋಳಾಕಾರಿತ; 16-48 
ವ್ಯಾಸ; ಆಗಾಗ್ಗೆ ಎತ್ತರಕ್ಕಿಂತ ಹೆಚ್ಚು ಅಗಲವಿರುತ್ತದೆ: ಬಣ್ಣರಹಿತ ಅಥವಾ ಸ್ವಲ್ಪ 
ಹಳದಿ; ಕಾಲರು ಚಿಕ್ಕ ಒಳಬಾಗಿದ ಮೃದು ಪೊರೆಯಂತಿರುತ್ತದೆ. ಬೀಜಾಣುಗಳು 
ವಿಧವಿಧವಾಗಿದ್ದು, ಮೊಟ್ಟೆಯಾಕಾರದಿಂದ ಕದರಿನಾಕಾರದವರೆಗೆ ಬಹು ಆಕಾರ 
ಗಳಲ್ಲಿರುತ್ತವೆ, 1.5-6 ಅಗಲ * 3-164 ಉದ್ದ, ಕ್ಲಾಮಿಡೊಬೀಜಾಣುಗಳು 
ಇರುವುದು ಕಂಡುಬಂದಿಲ್ಲ. ಯುಗ್ಮಾಣುಗಳು ಗೋಳಾಕಾರಿತ; 40-804 ಅಥವಾ 
ಸಾಧಾರಣವಾಗಿ 60 ವ್ಯಾಸ. ಭಿತ್ತಿಯ ಹೊರಮೇಲ್ಮೈಯಲ್ಲಿ ಚಿಕ್ಕ ಕಪ್ಪು ಉಬ್ಬು , 
ಗಳು ಇರುತ್ತವೆ. 


ಮಣ್ಣಿನಿಂದ : ಜರ್ಮನಿ (106). 
23. ಮ್ಯುಕಾರ್‌ ಬ್ಯಾಸಿಲಿಫಾರ್ಮಿಸ್‌ ಹೆಸ್ಸೆಲ್ಬೀನ್‌ ಡಿ 


ಸಮೂಹಗಳು ವಿವರ್ಣವಾಗಿ, ಕಾಕಿಬಣ್ಣವಿದ್ದು, ಅಂಚು ವಕ್ಪವಾಗಿದ್ದು, 
ಬೀಜಾಣುದಾನಿಯುಳ್ಳ ಸಮೂಹಗಳು ಇರುತ್ತವೆ; : ಕೆಳಭಾಗವು ಬಿಳಿ; ಅನಂತರ 
' ಕೆನೆಯಂತಹ ಬಿಳಿ: : ಕೊನೆಯಲ್ಲಿ ಬೂದುಮಿಶ್ರಿತ ಆಲಿವ್‌: ಹಸುರಾದ ಮಧ್ಯ ಕೇಂದ್ರ 


ಕ 


42 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಭಾಗವು 1.5 ಸೆಮಿವರೆಗೆ ಎತ್ತರವಿದ್ದು, ಮೂರ್ಛೆ ಬರಿಸುವಂತಹ ವಾಸನೆಯುಳ 
ಬೀಜಾಣುದಾನಿದಂಡಗಳು ಇರುತ್ತವೆ. ಇವು ಮೊದೆಲು ಕವಲೊಡೆದಿರುವುದಿಐ್ಲ, ನಂತರ 


ವಿರಳವಾಗಿ ದ್ರಿಮುಖವಾಗಿ ಕವರೊಡೆದಿದ್ದು 5- 1S5u ವಾಸವಿದ್ದು, ಕವಲೊಡೆ 


t< 


ಭಾಗದಿಂದ ಆಡ್ಡಭಿತ್ತಿ ಯುಳ್ಳ ವುಗಳಾಗಿರುತ್ತವೆ. ಪದೇ ಪದೇ ಬಿಃಜಾಣುದಾನಿಯು 
ಸ್ವಲ್ಪ ಕೆಳಗಡೆ ಸಂಕುಚಿತವಾಗಿರುತ್ತೆ ದೆ. ಬೀಜಾಣುದಾನಿಗಳ ಭಿತ್ತಿಯು ನಯವಾಗಿದ್ದು, 
ಶೀಘ್ರವಾಗಿ ಕರಗಿ ದ್ರವವಾಗುತ್ತದೆ. ಆಧಾರಸ್ತಂಭವು ಗೋಳಾಕಾರದಿಂದ ಅಂಡಾ 


ಕಾರ: ಅಂಡಾಕಾರವಿದ್ದಾಗ ಸಾಧಾರಣವಾಗಿ ದೊಡ್ಡ ದುಃ: ಪಾರದರ್ಶಕ: ಕಾಲರ್‌ 
ಲ ಅಥವಾ ಇಲ್ಲವೇ ಇಲ್ಲವೆಂದು ನಿರೂಪಿಸಬಹುದು: ಗೋಳಾಕಾರಿತ, 10-25 

ವ್ಯಾಸವಿದ್ದು, ಸರಾಸರಿ 15-17 ಇರುತ್ತದೆ ಚಿಕ್ಕ ಅಂಡಾಕಾರಿತವುಳ್ಳವು 
26. 6 21 ಪರೆಗಿರುತ್ತದೆ ದ. ಬೀಚಾಣುದಾನಿದಂಡಗಳು ಗಾತ್ರ ದಲಿ ಮತ ತ್ರ ಆಕಾರ 
ದಲ್ಲಿ ಒಂದೇ ಸಮವಿರುತ್ತದೆ. ಬಹಳ ಚಿಕ್ಕವು. ಬ್ಯಾಕ್ಟೀರಿಯಂನ ಆಕಾರಿತ, ಮೆ 
ಯಾಕಾರಿತ, ಕದರಿನಾಕಾರಿತ. ನಿಯಮಿತಾಕಾರ ಅಥವಾ ಒಂದು ಬದಿಗೆ ಚಪ್ಪ 
ಯಾಗಿರುತ್ತವೆ. ಕ್ರಮಾನುಗತವಾಗಿ ಎರಡು ತುದಿಗಳಲ್ಲೂ ಆಳವಾದ ಹರಳುಗಳು 
ಇರುತ್ತವೆ. 3-5.5 1.25 ದೊಡ್ಡ ಕೋಶಗಳು ಆಧಾರ ಸ್ಥಳದಲ್ಲಿದ್ದು ಅವುಗಳಲ್ಲಿ 


! 


ಇ 
ಇ 


ಗ 


of 
ುಣ್ಣೆ ತು ತುಂತುರುಗಳು ತುಂಬಿರುತ್ತವೆ. ಇವುಗಳಲ್ಲಿ ಅಂತಹ ಬೆಳ 'ವಣಿಗೆಯದು , ಇವು 
60/ವರೆಗೆ ವ್ಯಾಸವುಳ್ಳ ವು. ಕ್ಹಾಮಿಡೊಬೀಜಾಣುಗಳು. ಅಂತರ'ಜೆಳವಣಿಗೆಯುತ 
ದಪ್ಪ ಭಿತ್ತಿಯುತ, ತಂತುಜಾಲದಷ್ಟೇ ವ್ಯಾಸವುಳ್ಳ, ಹರಳು ರೂಪದವು ; ಆಯಿಡಿಯ 
ಗಳು ಗೋಳಾಕಾರಿತ; ಆಧಾರ ಸ್ಹಳದೊಳಗಡೆ ಕವಲುಗಳ ತುದಿಯಲ್ಲಿರುತ್ತವೆ ; ಸ ಸ್ವಲ್ಪ 


ಛು 


ಹಳೆದಿಮಿಶ್ರಿತ: ಹರಳು ರೂಪ: ಈಸ್ಟುಗಳಂತೆಯೆಃ ಅಂಕುರ ರೂಪಿತ, 35/ವರೆಗೆ 
ವ್ಯಾಸವಿರುತ್ತವೆ. ಯುಗ್ಮಾಣುಗಳು ಆಧಾರ ಸ್ಥಳಗಳ ಹತ್ತಿರ ಆಲಂಬಕಗಳ ಮೇಲೆ 
ಬಿಟ್ಟಿರುತ್ತವೆ. ಗೋಳಾಕಾರಿತ; ಕಂದು ಬಣ್ಣದಿಂದ ಕಪ್ಪ ಮಿಶ್ರಿತ ಕಂದು; 35-72 


ಬ 


ವ್ಯಾಸವಿರುತ್ತವೆ  ಹೊರಬೀಜಾಣುಗಳು ವಕ್ರವಾಗಿ ಒರಟಾಗಿದ್ದು. ಸಮಲಿಂಗಿ 
ಗಳು. ಆಲಂಬಕಗಳು ಕಂದುಮಿಶ್ಚಿತ ಶ್ರಿತ್ತು ಯುಗ್ಮಾಣುದಾನಿದಂಡದ ಬರಡು ತುದಿಯ 
ಕೆಳಗೆ ರೂಪಿತವಾಗಿರುತ್ತ ನೇರವಾಗಿದ್ದು ಸಮವಿರುತ್ತವೆ 


ನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ವಿಸ್ಕಾನ್‌ಸಿನ್‌ (84). 


24, ಮ್ಯುಕಾರ್‌ ಮೈಕ್ರೊಸ್ಟೋರಸ್‌ ನಾಮಿಸ್ಟೊ ್ಲ್ಲೀವಸ್ಕಿ 

ಸಹನಾಮ ಮ್ಮು. ಸಿಲಿಂಡ್ರೋಸ್ಟೋರಸ್‌ ಲಿಂಗ್‌ಲಾಂಗ್‌ 

ಸಮೂಹಗಳು ಬಿಳಿಮಿಶ್ರಿತ; ವಯಸ್ಸಾದಂತೆ ಹಳದಿ ಮಿಶ್ರಿತ, ಪಿಯರ್‌ 
ಹಣ್ಣಿನ ಮೇಲೆ ಬೆಳೆಸಿದಾಗ, ತಂತುಜಾಲವು ಹತ್ತಿಯಂತಿರುತ್ತದೆ. ಬೀಜಾಣುದಾನಿ 
ದಂಡಗಳು ಕವಲೊಡೆದಿರುವುದಿಲ್ಲ,. 2ಸೆಮಿವರೆಗೆ ಎತ್ತರ, 12-204 ದಪ್ಪ, ಆಧಾರ 


ಮ್ಯುಕರೇಲ್ಸ್‌ 43 


ಸ್ತಂಭದ ಕೆಳಗಡೆ ಬಲವಾಗಿ ಕ್ಷೀಣವಾಗಿರುತ್ತವೆ. ಬೀಜಾಣುದಾನಿಗಳು ಕಂದುವಿಂಶ್ರಿತ, 
30-804 ವ್ಯಾಸ. ಹೆಚ್ಚಾಗಿ 604 : ಎಳೆಯ ಬೀಜಾಣುದಾನಿಗಳಲ್ಲಿ ಮೃದುಪೊರೆಯು 
ಕರಗುವುದಿಲ್ಲ; ಮುಪ್ಪಾದಾಗ ಹೇಗಿದ್ದರೂ ಅದು ಕರಗುತ್ತದೆ. ಆಧಾರಸ್ತಂಭವು 
ಗೋಳಾಕಾರಿತ; ಆಗಲಕ್ಕಿಂತಲೂ ಎತ್ತರವುಳ್ಲೆ, ಕೆಳಗಡೆ ಕ್ಷೀಣಿತವಾಗಿ ದುರ್ಬಲ 
ವಾಗಿರುತ್ತದೆ: ಯಾವಾಗಲೂ ಚಪ್ಪಟೆಯಾದ ಬುಡ ಮತ್ತು ಚಿಕ್ಕಕಾಲರು ಇರುತ್ತದೆ; 
ನೆಯ: 20-704 ಅಗಲ: ಆಗಾಗ ಇಟ್ಟಿಗೆ ಕೆಂಪುಬಣ್ಣದ ವಸ್ತುವು ಇದರಲ್ಲಿ ತುಂಬಿ 
ರುತ್ತದೆ. ಬೀಜಾಣಗಗಳು ನಿಯಮಿತವಾಗಿ ಮೊಟ್ಟೆಯಾಕಾರಿತ; ಪಾರದರ್ಶಕ: ನಯ; 
2-34 ಉದ್ದ: 1.54 ಅಗಲ (4 ಗರಿಷ್ಠ ಉದ್ದ). ಎಳೆಯವಾಗಿದ್ದಾಗ ಗುಂಪಿನಲ್ಲಿ 
ಬೂದಿಯಂತಹ ಬೂದು ಬಣ್ಣ, ಮುಪ್ಪಾದಂತೆ ನೀಲಿಮಿಶ್ರಿತವಾಗುತ್ತವೆ. 
ಮಣ್ಣಿನಿಂದ : ಆಸ್ಟ್ರಿಯ (126), ಜೆಕೊಸ್ಸೊವಾಕಿಯ (129). ಇಂಗ್ಲೆಂಡ್‌ ' 
(15), ಫ್ರಾನ್ಸ್‌ (105), ಜರ್ಮನಿ (245), ಯು. ಎಸ್‌. ಎಸ್‌. ಆರ್‌ (126). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮೈನ್‌ (210), ನ್ಯೂಜರ್ಸಿ (209) 
(210). 
25. ಮ್ಯುಕಾರ್‌ ಜಿನಿವೆನ್ಸಿಸ್‌ ಲೆಂಡ್‌ನೆರ್‌ 
ಹಾಸು ಒತ್ತಾಗಿದ್ದು, ಬಿಳಿ, 2 ಸೆಮಿ ಎತ್ತ ರವಿರುತ್ತದೆ. ಬೀಜಾಣುದಾನಿದಂಡ 
ಗಳು 2 ಸೆಮಿ ಉದ್ದ, 10-154 ಅಗಲ. ಸ್ವಲ್ಪ ಕವಲೊಡೆದು ಗುಂಪುಗಳಲ್ಲಿದ್ದು, 
ಒಂದು ಅಥವಾ ಹೆಚ್ಚು ಬೀಜಾಣುದಾನಿಗಳನ್ನು ಹೊಂದಿರುತ್ತವೆ. ಬೀಜಾಣುದಾನಿ 
ಗಳು ಗೋಳಾಕಾರಿಶ : 66್ಯ ಸರಾಸರಿ ವ್ಯಾಸವಿದ್ದು, ಇದಕ್ಕೆ ಹೊರತಾದವು 80 
ವ್ಯಾಸದವರೆಗೂ ಅಳತೆಯುಳ್ಳೆದ್ದಾಗಿರುತ್ತವೆ. ಕರಗಬಲ್ಲ ಭಿತ್ತಿ, ಹೆಚ್ಚುಕಡಮೆ ಬಣ್ಣ 
ರಹಿತ, ಸಾಧಾರಣವಾಗಿ ಹಳದಿ. ಕಾಲರು ಉಳಿಯುತ್ತದೆ. ಆಧಾರಸ್ತಂಭವು ಅಂಡ 
ಅಥವಾ ದುಂಡಾಕಾರಿತ : ಸ್ವತಂತ್ರ; 30-36 ಅಥವಾ 24 :36್ಕ, ವ್ಯಾಸ. 
ಬೀಜಾಣುಗಳು ನೀಳಾಕಾರಿತ; ಉನ್ನತ: 9-104 ಉದ್ದ » 3.4 ಅಗಲ. 
ಕ್ಲಾಮಿಡೊಬೀಜಾಣುಗಳು ಯಾವಾಗಲೂ ಇರತಿತ್ತವೆ, ಅಪರೂಪಕ್ಕೆ ಆಯಿಡಿಯೊ 
ಬೀಜಾಣುಗಳು ಇರುತ್ತ ವೆ. ಅವುಗಳು ಪಕ್ಕದ ಕವಲುಗಳ ಮೇಲೆ ಬಿಟ್ಟಿರುತ್ತವೆ. 
ಯುಗ್ಮಾಣುಗಳು ಪದೇಪದೇ ಅಕ್ಕಪಕ್ಕದ ಕವಲುಗಳಲ್ಲಿದ್ದರೂ ಅದೇ ಕವಲಿನ ಮಧ್ಯೆ 
ಬಿಟ್ಟಿರುವುದಿಲ್ಲ. 100 ವ್ಯಾಸವಿರುತ್ತವೆ. ಭಿತ್ತಿಯ ಹೊರೆಮೇಲ್ಮೈದಪ್ಪ, 
ಜೊತೆಗೆ ಶಂಕುವಿನಂತೆ ಬೆಳೆದ ಉಬ್ಬುಗಳಿರುತ್ತೆ ವೆ. 
, ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129). ಫ್ರಾನ್ಸ್‌ (105), ಜರ್ಮನಿ 
(245). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನಾ (37), ವಿಸ್ಕಾನ್ಸಿನ್‌ 


44 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


26. ಮ್ಯುಕಾರ್‌ ಹೈಮಾಲಿಸ್‌ ಬೆಹ್‌ಮರ್‌ (ಪ್ಲೇಟ್‌ 1,D,E) 

ಬೀಜಾಣುದಾನಿದಂಡಗಳು ಸಾಧಾರಣವಾಗಿ ಕವಲೊಡೆದಿರುವುದಿಲ್ಲ. ನೇರ 
ವಾಗಿದ್ದು, ಅನಂತರ ಬಾಡಿದಾಗ ಅಂಗಾತ ಮಲಗುತ್ತ ವೆ... ಹಾಸು ಸುಮಾರು 
1 ಸೆಮಿ ಎತ್ತರವಿದ್ದು ನಿಬಿಡವಾಗಿರುತ್ತದೆ. ಸೂಕ್ಷ್ಮ ಹತ್ತಿಯಂತಹ ಬಿಳಿ, 
ಅಪರೂಪಕ್ಕೆ ಬೂದುಮಿಶ್ರಿತ ಹಳದಿ, ಬೀಜಾಣುದಾನಿಗಳು ಗೋಳಾಕಾರಿತ, ಬೂದು 
ಅಥವಾ ಕಂದುವಿಪ್ರಿತ ಹಳದಿ, ಕಣ್ಣಿಗೆ ಕಾಣುವಂತಿದ್ದು, 524 ವ್ಯಾಸವಿರುತ್ತವೆ. 
ಕರಗಬಲ್ಲ ಭಿತ್ತಿಯು ಎಳೆಯ ಸ್ಥಿತಿಯಲ್ಲಿದ್ದಾಗ, ಕಾಲರೊಂದು ಉಳಿಯುತ್ತದೆ. 
ಆಧಾರಸ್ತ ಛವು ಸ್ವತಂತ್ರ : ಗೋಳಾಕಾರಿತದಿಂದ ಅಂಡಾಕಾರಿತ : ಬಣ್ಣರಹಿತ ; 
28-484 (ಗೋಳಾಕಾರಿತ) ಅಥವಾ 25 « 21 (ನಿಂದ 36x29. ಬೀಜಾಣು 
ಗಳು ಸಾಧಾರಣವಾಗಿ ಅಸಮವಿದ್ದು, ಬಹುಸಂಖ್ಯೆಯಥ್ಲಿರುತ್ತ ವೆ. ಇವು ನೀಳಾಕಾರಿತ, 
ಮೊಟ್ಟೆ ಯಾಕಾರಿತ ಅಥವಾ ಮೂತ್ರ ಹಿಂಡಾಕಾರಿತ, 7 ೬ 3.2 (ಮಿತಿಗಳು 3-8.4 x 
2-5.6/) ; ನಯ ; ಪಾರದರ್ಶಕ ; ಮೃದು ತೆಳುಪೊರೆಯಿರುತ್ತದೆ. ತಂತುಜಾಲವು 
ಎಣ್ಣೆತುಂತುರುಗಳನ್ನು ಸಂಗ್ರಹಿಸಿರುವುದರಿಂದ ಮು, ರಾಕ್ಸೈನಾಸ್‌ನಂತೆಯೆ ಕಂಡು 
ಬರುತ್ತದೆ. 

ಮಣ್ಣಿನಿಂದ : ಆಸ್ಟ್ರಿಯ (126), ಕೆನಡ (22), ಜಿಕೊಸ್ಸೋವಾಕಿಯ (129) 
ಡೆನ್ಮಾರ್ಕ್‌ (90), ಈಜಿಪ್ಟ್‌ (142), ಇಂಗ್ಲಂಡ್‌ (60), ಫ್ರಾನ್ಸ್‌ (105), 
ಜರ್ಮನಿ (106) (137), ಗ್ರೀನ್‌ಲಂಡ್‌ (128), ಹಂಗೇರಿ (129), ಭಾರತ 
(185), ಯುಗೋಸ್ಲೋವಿಯ (129) (136), ನಾರ್ವೆ (76), ಸ್ವಿಟ್ಟರ್‌ಲಂಡ್‌ 
(24) (104), ಯು. ಎಸ್‌. ಎಸ್‌, ಆರ್‌ (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ಐಯೋವ (134), ಲೂಸಿಯಾನ 
(37). ಮೈನ್‌ (210), ನ್ಯೂಜರ್ಸಿ (209), ನ್ಯೂಯಾರ್ಕ್‌ (89), ಉತ್ತರ 
ಕರೊಲಿನ (37), ವಿಸ್ಕಾನ್ಸಿನ್‌ (206). 


27. ಮ್ಯುಕಾರ್‌ ಅಡ್ವೆಂಟಿಷಿಯಸ್‌ ಆಡೆಮನ್ಸ್‌ 

ಸಹನಾಮ ಮ್ಯು. ಹ್ಕುಮಿಕೊಲಸ್‌ ರೈಲೊ 

ಬೀಜಾಣುದಾನಿದಂಡಗಳು ಸರಳ, ಮುಂಭಾಗ ಪಾರದರ್ಶಕ 20 ಮಿಮಿವರೆಗೆ 
ಎತ್ತರವುಳ್ಳ ಹಾಸಾಗಿ ರೂಪುಗೊಳ್ಳುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ ; 
80-95 ವ್ಯಾಸ ; ಮೊದಲು ಪಾರದರ್ಶಕ, ನಂತರ ತಿಳಿಬೂದು ; ಸೂಕ್ಷ್ಮಮುಳ್ಳು 
ಮತ್ತು ಕರಗಬಲ್ಲ ಮೃದುಪೊರೆ ಇರುತ್ತವೆ. ಆಧಾರಸ್ತಂಭವು ಮೊದಲಿಗೆ ಗೋಳಾ 
ಕಾರ, ನಂತರ ಮೊಟ್ಟೆಯಾಕಾರಿತ ಅಥವಾ ಘಂಟಾಕಾರಿತ ; ಪಾರದರ್ಶಕ ; ಬಣ್ಣರಹಿತ 
ವಸ್ತುವಿರುತ್ತದೆ ; 40-48 » 48-644 ಮತ್ತು ಬುಡದಲ್ಲಿ ಒಂದು ಕಾಲರನ್ನೊಳ 


ಮ್ಯುಕರೇಲ್ಸ್‌ 45 


ಗೊಂಡಿರುತ್ತದೆ. ಬೀಜಾಣಿಗಳು ಮೊಟ್ಟೆಯಾಕಾರಿತ ಅಥವಾ ಆಯತಾಕಾರ 
8-8.5 x 45-54 ; ನಯ; ಪಾರದರ್ಶಕ ; ಗುಂಪಿನಲ್ಲಿದ್ದಾಗ ಬೂದುಮಿಶ್ರಿತ 
ಕಾಣಿಸುತ್ತವೆ. ಯುಗ್ಮಾಣುಗಳು ಮತ್ತು ಕ್ಲಾಮಿಡೊಬೀಜಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಚೀನ (110), ಜರ್ಮನಿ (245), ಹಾಲಂಡ್‌ (133), 
ಜಪಾನ್‌ (190), ಯು. ಎಸ್‌, ಎಸ್‌. ಆರ್‌ (143) 


28. ಮ್ಯುಕಾರ್‌ ಸಿಲ್ವಾಟಕಸ್‌ ಹೆಗೆಮ್‌ 


ಹಾಸು ಬಿಳಿ ಅಥವಾ ಬೂದು. ಸ್ವಲ್ಪ ನಿಬಿಡವಾಗಿ ಸೂಕ್ಷ್ಮಲೋಮಾಂಗ 
ಗಳಿಂದ ರೂಪಿತಗೊಂಡಿದ್ದು, ಮೇಲ್ಮೈಯಲ್ಲೆಲ್ಲಾ ಆವರಿಸಿರುತ್ತದೆ. ಬೀಜಾಣುದಾನಿ 
ದಂಡಗಳು ಅಪರೂಪಕ್ಕೆ ನೇರಕ್ಕಿದ್ದು, ಹೆಚ್ಚಾಗಿ ವಕ್ರವಾಗಿ ಒಳಬಾಗಿರುತ್ತವೆ, ತುದಿ 
ಯಲ್ಲಿ ಪಕ್ಕಕ್ಕೆ ಕವಲೊಡೆದು ಒಂದು ಅಥವಾ ಎರಡು ಬದಿಯ ಕವಲುಗಳಿರುತ್ತವೆ. 
ಅವು 1 ಸೆಮಿ ಎತ್ತರದಿಂದ 10,,ಅಗಲದವರೆಗಿರುತ್ತವೆ. ಬೀಜಾಣುದಾನಿಗಳು ಚಿಕ್ಕವು; 
ಗೋಳಾಕಾರಿತ ; 70 (ಸರಾಸರಿ 44) ಗಿಂತಲೂ ಹೆಚ್ಚಾಗಿರುವುದಿಲ್ಲ. ಭಿತ್ತಿಯು 
ಕರಗುತ್ತದೆ. ಬುಡದಲ್ಲಿ ಒಂದು ಕಾಲರು ಉಳಿಯುತ್ತದೆ, ಬೀಜಾಣುಗಳು ವಿಎಧಾ 
ಕಾರದ ಗಾತ್ರವಿದ್ದು, ಅಂಡ ಅಥವಾ ಉಪಗೋಳಾಕಾರಿತ ; 4:2 ರಿಂದ 5x3 
(8x 64 ಗರಿಷ್ಠ) ಆಧಾರಸ್ತಂಭವು ಗೋಳಾಕಾರಿತ ಅಥವಾ ಅಂಡಾಕಾರಿತ ; 30 » 
22 ರಿಂದ 20x25, ವ್ಯಾಸವಿರುತ್ತದೆ. ಆಧಾರಸ್ವಳಕ್ಕೆ ಅಂಟಿಕೊಂಡ ಸ್ಥಳಗಳಲ್ಲಿ 
ಕ್ಲಾಮಿಡೊಬಿ:ಜಾಣುಗಳು ಆಸಂಖ್ಯಾತವಾಗಿರುತ್ತವೆ. ಅವುಗಳು ಅಂಡಾಕಾರಿತ 
16-24 ವ್ಯಾಸವುಳ್ಳವು. ನೇರವಾಗಿರುವ ಲೋಮಾಂಗಗಳ ಬುಡದಲ್ಲಿ ಪದೇಪದೇ 
ದಪ್ಪನಾದ ಉಬ್ಬಾದ ಭಾಗಗಳಿದ್ದು, ಇವುಗಳು ಬೇರ್ಪಟ್ಟು ದುಂಡುಕೋಶಗಳು 
ರೂಪಿತಗೊಂಡು 40-60 ವ್ಯಾಸಗಳ ಅಳತೆಯಿದ್ದು, ಅಪರೂಪಕ್ಕೆ ಉದ್ದವಿರುತ್ತವೆ. 


ಮಣ್ಣಿನಿಂದ : `ಕೆನಡ (22), ಚೀನ (110), ಜೆಕೊಸ್ಸೋವಾಕಿಯ (129), 
ಇಂಗ್ಲಂಡ್‌ (60), ಜರ್ಮನಿ (242), ಗ್ರೀನ್‌ಲಂಡ್‌ (120), ಯುಗೋ 
ಸ್ಲೋವಿಯೆ (136), ನಾರ್ವೆ (76), ಸ್ವಿಟ್ಲರ್‌ಲಂಡ್‌ (104). 

ಅಮೆರಿಕ : ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (210), ನ್ಯೂಜರ್ಸಿ 
(209) (210). 


29. ಮ್ಯುಕಾರ್‌ ಗ್ರೈಸಿಯೊ-ಲಿಲಾಸಿನಸ್‌ ಪೋವ 
ಹಾಸು ನಿಬಿಡವಾಗಿದ್ದು, ಇಲಿಯಂತಹ ಬೂದು, 10-15 ಸೆಮಿ ಎತ್ತರ. 

ಬೀಜಾಣುದಾನಿದಂಡಗಳು 8-20 ವ್ಯಾಸವಿದ್ದು, ಮೊದಲಿಗೆ ಸರಳ, ನಂತರ ಅನೇಕ 

ಬಾರಿ ಕವೆಲಾಗಿರುತ್ತವೆ. ಬೀಜಾಣುದಾನಿಗಳು 60-804 ಉದ್ದ ; ಮೊದಲಿಗೆ ಹಳದಿ 


46 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅನಂತರ ಆಳಬೂದು ಅಥವಾ ಹಸುರುಮಿಶ್ರಿತ ; ಕರಗಬಲ್ಲ ಭಿತ್ತಿ ಮತ್ತು ಕಾಲರು 


ಇರುತ್ತದೆ. ಆಧಾರಸ್ತಂಭವು ಸುಮಾರು ಗೋಳಾಕಾರಿತ ; 27-434 ವ್ಯಾಸ, 
ನೀಲಿಮಿಶ್ರಿತಬೂದು. ಬೀಜಾಣುಗಳು ನಿಯಮಿತ, ಅಂಡಾಕಾರ ; 3-4 x 4-6: 
ಪ್ರಕಾಶಮಾನಬೂದು. ಜೆಮ್ಮಗಳು ಇರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ ು; ಇಲಿನಾಯಿಸ್‌ (187). 


30. ಮ್ಯುಕಾರ್‌ ಅಬಂಡನ್ಸ್‌ ಪೋವ 

ಬ್ರೆಡ್ಡಿನ ಮೇಲೆ ನಿಬಿಡವಾಗಿ ರೂಪಿತಗೊಳ್ಳುವ, ನೇರವಾದ, ಹೊಗೆಬೂದು 
ಬಣ್ಣದ ಹಾಸು ಹರಡಿರುತ್ತದೆ. 1.5-3.5 ಸೆಮಿ ಎತ್ತರ. ಬೀಜಾಣುದಾನಿದಂಡ 
ಗಳು 8-23, ವ್ಯಾಸವಿರುತ್ತವೆ. ಮೊದಲಿಗೆ ಸರಳವಾಗಿದ್ದು, ಅನಂತರ ಒಂದರಿಂದ 
3 ಪಕ್ಕದ ಕವಲುಗಳು, ಪುನಃ ಒಂದು ಅಥವಾ ಎರಡು ಸಲ ಕವಶೊಡೆದಿರುತ್ತವೆ. 
ಕವಲುಗಳು ಯಾವಾಗಲೂ ಒಂದು ಬೀಜಾಣುದಾನಿಗಳಲ್ಲಿ ಅಂತ್ಯಗೊಳ್ಳುತ್ತದೆ. ಒಂದು 
ಅಡ್ಡಭಿತ್ತಿಯು ಕವಲೊಡೆಯುವ ಹತ್ತಿರವಿರುತ್ತದೆ. ಬೀಜಾಣುದಾನಿಗಳು ಗೋಳಾ 
ಕಾರಿತ ಅಥವಾ ಉಪಗೋಳಾಕಾರಿತ. ನಯವಾದ ಅಥವಾ ಅತಿಸೂಕ್ಷ್ಮವಾದ 
ಲೋಹದ ಹರಳುಗಳು ಆವೃತವಾಗಿರುತ್ತವೆ: 56-7ಕ್ಟಿ ವ್ಯಾಸ: ಮೊದಲಿಗೆ 
ಹಳದಿ ಮಿಶ್ರಿತ; ಆಳಬೂದುಬಣ್ಣದ ಜೊತೆಗೆ ಹಸುರುಗೆರೆ ಲೇಪಿಸಿದಂತಿರುತ್ತದೆ. 
ಭಿತ್ತಿಯ) ಕರಗಿ, ಒಂದು 'ಕಾಲರು ಉಳಿಯುತ್ತದೆ : ಆಧಾರಸ್ತಂಭವು ಉಪಗೋಳಾ 
ಕಾರಿತದಿಂದ ಪಿಯರ್‌ ಹಣ್ಣಿನಾಕಾರಿತ. ಬಿಡಿಬಿಡಿಯಾಗಿ ಅಥವಾ ಸ್ವಲ್ಪ ಒಗ್ಗೂಡಿದ್ದು 
31-40: 25-35, ನಿರ್ವರ್ಣ ಅಥವಾ ಗೆರೆಲೇಪಿತಬೂದು. ಬೀಜಾಣುಗಳು 
ವೈವಿಧ್ಯಮಯ ;- ಗೋಳಾಕಾರಿತದಿಂದ ಚಿಕ್ಕಮೊಟ್ಟೆಯಾಕಾರಿತ ; 3-5 ಆಥವಾ 
4-5.53-4.5(( ವ್ಯಾಸ ಕ್ಲಾಮಿಡೊಬೀಜಾಣುಗಳು ಮತ್ತು ಹಳದಿಮಿಶ್ರಿತ 
ಗುಳ್ಳೆಗಳು, ಅಡಗಿದ ತಂತುಜಾಲದಲ್ಲಿರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮ್ಯು. ಹೈಮಾಲಿಸ್‌ (ಹೆಗೆಮ್‌ನ ತಿಳಿವಿನಂತೆ)ಗೆ ನಿಕಟವಾಗಿ ಸಂಬಂಧವುಳ್ಳ, ಇದರಲ್ಲಿ 
ಭಿನ್ನತೆಯಾಗಿರುವುದು ಆಧಾರಸ್ತಂಭದ ಆಕಾರ ಹಾಗೂ ಬೀಜಾಣುಗಳ ಆಕಾರ ಮತ್ತು 
ಗಾತ್ರದಲ್ಲಿರುವ ವ್ಯತ್ಯಾಸಗಳು. 

ಮಣ್ಣಿನಿಂದ : ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ಮಿಚಿಗನ್‌ 


ಛು 
(139), 
31. ಮುಕಾರ್‌ ಕಾರ್ಟಿಕೊಟಸ್‌ ಹೆಗೆಮ್‌ 


ಸಮೂಹಗಳು ಬೂದು ಅಥವಾ ಸ್ವಲ್ಪ ನೀಲಿಬೂದು. ಬೀಜಾಣುದಾನಿದಂಡ 
ಗಳು ನೇರಕ್ಕೆ 2ಸೆಮಿ ಎತ್ತರ: ದ್ವಿಮುಖವಾಗಿ ಚಿಕ್ಕ ಮತ್ತು ಉದ್ದಕವಲೊಡೆದು. 


ಮ್ಯುಕರೇಲ್ಲ್‌ 47 


ತುದಿಯಲ್ಲಿ ಒಂದು ಬೀಜಾಣುದಾನಿಯಲ್ಲಿ ಅಂತ್ಯಗೊಂಡಿರುತ್ತವೆ. ಪಕ್ಕದ ಕವಲು 
ಗಳು ಉದ್ದ, ಮ್ಯು. ಸಿಲ್ವಾಟಿಕಸ್‌ನಲ್ಲಿರುವುದಕ್ಕಿಂತಲೂ 2-3ರಷ್ಟು ಉದ್ದೆವಾಗಿರು 
ತ್ವವೆ. ಸಾಧಾರಣವಾಗಿ 600-1504 ದಪ್ಪ. ಆಗಾಗ್ಗೆ ಹೆಚ್ಚುಕಡಮೆ ಬಾಗಿದ್ದು 
ಬೀಜಾಣುದಾನಿಗಳಲ್ಲಿ ಅಂತೈಗೊಂಡಿರುತ್ತವೆ. ಬೀಜಾಣುದಾನಿಗಳು, ಗೋಳಾಕಾರಿತ, 
50-604 ವ್ಯಾಸವಿದ್ದು, ಜೊತೆಗೆ ಕರಗಬಲ್ಲ ಭಿತ್ತಿಯಿರುತ್ತದೆ. ಆಧಾರಸ್ತಂಭವು 
ಮೊಟ್ಟೆಯಾಕಾರಿತ ಅಥವಾ ಸ್ವಲ್ಪ ಅಂಡಾಕಾರಿತ, ಹೆಚ್ಚಾಗಿ ಯಾವಾಗಲೂ ಉದ್ದವು 
ಅಗಲಕ್ಕಿಂತ 3-6 ಹೆಚ್ಚಾಗಿದ್ದು, 27-33 ಆಗಲ » 30-364 ಉದ್ದ ; ಬಣ್ಣ 
ರಹಿತ ವಸ್ತುವು ಇರುತ್ತದೆ ಅಥವಾ ಇರುವುದಿಲ್ಲ. ಸಾಧಾರಣವಾಗಿ ಸ್ಫುಟವಲ್ಲದ 
ಒಂದು ಕಾಲರು ಇರುತ್ತದೆ. ಬೀಜುಣುಗಳುಮೊಟ್ಟೆಯಾಕಾರಿತ ( ಮ್ಯು. ಸಿಲ್ವಾಟಿಕಸ್‌ 
ಂತಲೂ ದೊಡ್ಡದು) 5-7 ೬3.55, ಯುಗ್ಮಾಣುಗಳು ಕಂಡುಬಂದಿಲ್ಲ 
ಮಣ್ಣಿನಿಂದ : ಜರ್ಮನಿ (106), ನಾರ್ವೆ (78). 


32.  ಮ್ಯುಕಾರ್‌ ವೇರಿಯನ್ಸ್‌ ಫೋವ (ಪ್ಲೇಟ್‌ [, ೮) 

ಮೆದೆಯು 1-3.5 ಸೆಮಿ ಎತ್ತರವಾಗಿ ಬ್ರೆಡ್ಡಿನ ಮೇಲೆ ಬೆಳೆಯುತ್ತ ದೆ. ದಂತ 
ಳದಿಯಿಂದ ನಸುಹಸುರು ಬೂದು. ಬೀಜಾಣುದಾನಿದಂಡಗಳು 8-20, ವ್ಯಾಸವಿದ್ದು 
ಲ್ಪ ಅಥವಾ ಅಧಿಕವಾಗಿ ಕವಲೊಡೆದಿರುತ್ತದೆ, ಅಧಿಕ ಸುರುಳಿಯಾದ, ತಿರುಚಿದ 
ಥವಾ ಒಂದಕ್ಕೊಂದು ಹೆಣೆದುಕೊಂಡ, ನಿಬಿಡ ಒರಟು ಅರಳೆಯಂತಹ ಒಂದು 
ಮೆದೆಯು ರೂಪಿತವಾಗಿರುತ್ತದೆ. ಬಹುಫಲಪ್ರದವಾದ ತಂತುದಾರಗಳು ಮತ್ತು 
ಆಧಾರಸ್ತಂಭ ಆಗಾಗ ಇರುತ್ತದೆ. ಬೀಜಾಣುದಾನಿಗಳು ಗೋಳಾಕಾರಿತ ಅಥವಾ 
ಉಪಗೋಳಾಕಾರಿತ ; ನಯ: 60-804 ವ್ಯಾಸ: ಮೊದಲಿಗೆ ಹಳದಿ ಅಥವಾ 
ನಸುಕಿತ್ತಳೆ, ಬಲಿತನಂತರ ಬಹಳ ಆಳಬೂದು, ಹಸುರು ಲೇಪನವಾದಂತೆ ಕಂಡು 
ಬರುತ್ತದೆ. ಭಿತ್ರಿಯು ಕರಗಿ ಬುಡದಲ್ಲಿ ಕಾಲರೊಂದು ಉಳಿಯುತ್ತದೆ. ಆಧಾರ 
ಸ್ತಂಭವು ಸ್ವತಂತ್ರ ಅಥವಾ' ಸ್ವಲ್ಪ ಕೂಡಿಕೊಂಡಿರುತ್ತದೆ. ಆಕಾರದಲ್ಲಿ ಬಹಳ 
ವೈವಿಧ್ಯವಿದೆ. ಉಪಗೋಳಾಕಾರಿತ, ಅರ್ಧಗೋಳಾಕಾರಿತ, ಚಪ್ಪಟೆ ಅರ್ಧಗೋಳಾ 
ಕಾರಿತ ಅಂಡ, ಉರುಳೆಯಾಕಾರ, ಮೊಟ್ಟೆಯಾಕಾರ, ಪಿಯರ್‌ ಹಣ್ಣಿನಾಕಾರ, 
ಪಿಟೀಲಾಕಾರ, ಉರುಳೆ ಶಂಕಾಕಾರ, ಉಪಶಂಕಾಕಾರ ಮತ್ತು ಶಂಕಾಕಾರ. ದೊಡ್ಡ 
ಆಧಾರಸ್ತಂಭವು ಅರ್ಧಗೋಳಾಕಾರಿತದಿಂದ ಶಂಕಾಕಾರ ; ಚಿಕ್ಕ ಆಧಾರಸ್ತಂಭವು 
ಉರುಳೆಯಾಕಾರದಿಂದ ಪಿಯರ್‌ ಹಣ್ಣಿನಾಕಾರ ಮತ್ತು ಪಿಟೇಲಾಕಾರ, 
25-50 x 20-454. ಮೃದುಪೊರೆಗೆ ಬೂದುಬಣ್ಣ . ಹಾಕಿದಂತಿದ್ದು, ಕಿತ್ತಳೆಬಣ್ಣದ 
ವಸ್ತುವು ಇರಬಹುದು ಅಥವಾ ಇರುವುದಿಲ್ಲ. ಬೀಜಾಣುಗಳು ಒಂದೇ ಸಮವಿರುವು 
ದಿಲ್ಲ. ಅಂಡಾಕಾರದಿಂದ ಉಪ ಮೊಟ್ಟೆಯಾಕಾರ ; 4-613-4. ಯುಗ್ಮ್‌ಣು 
ಗಳು ಕಂಡುಬಂದಿಲ್ಲ. ಲ 


at ॥( 


( 


48 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಮೊರಾಕ್ಕೊ (245). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ಮಿಚಿಗನ್‌ 
(139). 


ವಿಭಾಗ ೪ ಫ್ಲೇವಸ್‌ 
ಪ್ರಭೇದಗಳ ಸಂಕೇತ 


೩. ಬೀಜಾಣುಗಳು 5-12, ಉದ್ದ. 
೧. ಬೀಜಾಣುಗಳು ಅಂಡಾಕಾರದಿಂದ 


ಗೋಳಾಕಾರ (1:1-1.3) 33. ಮ್ಯು. ಸ್ಮಿಕ್ಟಸ್‌ 
bb. ಬೀಜಾಣುಗಳು ಮೊಟ್ಟೆಯಾಕಾರ 
(1:1.4-1.7) 34. ಮ್ಮು. ಪೈರಿಫಾರ್ಮಿಸ್‌ 


bbb. ಬೀಜಾಣುಗಳು ನೀಳಾಕಾರ (1:2) 
ಆ. ಹಾಸು ಹಳದಿಗೆ ಬದಲಾಗು 
ವಂತದ್ದು, ಸುವಾಸನಾರಹಿತ 35. ಮ್ಯು, ಫ್ಲೇವಸ್‌ 
00, ಹಾಸು ಬೂದು ಬಣ್ಣಕ್ಕೆ ಬದ 
ಲಾಗುವ ಸುವಾಸನೆಯುಳ್ಳದ್ದು. 36. ಮ್ಯು, ಅಟೆನ್ಶುಯೆಟಸ್‌ 
೩೩. ಬೀಜಾಣುಗಳು 12-204 ಉದ್ದ 
b. ಹಾಸು ಗುಲಾಬಿ ಬಣ್ಣದ್ದು; ಉಣ್ಣೆ 
ಯಂತೆ; ಬೀಜಾಣುದಾನಿ ದಂಡಗಳು 
ಶೀಘ್ರವಾಗಿ ಬಾಡುತ್ನವೆ. 37. ಮ್ಮು. ರುಫೆಸೆನ್ಸ್‌ 


bb. ಹಾಸು ಬಿಳಿ, ಬೀಜಾಣುಗಳ ಜೊತೆಗೆ 
ಹರಳುರೂಪದ ವಸ್ತುವಿರುತ್ತದೆ. 38. ಮ್ಮು. ಓಬ್ಲಾಂಗಿಸ್ಟೋರಸ್‌ 


33. ಮ್ಯುಕಾರ್‌ ಸ್ಥಿಕ್ಸೆಸ್‌ ಹೆಗೆಮ್‌ 

ಹಾಸು ಬೂದುಮಿಶ್ರಿತ ಬಿಳಿ, ಸುಮಾರು 1 ಸೆಮಿ ಎತ್ತರ. ಆಧಾರಸ್ಮಳದಿಂದ 
ಅರ್ಧ ಕೆಳಗಡೆಯಿರುತ್ತದೆ. ಚುಕ್ಕೆ ಗುರುತಿನಂತೆ ಬೀಜಾಣುದಾನಿಗಳಿರುತ್ತವೆ; ಮೊದಲಿಗೆ 
ಬಿಳಿ, ನಂತರ ನಸುಕಂದು; ವಯಸ್ಸಾದಂತೆ ಅಳಕಂದು. ಬೀಜಾಣುದಾನಿದಂಡಗಳು 
ಸರಳ ಅಥವಾ ದ್ವಿಮುಖ ಕವಲೊಡೆದಿದ್ದು, 1 ಸೆಮಿ ಎತ್ತರ, 164 ಅಗಲ, 
ತುದಿಯು ಸ್ವಲ್ಪ ಒಳಬಾಗಿದ್ದು, ಬೀಜಾಣುದಾನಿದಂಡಗಳ ಇರುವಿಕೆಯಿಂದ 


ಮ್ಯುಕರೇಲ್ಲ್‌ 49 


ಮಿತಗೊಂಡಿದೆ. ಬೀಜಾಣುದಾನಿದಂಡಗಳ ಭಿತ್ತಿ ಗಳಲ್ಲಿನ ಸಾಲುಗಳು ಬಲೆಯಂತಿರುತ್ತವೆ. 
ಬೀಜಾಣುದಾನಿಗಳು ಗೋಳಾಕಾರಿತ; ಗುಂಡಾಕಾರ; ಆಧಾರಸ್ತಂಭದ ಕಡೆಗೆ ಚಪ್ಪಟೆ 
ಯಾಗಿದ್ದು, 704 ಎತ್ತರದಿಂದ 88 ಅಗಲ, 1704 ವ್ಯಾಸವಿರುತ್ತದೆ. ಭಿತ್ತಿಯು 
ಕರಗುತ್ತದೆ. ಆದರೆ ಎಲ್ಲ" ಬೀಜಾಣುದಾನಿಗಳಲ್ಲಿ ಅಲ್ಲ. ಆಧಾರಸ್ವಂಭವು ಅಂಡಾ 
ಕಾರಿತ, ಬುಡದಲ್ಲಿ ಸುಮಾರು ಚಪ್ಪಟೆ, ಒಗ್ಗೂಡಿ ಬೆಳೆದಿದ್ದು, 60 44, ಅಥವಾ 
64x 544 (140 x 1104 ಗರಿಷ್ಠ). ಬೀಜಾಣುಗಳು ಉಪಗೋಳಾಕಾರಿತ ಸ್ವಲ್ಪ 
ಮಟ್ಟಿಗೆ ಅಸಮ, Sx6y ಅಥವಾ 6x8, ಅಪರೂಪಕ್ಕೆ 10. ಕ್ಲಾಮಿಡೊ 
ಬೀಜಾಣುಗಳು ಇಲ್ಲ. ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಫ್ರಾನ್ಸ್‌ (105), ನಾರ್ವೆ (76). 
34. ಮ್ಯುಕಾರ್‌ ಪೈರಿಫಾರ್ಮಿಸ್‌ ಫಿಷರ್‌ 

ಹಾಸು ನಿಬಿಡ, ಉಣ್ಣೆಯಂತೆ, 20-30 (ವಿರಳದಿಂದ 50) ಮಿಮಿ ಎತ್ತರ. 
ಮೊದಲಿಗೆ ಬಿಳಿ, ಅನಂತರ ಹಳದಿಮಿಶ್ರಿತ. ಬೀಜಾಣುದಾನಿದಂಡಗಳು 35-50 
ವ್ಯಾಸ, ಕೆಲವು ಪಕ್ಕದ ಕವಲುಗಳಿರುತ್ತವೆ. ಬೀಜಾಣುದಾನಿಗಳು ಮೊದಲಿಗೆ ಬಿಳಿ, 
ಅನಂತರ ಹಳದಿ ಮಿಶ್ರಿತ ಬೂದುಬಣ್ಣದಿಂದ ಕಂದುಮಿಶ್ರಿತ ಕಪ್ಪು, ಸಾಧಾರಣ 
100-300 ವ್ಯಾಸವುಳ್ಳ, ಶೀಘ್ರವಾಗಿ ಕರಗುವ, ಸೂಕ್ಷ್ಮ ಮುಳ್ಳುಳ್ಳ ಭಿತ್ತಿಯಿರು 
ತ್ತದೆ. ಆಧಾರಸ್ತಂಭವು ಬಣ್ಣರಹಿತ, ನಯ ಅಂಡಾಕಾರದಿಂದ ಪಿಯರ್‌ ಹಣ್ಣಿನಾ 
ಕಾರ, ಆಗಾಗ್ಗೆ ಗೋಳಾಕಾರಿತ ಮತ್ತು ಗಾತ್ರವು ಬೀಜಾಣುದಾನಿಗಳ ಗಾತ್ರದಂತೆ. 
ಬೀಜಾಣುಗಳು ಪಾರದರ್ಶಕ; ನಿಯಮಿತ; : ಮೊಟ್ಟೆಯಾಕಾರಿತ; 4: ಕ, ದಿಂದ 
8» 134 ಆದ್ದರಿಂದ ವ್ಯಾಸವು ಉದ್ದಕ್ಕೆ ಪ್ರಮಾಣಾನುಗುಣವಾಗಿ 1:1.4-1.7 
ಆಗುತ್ತದೆ. ಜೆಮ್ಮಗಳು ಕಂಡುಬಂದಿವೆ. ಆದರೆ ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಮೆಕ್ಸಿಕೊ (37). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಅಲಬಾಮ (37). 
35. ಮ್ಯುಕಾರ್‌ ಫ್ಲೇವಸ್‌ ಬೈನರ್‌ 

ಬೀಜಾಣುದಾನಿದಂಡಗಳು 8 ಸೆಮಿ ಎತ್ತರ ೫22-24 ಅಗಲ, ಕವಲುಗಳು 
ಸ್ವಲ್ಪ ಅಥವಾ ಇಲ್ಲ. ಮೊದಲಿಗೆ ಬಣ್ಣರಹಿತ, ಅನಂತರ ಮಾಸಲು ಕಂದುಹಳದಿ. 
ಬೀಜಾಣುದಾನಿಗಳು `ಗೋಳಾಕಾರಿತ; ಬೂದು, ನೀಲಿ ಮಿಶ್ರಿತ, ನಂತರ ಬಿಳಿಯ 
ಜೊತೆಗೆ ಒಂದು ನೀಲಿಮಿಶ್ರಿತ ಲೇಪನವಿದ್ದು, 140-1604 ವ್ಯಾಸವಿರುತ್ತದೆ. 
ಕರಗುವ ಭಿತ್ತಿಯಿದ್ದು, ಲವಣ ಪೊರೆಯಾವೃತವಿದ್ದು, ಕಾಲರೊಂದು ಉಳಿಯುತ್ತದೆ. 
ಬೀಜಾಣುಗಳು ಅಂಡಾಕಾರಿತ; ವಿವಿಧಾಕಾರ; 9.4-12x 4.2. ಕೆಲವುಸಮಯ 
. ಉರುಳೆಯಾಕಾರಿತ. ಅಥವಾ. ಮೂತ್ರಪಿಂಡಾಕಾರಿತ, ' ಶ್ಲೇಷ್ಠದಂತಹ ವಸ್ತುವಿನಲ್ಲಿ . 


50 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆವರಿಸಿರುತ್ತವೆ. ಬಹಳ ದ್ರವವಿದ್ದು, ಬೀಜಾಣುದಾನಿಗೆ ಒಂದು ಬಗೆಯ ಪಾರ 
ದರ್ಶಕ ನೀಲಿ ಬಣ್ಣವನ್ನಿತ್ತಿರುತ್ನದೆ. ಆಧಾರಸ್ತಂಭವು ಮೊದಲಿಗೆ ಗೋಳಾಕಾರಿತ, 
ಅನಂತರ ಸ್ವಲ್ಪ ಅಂಡಾಕಾರಿತ (ಲಿಂಡ್‌ನೆರ್‌ರವರು ಇದು ಪಿಯರ್‌ ಹಣ್ಣಿನಾಕಾರಿತ; 
110 x 904 ಮತ್ತು ಇದಕ್ಕೆ ಒಂದು ಚಪ್ಪಟೆಯಾಹ ಬುಡವಿದೆಯೆಂದು ವರದಿ 
ಮಾಡಿದ್ದಾರೆ). ಸಕ್ಕರೆ ದ್ರಾವಣ ಮಾಧ್ಯಮದಲ್ಲಿ ಬಳಸಿದಾಗ, ಅಂಕುರರೂಪಿತ 
ಕೋಶಗಳು ಈಸ್ಟ್‌ ಸಸ್ಯಗಳಂತೆಯೇ ಕಂಡುಬರುತ್ತವೆ. ಯುಗ್ಮಾಣುಗಳು 
ಮ್ಯು, ರೆಸಿಮೋಸಸ್‌ನಲ್ಲಿರುವಂತೆಯೇ ರೂಪಿತವಾಗುತ್ತವೆ. ಭಿತ್ತಿಯು ಅನೇಕ ಪದರ 
ಗಳಿಂದಾಗಿರುತ್ತದೆ. ಕಂದು ಯುಗ್ಮಾಣುಗಳು ಮಧ್ಯದಲ್ಲಿದ್ದು, ಮ್ಕು, ಮ್ಮುಸಿಡೋ 
ನಲ್ಲಿರುವಂತೆಯೇ ಸೂಕ್ಷ್ಮ ಮುಳ್ಳುಗಳು ಉದ್ದವಾಗಿರುತ್ತವೆ, 150 ವ್ಯಾಸವುಳ್ಳದ್ದು. 

ಮಣ್ಣಿನಿಂದ : ಆಸ್ಟ್ರಿಯ (88) (129), ಜೆಕೊಸ್ಸೊವಾಕಿಯ (129), 
ಫ್ರಾನ್ಸ್‌ (105), ಜರ್ಮನಿ (137), ಯುಗೋಸ್ಲೋವಿಯ (129) (137), 
ನಾರ್ವೆ (76), ಸ್ವಿಟ್ಟರ್‌ಲಂಡ್‌ (104) (129), ಯು. ಎಸ್‌. ಎಸ್‌. ಆರ್‌. 
(143), 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಲೂಸಿಯಾನ (37), ಮೈನ್‌ (210), 
ನ್ಯೂಜರ್ಸಿ (209) (210), ಉತ್ತರ ಕೆರೊಲಿನ (37). 


36. ಮ್ಯುಕಾರ್‌ ಅಟೆನ್ಕೂಯೇಟಸ್‌ ಲಿನ್ನೆಮನ್‌ 

ಮೆದೆಯು ಸಾಧಾರಣವಾಗಿ ಪ್ರಕಾಶ ಬೂದು, 1-1.5 ಸೆಮಿ ಎತ್ತರ; ಸಿಹಿ 
ರುಚಿ, ಹಣ್ಣಿನಂತಹ ವಾಸನೆಯುಳ್ಳೆದ್ದು. ಪ್ರಾಥಮಿಕ ಬೀಜಾಣುದಾನಿದೆಂಡಗಳು 
ಬಲಿಷ್ಠ, ಮಧ್ಯಾರಂಭಿಯಲ್ಲಿ ಕವಲೊಡೆದು ಜೊತೆಗೆ ಪ್ರತಿಯೊಂದು ಕವಲುಗಳು 
ಮುಂಬರಿದು ತೆಳುವಾಗುತ್ತ, 100 ರಿಂದ 1 ಸೆಮಿ ಉದ್ದ, 40 ವರೆಗೆ ವ್ಯಾಸೆ 
ವಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿದಂಡಗಳು, ಕೊನೆಯ ಕವಲುಗಳು ಸುಮಾರು 
8 ವ್ಯಾಸವಿರುತ್ತವೆ. . ಬೀಜಾಣುದಾನಿದಂಡಗಳು ಮೊದಲಿಗೆ ಬಿಳಿ; ನಂತರ 
ಬೂದು ಮಿಶ್ರಿತ ಹಳದಿ ; 20-240 ವ್ಯಾಸವುಳ್ಳವು. ಪ್ರಾಥಮಿಕ ಬೀಜಾಣು 
ದಾನಿಗಳು 100-2004, ಕೊನೆಯ ಚಿಕ್ಕ ಬೀಜಾಣುದಾನಿಗಳು 20-40. ಅಧಾರ 
ಸ್ವಂಭವು (ಆಗಾಗ್ಗೆ ಚಿಕ್ಕ ಬೀಜಾಣುದಾನಿಗಳಿರುವುದಿಲ್ಲ) ಅಂಡಾಕಾರಿತ, 16.7. 
1204 ವ್ಯಾಸವಿದ್ದು 25-1404 ಎತ್ತರ, ಬಣ್ಣರಹಿತ, ಬೀಚ:ಣುದನಿಗಳ 
ಭಿತ್ತಿಯು ಸೂಕ್ಷ್ಮವಾಗಿ ಲವಣ ಪೊರೆಯಾವೃತಗೊಂಡಿದ್ದು , ಕರಗಬಲ್ಲದು. ಚಿಕ್ಕ 
ಕಾಲರೊಂದು ಉಳಿಯುತ್ತದೆ. ಬೀಜಾಣುಗಳು ಉದ್ದ ; ಅಂಡಾಕಾರ ; ವಿವಿಧಾ 
ಕಾರಿತ, 4.5-5 ೬ 8,5-12,. ಕ್ಲಾಮಿಡೊಬೀಜಾಣುಗಳು ಮತ್ತು ಯುಗ್ಯಾಜುಗಳು 
ಕಂಡುಬಂದಿಲ್ಲ. ` 

ಮಣ್ಣಿನಿಂದ : ಜರ್ಮನಿ (106). 


ಮ್ಯುಕರೇಲ್ಲ್‌ 51 
37. ಮ್ಯುಕಾರ್‌ ರುಫೆಸೆನ್ಸ್‌ ಫಿಷರ್‌ 


ಬೀಜಾಣುದಾನಿದಂಡಗಳು ಕವಲೊಡೆಯದೆ, ಉಣ್ಣೆಯಂತೆ ಕುಸಿದು ಹತ್ತಿ 
ಯಂತಹ ಫೆಲ್ಬು ರೂಪಿತವಾಗಿ ಕೆಂಪುಮಿಶ್ರಿತ ಬಣ್ಣವುಳ್ಳದ್ದಾಗಿರುತ್ತದೆ. 2.5 ಸೆಮಿ 
ಉದ್ದ x 15-25 ವ್ಯಾಸವಿರುತ್ತವೆ. ಅವುಗಳು ಆಗಾಗ್ಗೆ ಅಸಮವಾದ ಅಡ್ಡ 
ಭಿತ್ತಿಗಳಿಂದ ಕುಸಿದ ಭಾಗದಲ್ಲಿ ಉಬ್ಬಿದ ಲೋಮಾಂಗಗಳಿಂದ ಬೇರ್ಪಟ್ಟಿರುತ್ತದೆ ; 
ಭಿತ್ತಿಯು ಬಣ್ಣರಹಿತ ; ಕಿತ್ತಳೆ ಕೆಂಪು ಬಣ್ಣದ ಹನಿಗಳಿಂದಾದ ವಸ್ತುವಿರುತ್ತದೆ. 
ಬೀಜಾಣುದಾನಿಗಳು ದೊಡ್ಡವು. 120-150 ವ್ಯಾಸವಿರುತ್ತವೆ. ನಸುಹಳದಿ, 
ಪಾರದರ್ಶಕ ಬೀಜಾಣುದಾನಿಯ ಭಿತ್ತಿಗಳು ನಿಧಾನವಾಗಿ ಕರಗುತ್ತವೆ. ಸ ಶಿಲ್ಪ ಲವಣ 
ಪೊರೆಯಾವೃತ ; ಬಣ್ಣರಹಿತ ; ಪಾರದರ್ಶಕ : ಆಧಾರಸ್ತಂಭವು ಸ್ವತಂತ್ರ : ಗೋಳಾ 
ಕಾರ ಅಥವಾ ಮೊಟ್ಟೆಯಾಕಾರ, : ಗೋಳಾಕಾರಿತ ಅಥವಾ ಉಪಗೋಳಾಕಾರಿತ ; 
46-654 ವ್ಯಾಸವಿದ್ದು ಒಂದು ನಯವಾದ ಬಣ್ಣರಹಿತ ಭಿತ್ತಿಯಿರುತ್ತದೆ. 
ಒಳವಸ್ತುಗಳು ದಟ್ಟವಾಗಿದ್ದು, ಅತಿಶಯವಾದ ಹೊಂಬಣ್ಣವಿರುತ್ತದೆ. ಇದರಿಂದ 
ಬೀಜಾಣುದಾನಿಭಿತ್ತಿಗೆ | ವರ್ಣನೋಟವುಂಟಾಗುತ್ತದೆ. ಬೀಜಾಣುಗಳು ಉನ್ನತ 
ಮಸೂರಾಕಾರಿತ, ಮೊಂಡು ತುದಿಯುತ ಮತ್ತು ಕೀ ಅಗಲದಿಂದ 21(ವರೆಗೆ 
ಉದ್ದವಿರಬಹುದು ; ಬಣ್ಣರಹಿತ : ನಯ. ಯುಗ್ಮಾಣುಗಳು ಮತ್ತು ಕ್ಲಾಮಿಡೊ 
ಬೀಜಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (118), ಇಂಗ್ಲಂಡ್‌ (50) (51). 


38. ಮ್ಯುಕಾರ್‌ ಒಬ್ಲಾಂಗಿಸ್ಟೋರಸ್‌ ನಾಮವೊವ್‌ 


ಹಾಸುಬಿಳಿ, 20-21 ಮಿಮಿವರೆಗೆ ಎತ್ತರ.  ಬೀಜಾಣುಬಾನಿದಂಡಗಳು 
ಅಧಿಕ ಅಥವಾ ಸ್ವಲ್ಪ ದ್ವಿಮುಖಕವಲೊಡೆದು, 20-354 ವ್ಯಾಸವಿರುತ್ತವೆ. 
ಬೀಜಾಣುದಾನಿಗಳು 100-120 ವ್ಯಾಸ; ನೀಲಿಬೂದು ; ಕರಗಬಲ್ಲ ಭಿತ್ತಿಯಿರು 
ತ್ತದೆ. ಆಧಾರಸ್ತಂಭವು ಪಾರದರ್ಶಕ; ಪಿಯರ್‌ ಹಣ್ಣಿನಾಕಾರಿತ ; '70-90ಸೆಮಿ 
` ಉದ್ದ. ಬೀಜಾಣುಗಳು ಅಂಡಾಕಾರಿತದಿಂದ ಉರುಳೆಯಾಕಾರಿತ ; ನಿಯಮಿತ: 
ವಿವಿಧಾಕಾರ ; ಶ್ಲೇಷ್ಮದಲ್ಲಿ ಮುಚ್ಚಿದ್ದು, 5.5-8 ಮತ್ತು 10-20, ಅಸಂಖ್ಯಾತ 
ಚಿಕ್ಕ ಎಣ್ಣೆ ತುಂತುರುಹನಿ ತುಂಬಿಕೊಂಡಿರುತ್ತವೆ. ಜೆಮ್ಮಗಳು ಮತ್ತು ಯುಗ್ಮಾಣು' 
ಗಳು ಕಂಡುಬಂದಿಲ್ಲ. ' ಮ್ಯುಕಾರ್‌ ಫ್ಲೆವಸ್‌ಗಿಂತಲೂ ಸ್ವಲ್ಪ ದಪ್ಪವಾದ ಬೀಜಾಣು 
ಗಳಿವೆ. '` | 
ಮಣ್ಣಿನಿಂದ: ಯು. ಎಸ್‌. ಎಸ್‌. ಆರ್‌ (143). 


52 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ವಿಭಾಗ 17] ಮ್ಯುಸಿಡೊ 
ಪ್ರಭೇದಗಳ ಸಂಕೇತ 


೩. ಬೀಜಾಣುಗಳು 5-15 ಉದ್ದ. 
b. ಬೀಜಾಣುಗಳು ನಿಯಮಿತವಾಗಿ ಉರುಳೆಯಾಕಾರದಿಂದ 


ಮೊಟ್ಟೆಯಾಕಾರಿತ 
ಎ. ಬೀಜಾಣುದಾನಿಗಳು ಹಳದಿಯಿಂದ ಬೂದು ನೀಲಿ; 
ಬೀಜಾಣುಗಳು 8-124 ಉದ್ದ 36. ಮ್ಯು. ಮ್ಯುಸಿಡೊ 
€0. ಬೀಜಾಣುದಾನಿಗಳು ಬೂದುಬಣ್ಣದಿಂದ ಕಪ್ಪು; 
ಬೀಜಾಣುಗಳು 6-8 ಉದ್ದ. 40. ಮ್ಯು ಸಾಟುರೈನಸ್‌ 
bb. ಬೀಜಾಣುಗಳು ಅನಿಯಮಿತವಾಗಿ ಅಂಡಾಕಾರದಿಂದ 
ಗೋಳಾಕಾರಿತ. 41, ಮ್ಮು. ಆಲ್ಫೊಎಟರ್‌ 
೩೩. ಬೀಜಾಣುಗಳು 304 ಉದ್ದ 42. ಮ್ಯು. ಮ್ಯುಸಿಲೇಜಿನಸ್‌ 


39. ಮುಕಾರ್‌ ಮ್ಯುಸಿಡೊ (ಲಿನ್ನೆ) ಬ್ರಿಫೆಲ್ಡ್‌ 

ಸಹನಾಮ ಮ್ಯು. ಬ್ರಿಸಿಪೆಸ್‌ ರಿಯಸ್‌ 

ಮ್ಕು. ಪ್ರಾಲಿಫೆರಸ್‌ ಪಾಸ್ಟಕೋವಿಚ್‌ 

ಬೀಜಾಣುದಾನಿದಂಡಗಳು ನೇರವಾಗಿದ್ದು, ಬಹಳ ಎತ್ತರಿಸಲಾದ ಹಾಸಾಗಿ 
ರೂಪಿತವಾಗಿ 15 ಸೆಮಿ ಎತ್ತರದವರೆಗಿದ್ದು, ಹೊಳಪಾದ, ಕವಲೊಡೆಯದೆ, 2-15 
ಸೆಮಿ ಎತ್ತರ» 30-40 ವ್ಯಾಸವಿರುತ್ತವೆ. ಅಡ್ಡಳಿತ್ತಿಗಳಿಲ್ಲ; ಭಿತ್ತಿ ಬಣ್ಣ 
ರಹಿತ; ನಯ; ಒಳವಸ್ತುವು ಬಣ್ಣರಹಿತ, ಅಸ್ಪಷ್ಟ ಹಳದಿ. (ಬಹಳ ಅಪರೂಪಕ್ಕೆ 
ಕವಲೊಡೆದಿದ್ದು ಜೊತೆಗೆ ಅತಿಚಿಕ್ಕ ಬೀಜಾಣುದಾನಿಗಳಿರುತ್ತವೆ). ದೊಡ್ಡದಾದ 
ಬೀಜಾಣುದಾನಿಗಳು, 100-200 ವ್ಯಾಸವಿದ್ದು, ಮೊದಲಿಗೆ ಹಳದಿ ಅನಂತರ 
ಆಳಬೂದು ಅಥವಾ ಕಂದುಮಿಶ್ರಿತ ಕಪ್ಪು. ಬೀಜಾಣುದಾನಿಯ ಮೃದು ತೆಳುಪೊರೆ 
ಶೀಘ್ರವಾಗಿ ಕರಗಿ, ಕಾಲರೊಂದು ಉಳಿಯುತ್ತದೆ ; ಇದು ಸೂಜಿಯಾಕಾರದ 
ಕ್ಯಾಲ್ಷಿಯು ಹರಳುಗಳ ಲವಣಪೊರೆಯಾವೃತವಾಗಿರುತ್ತದೆ. ಆಧಾರಸ್ತಂಭವು 
ಸ್ವತಂತ್ರ ; ಉರುಳೆಯಾಕಾರ ಅಥವಾ ಘಂಟಾಕಾರ ಅಥವಾ ಗೋಳಾಕಾರ, 70- 
1404 ಉದ್ದ * 50-804 ಆಗಲ, ಜೊತೆಗೆ ಬಣ್ಣರಹಿತ ಭಿತ್ತಿ ಮತ್ತು ಕೆಂಪು 
ಕಿತ್ತಳೆ ಒಳವಸ್ತುವಿರುತ್ತದೆ. ಬೀಜಾಣುಗಳು ಮೊಟ್ಟೆ [ಯಾಕಾರ ಅಥವಾ ಉಪ 
ಉರುಳಿಯಾಕಾರ ; ಅಗಲದೆರಡರಷ್ಟು ಉದ್ದಜಾಸ್ತಿಯಿರುವ, ಅಸಂಖ್ಯಾತ ವಿವಿಧಾ 
ಕಾರಗಳು ಒಂದೇ ಬೀಜಾಣುದಾನಿಯಲ್ಲಿರುತ್ತವೆ ; 6-12, ಉದ್ದು * 3-6 ಅಗಲ 


ಮ್ಯುಕರೇಲ್ಲ್‌ 53 


(16.84 ಉದ್ದವೆ ಮಿತಿ. ಒಂದು ನಯ, ಪಾರದರ್ಶಕ ಭಿತ್ತಿಯಿರುತ್ತದೆ, 
ಅಸ್ಪಷ್ಟವಾದ ಹಳದಿ ಆಥವಾ ಬಣ್ಣರಹಿತ ವಸ್ತುವಿರುತ್ತದೆ. ಯುಗ್ಮಾಣುಗಳು 
ಗೋಳಾಕಾರಿತ ; 90-25 ವ್ಯಾಸವಿರುತ್ತವೆ. ಹೊರಗಿನ ಭಿಶ್ತಿಯು ಕಪ್ಪು; 
ದಪ್ಪವಿದ್ದು ಎದ್ದು ಕಾಣುವಂತಹ ಗುಳ್ಳಿಗಳಿರುತ್ತವೆ ; ಕಠಿಣ ಮತ್ತು ಒಡೆಯುವಂತಿ 
ರುತ್ತದೆ. ಒಳಭಿತ್ತಿಯು ಬಣ್ಣರಹಿತ ; ಜೊತೆಗೆ ಸ್ವಲ್ಪವಾಗಿ ಕಾಣುವಂತಹ ಗುಳ್ಳೆ 
ಉಬ್ಬುಗಳಿರುತ್ತವೆ.. ಮೊದಲನೆಯದರಿಂದ ಆವರಿಸಿರುತ್ತವೆ. ಯುಗ್ಮಾಣುಗಳು 
ಮೊಳೆತನಂತರ ಬೀಜಾಣುದಾನಿಗಳನ್ನು ಕವಲೊಡೆಯುವ ಬೀಜಾಣುದಾನಿದಂಡಗಳ 
ಮೇಲೆ ಬಿಡುತ್ತವೆ. ಕ್ಲಾಮಿಡೊಬೀಜಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಆಸ್ಟ್ರಿಯ (126), ಜೆಕೊಸ್ಸೊವಾಕಿಯ (129), ಈಜಿಪ್ಟ್‌ 
(156), ಇಂಗ್ಲಂಡ್‌(50), ಫ್ರಾನ್ಸ್‌(105), ಜರ್ಮನಿ (6), ಯುಗೋಸ್ಲೋವಿಯ 
(136), ನಾರ್ವೆ (76). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಯಾರ್ಕ್‌ (89), ಉತ್ತರ 
ಕೆರೋಲಿನ (37), 


40. ಮ್ಯುಕಾರ್‌ ಸಾಟುರೈನಸ್‌ ಹೆಗೆಮ್‌ 


ಸಮೂಹಗಳು ಯಾವಾಗಲೂ ಸಾಧಾರಣವಾಗಿ ಆಳ ಬಣ್ಣದವು. ಸಾಧಾರಣ 
ವಾಗಿ ಸತುಬೂದು. ಅಥವಾ ಸತುಕಪ್ಪು, ಆದರೆ ಕೆಲವು ಸಲ ನೀಲಿಕಪ್ಪು ಸಹ ಕಂಡು 
ಬರುತ್ತದೆ. ಬೀಜಾಣುದಾನಿದಂಡಗಳು ವಿವಿಧ ಎತ್ತರಗಳುಳ್ಳವು. ಕೆಲವು ಚಿಕ್ಕವು, 
ಕೆಲವು ಎತ್ತರ. ಚಿಕ್ಕವು 1-2 ಮಿಮಿ ಎತ್ತರ ; ಸಾಧಾರಣವಾಗಿ ಅತಿಯಾಗಿ 
ಕವಲೊಡೆದಿದ್ದು ಏಕ ಅಥವಾ ದ್ವಿಮುಖ ಬೆಳವಣಿಗೆಯಲ್ಲಿ ಮತ್ತು ಒಂದು ಸತುಕಪ್ಪು 
ಅಥವಾ ನೀಲಿಗಪ್ಪು ಹಾಸಿನಲ್ಲಿ ದೊಡ್ಡಬೀಜಾಣುದಾನಿಗಳು ರೂಪಿತಗೊಳ್ಳುತ್ತವೆ. 
ಎತ್ತರದವು, 2-3 ಸೆಮಿ ಎತ್ತರ, ಹೆಚ್ಚು ಕಡಮೆ ಚೆಲ್ಲಾಪಿಲ್ಲಿಯಾಗಿ, 20-25, ದಪ್ಪ 
ಮತ್ತು ಮೊದಲಲ್ಲಿ ನೇರವಾಗಿ, ನಂತರ ಬಾಗಿದ್ದು, ಏಕಮುಖವಾಗಿ ಕವಲೊಡೆದಿರು 
ತ್ತವೆ, ಉದ್ದಕವಲುಗಳು ಮತ್ತು ವಿಶಿಷ್ಟ ಸತು ಬೂದು ಬಣ್ಣದವು ಇರುತ್ತವೆ... 
ಚಿಕ್ಕ ಕವಲುಗಳ ಬೀಜಾಣುದಾನಿಗಳು ಮೊದಲು ಪ್ರಕಾಶಮಾನ ಮೇಣಹಳದಿ, 
ಅನಂತರ ನೀಲಿಬೂದು. ಮತ್ತು ಕೊನೆಯಲ್ಲಿ ಬಲಿತಾಗ ಹೆಚ್ಚು ಕಡಮೆ ಕಪ್ಪು, ವಿವಿಧಾ 
ಕಾರಗಳಲ್ಲಿ, ಸಾಧಾರಣವಾಗಿ 45-1804 ವ್ಯಾಸವಿರುತ್ತವೆ. ಒಂದು ಕರಗಬಲ್ಲ 
ಭಿತ್ತಿಯಿದ್ದು, ಕಾಲರೊಂದು ಮಾತ್ರ ಉಳಿಯುತ್ತದೆ. ಆಧಾರಸ್ತಂಭವು ಅಂಡಾಕಾರ, 
ಅಪರೂಪಕ್ಕೆ ಉರುಳೆಯಾಕಾರ, ಎತ್ತರವಾದ ಪದೇ ಪದೇ ಬುಡದಲ್ಲಿ ಕುಸಿಯುವ 
ಕವಲುಗಳ ಮೇಲಿನ ಬೀಜಾಣುದಾನಿಗಳಲ್ಲಿದ್ದು, 60-1004 ಎತ್ತರ ೬ 50-90, 
. ಅಗಲವಿರುತ್ತದೆ. ದ್ವಿತೀಯಕ ಬೀಜಾಣುದಾನಿಗಳು, 35-704 ಎತ್ತರ 25-50 
ಅಗಲ, ಬೀಜಾಣುಗಳು ನಿಯಮಿತವಾಗಿ ವಸಾ.ರಜಾದ ಮೊಟಿ,ಯಾಕಾರಿತ, 6-8» 


54 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


4-6 ಮತ್ತು ಕೆಲವು ಚಿಕ್ಕಗೋಳಾಕಾರಿತಗಳು, 4-4.5, ವ್ಯಾಸವುಳ್ಳವು. 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ ; ಜೆಕೊಸ್ಸೊವಾಕಿಯ (129). ಜರ್ಮನಿ (105) (245), 
ನಾರ್ಪೆ (78). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209). 
41, ಮ್ಯುಕಾರ್‌ ಆಲ್ಫೊಎಟರ್‌ ನಾವುಮೊವ್‌ 

ಹಾಸು ಬಿಳಿಯದು, ದಪ್ಪ, 30-80 ಮಿಮಿ ಎತ್ತರ, ಪ್ರಾಥಮಿಕ ಶಿಫಾವೃಂತ 
ಗಳು ವಿರಳ. ದ್ವಿತೀಯವು ಅಸಂಖ್ಯಾತವಾಗಿ ಹಿರಿಯ ವರ್ಧನಗಳಲ್ಲಿರುತ್ತವೆ. 
ಬೀಜಾಣುದಾನಿಗಳು ಮೊದಲಿಗೆ ಹಳದಿ ಊದು ಮಿಶ್ರಬಣ್ಣ, ನಂತರ ಕಪ್ಪು, 200- 
400. ಬೀಜಾಣುದಾನಿಗಳ ಭಿತ್ತಿಗಳು ಒರಟು. ಹೆಚ್ಚುಕಡಮೆ ಶೀಘ್ರವಾಗಿ 
ಕರಗುತ್ತವೆ. ಬೀಜಾಣುದಾನಿದಂಡಗಳು ನೇರವಾಗಿದ್ದು, 20-90 ವ್ಯಾಸವಿರುತ್ತವೆ. 
ವರ್ಧನವು ಎಳೆಯದಾಗಿದ್ದಾಗ ಬಿಳಿಯಾಗಿರುತ್ತದೆ. ಆಧಾರಸ್ತಂಭವು ಉರುಳೆಯಾ 
ಕಾರದಿಂದ ಪಿಯರ್‌ ಹಣ್ಣಿನಾಕಾರ, 250 ಮಿಮಿವರೆಗೆ ಎತ್ತರ... ಬೀಜಾಣುಗಳು 
ವವಿಧಾಕಾರ : ಅಂಡಾಕಾರದಿಂದ ಹೆಚ್ಚು ಕಡಮೆ ಗೋಳಾಕಾರ : 5-154 ಉದ್ದ. 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (106), ಫ್ರಾನ್ಸ್‌ (105). 


42, ಮ್ಯುಕಾರ್‌ ಮ್ಯುಸಿಲೇಜಿನಸ್‌ ಬ್ರಿಫೆಲ್ಡ್‌ 


ಮ್ಯು. ಮ್ಯುಸಿಡೊಕ್ಕಿಂತಲೂ ಕಂದುಕಪ್ಪು, ಮೊದಲು ಹಳದಿ. ಬೀಜಾಣು 
ದಾನಿಗಳು ತುಂಬಾ ನಿಧಾನವಾಗಿ ಕರಗಬಲ್ಲ ಭಿತ್ತಿಯಿಂದ ಬೇರ್ಪಡೆಯಾಗಿವೆ. 
ಬೀಜಾಣುಗಳು 30 ಉದ್ದ. 


ಮಣ್ಣಿನಿಂದ: ಫ್ರಾನ್ಸ್‌ (105). 


ಅನಿರ್ದಿಷ ಕ ಸ್ಥಾನದ ಪ್ರಭೇದಗಳೂ 
ಮ್ಯುಕಾರ್‌ ಹೆಟಿರೋಸ್ಟೋರಸ್‌ ಫಿಷರ್‌ 
ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129) ` 
ಮ್ಯುಕಾರ್‌ ಹೈಗ್ರೊಪೈಲಸ್‌ ಆಡೆಮನ್ಸ್‌ 
ಮಣ್ಣಿನಿಂದ : ಜರ್ಮನಿ (137), 
ಮ್ಯುಕಾರ್‌ ವುಲ್ಫಿ ನೀಲ್‌ಸೆನ್‌ 
ಮಣ್ಣಿನಿಂದ : ಗ್ರೀನ್‌ಲಂಡ್‌ (128). 


ಮ್ಮುಕರೇಲ್ಲ್‌ 


35 


(8) ಜೈಗೊರಿಂಕಸ್‌ ವುಯಿಲ್ಲೆಮಿನ್‌ (ಪ್ಲೇಟ್‌ 11, AB) 


ಬಂಜೆ ಬೀಜಾಣುದಾನಿಗಳನ್ನು ಮತ್ತು ಯುಗ್ಮಾಣುಗಳನ್ನು ಬಿಟ್ಟಿರುತ್ತವೆ. 


ತಂತುದಾರವು ಮುಂಬರಿದು ಸಾಗುವ, ಕವಲೊಡೆದ, ಅಸಮವಾದ, ಕೆಲವುಸಲ 
ಗೆಣ್ಣುಗೆಣ್ಣಾದ, ಮುಳುಗಿದ, ಅಂಗಾತ ಅಥವಾ ಹತ್ತಿಯಂತೆ ಮೇಲ್ಭಾಗದಲ್ಲಿ ಹಾಸಾಗಿ 
ರೂಪಿತಗೊಂಡಿರುತ್ತದೆ. ಕ್ಲಾಮಿಡೊಬೀಜಾಣುಗಳು ನಯವಾಗಿರುತ್ತವೆ. ಮಧ್ಯಂತರ 
ದಲ್ಲಿ ಬೆಳೆದ ಅಥವಾ ಅಗ್ರಭಾಗದಲ್ಲಿರುವ ಬೀಜಾಣುದಾನಿದಂಡಗಳು ಒಂಟಿ ಅಥವಾ 
ವಕ್ರವಾದ ದ್ವಿಮುಖ ಬೆಳವಣಿಗೆ ವ್ಯವಸ್ಥೆಯಲ್ಲಿ, ಮಾದರಿ ಬೀಜಾಣುದಾನಿಗಳು ಅಥವಾ 





ಚಿತ್ರ 8, ಜೈಗೊರಿಂಕಸ್‌ ಇ. ಶರೀರಪ್ಪಕೃತಿ 


bb. ಬೀಜಾಣುದಾನಿದಂಡ 
ಬೀಜಾಣುಗಳು 


೦. ಬೀಜಾಣುದಾನಿ 
6. ಯುಗ್ಮಾಣು. 


ಅಪೋ 
ಫೈಸಿಸ್‌ಗಳಲ್ಲಿ ಒಂದೇ ಸಮವಾದ 
ಬೀಜಾಣುದಾನಿಗಳಿರುತ್ತವೆ. ಕರಗ 
ಬಲ್ಲ ಭಿತ್ತಿ, ಆಧಾರಸ್ತ ಂಭದ ಜೊತೆಗೆ 
ಒಗ್ಗೊಡಿ ಬೆಳೆದ ಬುಡ, ಇದರ 
ಕರಗುವಿಕೆಯಿಂದ ಕಾಲರು ಉಳಿ 
ಯುತ್ತದೆ. ಬೀಜಾಣುಗಳು ಅಸಂ 
ಖ್ಯಾತ, ಅತಿ ಸೂಕ್ಷ್ಮ, ನಯವಾಗಿ 
ರುತ್ತವೆ. ಯುಗ್ಮಾಣುಗಳು ವೈವಿಧ್ಯ 
ಮಯ, ಉಬ್ಬು ಗುರುತುಳ ವು. 
ಯುಗ್ಮಕದಾನಿಗಳು ಬಹಳ ಅಸಮ 
ತಂತುದಾರಗಳಲ್ಲಿ ಬಿಟ್ಟಿರುತ್ತವೆ. 
ಒಂದು ನೇರವಾಗಿದ್ದು, ಚಿಕ್ಕದಾಗಿ 
ರುತ್ತದೆ, ಇನ್ನೊ. ಂದು ಬಾಗಿದ್ದು, 


ದಪ್ಪವಾಗಿರುತ್ತದೆ. ತುದಿಯಲ್ಲಿ ತಿರುಚಿದ ಪಿಯರ್‌ಹಣ್ಣಿನಾಕಾರವಾಗಿರುತ್ತದೆ. 


a. 


bb. ಬೀಜಾಣುಗಳು, 35-74 ವ್ಯಾಸ 
೩೩, 


ಜೈಗೊರಿಂಕಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


ಬೀಜಾಣುಗಳು ಗೋಳಾಕಾರಿತ 
0. ಬೀಜಾಣುಗಳು 2-3 ವ್ಯಾಸ 


ಬೀಜಾಣುಗಳು ನೀಳಾಕಾರಿತ 


10, ಬೀಜಾಣುಗಳು 4x2. 
ಏರಿ. ಬೀಜಾಣುಗಳು 7x4 


1, ಜೈ. ಹೆಟೆರೊಗ್ಳಾಮಸ್‌ 
2, ಜೈ. ಎಕ್ಟೊನೆನ್ಸ್‌ 


3. ಜೈ. ವುಯಿಲ್ಲೆಮಿ 


56 ಮಣ್ಣು ಶಿಲೀಂಧ್ರಗಳ ಕೈಪಿಡಿ ' 


€. ಯುಗ್ಮಾಣುಗಳ ಮೇಲಿನ ಉಬ್ಬುಗಳು 
6-74 ಉದ್ದ 4, ಜೈ. ಮಾಕ್ರೊಕಾರ್ಪಸ್‌ 
೧೦. ಯುಗ್ಮಾಣುಗಳ ಮೇಲಿನ ಉಬ್ಬುಗಳು 
5ಟಗಿಂತಲೂ ಕಡಮೆ ಉದ್ದ 
6, ಯುಗ್ಮಾಣುಗಳು ಸರಾಸರಿ 


354 ವ್ಯಾಸ 5, ಜೈ. ಮೊಹಿಲೆರೈ 
dd. ಯುಗ್ಮಾಣುಗಳು ಸರಾಸರಿ 
684.ವ್ಮಾಸ 6. ಜೈ. ಜಪಾನಿಕಸ್‌ 


1. ಜೈಗೊರಿಂಕಸ್‌ ಹೆಟಿರೊಗ್ಯಾಮಸ್‌ ವುಯಿಲ್ಲಿ ಮಿನ್‌ 

ಸಹನಾಮ ಮ್ಯುಕಾರ್‌ ಹೆಟಿರೊಗ್ಯಾಮಸ್‌ (ವುಯಿಲ್ಲೆ ಮಿನ್‌) ಲೆಂಡ್‌ನೆರ್‌. 

ಬೀಜಾಣುದಾನಿದಂಡಗಳು ನೇರವಾಗಿದ್ದು, 2 ಮಿಮಿ ಎತ್ತರ «12-15 
ಅಗಲ; ಕೆಲವು ಸಲ ಸರಳ. ಬೀಜಾಣುದಾನಿದಂಡವೊಂದರಲ್ಲಿ ಅಂತ್ಯಗೊಳ್ಳುತ್ತದೆ; 
ಹೆಚ್ಚಾಗಿ ಕವಲೊಡೆದಿದ್ದು; ಸಾಮಾನ್ಯವಾಗಿ ಎರಡು ಮತ್ತು ಕೆಲವುಸಾರಿ 4 ಕವಲು 
ಗಳು ಪರಸ್ಪರ ಅಭಿಮುಖ ಅಥವಾ ವೃತ್ತದಲ್ಲಿ ಬಿಟ್ಟಿರುತ್ತವೆ. ಎಲ್ಲವೂ ಬೀಜಾಣು 
ದಾನಿಗಳಲ್ಲಿ ಅಂತ್ಯಗೊಂಡಿರುತ್ತ ವೆ. ಬೀಜಾಣುದಾನಿಗಳು ಸಮವಾಗಿದ್ದು: ಗೋಳಾ 
ಕಾರಿತ; 50-60 ವ್ಯಾಸ; ಕಪ್ಪ: ಭಿತ್ತಿಯು ಕರಗಿ, ಲವಣ ಪೊರೆಯಾವ್ಮತವಾದ 
ಕಾಲರೊಂದು ಉಳಿಯುತ್ತದೆ. ಯುಗ್ಮಾಣುಗಳು ರೂಪಿತವಾಗುವಾಗ ಭಿತ್ತಿಗಳು 
ಶಾಶ್ವತವಾಗಿದ್ದು ಆಧಾರಸ್ತ ಂಭವು ಗೋಳಾಕಾರಿತ; ನಯವಾಗಿರುತ್ತದೆ. ಬೀಜಾಣು 
ಗಳು ದುಂಡಗೆ, 2-3, ವ್ಯಾಸ; ನಯವಾಗಿರುತ್ತವೆ. ಯುಗ್ಮಾಣುಗಳು ಬೀಜಾಣು 
ದಾನಿದಂಡಗಳಲ್ಲಿ ಅಥವಾ ವಿಶೇಷ ಲೋಮಾಂಗಗಳ ಮೇಲೆ, ದ್ವಿಮುಖ ಬೆಳೆವಣಿಗೆ 
ಯಾದ ಕವಲುಗಳಲ್ಲಿ ಬಿಡುತ್ತವೆ. ಯುಗ್ಮಕದಾನಿಯು ಎರಡು ಕವಲಾದ ಲೋಮಾಂಗ 
ಗಳಲ್ಲಿ, ಒಂದು ನೇರವಾದದ್ದು, ಇನ್ನೊಂದು ಬಾಗಿದ್ದು, ದಪ್ಪನಾಗಿರುವುದರಲ್ಲಿರುತ್ತ ದೆ. 
ಯುಗ್ಮಾಣುಗಳು ವಿವಿಧಾಕಾರ; 45-1504 ವ್ಯಾಸ; ಹೊರಭಿತ್ತಿಯು ಮೇಲ್ಮೈ 
ಕಂದು, ಮುಳ್ಳುಗಳ ಜೊತೆಗೆ ಕಪ್ಪು ಬಿಂದುಗಳು ಇರುತ್ತವೆ. ತಟ್ಟೆ ಗಳಂತೆ ಕೂಡಿದ 
. ಓಳಭಿತ್ತಿ ಯಲ್ಲಿ ಸರಳ ಉಬ್ಬುಗಳಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ಮಧ್ಯಂತರ 
ಅಥವಾ ಅಗ್ರಭಾಗದಲ್ಲಿದ್ದು ಮೊಟ್ಟೆಯಾಕಾರಿತ ಅಥವಾ ಗೋಳಾಕಾರಿತ 
(20x 254). 

ಮಣ್ಣಿನಿಂದ : ಕೆನಡ (22), ಜೆಕೊಸ್ಸೊವಾಕಿಯ (129), ಯುಗೋಸ್ಲೋ 
ವಿಯ (136), ಯು.ಎಸ್‌.ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ರೋಡ್‌ ಐಲೆಂಡ್‌ (150). 


ಮ್ಯುಕರೇಲ್ಸ್‌ 57 


2. ಜೈಗೊರಿಂಕಸ್‌ ಎಕ್ಸ್‌ಪೊನೆನ್ಸ್‌ ಬರ್ಜೆಫ್‌ 

ಸಹನಾಮ : ಜೈ. ಪಾಲಿಗೊನೋಸ್ಟೋರಸ್‌ ಹಿಸ್ಬೆಕ್‌ 

ಹಾಸು ಬಿಳಿ ಅಥವಾ ಪ್ರಕಾಶಮಾನ ಕಂದು ಸುಮಾರು 10 ಮಿಮಿ ಎತ್ತರ 
ವಿರುತ್ತದೆ. ಬೀಜಾಣುದಾನಿದಂಡಗಳು ಸ್ವಲ್ಪ ದ್ವಿಮುಖ ಬೆಳವಣಿಗೆಯಲ್ಲಿ ಕವಲೊಡೆ 
ನಿರುತ್ತ ವೆ. ಬೀಜಾಣುದಾನಿದಂಡಗಳು ಕಂದು, 50-100, ಕರಗಬಲ್ಲ ಭಿತ್ತಿ ಯಿದ್ದು 
ಬಲಿತಾಗ ಪೂರ್ಣವಾಗಿ ಇಲ್ಲದಂತಾಗುತ್ತದೆ. ಆಧಾರ ಸ್ತಂಭವು ಗೋಳಾಕಾರಿತದಿಂದ 
ಉರುಳೆಯಾಕಾರಿತ. ಬೀಜಾಣುಗಳು ಗೋಳಾಕಾರಿತ, ಕೆಲವು ಸಮಯ ಬಹುಭುಜ 
ಕೋನ; 3.5-74 ವ್ಯಾಸವಿರುತ್ತದೆ. ಯುಗ್ಮಾಣುಗಳು ಬಹುಕವಲಾದ ಆಲಂಬಕ 
ಗಳ ಮೇಲಿರುತ್ತವೆ. 50-804 ವ್ಯಾಸ; ಕಂದು; ಬಲೆಯಂತಹ ಹೊರಭಿತ್ತಿ ಯಿರು 
ತ್ತದೆ. 


ಮಣ್ಣಿ ನಿಂದ: ಯುಗೋಸ್ಲೊ ವಿಯ (129), ಸ್ಪೈನ್‌ (245), 
3. ಜೈಗೊರಿಂಕಸ್‌ ವುಯಿಲ್ಲೆಮಿನ್ನಿ ನಾಮಿಸ್ಲೊವಸ್ಕಿ 


ಬೀಜಾಣುದಾನಿದಂಡಗಳು 5-8 ಅಗಲವಿದ್ದು, ಕವಲೊಡೆದಿರುತ್ತವೆ. 
ಬೀಜಾಣುದಾನಿಗಳು ಗೋಳಾಕಾರಿತ, ಎಳೆಯದಾಗಿದ್ದಾಗ ಕರಗದ ಭಿತ್ತಿ, ಬಲಿತನಂತರ 
ಕರಗುತ್ತದೆ: 30-454 ವ್ಯಾಸವುಳ್ಳ (60% ಗರಿಷ್ಠ) ತುದಿ ಬೀಜಾಣುದಾನಿಯು 
ಬೇರೆ ಎಲ್ಲ ಪ್ರಭೇದಗಳಿಗಿಂತಲೂ ದೊಡ್ಡದು. ಆಧಾರಸ್ತಂಭವು ಎತ್ತ ರಕ್ಕಿಂತಲೂ 
ಅಗಲವಾಗಿರುತ್ತದೆ. ಅಂಡಾಕಾರಿತ; 12-304 ಅಗಲ (354 ಗರಿಷ್ಠ) ಬೀಜಾಣು 
ಗಳು ಪಾರದರ್ಶಕ, ಮೊಟ್ಟೆಯಾಕಾರಿತ ಕೀ ಉದ್ದ * 2 ಅಗಲ, ಆಗಾಗ್ಗೆ ಚಿಕ್ಕ 
ಸಾಲುಗಳುಳ್ಳ ಕ್ಲಾಮಿಡೊಬೀಜಾಣುಗಳು ನಯ : ಅಂಡಾಕಾರ ಆಥವಾ ನೀಳಾಕಾರದ 
ವರೆಗೆ ವಿವಿಧಾಕಾರವಿರುತ್ತವೆ. ಯುಗ್ಮಾಣುಗಳು ಗೋಳಾಕಾರಿತ, ಹೊರಭಿತ್ತಿಯಲ್ಲಿ 
ಗುಳ್ಳೆಗಳಿರುತ್ತವೆ. ಕಂದು; 40-50 ವ್ಯಾಸ; (60 ಗರಿಷ್ಠ). ಆಯುಗ್ಮಾಣು 
ಗಳು ಅತಿವಿರಳವಲ್ಲ. ಜೈ. ಮೊಹಿಲ್‌ರೈಗಿಂತಲೂ ಇದರಲ್ಲಿ ೭ ವು, ಸಾಧಾರಣವಾಗಿ 
ಒಂದುಗೂಡಿರುತ್ತವೆ. 

ಮಣ್ಣಿನಿಂದ : ಕೆನಡ (22) (208), ಜರ್ಮನಿ (245), ಯುಗೊಸ್ಸ್ಲೋ 
ವಿಯ (126), ಯು.ಎಸ್‌.ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಕಾಗಳು : ಇಲಿನಾಯಿಸ್‌ (187), ಐಯೋವ (1) 
(3), ಲೂಸಿಯಾನ (2), ಮೈನ್‌ (210), ನ್ಯೂ ಜರ್ಸಿ (209), (210) ಉತ್ತರ 
ಕಿರೋಲಿನ (37), ಓರೆಗಾನ್‌ 09), ರೋಡ್‌ 'ಎಲೆಂಡ್‌ (150). 

ಆಲ್ಬಸ್‌ ಕ್ರಿಸ್ಪೆನ್ಬರಿ ತಳಿ. 

' ಮಣ್ಣಿನಿಂದ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತ ತ್ರರಕೆರೋಲಿನ(37). 


58 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


4. ಜೈಗೊರಿಂಕಸ್‌ ಮಾಕ್ರೊಕಾರ್ಪಸ್‌ ಲಿಂಗ್‌ ಯಂಗ್‌ 


ಹಾಸು ಮೊದಲಿಗೆ ಹಳದಿ, ನಂತರ ಕಂದುಬೂದು, 1-4 ಮಿಮಿ ಎತ್ತರ. 
ಬೀಜಾಣುದಾನಿದಂಡಗಳು 15-204 ದಪ್ಪ, ಆಗಾಗ್ಗೆ ಸ್ವಲ್ಪ ಬಾಗಿರುತ್ತವೆ. ಬೀಜಾಣು 
ದಾನಿಗಳು ಹಳದಿಯಿಂದ ಆಳಬೂದುಃ 50-804; ಒಡೆಯುವಂತಹ ಭಿತ್ತಿಯಿರುತ್ತದೆ: 
ಆಧಾರಸ್ತಂಭವು ಚಪ್ಪಟೆಯಾದ ಗೋಳಾಕಾರಿತ, 45 ಅಗಲ, ಕಾಲರು ಇರುತ್ತದೆ. 
ಬೀಜಾಣುಗಳು ಅಂಡಾಕಾರಿತ; 2.5-3 ೬ 4.5-5; ಅಪರೂಪಕ್ಕೆ 7. ಹಳೆದಿ 
ತಂತುಜಾಲದಲ್ಲಿನ ಜೆಮ್ಮಗಳು ಕ್ಯೆವರೆಗೆ ಗಾತ್ರವಿರುತ್ತವೆ. ಯುಗ್ಮಾಣುಗಳು 
50-1004 ಮೊದಲಿಗೆ ಕಂದು, ನಂತರ ಕಪ್ಪು; ಉಬ್ಬುಗಳಿದ್ದು, 8-104 ಅಗಲ 
ಮತ್ತು 6-74 ಎತ್ತರ. 

ಮಣ್ಣಿನಿಂದ: ಫ್ರಾನ್ಸ್‌ (105). 


5. ಜೈಗೊರಿಂಕಸ್‌ ಮೊಲ್ಗೆರಿ ವುಯಿಲ್ಲೆಮಿನ್‌ 

ಹಾಸು 0.5 ಸೆಮಿ ಎತ್ತರ: ಬೂದು: ಹತ್ತಿಯಂತಿರುತ್ತದೆ. ಬೀಜಾಣುದಾನಿ 
ದಂಡಗಳು ಸರಳ ಅಥವಾ ಕವಲೊಡೆದು, ಒಂದು ಅಥವಾ ಎರಡು ಕವಲುಗಳನ್ನು 
(ಅಭಿಮುಖ) ಬಿಟ್ಟಿರುತ್ತದೆ. ಬೀಜಾಣುದಾನಿಗಳು ಬೂದುಹಳದಿ; ಉದ್ದ ಕ್ಕಿಂತ 
ಅಗಲಜಾಸ್ತಿ; 48 "ಉದ್ದ x 504 ಅಗಲ; ಕರಗದಂತಹ ಭಿತ್ತಿ ಯಿರುತ್ತದೆ. "ಆದಾರ 
ಸ್ತಂಭವು ಅಂಡಾಕಾರಿತ "ಮತ್ತು ಅಳ್ಳಕವಾಗಿದ್ದು, ಉದ್ದಕ್ಕಿಂತ ಅಗಲ ಜಾಸ್ತಿ, 
(20-304 ಎತ್ತರ» 26-36 ಅಗಲ); ನಯವಾದ ಭಿತ್ತಿ ಇರುತ್ತ ದೆ. ಬೀಜಾಣು 
ಗಳು ಅಂಡಾಕಾರಿತ, 5 ಉದ್ದ » 3,4, ಅಗಲ (ಅಪರೂಪಕ್ಕೆ 4 : ತಿ). ಯುಗ್ಮಾ 
ಣುಗಳು ಜೆ. ಹೆಟಿರೊಗ್ಯಾಮಸ್‌ ನಲ್ಲಿದ್ದಂತೆಯೇ, ಆದರೆ ಚಿಕ್ಕವು, 35, ವ್ಯಾಸವಿರುತ್ತ ವೆ. 
(ಗರಿಷ್ಠ 204 ಮತ್ತು 54 ವ್ಯಾಸ). 

ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22), ಜೆಕೊಸ್ಸೊವಾಕಿಯ 
(129), ಇಂಗ್ಲಂಡ್‌ (15), ಫ್ರಾನ್ಸ್‌ (105), ಜರ್ಮನಿ (106) (129), 
ಜಪಾನ್‌ (190), ನಾರ್ವೆ (76), ಸ್ಟಿಟ್ಸರ್‌ಲಂಡ್‌ (129), ಯು.ಎಸ್‌.ಎಸ್‌.ಆರ್‌. 
(143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಲಿನಾಯಿಸ್‌ (187), ಐಯೋವ 
(134), ನ್ಯೂಯಾರ್ಕ್‌ (89). 


6. ಜೈಗೊರಿಂಕಸ್‌ ಜಪಾನಿಕಸ್‌ ಕೊಮಿನಾಮಿ 


ಹಾಸು ಇತರ ಪ್ರಭೇದಗಳಂತೆಯೇ ಬಿಳಿಯಾಗಿರುತ್ತದೆ. ಬೀಜಾಣುದಾನಿ 
ದಂಡಗಳು 10 ಮಿಮಿವರೆಗೆ ಉದ್ದ ಮತ್ತು 9-15 ವ್ಯಾಸವುಳ್ಳದ್ದು. ಬೀಜಾಣು 


ಮ್ಯುಕರೇಲ್ಸ್‌ 59 


ದಾನಿಗಳು ಹಳದಿ, 56 ವ್ಯಾಸ, ಕರಗಬಲ್ಲ ಭಿತ್ತಿಯಿರುತ್ತದೆ. ಅಧಾರಸ್ತಂಭವು 
ಪಿಯರ್‌ ಹಣ್ಣಿನಾಕಾರಿತ, ಅಪರೂಪಕ್ಕೆ ವಿಶಾಲ ಗೋಳಾಕಾರಿತ, 45ವರೆಗೆ ಎತ್ತರ. 
ಬೀಜಾಣುಗಳು ಉದ್ದ, ಅಂಡಾಕಾರಿತ, ವಿವಿಧಾಕಾರಗಳಲ್ಲಿ 1.5 ೬ ತ್ಯಿನಿಂದ 6: 104 
ವರೆಗಿರುತ್ತವೆ. ತಂತುಜಾಲದಲ್ಲಿನ ಜೆಮ್ಮವು ಮಿತಸಂಖ್ಯೆಯಲ್ಲಿರುತ್ತವೆ. ಯುಗ್ಭಾಣು 
ಗಳು ಆಳವಾದ ಕಂದು, ಸರಾಸರಿ 68 ಇರುತ್ತದೆ. ಜೊತೆಗೆ ಬಹಳ ಚಿಕ್ಕ ಉಬ್ಬು 
ಗಳು ಹೊರಭಿತ್ತಿಯಲ್ಲಿರುತ್ತವೆ. ಆಲಂಬಕಗಳು ಒಂದೇ ಬಗೆ, ಸುಮಾರು 12-35) 
ದಪ್ಪವಿರುತ್ತವೆ. ` 
ಮಣ್ಣಿನಿಂದ : ಜಪಾನ್‌ (97). 


b. ತಾಮ್ನಿಡಿಯೇಸಿ 


ಮ್ಯೂಕರೇಸಿಯಿಂದ ಇದು ಪ್ರಧಾನವಾಗಿ ರೂಪುಗೊಂಡ ಚಿಕ್ಕ ಬೀಜಾಣುದಾನಿ 
ಗಳಿರುವುದರಿಂದ ಮತ್ತು ಅವು ವೃತ್ತಗಳಲ್ಲಿ ಸರಳ ಅಥವಾ ಸ್ವಲ್ಪ ಕವಲೊಡೆದಿರು 
ವುದರಿಂದ ಹಾಗೂ ಉದ್ದವಾದ ಬೀಜಾಣುದಾನಿದಂಡಗಳಿರುವುದರಿಂದ ಭಿನ್ನವಾಗಿದೆ. 
ಬೀಜಾಣುದಾನಿದಂಡದಲ್ಲಿ ತುದಿಯು ಬಂಜೆಯಾಗಿ ಅಥವಾ ಮ್ಯುಕಾರ್‌ನಂತಹ 
ಪ್ರಾಥಮಿಕ ಬೀಜಾಣುದಾನಿಯಲ್ಲಿ ಅಂತ್ಯ 
ಗೊಳ್ಳುವುದು, ಯಾವಾಗಲೂ ಅಧಿಕ 
ಸಂಖ್ಯೆಯಲ್ಲಿ ದ್ವಿಕವಲಾಗಿದ್ದು, ಚಿಕ್ಕ 
ಬೀಜಾಣುದಾನಿದಂಡಗಳು ಅತ್ಮಲ್ಪ ಬೀಜಾ 
ಣುವುಳ್ಳೆ ಸೂಕ್ಷ ೬ ಬೀಜಾಣುದಾನಿದಂಡ 
ಗಳನ್ನು ಹೊಂದಿರುತ್ತವೆ. ಸೂಕ್ಷ್ಮ 
ಬೀಜಾಣುದಾನಿಗಳು ಒಂದು ಬೀಜಾಣು 
ವುಳ್ಳ ಸ್ಥಿತಿಗೆ ಇಳಿಯಬಹುದು. ಈ 
ಬೀಜಾಣುಗಳಲ್ಲಿ ನಿಜವಾದ ಹೊರಭಿತ್ತಿಯು 
ಇದ್ದು, ಅದು ಮೊಳೆತಾಗ ಬಿದ್ದುಹೋಗು 
ಜಾ ಜೂ 

ಲ್ಲ € ರೂಪಿತಿಮಾಗುತ್ತವೆ. ' . 
ಒಂದು ಜಾತಿಯನ್ನು ವಿವರಿಸಲಾಗಿದೆ. fee (ತೆ ನೇಕಾರ 

` (1) ತಾಮ್ನಿಡಿಯಂ ಲಿಂಕ್‌. ' 

ಬೀಜಾಣುದಾನಿದಂಡಗಳು ನೇರವಾಗಿದ್ದು, ಬೀಜಾಣುದಾನಿಗಳಲ್ಲಿ ಅಂತ್ಯ 
ಗೊಂಡಿದ್ದು ಮ್ಯುಕಾರ್‌ ಜಾತಿಯನ್ನು ಹೋಲುತ್ತವೆ. ಅವುಗಳು ನಿಗದಿಯಾದ ಜಾಗೆ : 
ದಲ್ಲಿ ಒಂಟಿಯಾಗಿ ಅಥವಾ ವೃತ್ತದ ಕವಲುಗಳಲ್ಲಿ ರೂಪಿತಗೊಳ್ಳುತ್ತವೆ. ಪುನ 





60 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದ್ವಿಕವಲೊಡೆದು ಚಿಕ್ಕಬೀಜಾಣುದಾನಿಗಳಲ್ಲಿ ಅಥವಾ ಸೂಕ್ಷ್ಮ ಬೀಜಾಣುದಾನಿಗಳಲ್ಲಿ 
ಅಂತ್ಯಗೊಳ್ಳುತ್ತವೆ. ಬೀಜಾಣುದಾನಿಯು ತುದಿಯಲ್ಲಿದ್ದು, ಬಹುಬೀಜಾಣುವುಳ್ಳದ್ದು. 
ಕರಗಬಲ್ಲ ಮೃದು ತೆಳುಪೊರೆಯಿದ್ದು, ಕ್ಯಾಲ್ಸಿಯಂ ಆಕ್ಸಲೇಟ್‌ ಲವಣ ಪೊರೆಯಾವೃತ 
ವಾಗಿರುತ್ತದೆ. ಒಂದು ದೊಡ್ಡ ಆಧಾರಸ್ತಂಭವಿರುತ್ತದೆ. ಸೂಕ್ಷ್ಮ ಬೀಜಾಣುದಾನಿ 
ಗಳು ಗೋಳಾಕಾರಿತ; 4 ರಿಂದ 10 ಬೀಜಾಣುಗಳಿದ್ದು » ಲವಣ ಪೊರೆಯಾವೃತ ಮೃದು 
ಪೊರೆಯು ಕರಗದೆ ಶಾಶ್ವತವಾಗಿರುತ್ತದೆ. ಆಧಾರಸ್ತಂಭವಿಲ್ಲದೆ ಅವುಗಳು ಕಳಚಿ 
ಬೀಳುತ್ತವೆ... ಬೀಜಾಣುಗಳು ಎರಡು ಬೀಜಾಣುದಾನಿದಂಡಗಳಲ್ಲಿಯೂ ಒಂದೇ 
ಸಮವಿದ್ದು, ಬಣ್ಣರಹಿತ; ನಯ; ಯುಗ್ಮಾಣುಗಳು ನಗ್ಗವಾಗಿದ್ದು, ತಂತುಜಾಲದ 
ಮೇಲೆ ರೂಪಿತಗೊಂಡಿರುತ್ತವೆ. ಆಲಂಬಕಗಳು ಉಪಾಂಗರಹಿತ, ಯುಗ್ಮಾಣು 
ದಾನಿಗಳು ನೇರವಾಗಿದ್ದು, ಮೊಳೆಯುವಿಕೆ ಕಂಡುಬಂದಿಲ್ಲ. 


1. ತಾಮ್ನಿಡಿಯಂ ಎಲಿಗೆನ್ಸ್‌ ಲಿಂಕ್‌ (ಪ್ಲೇಟ್‌ 1,೧) 

ಹಾಸು 3 ಸೆಮಿ ಎತ್ತರ ಬೀಜಾಣುದಾನಿದಂಡ ತುದಿಯಲ್ಲೊಂದು ಬೀಜಾಣು 
ದಾನಿಯನ್ನು ಬಿಟ್ಟಿದ್ದು, 100-200 ವ್ಯಾಸವುಳ್ಳ ದ್ಹಾಗಿರುತ್ತದೆ. ಆಧಾರಸ್ತಂಭವು 
56-704 ಅಗಲ» 62-904 ಉದ್ದ. ಪಕ್ಕದ ಕವಲುಗಳು ವೃತ್ತದಲ್ಲಿ ಕವಲಾ 
ಗಿದ್ದು, ಕವಲುಗಳು ದ್ಧಿ ಿಕವಲೊಡೆದಿರುತ್ತವೆ. ಕವಲಿನ ಉದ್ದವು ೪ ಆಕಾರಿತ 
ಕವಲಿಗೆ ಪ್ರಮಾಣಾನುಗುಣವಾಗಿ ಕಡಮೆಯಾಗಿರುತ್ತದೆ. ಮೊದಲಿನ ತೋಳು 
ಮೂಲ ಲೋಮಾಂಗಕ್ಕೆ ಕೂಡುಭಾಗದಿಂದ ೪ ಆಕಾರಿತ ಕವಲಿಗೆ, 150-200 
ಉದ್ದೆ : ಮೊದಲಿನ ವರ್ಗದ ತೋಳು, 40-60, ಕಡೆಯದು 4-64 ಉದ್ದ » 2ಟ 
 ವ್ಯಾಸವಳ್ಳದ್ದು. ಚಿಕ್ಕ ಬೀಜಾಣುದಾನಿಗಳು ಬಹು ವಿವಿಧಾಕಾರವಿದ್ದು, 2ಕವರೆಗೆ 
ವ್ಯಾಸವಿರುತ್ತವೆ. ಅತಿ ಚಿಕ್ಕದಾದವು 4ಕ್ಕಿಂತಲೂ ಹೆಚ್ಚಿರುವುದಿಲ್ಲ. ಆಗಾಗ 
2 ರಿಂದ ಒಂದು ಬೀಜಾಣು ಮಾತ್ರವಿರುತ್ತದೆ. 

ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಇಂಗ್ಲಂಡ್‌ (51). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಡಾಹೊ (140), ನ್ಕೂಯಾರ್ಕ್‌ (89). 


( 


೧. ಪೈಲೊಬೊಲೇಸಿ 
ಬೀಜಾಣುದಾನಿಗಳು ಒಂದೇ ಬಗೆಯವು; ಬಹುಬೀಜಾಣುಯುತ, ಮೃದು 
ತೆಳುಪೊರೆಯು ಆಚಲ, ಬಲಿಷ್ಠ, ಶಾಶ್ವತ ಮತ್ತು ಬಹಳ ಆಳವಾದ ಕಪ್ಪು 
ಅಥವಾ ಬುಡದ ಕಡೆಗೆ ಉಬ್ಬಾಗಿರುತ್ತದೆ. ಕೆಲವು ಬೀಜಾಣುಗಳು ಆಧಾರಸ್ತಂಭವನ್ನು ್ನ 
ಬಿಟ್ಟು ಒಡೆದು ಹೋಗುತ್ತವೆ. ಕೆಲವು ಆಧಾರಸ್ತಂಭದ ಜೊತೆಗೆ ಬಿದ್ದು ಹೋಗು 
ತ್ತವೆ. ಅವು ಮೃದು ತೆಳುಪೊರೆಯು ಉಬ್ಬಿಕೊಂಡ ನಂತರ ತೆರೆದುಕೊಳ್ಳುತ್ತವೆ. 
ಒಂದು ಜಾತಿಯನ್ನು ಪ್ರತಿಪಾದಿಸಲಾಗಿದೆ, . 


~ ಮ್ಯುಕರೇಲ್ಲ್‌ 61 


1. ಪೈಲೇರಿಯ ವಾನ್‌ಟೈಗಮ್‌ 

ತಂತುಜಾಲವು ಆಧಾರ ಸ್ಥಳದಲ್ಲಿ ಮುಳುಗಿಕೊಂಡಿರುತ್ತದೆ. ಬೀಜಾಣುದಾನಿ 
ಗಳು ಒಂಟಿಯಾಗಿದ್ದು, ದಾರದಂತೆ, ಅಡ್ಡಭಿತ್ತಿರಹಿತವಾಗಿರುತ್ತವೆ. ಬೀಜಾಣು 
ದಾನಿಯು ಅಗ್ರಭಾಗದಲ್ಲಿದ್ದು, ಮೊದಲಿಗೆ ಗೋಳಾಕಾರಿತ; ಮೃದು ತೆಳುಪೊರೆಯು 
ಮೇಲರ್ಥದಿಂದ ಕ್ಯುಟಿಕಲ್‌ಯುತವಾಗಿದ್ದು, ಕೆಳಗಿನರ್ಧವು ತೆಳುವಿರುತ್ತದೆ. ತೆಳು 
ಬೀಜಾಣು ಬಲಿತನಂತರ ಇದು ಉಬ್ಬಿಕೊಳ್ಳುತ್ತದೆ ಮತ್ತು ಕಣ್ಮರೆಯಾಗುತ್ತದೆ. 
ಆಧಾರಸ್ತಂಭವು ದೊಡ್ಡದು, ತಟ್ಟೆಯಂತೆ. ಅಥವಾ ಗೋಳಾಕಾರಿತ, ಶಾಶ್ವತ 
ಯುಗ್ಮಾಣುಗಳು ಗೋಳಾಕಾರಿತ; ನೇರ; ಸಂಯೋಗಿತವಾದ ಕವಲುಗಳ ತುದಿಯಲ್ಲಿ 
ಬಿಟ್ಟಿದ್ದು, ಸ್ವಲ್ಪ ಒಂದರೊಡನೊಂದು ಸುತ್ತಿಕೊಂಡಿರುತ್ತವೆ. 


1. ಪೈಲೇರಿಯ ಅನೊಮಾಲ (ಸಿಸಾಟಿ) ಪ್ರೊಟರ್‌ 

ಬೀಜಾಣುದಾನಿದಂಡಗಳು ಮೊದಲು ಮಾತ್ರ ಇರುತ್ತವೆ. . ಅತಿ ಹೆಚ್ಚೆಂದರೆ 
2 ಸೆಮಿ ಎತ್ತರ (ಅವು ಪೂರ್ಣವಾಗಿ ಬೆಳೆಯುವುದಕ್ಕೆ ಮುಂಚೆ ಮ್ಯುಕಾರ್‌ ಮೆದೆ 
ಯಂತೆ ಕಾಣುತ್ತವೆ), ಬಹಳ ಶೀಘ್ರವಾಗಿ ಕುಸಿಯುವುದರಿಂದ್ದ ಎತ್ತರವಾದ, 
ಸಡಿಲವಾದ, ಉಣ್ಣೆಯಂತಹ ಪಾರದರ್ಶಕ 
ಫೆಲ್ಸನ್ನು ರೂಪಿಸುತ್ತವೆ. ಇದರ ಮೇಲೆ 
ಬೀಜಾಣುದಾನಿಗಳು ಕಪ್ಪುಬಿಂದಂಗಳಂತೆ 
ಕಾಣಿಸಿಕೊಳ್ಳುತ್ತವೆ. ಪೂರ್ಣ ಬೆಳೆದ 
ಬೀಜಾಣುದಾನಿದಂಡಗಳು 10-12, 20 
ಮಿಮಿ ವರೆಗೂ ಉದ್ದವಾಗಿದ್ದು, ಉರುಳೆ . 
ಯಾಕಾರಿತ, 30-804 ದಪ್ಪ, ಬುಡದಲ್ಲಿ 
ಮತ್ತು ಉಪ ಬೀಜಾಣುದಾನಿಗಳಲ್ಲಿ ಉಬ್ಬು 
ಗಳಿರುವುದಿಲ್ಲ. ಬಣ್ಣರಹಿತ; ತೆಳು; 
ಆಳವಾದ ಅಲೆಯಂತಹ ಭಿತ್ತಿಯಿದ್ದು, ಈ 
ಬೀಜಾಣು ಬಲಿಯುವ ಹೊತ್ತಿಗೆ ಪೂರ್ಣ | 
ವಾಗಿ ಶೂನ್ಯವಾಗಿರುತ್ತವೆ. ಬೀಜಾಣು ಚಿತ್ರ 10, ಪೈಲೇರಿಯ 6. ಬೀಜಾಣು 
ದಾನಿಗಳು ಮೊದಲು ಬಿಳಿ ಅನಂತರ ಹಳದಿ; ದಾಸದಂಡ ಶಿ. ಯುಗ್ಮಾಣು (ಫಿಷರ್‌ 
ಬಲಿತಾಗ ಕಪ್ಪು; ಬುಡ ಬಣ್ಣರಹಿತ *.'" | 
ತೇವವುಳ್ಳ ಗೋಳಾಕಾರಿತ; 100-2504 ವ್ಯಾಸವುಳ್ಳ, ಒಣಗಿದ, ಅರ್ಧ ದುಂಡಾದ 
ಬಹುಬೀಜಾಣುವುಳ್ಳ, ಪಕ್ಕನೆ ಸಿಡಿಯುವ, ಕೆಲವು ಸಮಯ ಇನ್ನೂ ನೇರವಾಗಿರುವ 
ಬೀಜಾಣುದಾನಿದಂಡಗಳಲ್ಲಿಯೇ ಗಂಟು ಹಾಕಿಕೊಂಡಿರುತ್ತವೆ. ಆಧಾರಸ್ತಂಭವು 
100-1504 ಅಗಲ; 40-604 ಎತ್ತರ, ಚಪ್ಪಟೆ, ಅರ್ಧದುಂಡಾದ ಅಥವಾ 





62 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಂಟಿನಾಕಾರಿತ; ನಯ; ಬಣ್ಣರಹಿತ. ಬೀಜಾಣುಗಳು ಉದ್ದ ಅಂಡಾಕಾರಿತ, 8-13, 
ಉದ್ದ, 5-8 ಅಗಲ, ಒಂಟಿ; ಬಣ್ಣರಹಿತ; ಗುಂಪಿನಲ್ಲಿ ಹಳದಿ, ಬಣ್ಣರಹಿತ ತೆಳು 
ಪೊರೆ ಇರುತ್ತದೆ. ಯುಗ್ಮಾಣುಗಳು ಬಲಿತ ನಂತರ ಕಪ್ಪು, ಗೋಳಾಕಾರಿತ ಅಥವಾ 
ಸ್ವಲ್ಪ ಅಂಡಾಕಾರಿತ, 1204 ಉದ್ದ, 1004 ಅಗಲ, ಜೊತೆಗೆ ನಯವಾದ, ದಪ್ಪನೆ, 
ಬಣ್ಣರಹಿತ ಒಳಭಿತ್ತಿ ಮತ್ತು ಕಪ್ಪಾದ ಉಬ್ಬುಗಳುಳ್ಳ ಹೊರಭಿತ್ತಿಯುತ. ಮೊಳೆಯು 
ವಾಗ ಚಿಕ್ಕ ಬೀಜಾಣುವಿನ ಜೊತೆಯಲ್ಲಿ, ಒಂದು ಬೀಜಾಣುದಾನಿದಂಡವಿರುತ್ತದೆ. 


ಮಣ್ಣಿನಿಂದ: ಹಾಲಂಡ್‌ (133). 


ಗೆ. ಮಾರ್ಟಿಯರೆಲ್ಲೇಸಿ 
ಬೀಜಾಣುದಾನಿಗಳಲ್ಲಿ ಆಧಾರಸ್ತಂಭಗಳಿರುವುದಿಲ್ಲ. ಕರಗಬಲ್ಲ ಭಿತ್ತಿಯಿದ್ದು 
ಮ್ಯುಕರೇಸಿಯಲ್ಲಿದ್ದಂತೆಯೇ ಶೀಘ್ರವಾಗಿ ಅದೃಶ್ಯವಾಗುವುದು. ಯುಗ್ಮಾಣುಗಳು 
ಫೆಲ್ಫಿನಂತೆ ಪರಸ್ಪರ ಹೆಣೆದುಕೊಂಡ ತಂತುದಾರಗಳಿಂದ ಆವೈತವಾಗಿರುತ್ತವೆ. 
ಒಂದು ಜಾತಿಯನ್ನು ವಿವರಿಸಲಾಗಿದೆ. 


1. ಮಾರ್ಟಿರೆಲ್ಲಾ ಕೊಮನ್ಸ್‌ 


ತಂತುಜಾಲವು ಬಹಳ ತೆಳು ಮತ್ತು ಸೂಕ್ಷ್ಮ ; ಆಹಾರ ಸೇವಿತ ತಂತುಜಾಲವು 
ಮುಳುಗಡೆಯಾಗಿರುತ್ತದೆ. ಬಹು ಕವಲೊಡೆದಿದ್ದು, ಕೆಲವೂಮ್ಮೆ ಕವಚಕೋಶಗಳು 
ರೂಪಿತಗೊಂಡಿರುತ್ತವೆ. ಮೇಲ್ಭಾ 
ಗದ ತಂತುಜಾಲವು ಹರಿದಾಡುತ್ತ, 
ಬಹಳ ಸಾರಿ ಬಲೆಯಂತೆ ಹೆಣೆದು 
ಕೊಂಡಿರುತ್ತದೆ. ಬೀಜಾಣುದಾನಿ 
ದಂಡಗಳು ನೇರವಾಗಿದ್ದು, ಮೊದಲೂ ' 
ಚಿಕ್ಕದಾಗಿದ್ದು, ಬಲಿತನಂತರ ಶೀಘ್ರ 
ವಾಗಿ ದಾರದಂತಾಗುವುದು, ಜೊ 
ತೆಗೆ ನಿಗದಿತ ಬೆಳವಣಿಗೆಯುಳ್ಳದ್ದು 
ಸರಳ ಅಥವಾ ಕವಲೊಡೆದಿರುತ್ತದೆ. 
ಕೆಳಗಡೆ ಬಹಳ ಅಗಲವಾಗಿದ್ದು, 
ಮೇಲ್ಭಾಗವು ತುದಿಕಡೆಗೆ ಕಿರಿದಾ 
ಗುತ್ತ ಹೋಗುವುದು. ಬೀಜಾಣು 
ದಾನಿಗಳು ಅಗ್ರಭಾಗದಲ್ಲಿ ಗೋಳಾ ' 





ಚಿತ್ರ 11. ಮಾರ್ಟಿರೆಲ್ಲಾ 4. ಶರೀರಪ್ಪಕೃತಿ ಭಾಗಿ | 
ಶಿ. ಬೀಜಾಣುದಾನಿ 0. ಬೀಜಾಣುದಾನಿ ದಂಡಗಳು ಕಾರಿತ, ಆಧಾರಸ್ವಂಭವಿರುವುದಿಲ್ಲ. . 
ಕೆ. ಯುಗ್ಮಾಣು (ಫಿಷರ್‌ ಕೈಪೆ) ( ಮಾ. ರಮನೀಯಾನ ವೊಂದನ್ನು . 


ಮ್ಯುಕರೇಲ್ಸ್‌ 63 


ಹೊರತು); ಮೃದು ಪೊರೆಯು ತೆಳುವಾಗಿದ್ದು ಕರಗಬಲ್ಲದು. ಬೀಜಾಣುಗಳು ಗೋಳಾ 
ಕಾರಿತ ಅಥವಾ ಮೊಟ್ಟೆಯಾಕಾರಿತ. ಯುಗ್ಮಾಣುಗಳು ಗೋಳಾಕಾರಿತ ; ಒಂದು 
ದಪ್ಪನಾದ ಹೊರಕೋಶಿಕೆಯಿಂದ ಆವರಿಸಿರುತ್ತವೆ. ಕೊನಿಡಿಯಗಳು ತಂತುಜಾಲದ 
ಪಕ್ಕದ, ಚಿಕ್ಕ ಕವಲುಗಳಲ್ಲಿ ಬಿಟ್ಟಿರುತ್ತವೆ. ಗೋಳಾಕಾರಿತ, ಏಕಕೋಶಿಕ. 


ಮಾರ್ಟರೆಲ್ಲಾ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
&. ಸಮೂಹಗಳು ಕೆಳಗಡೆಯಿರುತ್ತವೆ ; ವೆಲ್ವೆಟ್‌ನಂತೆ, 
ಬಿಳಿ ಅಥವಾ ವರ್ಣಮಯ ; ಬೀಜಾಣುದಾನಿದಂಡಗಳು 
ಸಾಧಾರಣವಾಗಿ ಆಧಾರ ಸ್ಮಳೆದಲ್ಲಿನ ತೆಂತಜಾಲದಿಂದ 
ನೇರವಾಗಿ ಉದ್ಭವಿಸಿರುತ್ತವೆ. ಪಂಗಡ. ಪಸಿಲ್ಲ 
b. ಹಾಸು ಬಿಳಿ, 
€. ಬೀಜಾಣುದಾನಿಗಳು ಏಕಬೀಜಾಣುಯಂತ, . 
ಬೀಜಾಣುದಾನಿದಂಡಗಳು ಬಲವಾದ 
ಉಳಿಯಾಕಾರಿತ. 1. ಮಾ. ನಾನ 
೦೧. ಬೀಜಾಣುದಾನಿಗಳು ಬಹು ಬೀಜಾಣುಯುತ, 
ಬೀಜಾಣುದಾನಿದಂಡಗಳು ಸೂಕ್ಷ್ಮ, ಹೆಚ್ಚು 
ಕಡಮೆ ಉರುಳೆಯಾಕಾರಿತ. 
6. ಬೀಜಾಣುಗಳು 3-6, ಗೋಳಾಕಾರಿತ 
ಅಥವಾ ಅಂಡಾಕಾರಿತ. 2. ಮಾ. ಸಬ್ಮಿಲಿಸ್ಮ 


dd. ಬೀಜಾಣುಗಳು 2-3. 


€. ಬೀಜಾಣುದಾನಿದಂಡಗಳು ಉರುಳೆ 
ಯಾಕಾರ, ಸಮೂಹವು ಚಿಮ್ಮಿ 
ದಂತಿರುತ್ತದೆ. 3. ಮಾ. ಹ್ಯೂಮಿಕೋಲ 


66. ಬೀಜಾಣುದಾನಿದಂಡಗಳು ಬುಡದಲ್ಲಿ 
ಉಬ್ಬಿರುತ್ತವೆ. ಸಮೂಹಗಳಲ್ಲಿ ಹಾಲೆ 
ಗಳಿರುತ್ತವೆ. |: 4. ಮಾ. ಪುಲ್ಲ 
bb. ಮೆದೆ ಬಣ್ಣವುಳ್ಳದ್ದು, ಅಪರೂಪ ಬಳಿ. 
6 ಮೆದೆಕೆಂಪು, ಅಪರೂಪಕ್ಕೆ ಬಳ. 


64 : ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೮. ಬೀಜಾಣುಗಳು ಅಂಡಾಕಾರಿತ 
೬೦. ಬೀಜಾಣುಗಳು ಕೋನಾ 5. ಮಾ. ರಮನ್ನಿಯಾನ 
ಕಾರಿತ 58. ಮಾ. ರಮನ್ನಿಯಾ 
ತಳಿ ಅಂಗುಲಿಸ್ಟೋರಾ 
dd. ಆಧಾರಸ್ತಂಭ ಇರುವುದಿಲ್ಲ ಬೀಜಾಣುಗಳು 
ಕೋನಾಕಾರಿತ. 
€. ಬೀಜಾಣುದಾನಿದಂಡಗಳು ತುದಿ 
ಯಲ್ಲಿ ಕೊರಳಿನಂತೆ ಅಗಲವಾಗಿ 
ರುತ್ತದೆ ; ಬೀಜಾಣುಗಳು 1.5- 
2 6. ಮಾ. ಲಾಂಗಿಕೊಲಿಸ್‌ 
೮೮. ಬೀಜಾಣುದಾನಿದಂಡಗಳು ತುದಿ 
ಯಲ್ಲಿ ಅಗಲವಿರುವುದಿಲ್ಲ ; 
ಬೀಜಾಣುಗಳು 3-54 7. ಮಾ. ವಿನಾಸಿಯ 
೦೦. ಹಾಸು ಕಂದು, ಅಪರೂಪಕ್ಕೆ ಬಿಳಿ. 8, ಮಾ. ಐಸಬೆಲೈನ 
೩೩. ಸಮೂಹಗಳು ಬಿಳಿ (ಇದಕ್ಕೆ ಬಹಳ ವಿರಳವಾಗಿ ಹೊರ 
ತಾದವು ಉಂಟು), ಚಾಪೆ ಹಾಸಿನಂತೆ ; ಬೀಜಾಣುದಾನಿ 
ದಂಡಗಳು ಸಾಧಾರಣವಾಗಿ ಮೇಲ್ಭಾಗದಲ್ಲಿನ ತೆಂತು 
ಜಾಲದ ಮೇಲಿರುತ್ತವೆ. 
b. ಸ್ಪೈಲೋ ಬೀಜಾಣುಗಳು ಇರುತ್ತವೆ. 
€, ಸ್ಟೈಲೋ ಬೀಜಾಣುಗಳು ಮಾತ್ರ ಇರು 


ತ್ತವೆ. ಪಂಗಡ ಸ್ಟೈಲೋಸ್ಟೋರ 
d. ಬೀಜಾಣುದಾನಿದಂಡಗಳು ಕವಲೊಡೆ 
ಯದೆ ಹೆಚ್ಚು ಕಡಮೆ ಉರುಳೆಯಾಕಾರಿತ ; 


1804 ವರೆಗೆ ಉದ್ದ. 
€. ಭಿತ್ತಿಯು ಬಹಳ ಸೂಕ್ಷ್ಮ. 9, ಮಾ. ಹಾರ್ಟಿ ಕೋಲ 


ರೀ. ಭಿಶ್ತಿಯು ಸ್ವಷ್ಟವಾಗಿ ಬಲೆ ಹೆಣೆ 
ದಂತಿರುತ್ತದೆ. 10. ಮಾ. ಸ್ಟೈಲೋಸ್ಟೋರ 


dd. ಬೀಜಾಣುದಾನಿದಂಡಗಳು ಕವಲೊಡೆದಿ 
ರುತ್ತವೆ. 


ಮ್ಕುಕರೇಲ್ಸ್‌ 65 


ಇ 
೮. ಏಕಮುಖ ಬೆಳವಣಿಗೆ, ಕವಲೊಡೆದು, 
ವೃತ್ತಗಳಲ್ಲಿರುತ್ತವೆ. 11. ಮಾ. ವರ್ಟಿಸಿಲ್ಲೇಟ 
6. ಏಕಮುಖ ಬೆಳವಣಿಗೆ, ಕವಲೊಡೆ 
ಯದೆ. 


f. ಮಧ್ಯಾರಂಭಿ ಕವಲೊಡೆಯುವಿಕೆ ; 
ಬೀಜಾಣುದಂಡಗಳು ಚಿಕ್ಕವು ; 
ಬಲವಾಗಿ ಕಿರಿದಾಗುತ್ತಾ ಹೋಗು 
ವುದು. 12. ಮಾ. ಸೆಪಿಡೊನಿಯಾಯ್ದಿಸ್‌ 


ಣಿ, ಅಸಮ ಕವಲೊಡೆಯುವಿಕೆ ; 
ಆಗಾಗ ವಿರಳ. 


8. ಬೀಜಾಣುದಾನಿದಂಡಗಳು 
40-120. 13. ಮಾ. ಹ್ಯುಮಿಲಿಸ್‌ 


8£. ಬೀಜಾಣುದಾನಿದಂಡ 80- 
200 14, ಮಾ. ಜೊನೇಟ್‌ 


cc. ಸ್ಟೆ ಲೋ ಬೀಜಾಣುಗಳು ಮತ್ತು ಬೀಜಾಣು 
ದಾನಿದಂಡಗಳು ಇರುತ್ತವೆ. ಪಂಗಡ ಪಾಲಿಸೆಫಾಲ 


4. ಬೀಜಾಣುದಂಡಗಳು ಕವಲೊಡೆದಿರು 
ವುದಿಲ್ಲ. 
€. ಬೀಜಾಣುದಂಡಗಳ ಜೊತೆ ಶಿಫಾ 
ವೃಂತಗಳಿರುತ್ತವೆ. 15. ಮಾ, ಸಿಂಫ್ಲೈಕ್ಸ್‌ 


6೮. ಬೀಜಾಣುದಂಡಗಳ ಬುಡದಲ್ಲಿ ಚೀಲ 
ವಿರುತ್ತದೆ. 16. ಮಾ. ಟ್ಕುಬರೋಸ 


dd. ಬೀಜಾಣುದಂಡಗಳು ಕವಲೊಡೆದಿರುತ್ತವೆ. 


ಆ. ಅಂತ್ಕಾರಂಭಿ ಬಗೆಯಲ್ಲಿ ಕವಲೊಡೆ 
ದಿರುತ್ತವೆ. 


£. ಬೀಜಾಣುಗಳು ನಯವಾಗಿರು 


66 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


8. ಬೀಜಾಣುದಾನಿದಂಡಗಳ ಜೊತೆಗೆ 

ಕೆಲವು ಚಿಕ್ಕ ಪರ್ಯಾಯ 

ಕವಲುಗಳಿರುತ್ತವೆ. 17. ಮಾ. ಪಾಲಿಸೆಫಾಲ 
88. ಬೀಜಾಣುದಾನಿದಂಡಗಳು 

ಅಸಂಖ್ಯಾತ, ಹೆಚ್ಚು ಕಡಮೆ 

ವೃತ್ತದಲ್ಲಿ ಕವಲುಗಳನ್ನು 


ಲನ 


ಹೊಂದಿರುತ್ತವೆ. 18. ಮಾ. ವಾನಟೆಗೆಮಿ 
ಗ. ಬೀಜಾಣುಗಳು ಒರಟು. 


8. ಬೀಜಾಣುಗಳು ಸೂಕ್ಷ ಟ್ರ 


ಮುಳ್ಳು ಸಹಿತವಿರುತ್ತವೆ. 178, ಮಾ. ಪಾಲಿಸೆಫಾಲ 
ತಳಿ ಎಕಿನುಲೇಟ 


88. ಬೀಜಾಣುಗಳು ಹೆಣೆದಂತೆ 
ಇರುತ್ತವೆ. 19. ಮಾ. ರೆಟಿಕ್ಕುಲೇಟ 


66. ಕ್ಕಾಂಡಲಾಬ್ರಂನಂತೆ ಕವಲೊಡೆ 
ದಿರುತ್ತವೆ. 20. ಮಾ. ಕ್ಕಾಂಡಲಾಬ್ಬಮ್‌ 


bb. ಸ್ಪೈಲೋ ಬೀಜಾಣುಗಳು ಇರುವುದಿಲ್ಲ. 
€. ಬೀಜಾಣುದಾನಿದಂಡಗಳು ಚಿಕ್ಕವು, 200 


ವರೆಗೆ ಇರುತ್ತವೆ. 
d. ಬೀಜಾಣುದಾನಿದಂಡಗಳು ಕವಲೊಡೆ 
ದಿರುವುದಿಲ್ಲ. ಪಂಗಡ ಆಲ್ಚೈನ 
€. ಬೀಜಾಣುದಾನಿದಂಡಗಳು ಯಾವಾ 
ಗಲೂ ಕವಲೊಡೆದಿರುವುದಿಲ್ಲ. 
f. ಬೀಜಾಣುದಾನಿಗಳು ಏಕ 
ಬೀಜಾಣುವುಳ್ಳ ವು. 21, ಮಾ. ಮಾನೊಸ್ಟೋರ 
ಗ. ಬೀಜಾಣುದಾನಿಗಳು ಬಹು 
ಬೀಜಾಣುವುಳ್ಳೆ ವು. 


8. ಬೀಜಾಣುಗಳು ಚಿಕ್ಕವು, 
ನೀಳಾಕಾರಿತ. :: 22: ಮಾ. ಅಲ್ಫೈನ 


ಮ್ಯುಕರೇಲ್ಲ್‌ 67 


£8. ಬೀಜಾಣುಗಳು 5-74; 
ಗೋಳಾಕಾರಿತ. 
25. ಮಾ. ಮೈನುಟಿಸ್ಸಿಮ ತಳಿ ಡುಬಿಯ ನೋಡಿರಿ. 


೮೮. ಬೀಜಾಣುದಾನಿದಂಡಗಳು ಕವಲೊಡೆ 
ದಿರುವುದಿಲ್ಲ ಅಥವಾ ಒಂದೋ 
ಎರಡೋ ಚಿಕ್ಕ ಕವಲುಗಳಿರುತ್ತವೆ. 
ಬೀಜಾಣುದಾನಿಗಳಲ್ಲಿ ಏಕಬೀಜಾಣು 
ವಿರುತ್ತದೆ. 

dd. ಬೀಜಾಣುದಾನಿದಂಡಗಳು ಕವಲೊಡೆ 
ದಿರುತ್ತವೆ. 
€. ಕವಲೊಡೆಯುವಿಕೆ ಅಂತ್ಯಾರಂಭಿ 
ರೀತಿಯದು. 
f. ಬೀಜಾಣುಗಳು (0ಗಿಂತಲೂ 
ದೊಡ್ಡವು. 
(35. ಮಾ. ಹೈಗ್ರೊಫಿಲ್ಲ ತಳಿ ಮೈನುಟ ನೋಡಿರಿ.) 


23. ಮಾ. ಇನ್ನಿಗ್ನಿಸ್‌ 


ಪಂಗಡ ಮೈನುಟಿಸ್ಸಿಮ 


ಗ. ಬೀಜಾಣುಗಳು 10ಗಿಂತಲೂ 
ಚಿಕ್ಕವು. 
8. ಬೀಜಾಣುಗಳು ಸುಮಾರು. 
2-5/. 24, ಮಾ. ಗ್ರಾಸಿಲಿಸ್‌ 


88. ಬೀಜಾಣುಗಳು 4-12. 
25, ಮಾ. ಮೈನುಟಿಸ್ಸಿಮ 
€೧, ಅಸಮ ಕವಲೊಡೆಯುವಿಕೆ. 
1. ಬೀಜಾಣುದಾನಿಗಳಲ್ಲಿ ಏಕ 
ಬೀಜಾಣುಗಳುಳ ವು. 
41. ಮಾ. ನಾನೆ ನೋಡಿರಿ.) 
'` ಇ. ಬೀಜಾಣುದಾನಿಗಳಲ್ಲಿ ಬಹು 
` ಬೀಜಾಣುಗಳಿರುತ್ತವೆ. ` ... 26, ಮಾ. ಮಾರ್ಬರ್‌ಜನ್ಸಿ 
೦೦. ಬೀಜಾಣುದಾನಿದಂಡಗಳು ಎತ್ತ ರವಿರುತ್ತ ವೆ 
200ಿಂತಲೂ, ಹೆಚ್ಚು... 


68 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


d. ಬೀಜಾಣುದಾನಿದಂಡಗಳು ಕವಲೊಡೆ 
ದಿರುವುದಿಲ್ಲ ಅಥವಾ ಬಹಳ ಅಲ್ಪವಾಗಿ 
ಕವಲೊಡೆದಿರುತ್ತವೆ. ಪಂಗಡ. ಇಲಾಂಗೇಟ 


೮. ಶಿಲೀಂಧ್ರವು ಹಳದಿಯದು. 27. ಮಾ. ಇಲಾಸನ್‌ 
€€. ಶಿಲೀಂಧ್ರವು ಬಿಳಿಯದು. 
£. ಜೆಮ್ಮಗಳಿರುವುದಿಲ್ಲ. 
8. ಬೀಜಾಣುಗಳು 11. 28. ಮಾ. ರಿಪೆನ್ಸ್‌ 
88. ಬೀಜಾಣುಗಳು 4-17; 
(39. ಮಾ. ಸ್ಪೈನೋಸ ನೋಡಿರಿ) 
ಣಿ. ಜೆಮ್ಮಗಳು ಇರುತ್ತವೆ. 
8. ಜೆಮ್ಮಗಳು ನೀಳಾಕಾರಿತ. 29. ಮಾ. ಇಲಾಂಗೇಟ 
88. ಜೆಮ್ಮಗಳು ಗೋಳಾಕಾರಿತ. 
h. ಬೀಜಾಣುಗಳು 4-7. 30. ಮಾ. ಎಕ್ಸಿಗುವ 
hh. ಬೀಜಾಣುಗಳು 


9.16, 31. ಮಾ. ಜೆಮ್ಮಿಫೆರ 
| d. ಬೀಜಾಣುಬಾನಿದಂಡಗಳು ಕವಲೊಡೆ 
ದಿರುತ್ತವೆ. 
€. ಕವಲೊಡೆದಿರುವುದು ಅಂತ್ಯಾರಂಭ 
ರೀತಿಯಲ್ಲಿ. ಪಂಗೆಡ., ಪಾಲಿಸೆಫಾಲ 
೮೮. ಕವಲೊಡೆದಿರುವುದು ಬೇರೆ ಬಗೆ 
ಯಲ್ಲಿ, 


8. ಕವಲೊಡೆದಿರುವುದು. 

ಅಂತ್ಮಾರಂಭ ರೀತಿಯಲ್ಲಿ 

ಮಾತ್ರ. ಪಂಗಡ. ಹೈಗ್ರೋಫೈಲ . 
8. ಬೀಜಾಣುಗಳು ಉರುಳೆಯಾ 

ಕಾರಿತ, 


ಓ, ಶಿಲೀಂಧ್ರ ಬಿಳಿಯದು. 


ಹ್ಯುಕರೇಲ್ಸ್‌ 69 


1. ಬೀಜಾಣುಗಳು 
4-5» 6-94. 32, ಮಾ. ಬೈನಿಯೆರೈ 
11. ಬೀಜಾಣುಗಳು 
213.4 33. ಮಾ. ಜೆನ್‌ಕಿನಿ 
Hh. ತಂತುಜಾಲವು ಚಾಕ- 
ಲೆಟ್‌ ಕಂದು. 34. ಮಾ. ನೈಗ್ರೆಸೆನ್ಸ್‌ 
88. ಬೀಜಾಣುಗಳು ಸಾಧಾರಣ 
ವಾಗಿ ಗೋಳಾಕಾರಿತ. 
1: ಬೀಜಾಣುಗಳು 
ದೊಡ್ಡದು, 204 
ವರೆಗೆ. 35. ಮಾ. ಹೈಗ್ರೊಫೈಲ 
11. ಬೀಜಾಣುಗಳು ಬಹಳ 
ಚಿಕ್ಕದು. 36, ಮಾ. ಟರ್ಫಿಕೋಲ 
ಗ. ಎರಡು ಬಗೆಯಲ್ಲಿ ಕವಲೊಡೆ 
ದಿರುವುದು. 
೬. ಮಧ್ಮಾರಂಭಿ ಮತ್ತು ಅಂತ್ಕ್ಮಾ 
ರಂಭಿ ರೀತಿಯಲ್ಲಿ ಕವಲೊಡೆ 
ದಿರುವುದು. ಪಂಗಡ. ಮ್ಮುಟಾಬಿಲಿಸ್‌ 
88. ಕ್ಯಾಂಡಲಿಬ್ರಿಯಾ ರೀತಿಯಲ್ಲಿ 
ಕವಲೊಡೆದಿರುವುದು. ಪಂಗಡ. ಸ್ಪೈನೋಸ 
h. ಸ್ಪೈಲೋ ಬೀಜಾಣು 
ಗಳು ಇರುತ್ತವೆ. 20. ಮಾ. ಕ್ಕಾಂಡಲಬ್ರಂ 
hh. ಸ್ಟೈಲೋ ಬೀಜಾಣು 
ಗಳು ಇರುವುದಿಲ್ಲ. 
ಬೀಜಾಣುಗಳು ಬಹಳ 
ಚಿಕ್ಕವು2,5-3 38. ಮಾ. ಪಾರ್ವಿಸ್ಟೋರ 
11, ಬೀಜಾಣುಗಳು 


#1. 10 ಜು ಜೆ ನೆಣ 


70 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


888. ದ್ವಿಕವಲು ಬಗೆಯಲ್ಲಿ ಕವ 
ಲಾಗಿರುವುದು. ಪಂಗಡ. ಡೈಕಾಟಮ 
h. ಬೀಜಾಣುಗಳು ಸುಮಾ 
ರಾಗಿ ಚಿಕ್ಕವು; ನೀಳಾ 
ಕಾರಿತ ; ಜೆಮ್ಮಗಳು 
ಉರುಳೆಯಾಕಾರಿತ ; 
ಸಮವುಗಿರುತ್ತವೆ. 40. ಮಾ. ಡೈಕಾಟಮ 
hh. ಬೀಜಾಣುಗಳು ದೊಡ್ಡವು 


ಗೋಳಾಕಾರದಿಂದ 

ಅಂಡಾಕಾರಿತ, ಜೆಮ್ಮಗಳು 
ಅಸಮವಾಗಿರುತ್ತವೆ : 

ಅಂಡಾಕಾರಿತ. 4]. ಮಾ. ರೈಜೊಜೀನ 


1. ಮಾರ್ಟಿರೆಲ್ಲ ನಾನ ಲಿನ್ನೆಮನ್‌ 

ಆಧಾರ ಸ್ಥಳದಲ್ಲಿನ ತಂತುಜಾಲ ಸ್ವಲ್ಪ ದ್ವಿಕವಲೊಡೆದಿದ್ದು, ಸುಮಾರಾಗಿ 
ದಪ್ಪ. ಸ್ವಲ್ಪಮಟ್ಟಿಗೆ ವಲಯೀಕೃತ : ಮೇಲ್ಭಾಗದ ಶಿಲೀಂಧ್ರ ಬಿಳಿ, ತಕ್ಕ 
ಮಟ್ಟಿಗೆ ದಪ್ಪ, ಕೆಲವು, ಮಿಲಿಮಾಟರುಗಳಷ್ಟು ಎತ್ತರವಿರುತ್ತದೆ. ಬೀಜಾಣು 
ದಾನಿದಂಡಗಳು ಅಸಮವಾಗಿ ಆಧಾರ ಸ್ಥಳದಲ್ಲಿನ ತಂತುಜಾಲದ ಮೇಲೆ ಬಿಟ್ಟಿರುತ್ತೆವೆ 
ಅಥವಾ ಮೇಲ್ಭಾಗದ ತಂತುಜಾಲದಲ್ಲಿ ಚಿಕ್ಕ ನೇರವಾಗಿರುವ ಕವಲುಗಳಲ್ಲಿ ಬಿಟ್ಟೆರು 
ತ್ತವೆ. ಇವು ಬಹುಚಿಕ್ಕವು; ಬಲವಾದ ಉಳಿಯಾಕಾರಿತ್ತ ಬುಡದಲ್ಲಿ 304 ಇದ್ದು 
ಕಿರಿದಾಗುತ್ತ 1.5-2.5, ಅಗಲಕ್ಕೆ ಇದ್ದು ತುದಿಯಲ್ಲಿ ವಿಶಾಲವಾಗಿರುತ್ತವೆ: 
ಮೊದಲಿಗೆ ಬುಡದಲ್ಲಿ ಕವಲೊಡೆದಿರುವುದು ಬಹಳ ಕಡಮೆ ಆದರೆ ದೊಡ್ಡದಾದಂತೆ 
ನಿಧಾನವಾಗಿ ಅಧಿಕ ಕವಲೊಡೆಯುತ್ತದೆ. ಮೊದಲಿಗೆ, ಏಕಮುಖ ಕವಲಾಗಿದ್ದು, 
ಅಪರೂಪಕ್ಕೆ ದ್ವಿಮುಖ ಕವಲಾಗಿರುತ್ತದೆ. ಬೀಜಾಣುದಾನಿದಂಡ, ಏಕಬೀಜಾಣ? 
ವುಳ್ಳದ್ದು, ಬಹಳಚಿಕ್ಕದು. ಬೀಜಾಣುದಾನಿಭಿತ್ತಿಗಳು ಕರಗುತ್ತವೆ, ಕಾಲರು ಅವಿರಳ. 
ಬೀಜಾಣುಗಳು ಗೋಳಾಕಾರ; ನಯ; 4-7 ವ್ಯಾಸವಿರುತ್ತವೆ. ಜೆಮ್ಮಗಳು ಮತ್ತು 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 
2. ಮಾರ್ಟಿರೆಲ್ಲ ಸಬ್ಬಲಿಸ್ಸಿಮ ಆಡೆಮನ್ಸ್‌ 


ಆಧಾರ ಸ್ಥಳದ ತಂತುಜಾಲವು ಮಾ. ಪಸಿಲ್ಲದಲ್ಲಿರುವಂತೆಯೇ ಇರುತ್ತದೆ. ಏಕ 
ರೂಪದ ಒಳವಸ್ತು ವಿದ್ದು ; 3-5, ವ್ಯಾಸವಿರುತ್ತದೆ. ಬೀಜಾಣುದಾನಿದಂಡಗಳು 


ಮ್ಮುಕರೇಲ್ಲ್‌._ 71 


30-200 » 2.3-3,54 ಸರಳ, ಉರುಳೆಯಾಕಾರಿತ ; ಬುಡದಲ್ಲಿ ಉಬ್ಬಾಗಿರು 
ದಿಲ್ಲ; ಮೇಲ್ಭಾಗದಲ್ಲಿ ಸ್ವಲ್ಪಮಟ್ಟಿಗೆ ಕಿರಿದಾಗಿರುತ್ತದೆ. ಬೀಚಾಣುದಾನಿಗಳು 
ಈಳಾಕಾರಿತ, ಪಾರದರ್ಶಕ, 20 -26್ಯ; ವ್ಯಾಸವಿರುತ್ತವೆ. ಬೀಜಾಣುಗಳು ವರ್ಣ 
ಹಿತ; ಅಂಡಾಕಾರಿತ ; '2.3-4.6 ಅಥವಾ 4.5 5.6್ಯ ವ್ಯಾಸವಿರುತ್ತವೆ. 
ಮ್ಮ ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 
}, ಮಾರ್ಟಿರೆಲ್ಲಾ ಹ್ಯೂಮಿಕೊಲ ಆಡೆಜುನ್ಸ್‌ 


ಆಧಾರಸ್ಥಳದ ತಂತುಜಾಲವು ನಿಗದಿತವಾಗಿದ್ದು, ಅಂಚು ಅಲೆಯಂತಿರುವುದಿಲ್ಲ, 
ಯಾವಾಗಲೂ "ಬಳಿ ತಂತುದಾರ, ಅಲ್ಲಲ್ಲಿ ಕ್ಷ ಕ್ರಮಾಂತರದಲ್ಲಿ ಉಬ್ಬಿದ್ದು,. ಜೊತೆಗೆ 
ಹರಳುರೂಪದ ವಸ್ತುವನ್ನೊಳಗೊಂಡಿರುತ್ತದೆ. ಬೀಜಾಣುದಾನಿದಂಡಗಳು ನೇರವಾಗಿ 
ರುಶ್ತವೆ. ಉರುಳೆಯಾಕಾರಿತ ; ಬುಡದಲ್ಲಿ ಉಬ್ಬಿರುವುದಿಲ್ಲ ಮತ್ತು ಕಿರಿದಾಗಿರು 
ವುದಿಲ್ಲ, 110-1504 ಉದ್ದವಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ ; 
ಸುಮಾರು 20 ವ್ಯಾಸವಿದ್ದು, ಅತಿಸೂಕ್ಷ್ಮ ಭಿತ್ತಿಯಿರುತ್ತದೆ. ಬೀಜಾಣುಗಳು 
ಗೋಳಾಕಾರಿತ ; ಬಹಳ ಪಾರದರ್ಶಕ ; ಸುಮಾರು 3 ವ್ಯಾಸವಿದ್ದು, ಕಂಠರಹಿತ 
ಜೆಮ್ಮಗಳು ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ ; ಫ್ರಾನ್ಸ್‌ (104), ಜರ್ಮನಿ (107), ಹಾಲಂಡ್‌ (133). 
4. ಮಾರ್ಟಿರೆಲ್ಲಾ ಫುಸಿಲ್ಲ ಆಡೆಮನ್ಸ್‌ 

ಹಾಸು ಚಕ್ರಾಕಾರ ; ಯಾವಾಗಲೂ ಮಂಜು ಬಿಳಿ; ಉಣ್ಣೆಯಂತೆ ; ಹಾಲೆ 
ಗಳುಳ್ಳ ಅಥವಾ ಬಾಗಿದ ಅಂಚಿನ ಕೆಲವು ಹಂತಗಳುಂಟು. ಎತ್ತ ರವಿರುವುದರಲ್ಲಿ ಕಡಮೆ 
ಅಗಲವಿರುತ್ತದೆ. ತಂತುದಾರಗಳು ಹಬ್ಬಿಕೊಳ್ಳುತ್ತವೆ. ಪಾರದರ್ಶಕ; 2.5-10 
ದಪ್ಪ. ೪ ಅಂಡಾಕಾರದ ಕವಲಾಗಿ ದಟ್ಟವಾದ ಕೋಶರಸವು ಸೂಕ್ಷ್ಮ ಹರಳಾಗಿ 
ರೂಪಿತವಾಗಿರುತ್ತದೆ. ಬೀಜಾಣುದಾನಿದಂಡಗಳು 4-6 ಅಗಲ; ಬುಡದಲ್ಲಿ 
ದೊಡ್ಡದಾಗಿದ್ದು, ತುದಿಯ ಕಡೆಗೆ ಕಿರಿದಾಗುತ್ತ “ಹೋಗಿ, 120-170 ಎತ್ತರ 
ವಿದ್ದು, ಒಂಟಿ 'ಬೀಜಾಣುದಾನಿಯಲ್ಲಿ ಅಂತ್ಯಗೊಳ್ಳುತ್ತ 'ವೆ. ಬೀಜಾಣುದಾನಿದಂಡಗಳು 
ಗೋಳಾಕಾರ ; ನಯ ; ಪಾರದರ್ಶಕ ; 24-28, ವ್ಯಾಸ ಪಾರದರ್ಶಕ ಮೃದು 
ಪೊರೆಯಿರುತ್ತದೆ. ಬೀಜಾಣುಗಳು ಗೋಳಾಕಾರಿತ; ನಯಃ ಪಾರದರ್ಶಕ; 2-2. Su 
ವ್ಯಾಸ; ಕೇಂದ್ರಕ ಅಥವಾ ಸೂಕ್ಷ್ಮಕುಹರಗಳ ಸುಳಿವು ಇರುವುದಿಲ್ಲ. 


ಮಣ್ಣಿನಿಂದ :' ಆಸ್ಟ್ರಿಯ (88), - (189), ಕೆನಡ (22). ಜಿಕೊನ್ನೊ 
: 'ಮಕಿಯ (129), ಇಂಗ್ಲಂಡ್‌ (15): ಫ್ರಾನ್ಸ್‌: (105), ಜರ್ಮನ (106) (129), 


72 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


5. ಮಾರ್ಟಿರೆಲ್ಲ ರಮನ್ನಿಯಾನ (ಮೊಹಿಲರ್‌) ಲಿನ್ನೆಮನ್‌ 
ಸಹನಾಮ : ಮ್ಯುಕಾರ್‌ ರಮನ್ನಿಯಾನಸ್‌ ಎ. ಮೊಎಲ್ಲರ್‌ 


ಹಾಸು ಚಿಕ್ಕದು, ವೆಲ್ವೆಟ್ಟಿನಂತಿದ್ದು, ಯಾವುದಾದರೊಂದು ಕಾರ್ಮೈನ್‌ ಕೆಂಪು 
ಕಂದು ಆಗಿರುತ್ತದೆ. ಸಮೂಹದ ಅಂಚು ಬಿಳಿಯದಾಗಿದ್ದು, ದೊಡ್ಡದಾದಂತೆ ಬೂದು 
ಬಣ್ಣಕ್ಕೆ ಬದಲಾಗುತ್ತದೆ. ಬೀಜಾಣುದಾನಿದಂಡಗಳು ಕವಲೊಡಯದೆ, 200, 
ಉದ್ದ, 5-64 ವ್ಯಾಸವಿರುತ್ತವೆ. ಬೀಜಾಣುದಾನಿಗಳು ಬಹಳ ಚಿಕ್ಕವು, ಸಾಧಾರಣ 
ವಾಗಿ 204 ವ್ಯಾಸವುಳ್ಳ (40, ಗರಿಷ್ಠ), ಗೋಳಾಕಾರಿತ, ಮಾಂಸ ಗುಲಾಬಿಯಿಂದ 
ತಾಮ್ರಗೆಂಪು ಬಣ್ಣ, ಭಿತ್ತಿಯು ಅಸಮವಾಗಿ ಕರಗುವಂತೆ ಮತ್ತು ನಯವಾಗಿರು 
ತ್ತದೆ. ಬೀಜಾಣುಗಳು ಗೋಳಾಕಾರಿತ ; ಅಪರೂಪಕ್ಕೆ ಅಂಡಾಕಾರಿತ ; 2-3 
ವ್ಯಾಸ; ಬಣ್ಣರಹಿತ (ಬೀಜಾಣುದಾನಿದಂಡಗಳ ಬಣ್ಣವು ಪ್ರಾಯಶಃ ಕೆಲವು 
“ಹೊರಗಿನ ಪದಾರ್ಥಗಳಿಂದ ಉಂಟಾಗಿರುತ್ತದೆ). ಆಧಾರಸ್ಮಂಭಗಳು ವಿವಿಧ ಗಾತ್ರದ 
ಗೋಳಾಕಾರ ; 8-104 ವ್ಯಾಸವಿರುತ್ತದೆ. ಕ್ಲಾಮಿಡೊ ಬೀಜಾಣುಗಳು ಅಸಂಖ್ಯಾತ 
10-204 ದೊಡ್ಡ ಕೋಶಗಳು ಆಗಾಗ್ಗೆ ಕಂಡುಬರುತ್ತವೆ. ತಂತುಜಾಲ ಮತ್ತು 
ಬೀಜಾಣುದಾನಿದಂಡಗಳು ವಿರಳವಾದ ಅಡ್ಡ ಭಿತ್ತಿಹೊಂದಿರುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (169), ಜೆಕೊಸ್ಸೊವಾಕಿಯ (129), ಡೆನ್ಮಾರ್ಕ್‌ 
(90), ಇಂಗ್ಲಂಡ್‌ (50), ಫ್ರಾನ್ಸ್‌ (105), ಜರ್ಮನಿ (106) (137), ಯುಗೋ 
ಸ್ಲೋವಿಯ (129) (136), ನಾರ್ವೆ (76), ಸ್ವಿಟ್ಟರ್‌ಲ್ಯಾಂಡ್‌ (129), 
ಯು. ಎಸ್‌. ಎಸ್‌. ಆರ್‌ (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (134), ಮೈನ (209), 
ಮಿಚಿಗನ್‌ (139), ಉತ್ತರ ಕೆರೊಲಿನ (37), ವಿಸ್ಕಾನ್ಸಿನ್‌ (206). 


5೩. ಮಾರ್ಟಿರೆಲ್ಲ ರಮನ್ನಿಯಾನ ತಳಿ ಅಂಗುಲಿಸ್ಟೋರ (ನಾಮೊವ್‌) ಲಿನ್ನೆಮನ್‌ 
ಸಹನಾಮ : ಮ್ಯುಕಾರ್‌ ಅಂಗುಲಿಸ್ಟೋರಸ್‌ ನಾಮೊವ್‌ 


ಮೆದೆಯು ಬೂದು, ಸುಮಾರು 0.05 ಸೆಮಿವರೆಗೆ ಎತ್ತರ, ಬೀಜಾಣುದಾನಿ 
ದಂಡಗಳು ದ್ವಿಕವಲೊಡೆದಿದ್ದು, 3.7..4್ಯ/ಗಳಷ್ಟು ವ್ಯಾಸವಿರುತ್ತವೆ. ಬೀಜಾಣುಗಳು 
ಗೋಳಾಕಾರಿತ ; ಕೋನಾಕಾರಿತ, 2.9 ವ್ಯಾಸವುಳ್ಳವು. 


ಮಣ್ಣಿನಿಂದ : ಭಾರತ (185). 
6. ಮಾರ್ಟಿರಿಲ್ಲ ಲಾಂಗಿಕೊಲಸ್‌ ಡಿಕ್ಸನ್‌-ಸ್ಟೀವಾರ್ಟ್‌ 


ಹಾಸು ಫೆಲ್ಫಿನಂತಿದ್ದು, ಮೊದಲಿಗೆ ಬಿಳಿಯಾಗಿದ್ದು, ನಂತರ ದಾಕ್ಷಾರಸ ಕೆಂಪಾ 
ಗಿರುತ್ತದೆ. ಬೀಜಾಣುದಾನಿದಂಡಗಳು ಕವಲೊಡೆದು, 5-7 . ದಪ್ಪನಾಗಿರುತ್ತವೆ. 


ಮ್ಮುಕರೇಲ್ಲ್‌ 73 


ನೀಜಾಣುದಾನಿಗಳು ಬೂದು ; ಬುಡವು ಕಿರಿದಾಗುತ್ತ, ಉದ್ದವಾಗಿ ಕಂಠವಾಗುತ್ತದೆ. 
ಇದರಿಂದ ಹಿಯರ್‌ ಹಣ್ಣಿನಾಕಾರವಾಗಿ 80 ವರೆಗೆ ಎತ್ತರವುಳ್ಳ ಮತ್ತು ಅತಿ 
ಹೆಚ್ಚೆಂದರೆ 304 ವ್ಯಾಸವಿರುತ್ತದೆ, ಬೀಜಾಣುಗಳು ಬೂದು, ದುಂಡು ಚೌಕಾಕಾರಿತ ; 
1.5-24ಗಳಷ್ಟು ವ್ಯಾಸವಿರುತ್ತದೆ. ತಂತುಜಾಲದಲ್ಲಿನ ಜೆಮ್ಮಗಳು ಅಪರೂಪವಾಗಿ 
ರುತ್ತವೆ. ದಂಡ ಜೆಮ್ಮಗಳು ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ ; ಆಸ್ಟ್ರೇಲಿಯ (57). 


7. ಮಾರ್ಟಿರೆಲ್ಲ ವಿನೇಸಿಯ ಹಿಕ್ಸನ್‌-ಸ್ಟೀವರ್ಟ್‌ 


ತಂತುಜಾಲವು ದಪ್ಪಹತ್ತಿಯ ಫೆಲ್ಫಾಗಿ ರೂಪಿತವಾಗಿರುತ್ತದೆ. ಮೊದಲು 
ಕೆಂಗಂದು ಬಣ್ಣವಿದ್ದು, ದ್ರಾಕ್ಷಾರಸದಂತಹ ಕೆಂಪಿನ ಬಣ್ಣಕ್ಕೆ ಬೀಜಾಣುದಾನಿಗಳು ಪಕ್ವ 
ವಾದನಂತರ ಬದಲಾಗುತ್ತದೆ. . ಕ್ಲಾಮಿಡೊ ಬೀಜಾಣುಗಳು ರೂಪಿತಗೊಂಡು, 
ತಂತುದಾರವು ಅಸಮವಾಗಿ ಉಬ್ಬುತ್ತದೆ. ಬೀಜಾಣುದಾನಿದಂಡಗಳು ಅಂತ್ಯಾರಂಭಿ 
ಕವಲೊಡೆದಿದ್ದು, 4, ವ್ಯಾಸವಿರುತ್ತವೆ. ಬೀಜಾಣುದಾನಿಗಳು ಕಂದು, 20 ವ್ಯಾಸ 
ವಿದ್ದು ಕಾಲರು ರೂಪಿತವಾಗುವುದಿಲ್ಲ. ಬೀಜಾಣುಗಳು 3-5, ಅಸಮವಾದ 
ಕೋನಾಕಾರಿತ. ಸ್ವಲ್ಪ ಬಣ್ಣಯುತ, ಸ್ಟೈಲೋಬೀಜಾಣುಗಳು ಅಥವಾ ಯುಗ್ಮಾಣಾ 
ಗಳು ಇರುವುದಿಲ್ಲ, 


ಮಣ್ಣಿನಿಂದ: ಇಂಗ್ಲಂಡ್‌ (212), ಆಸ್ಟ್ರೇಲಿಯ (57). 


8. ಮಾರ್ಟಿರೆಲ್ಲ ಇಸಾಬೆಲ್ಲಿನ (ಆಡೆಮನ್ಸ್‌) ಜೈಚಾ 

ಸಹನಾಮ : ಮುಕಾರ್‌ ಮೈರಸ್‌ ಪೈನೆ 

ಮಾರ್ಟಿರೆಲ್ಲ ಪುಸಿಲ್ಲ ತಳಿ ರಾಮಿಫಿಕ"ಡಿಕ್ಬನ್‌-ಸ್ಟೀವರ್ಟ್‌ 

ಹಾಸುಗಳು ಮೊಟ್ಟೆಯಾಕಾರಿತ, ವಲಯೀಕೃತ : ಮೊದಲಿಗೆ ಮಂಜು ಬಿಳಿಯಾ 
ಗಿದ್ದು, ನಂತರ ಮುತ್ತಿನಂತಹ ಬೂದು, ಕೊನೆಯಲ್ಲಿ ಬೂದು ಹಳದಿ ಬಣ್ಣವಾಗು 
ತ್ರ ಡೆ. ತಂತುದಾರವು ಹಬ್ಬುತ್ತ ೪ ಆಕಾರಗಳಾಗಿ ಕವಲೊಡೆದು, ಅವಿಚ್ಛಿನ್ನ ವಾಗಿ 

ಸಾಗುತ್ತದೆ. ಜೀವರಸವು ಏಕಪ್ಪ ಕಾರವಾಗಿ ತುಂಬಿಕೊಂಡಿರುತ್ತದೆ. ಬೀಜಾಣುದಾನಿ 

ದಂಡಗಳು ಉರುಳೆಯಾಕಾರಿತ ; ತುದಿಕಡೆಗೆ ಸ್ವಲ್ಪ ಕಿರಿದಾಗಿದ್ದು, ಮುಂಬರಿದು, 
120-2004 ಎತ್ತರವುಳ್ಳ, ಪಾರದರ್ಶಕವಾದ ಒಂದು ಬೀಜಾಣುದಾನಿಯಲ್ಲಿ ಅಂತ್ಯ 
ಗೂಳ್ಳುತ್ತವೆ. ಬೀಜಾಣುದಾನಿ ಗೋಳಾಕಾರಿತ ; 12-25 ವ್ಯಾಸವುಳ್ಳದ್ದು, 
ಪಾರದರ್ಶಕ ಭಿತ್ತಿ ಯಿರುತ್ತಜೆ. : ಬೀಚಾಣಾಗಳು ಗೋಳಾಕಾರಿತ, ನಯ, ಒಂಟಿಯಾ 


'ಗಿದ್ದಾಗ ಹೆಚ್ಚು ಕಡಮೆ ಪಾರದರ್ಶಕ, ಗುಂಪಿನಲ್ಲಿದ್ದಾಗ ನಸುಹಳದಿ ಮಿಶ್ರಿತ. ಜಾ 
ಡಾಗಿ ಕಾಣುತ್ತವೆ. ತತವ ವ್ಯಾಸವಿರುಸ ೨ 


74 ಮಣ್ಣು ಶಿಲೀಂಧ್ರಗಳ ಕೈ ಪಿಡಿ 


ಗಿರುತ್ತವೆ; ಗೋಳಾಕಾರಿತ ಅಥವಾ ಮೊಟ್ಟೆಯಾಕಾರಿತ ; ನಯ; ಪಾರದರ್ಶಕ, 
ಮೃದುವಾದ ಪೊರೆಯಿರುತ್ತದೆ. 

ಮಣ್ಣಿನಿಂದ: ಕೆನಡ (22), ಆಸ್ಟ್ರೇಲಿಯ (57), ಜೆಕೊಸ್ಸೊವಾಕಿಯ 
(129), ಇಂಗ್ಲಂಡ್‌ (15), (212), ಹಾಲಂಡ್‌ (133). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ 134, ಉತ್ತರ ಕೆರೋಲಿನ 
(37). , 


9. ಮಾರ್ಟಿರೆಲ್ಲ ಹಾರ್ಟಿಕೊಲ ಲಿನ್ನೆಮನ್‌ 

ಆಧಾರ ಸ್ಥಳದಲ್ಲಿನ ತಂತುಜಾಲವು ಗುಲಾಬಿಯಂತೆ ವಿನ್ಯಾಸವುಳ್ಳದ್ದಾಗಿದ್ದು, 
ಮೇಲ್ಭಾಗದ ತಂತುಚಾಲವು ಬಿಳಿ, ಅಪರೂಪವಾಗಿ ವಿರಳವಾಗಿರುತ್ತದೆ. ಬೀಜಾಣು 
ದಾನಿದಂಡಗಳು ಬಹಳ ಸೂಕ್ಷ್ಮವಾಗಿದ್ದು, 46-1754 ಉದ್ದ, ಬುಡದಲ್ಲಿ 3.5-4 
ಇದ್ದು, ಕೊನೆಗೆ 1.5-24 ವರೆಗೆ ಕಿರಿದಾಗುತ್ತಾ ಹೋಗುತ್ತವೆ. ಸಾಧಾರಣವಾಗಿ 
ಕವಲೊಡೆಯುವುದಿಲ್ಲ ಅಥವಾ ಒಂದು ಪಕ್ಕದ ಕವಲು ಇರುತ್ತದೆ. ಸ್ಟೈಲೋ 
ಬೀಜಾಣುಗಳು ಗೋಳಾಕಾರಿತ : 6-11 ವ್ಯಾಸವಿದ್ದು ; ಸೂಕ್ಷ್ಮ ಮುಳ್ಳುಳ ೈ 
ಪೊರೆಯಿರುತ್ತವೆ. ಕಾಲರು ಇರುವುದಿಲ್ಲ. ಬೀಜಾಣುದಾನಿಗಳು, ಜೆಮ್ಮಗಳು ಮತ್ತು 
ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ: ಜರ್ಮನಿ (107). 


10. ಮಾರ್ಟಿರೆಲ್ಲ ಸೈಲೋಸ್ಟೋರ ಡಿಕ್ಸನ್‌-ಸ್ಟೀವರ್ಟ್‌ 

ಹಾಸು ಸೂಕ್ಷ್ಮ, ಬಿಳಿ. ತಂತುಜಾಲದ ಜೆಮ್ಮಗಳು ತಂತುದಾರದೆ ತುದಿಯಲ್ಲಿ 
ವಿರಳವಾಗಿರುತ್ತವೆ. ಚಿಕ್ಕತೊಟ್ಟುಯುತ ಜೆಮ್ಮಗಳು ತೆಳುತೊಟ್ಟುಗಳ ಮೇಲಿರು 
ತ್ತವೆ. 404 ಎತ್ತರ, ಬಲೆ ಹೆಣೆದಂತಹ ದಪ್ಪವಾದ ಭಿತ್ತಿಗಳು ಸುಮಾರು 18 
ವ್ಯಾಸವಿರುತ್ತವೆ. ಯುಗ್ಮಾಣುಗಳಂತಹ ರಚನೆಗಳು ಕಂಡುಬಂದಿವೆ. 

ಮಣ್ಣಿನಿಂದ : ಆಸ್ಟ್ರೇಲಿಯ (57), ಸ್ವಿಟ್ಟಿರ್‌ಲ್ಯಾಂಡ್‌ (24). 


11. ಮಾರ್ಟಿರೆಲ್ಲ ವರ್ಟಿಸೆಲ್ಲೇಟ ಲಿನ್ನೆಮನ್‌ 

ಆಧಾರ ಸ್ಕಳದಲ್ಲಿನ ತಂತುಜಾಲವು ಸುತ್ತಲೂ ಹರಡಿ, ಮಿಶಗೊಂಡಿದ್ದು, 
ಮೇಲ್ಭಾಗದ ತಂತುಜಾಲವು ಬಿಳಿ, ಬಹಳ ನಿಬಿಡವಿಲ್ಲದೆಯೂ 1 ಸೆಮಾ ವರೆಗೆ ಎತ್ತರ 
ವಿರುತ್ತದೆ. ಬೀಜಾಣುದಾನಿದಂಡಗಳು ಅಸಂಖ್ಯಾತ ಮೇಲ್ಭಾಗದ ತಂತುದಾರದಲ್ಲಿ, 
ಉದ್ದವಾಗುತ್ತವೆ. 50-150, ಉದ್ದ, ಬುಡದಲ್ಲಿ 3.5. ವ್ಯಾಸದಿಂದ ತುದಿಕಡೆಗೆ 
0.54ವರೆಗೆ ಕಿರಿದಾಗುತ್ತದೆ. ಕಾಲರು ಇರುವುದಿಲ್ಲ. ಏಕಮುಖವಾಗಿ ಕವಲೊಡೆದು 
6 ಪಕ್ಕದ ಚಿಕ್ಕ ಕವಲುಗಳವರೆಗೂ ವೃತ್ತಜೋಡಣೆಯಾಗಿರುತ್ತವೆ. ಸ್ಟೈಲೋ 


ಮ್ಯುಕರೇಲ್ಲ್‌ 75 


ಬೀಜಾಣುಗಳು ಗೋಳಾಕಾರಿತ, ಸೂಕ್ಷ್ಮ ಮುಳ್ಳುಳ್ಳ ಪೊರೆಯಿರುತ್ತದೆ. 9-15 
ವ್ಯಾಸವಿರುತ್ತದೆ. ಜೆಮ್ಮಗೆಳು, ಬೀಜಾಣುದಾನಿ ಮತ್ತು ಯುಗ್ಮಾಣುಗಳು ಕಂಡು 
ಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 


12. ಮಾರ್ಟಿರೆಲ್ಲ ಸೆಪಿಡೋನಿಯಾಯಿಡ್ಸ್‌ ಲಿನ್ನೆಮನ್‌ 


ಮುಳುಗಡೆಯಾದ ತೆಂತುಜಾಲವು ಹೊರಹೊಮ್ಮಿದಂತೆ ; ಮೇಲ್ಭಾ ಗದ ತಂತು 
ಜಾಲವು ಬಿಳಿ, ಆಧಾರ ಸ್ಮಳವನ್ನು ಸೂಕ್ಷ್ಮವಾಗಿ ಆವರಿಸಿರುತ್ತದೆ. ಲೋ 
ಬೀಜಾಣುದಂಡಗಳು ಅಸಂಖ್ಯಾತ, ನೇರ, ಶಿಫಾವೃಂತಗಳಿರುವುದಿಲ್ಲ. ಇದು 'ಬಹಳ 
ಚಿಕ್ಕವಾಗಿದ್ದು, ಉಳಿಯಾಕಾರಿತ, 35-504 ಉದ್ದ, 5-74 ಬುಡದಲ್ಲಿ ಅಗಲ 
ಎದ್ದು (ತುದಿ ಕಡೆಗೆ) 1.2-24 ವರೆಗೆ ಕಿರಿದಾಗುತ್ತವೆ. ದಿ ಿಕವಲೊಡೆದಿದ್ದು ಹ 
ಕೂಡಿಕೆಗಳಲ್ಲಿ ಬಲವಾಗಿ ಉಬ್ಬಾಗಿರುತ್ತದೆ. ಸ್ಟೈಲೋ ಬೀಜಾಣುಗಳು ಸಮತಲವಾಗಿ 
ಸೂಕ್ಷ್ಮ ಮುಳ್ಳುಗಳಿರುತ್ತವೆ. ನಸುಹಳದಿ, 8-12 ವ್ಯಾಸ; ಕ್ಷಣಿಕ: ಗುಂಪು 
ಗಳಲ್ಲಿ ಒಟ್ಟಾಗಿ 'ಕೂಡಿರುತ್ತ ವೆ. ವಾಸನೆ ಈರುಳ್ಳಿಯಂತೆ ಘಾಟಾಗಿರುತ್ತದೆ. ಬೀಜಾಣು 
ದಾನಿ ಮತ್ತು. ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಇಂಗ್ಲಂಡ್‌ (214), ಜರ್ಮನಿ (107). 
13. ಮಾರ್ಟಿರೆಲ್ಲ ಹ್ಮುಮಿಲಿಸ್‌ ಲಿನ್ನೆಮನ್‌ 

ಸಮೂಹವು ಗುಲಾಬಿ ವಿನ್ಯಾಸದಂತೆ ರೂಪಿತಗೊಂಡಿರುತ್ತದೆ. ಮೇಲ್ಭಾಗದ 
ತಂತುಜಾಲವು ಬಿಳಿ, 0.5 ಸೆಮಾ ವರೆಗೂ ಎತ್ತರವಿರುತ್ತದೆ. ಸ್ಪೈಲೋಬೀಜಾಣು 
ಗಳು ತಂತುಜಾಲದಿಂದ ನೇರಕ್ಕೆ ಬೆಳೆಯುತ್ತವೆ. ಸರಳ ಅಥವಾ ಕವಲೊಡೆದು 
ಗುಂಪುಗಳಲ್ಲಿರುತ್ತವೆ. ಅಸಮವಾಗಿ ಕವಲೊಡೆದು, ಮಧ್ಯಾರಂಭಿ ಅಥವಾ 
ಪೊದೆಯಂತಿದ್ದು, ಬುಡದಲ್ಲಿ 46-80 ಉದ್ದ, 2-4 ಅಗಲವಿರುತ್ತದೆ. ಎಲ್ಲ 
ಕವಲುಗಳು ಸ್ಪೈ ಲೋಬೀಜಾಣುವಿನಲ್ಲಿ ಅಂತ್ಯಗೊಂಡಿರುತ್ತದೆ. ಮೇಲ್ಭಾಗದ ತಂತು 
ಜಾಲವು ಸೂಕ್ಷ್ಮ ಮತ್ತು ಸುಲಭವಾಗಿ ನಾಶವಾಗುತ್ತದೆ. ಸ್ಟೈಲೋಜಬೀಜಾಣುಗಳು 
ಗೋಳಾಕಾರಿತ ; ಅತಿಸೂಕ್ಷ ೬ ಮುಳ್ಳುಳ್ಳ ಭಿತ್ತಿಯಿದ್ದು, 8-15. ವ್ಯಾಸವಿರು 
ತ್ವವೆ. ಬೀಜಾಣುದಾನಿಗಳು, ಕ್ಲಾಮಿಡೋ ಬೀಜಾಣುಗಳು ಮತ್ತು ಯುಗ ಣು 
ಗಳು ಕಂಡುಬಂದಿಲ್ಲ. 

ಮಣ್ಣಿ ನಿಂದ : ಜರ್ಮನಿ (106). ' 


14, ಮಾರ್ಟಿರೆಲ್ಲ ಜೊನೇಟ. ಲಿನ್ನೆಮನ್‌ ೫ ` 


.'ಜಧಾರ ಸ ೈಳದಲ್ಲಿ 'ತಂತುಜಾಲವು.. ವಲಯೀಕೃ ತಪಾಗಿ ; ಮೇಲ್ಭಾಗದ ತಂತು 
ಜಾಲವು ಬಿಳ್ಳಿ ಜಾಪೆಯುತಿದ್ದು ಸ'ಸಡಿಲವಾಗಿದ್ದು ` 1 ಸೆಮಾವರೆಗೆ ಎತ್ತರವಿರುತ್ತದೆ. 


76 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬೀಜಾಣುದಾನಿದಂಡವು ಮು. ಹ್ಯುಮಿಲಿಸ್‌ನಲ್ಲಿದ್ದಂತೆ ; 80-215, ಎತ್ತರ, 3-6 
ಬುಡದಲ್ಲಿ ಅಗಲವಾಗಿದ್ದು, 1-24 ವರೆಗೆ ತುದಿಯಲ್ಲಿರುತ್ತದೆ. ಕವಲೊಡೆದಿರು 
ವುದಿಲ್ಲ ಅಥವಾ ಬಹಳ ಅಸಮವಾಗಿದ್ದು ಮಧ್ಯಾರಂಭಿ, ದಿ ಕವಲೊಡೆದು ಅಥವಾ 
ಗುಚ್ಛಗಳಂತಿರುತ್ತದೆ. ಸ್ಟೆ ೨ಲೋಬೀಜಾಣುಗಳು ಗೋಳಾಕಾರಿತ ; 10-15, ವ್ಯಾಸ, 
ಅತಿಸೂಕ್ಷ್ಮ ಮುಳ್ಳುಳ್ಳ ಭಿತ್ತಿಯಿರುತ್ತದೆ. ಜೆಮ್ಮ, ಬೀಜಾಣುದಾನಿಗಳು ಮತ್ತು 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107) 


15. ಮಾರ್ಟಿರೆಲ್ಲ ಸಿಂಪ್ಲೆಕ್ಸ್‌ ವಾನ್‌ಟೇಗಂ ಮತ್ತು ಲಿಮಾನ್ನಿರ್‌ 


ಬೀಜಾಣುದಾನಿದಂಡಗಳು ಕವಲೊಡೆದಿರುವುದಿಲ್ಲ. 0.7-1 ಮಿಮಿ ಎತ್ತರ, 
ಕೆಳಗಡೆ 704 ವರೆಗೂ ಇರುತ್ತವೆ. ಮೇಲ್ಭಾಗದಲ್ಲಿ ಸುಮಾರು 15, ವಿಸ್ತಾರವಾಗಿ 
ರುತ್ತವೆ, ಬೀಜಾಣುದಾನಿಗಳು ಬಣ್ಣರಹಿತ, ಬಹು ಬೀಜಾಣುಯುತ ಬೀಜಾಣುಗಳು 
ಗೋಳಾಕಾರಿತ.. 10: ಪ್ರಕಾಶವಾದ ಎಣ್ಣೆ ಹನಿಯಿರುತ್ತದೆ. ತಂತುಜಾಲದ 
ಜೆಮ್ಮ ಮತ್ತು ತೊಟ್ಟುಳ್ಳ ಜೆಮ್ಮಗಳಿರುತ್ತವೆ. ಕಡೆಯದು ಬಣ್ಣರಹಿತ; ಸುಕ್ಕಾದ 
ಒರಟಾದ ಮೇಲ್ಮೈ ಮತ್ತು ಉದ್ದ, ಕವಲೊಡೆಯದ, ಚಿಕ್ಕ ತೊಟ್ಟಿ ರುತ್ತದೆ. 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಫ್ರಾನ್ಸ್‌ (105) 202), ಜರ್ಮನಿ (106). 
16. ಮಾರ್ಟಿರೆಲ ಟ್ಯೂಬರೋಸ ವಾನ್‌ಟೇಗಂ 

ಹಾಸು ಬಿಳಿಯದು. ಬೀಜಾಣುದಾನಿದಂಡಗಳು ನೇರವಾಗಿದ್ದು ಕವಲೊಡೆಯದೆ, 
ಒಂಟಿಯಾಗಿ, ಬುಡದಲ್ಲಿ ಸ್ವಲ್ಪ ದಪ್ಪವಾಗಿದ್ದು, ದೊಡ್ಡ ಚೀಲದಿಂದ ಆವೃತವಾಗಿರು 
ತ್ತದೆ. 20-30 ಮಿಮಿ ವರೆಗೆ ಎತ್ತರವಿರುತ್ತದೆ. ಬೀಜಾಣುದಾನಿಗಳು ಬಿಳಿ, ಬಹು 
ಬೀಜಾಣುಳ್ಳವು. ಪ್ರಸಾರಗೊಂಡ ನಂತರ ಕಾಲರೊಂದು ಉಳಿದುಕೊಳ್ಳುತ್ತದೆ 
ಮತ್ತು ಒಂದು ಚಿಕ್ಕ ನಯವಾದ ಚೆಂಡು ಬೀಜಾಣುದಾನಿಯ ಮಧ್ಯೆ ಉಳಿಯುತ್ತದೆ. 
ಬೀಜಾಣುಗಳು ಮೊಟ್ಟೆಯಾಕಾರಿತ, ಅಸಮವಾದ ಆಕಾರ ಮತ್ತು ಗಾತ್ರವಿದ್ದು, 
ಸಾಧಾರಣವಾಗಿ 6-8 x 11-16, ಇರುತ್ತದೆ. ತಂತುಜಾಲದಲ್ಲಿ ಜೆಮ್ಮಗಳಿರುತ್ತವೆ. ' 
ತೊಟ್ಟುಳ್ಳೆ ಚೆಮ್ಮಗಳಿಗೆ ಸೊಕ್ಷ್ಮ ಮುಳ್ಳುಗಳಿರುತ್ತವೆ, 20-25, ಕವಲೊಡೆಯದವು 
ಳಗೆ ಮೇಲೆ ಒಂಟಿಯಾಗಿರುತ್ತವೆ. 

ಮಣ್ಣಿನಿಂದ: ಫ್ರಾನ್ಸ್‌ (105). 


17.  ಮಾರ್ಟಿರೆಲ್ಲ ಪಾಲಿಸೆಫಾಲ ಸೀಮನ್ಸ್‌ 


ಹಾಸು ಬಿಳಿಯೆದಾಗಿ ರೂಪಿತವಾಗಿದ್ದು, ಹೊರ ಚಿಮ್ಮಿದ ಮೇಲ್ಭಾ ಗದ ತಂತು 
ಜಾಲವಿರುತ್ತದೆ. ವಿಶಾಲವಾಗಿ ಹರಡಿದ್ದು, ಹಬ್ಬುತ್ತ ವರ್ಧನ ತಟ್ಟೆ ಯ ಅಂಚನ್ನು 


ಮ್ಮುಕರೇಲ್ಸ್‌ 77 


ಅಡರುತ್ತದೆ.  ಬೀಜಾಣುದಾನಿದಂಡಗಳು ವೈಶಿಷ್ಟ ಪೂರ್ಣವಾಗಿ ಪೊದರಿನಂತೆ 
ಕವಲೊಡೆದಿದ್ದು, 0.3-0.6 ಮಿಮಿ ಎತ್ತರವಿರುತ್ತವೆ. ` ಬೀಜಾಣುದಾನಿಗಳು 
30-704 ; ಬಿಳಿ; ಕ್ಷಣಿಕ ; ಸಾಧಾರಣವಾಗಿ ಗೋಳಾಕಾರಿತ ಆಥವಾ ಅಂಡಾಕಾರಿತ 
4 ರಿಂದ 50 ಬೀಜಾಣುಗಳಿರುತ್ತವೆ. ಗಾತ್ರವು ವಿವಿಧವಾಗಿರುತ್ತದೆ. ಸರಾಸರಿ 
ಗಾತ್ರ 10-14, ಇದಕ್ಕೆ ಹೊರತಾದ 3 ಮತ್ತು 254 ಒಂದು ದೊಡ್ಡ ಎಣ್ಣೆ 
ಹನಿಯು ಅವುಗಳ ಒಳಗಿರುತ್ತದೆ. ವಿಶಿಷ್ಟವಾದ ತಂತುಜಾಲದಲ್ಲಿನ ಅಥವಾ ಬೀಜಾಣು 
ದಾನಿದಂಡ ಜೆಮ್ಮಗಳು ಒಂದು ಅಥವಾ ಎರಡು ಇರುತ್ತವೆ. ಸೂಕ್ಷ್ಮ ಮುಳ್ಳುಳ್ಳ 
ಅಥವಾ ಸುಕ್ಕು ಇದ್ದು, ಸುಮಾರು 20, ವಾಸವಿರುತ್ತದೆ. ಏಕಲಿಂಗ ಯುಗ್ಮಾಣು 
ಗಳು ಮೇಲ್ಭಾಗದ ತಂತುದಾರಗಳಲ್ಲಿದ್ದು, ದಪ್ಪವಾದ ತಂತುಜಾಲದ ಫೆಲ್ಫಿನಿಂದ 
ಆವೃತವಾಗಿರುತ್ತವೆ. ಮೊದಲಿಗೆ ಬಿಳಿ, ನಂತರ ಕಂದು ಅಥವಾ ಕಪ್ಪು. ಇದರ 
ಗಾತ್ರವು 1 ಮಿಮಿ ವ್ಯಾಸದವರೆಗೂ ಇರುತ್ತದೆ. 


ಮಣ್ಣಿನಿಂದ : ಜೆಕೋಸ್ಲೊವಾಕಿಯೆ (129), ಜರ್ಮನಿ (137) (245). 
ಸ್ವಿಟ್ಲರ್‌ಲ್ಯಾ 'ಂಡ್‌ (24) (52). 


174. ಮಾರ್ಟಿರೆಲ್ಲ ಪಾಲಿಸೆಫಾಲ ತಳಿ ಎಕೆನುಲೇಟ (ಹಾರ್ಜ್‌) ಲಿನ್ನಮನ್‌ 


ಇದು ಮಾ. ಪಾಲಿಸೆಫಾಲ ತಳಿಯಂತೆಯೇ. ಆದರೆ ಬೀಜಾಣುಗಳಲ್ಲಿ ಮುಳ್ಳು 
ಗಳಿರುತ್ತವೆ. 


ಮಣ್ಣಿನಿಂದ: ಜರ್ಮನಿ (107) 


18. ಮಾರ್ಟಿರೆಲ್ಲ ವಾನ್‌ಟೇಗೆಮಿ ಬಾಕ್‌ಮನ್‌ 
ಸಹನಾಮ : ಮಾ. ರಫಾನಿ ಡಾಫಿನ್‌ 


ಸಮೂಹವು ವಲಯೀಕೃತ, ವಲಯ ಸುಮಾರು 0.5 ಸೆಮಿ ಅಗಲವಿರುತ್ತದೆ. 
ಮೇಲ್ಭಾ ಗದ ತಂತುಜಾಲವು ವಿರಳವಾಗಿದ್ದು, 1-2 ಸೆಮಿ ಎತ್ತರ, ಯಾವಾಗಲೂ ಬಿಳಿ, 
ತೆಳುವಾಗಿರುತ್ತ ದೆ. 'ಸ್ಪೈಲೋ ಬೀಚಾಣುದಾನಿಗಳು ಮೊದಲು ಕಾಣಿಸಿಕೊಳ್ಳುತ್ತವೆ. 
ಅಸಂಖ್ಯಾ ತವಾಗಿದ್ದು, ' ಅಸಮವಾಗಿ ಪೊದರಿನಂತೆ ಜೋಡಣೆಯಾಗಿರುತ್ತವೆ. ನಂತರ 
ಬೀಜಾಣಾದಾನಿದಂಡಗಳು ಹುಟ್ಟುತ್ತವೆ. ಬೀಜಾಣುದಾನಿದಂಡಗಳು ಒಂಟಿ ಅಥವಾ 
ಅನೇಕ ; ಅಂತ್ಕಾರಂಭಿಯಲ್ಲಿ ಕವಲೊಡೆದು, ಪಕ್ಕದ ಕವಲುಗಳು 30-40 ಉದ್ದ ; 
ಆಗಾಗ ವೃತ್ತಗಳಲ್ಲಿರುತ್ತವೆ. ಬೀಜಾಣುದಾನಿದಂಡಗಳು ಬುಡದಲ್ಲಿ 16 ಇದ್ದು 
ತುದಿಯಲ್ಲಿ ಕಿರಿದಾಗಿ 4-6 ಆಗುತ್ತವೆ. ಬೀಜಾಣುದಾನಿ 20-40 ; ಸುಮಾರು 
20 ಬೀಜಾಣುವನ್ನು ಹೊಂಡಿರುತ್ತದೆ.: 'ಬೀಜಾಣುಗಳು ಅನಿಯಮಿತ; ಗೋಳಾಕಾರಿತ; 
ಕೆಲವು ಸಲ ಹೆಚ್ಚು ಕಡಮೆ ನೀಳಾಕಾರಿತ ; ಎಣ್ಣೆಹನಿಯಿರುತ್ತದೆ, 10-124 ವ್ಮಾಸ 


78 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಏರುತ್ತವೆ. ಸ್ಟೈಲೋ ಬೀಜಾಣುಗಳು ಉದ್ವಕ್ಕಿಂತ ಅಗಲವಾಗಿದ್ದು ಚಿಕ್ಕ 'ಮುಳ್ಳು 
ಗಳನ್ನು ಹೊಂದಿ 204 ವರೆಗೂ ವ್ಯಾಸವಿರುತ್ತ ಪೆ ಯುಗ್ಮಾ ಣುಗಳು ಸ ಕಡಬದ. 
ಮಣ್ಣಿನಿಂದ : ಜರ್ಮನಿ (106) 


19. ಮಾರ್ಟಿರೆಲ್ಲ ರೆಟಿಕ್ಕುಲೇಟ ವಾನ್‌ಟೇಗಂ ಮತ್ತು ಲಿಮಾನ್ನೀರ್‌ 
ತಂತುಜಾಲವು ಸೂಕ್ಷ್ಮ, ಹಬ್ಬುವಂತಹದು. ಬೀಜಾಣುದಾನಿದಂಡಗಳು 
* ಗುಂಪು ಗುಂಪಾಗಿದ್ದು. ಸುಮಾರು 1504 ಎತ್ತರ: ಅಡ್ಡ ಭಿತ್ತಿರಹಿತ, ಬುಡದಲ್ಲಿ 
ಉಬ್ಬಾಗಿದ್ದು, ಮೇಲ್ಭಾಗದಲ್ಲಿ ಕೃಶವಾದ, ಆದರೆ ಮಾ. ಪಾಲಿಸೆಫಾಲ ಪ್ರಭೇದಕ್ಕೆ ೦ತಲೂ 
ಕಡಮೆ ಕಿರಿದಾಗಿರುತ್ತವೆ.  ಬೀಜಾಣುದಾನಿಗಳು ಎರಡರಿಂದ ಎಂಟು ಬೀಜಾಣುಗಳು 
ಳೃದ್ದು, ಆಗಾಗ್ಗೆ 4 ಬೀಜಾಣುಳ್ಳದ್ದು, ಕರಗಬಲ್ಲ ಭಿತ್ತಿಯಿದ್ದು, ಚಿಕ್ಕ ಕಾಲರು 
ಉಳಿಯುತ್ತದೆ. ಬೀಜಾಣುಗಳು ಬಲರಚನೆಯುಳ್ಳ ಅಥವಾ ಮೇಲ್ಭಾಗದ ತಂತು 
ಜಾಲದಲ್ಲಿದ್ದು, ಕವಲೊಡೆದು ಆಥವಾ ಕವಲೊಡೆಯಂದೆ, ಬಲವಾದ ಮುಳ್ಳಿನಾಕಾರಿತ್ಯ 
404 ವರೆಗೆ ವ್ಯಾಸವಿರುತ್ತವೆ. ಬೀಜಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿ: ದ: ಸ್ವಿಟ್ಲರ್‌ಲಂಡ್‌ (24) 
20. ಮಾರ್ಟಿರೆಲ್ಲ ಕ್ಯಾಂಡಲಬ್ರಂ ವಾನ್‌ಟೇಗಂ ಮತ್ತು ಲಿಮಾನ್ನೀರ್‌ 
ಹಾಸು ಬಿಳಿ, ದಪ್ಪವಾದರೂ ಸೂಕ್ಷ್ಮವಿದ್ದು, ಹಲವು ಮಿಮಿ ಎತ್ತರದ ಜೊತೆಗೆ' 
ಬೆಳ್ಳುಳ್ಳಿ ವಾಸನೆಯಳ್ಳದ್ದಾಗಿರುತ್ತದೆ. ಬೀಜಾಣುದಾನಿದ:ಡಗಳು 1 ಮಿಮಿ ವರೆಗೆ 
ಎತ್ತರ, ದ್ವಿಮುಖ ಕವಲೊಡೆದು, ಮೊದಲ ಕವಲು ಸಾಧಾರಣವಾಗಿ ಸಮಾನಾಂತರ 
ವಿದ್ದು, ಬದಿ ಕವಲುಗಳು ಅನೇಕ ಕವಲೊಡೆದು ಒಂದು ಕ್ಯಾಂಡಲಬ್ರಂನಂತೆ ರೂಪಿತ 
ವಾಗಿರುತ್ತವೆ. ಪ್ರತಿಯೊಂದು ಬೀಜಾಣುದಾನಿದಂಡ ಮತ್ತು ಪಾರ್ಶ್ವಕವಲು 
ಬುಡದಲ್ಲಿ ಸ್ವಲ್ಪ ಉಬ್ಬಿದ್ದು, ಬೀಜಾಣುದಾನಿಯೆಡೆ ಕ್ರಮೇಣ ಕಿರಿದಾಗುತ್ತದೆ. ' 
ಬೀಜಾಣುದಾನಿಗಳು ಬಿಳಿ, ಬಹು ಬೀಜವುಳ್ಳವು, 20-40 ವಿಸ್ತೀರ್ಣವಿದ್ದು, 
ಬಹಳ ಬೇಗ ಉದುರುತ್ತವೆ. ಬೀಜಾಣುಗಳು ತೆಳು ಭಿಶ್ತಿಯುಳ್ಳವು, ಸಾಧಾರಣವಾಗಿ 
7%, ಅಪರೂಪಕ್ಕೆ 9 ವ್ಯಾಸ ; ಗೋಳಾಕಾರಿತ, ಅಪರೂಪಕ್ಕೆ ಚಿಕ್ಕ ಅಂಡಾಕಾರಿತ, 
ತಂತುಜಾಲದ ಜೆಮ್ಮಗಳು ಅಸಂಖ್ಯಾತ, 20-40. ತೊಟ್ಟುಳ್ಳ ಜೆಮ್ಮಗಳು ಮತ್ತು 
ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಗ್ರೀನ್‌ಲ್ಕಾಂಡ್‌ (128), ಜರ್ಮನಿ (106), ಯು. ಎಸ್‌. 
ಎಸ್‌. ಆರ್‌. (143) 


21. ಮಾರ್ಟಿರೆಲ್ಲಾ ಮಾನೋಸ್ಟೋರ ಲಿನ್ನೆಮನ್‌ : 


.  ಆಧಾರಸ್ಥಳೆದಲ್ಲಿನ ತಂತುಜಾಲವು ಪದರಗಳ. ವಲಯಗಳಲ್ಲಿದ್ದು; ಸುಮಾರು 
1ಸೆಮಿ ಅಗಲ, ಅವುಗಳು ನಕ್ಷತ್ರಾಕಾರದ. 'ಬಗೆಯಲ್ಲಿ 'ಜೋಡಣೆಯಾಗಿರುತ್ತವೈ 


| ಮುಖಿರೇಲ್ಸ್‌ 79 
ಮೇಲ್ಭಾಗದ 'ತಂತುಜಾಲವು ಬಿಳಿ, ದಪ್ಪ, ಚಾಪೆಹಾಸಿನಂತಿದ್ದು, 1.5 ಸೆಮಾ ವರೆಗೂ 
ಎತ್ತರ, ವಿರಳವಾಗಿ ಕವಲೊಡೆಯದೆ, ಬಹಳ ಚಿಕ್ಕ ಬೀಜಾಣುದಾನಿದಂಡಗಳು ಅಲ್ಲಲ್ಲೆ - 
ವಿರಳ, ದಪ್ಪನಾಗಿ ಹೆಣೆದುಕೊಂಡ ತಂತುದಾರಗಳಲ್ಲಿ ಕಂಡುಬರುತ್ತವೆ. ಬೀಜಾಣು 
ದಾನಿದಂಡಗಳು ನೇರಕ್ಕಿದ್ದು, ಆಗಾಗ ಪರಸ್ಪರ ಅಭಿಮುಖವಾಗಿದ್ದು, 40-95, 
ಉದ್ದ, 2.5-5 ಬುಡದಲ್ಲಿ ಅಗಲವಾಗಿರುತ್ತವೆ. ಅಳಿಸಿಹೋಗುವ ಭಿತ್ತಿ ಮತ್ತು 
ಒಂದು ಏಕ ಬಣ್ಣರಹಿತ ಬೀಜಾಣು ಇರುತ್ತದೆ, 9-18 ವ್ಯಾಸವಿರುತ್ತದೆ. 
ಕ್ಲಾ ಮಿಡೊಬೀಜಾಣುಗಳು ಅಸಂಖ್ಯಾತವಾಗಿ ಮೇಲ್ಭಾಗದ ತಂತುಜಾಲರಲ್ಲಿರುತ್ತ, ವೆ. 
ಅಸಮ ಆಕಾರ, ಸುಮಾರು ದೊಡ್ಡ ಬೀಜಾಣುವಿನಷ್ಟೆ ಗಾತ್ರವಿರುತ್ತದೆ. 


ಮಣ್ಣಿನಿಂದೆ: ಜರ್ಮನಿ (106) 


22. ಮಾರ್ಟರೆಲ್ಲ ಅಲ್ಪೈನ ಪೆಯಿರೋಡ್‌ 

ಸಹನಾಮ : ಮಾ. ರೆನಿಸ್ಟೋರ ಡಿಕ್ಸನ್‌-ಸ್ಟ್ರೀವರ್ಟ್‌ 

ತಂತುಜಾಲವು ಯಾವಾಗಲೂ ಬಿಳಿ ; ಸೂಕ್ಷ್ಮ, ಸಡಿಲ, ಹತ್ತಿಯಂತೆ ಇರುತ್ತದೆ. 
ಕ್ಲಾಮಿಡೊ ಬೀಜಾಣುಗಳು ಮತ್ತು ಆಹಾರ ಸೇವನೆ ತಂತುದಾರದ ಮೇಲೆ ಉಬ್ಬಿದ 
ಭಾಗಗಳು ಕಂಡುಬರುತ್ತವೆ. ಬೀಜಾಣುದಾನಿದಂಡಗಳು ಸರಳ, ತಂತುದಾರಕ್ಕಿಂತಲೂ 
ಒರಟಾಗಿದ್ದು, ಮೂಲತಂತುದಾರದಿಂದ ಬುಡದಲ್ಲಿ ದೊಡ್ಡ ಪಾದವು ರೂಪಿತಗೊಂಡಿ 
ಸುತ್ತದೆ. 2004 ಉದ್ದ, 104 ನಿಂದ 4್ಯವರೆಗೆ ಕಿರಿದಾಗಿರುತ್ತವೆ. ಬೀಜಾಣು 
ರಾನಿಗಳು ಬಣ್ಣ ರಹಿತ, ಭಿತ್ತಿ ಗಳು ಅಳಿಸಿಹೋಗುತ್ತವೆ. ದೆ ವ್ಯಾಸವಿದ್ದು, ಬುಡ 
ನಲ್ಲಿ ಕಾಲರು ಇರುತ್ತ ದೆ. ಬೀಜಾಣುಗಳು 42; ಸ್ವಲ್ಪ ಮೂತ್ರಪಿಂಡಾಕಾರಿತ; 
ಪಾರದರ್ಶಕ ಸ್ಪೈಲೋಬೀಜಾಣುಗಳು ಇರುವುದಿಲ್ಲ, ಯಗ್ನ ಣುಗಳು ಪ್ರಕಾಶವಾದ 
ಕಂದು, ಸಿಪ್ಪೆಯು ಅಸಮವಾಗಿ ಗಡುಸಾಗಿರುತ್ತದೆ. ಕೂಡಿರುವ ಕೆಲವು ತಂತುದಾರ 
ಇಳು ಸಿಪ್ಪೆಯನ್ನು ಬಿಟ್ಟು, 304 ವ್ಯಾಸವಿರುತ್ತವೆ. 


ಮಣ್ಣಿನಿಂದ : ಆಸ್ಟ್ರೇಲಿಯ (57). 


23. ಮಾರ್ಟರೆಲ್ಲ ಇಗ್ನಿಸ್‌ ಲಿನ್ನೆಮನ್‌ 
ಆಧಾರ ಸ್ಥಳದಲ್ಲಿನ ತಂತುಜಾಲದ ತಂತುದಾರಗಳು ಚಿಕ್ಕ ಅಥವಾ ಮಧ್ಯಮ 
ಗಾತ್ರದ ಹಾಲೆಗಳಾಗಿದ್ದು, ಸುತ್ತಲೂ ಚಾಚಿರುತ್ತವೆ. ಮೇಲ್ಭಾ ಗದ ತಂತುಜಾಲ 
ಬಿಳಿ, ಸಡಿಲ, ಎತ್ತ 5 ರವಾಗಿರುತ್ತವೆ. ಬೀಜಾಣುದಾನಿದಂಡಗಳು 75- -1204 ಎತ್ತರ, 
ಬುಡದಲ್ಲಿ ನ್ವ: ವ್ಯಾಸವಿದ್ದು, ತುದಿಯಲ್ಲಿ 2.54... ಕವಲೊಡೆಯದೆ ಅಥವಾ .. 
ಒಂದೋ ಎರಡೋ ಚಿಕ್ಕ ಕವೆಲುಗಳಿರುತ್ತವೆ. ' ಬೀಜಾಣುದಾನಿಗಳಲ್ಲಿ ಏಕಬೀಜಾಣು ... 
ಕರಗಬಲ್ಲ ಪೊರೆಯಿರತ್ತದೆ,. ಒಂದು ಚಿಕ್ಕ ಮಂಡಗೆ ಉಬ್ಬಿ ದಂತಹ ಭಾಗವು. 





80 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆಧಾರ ಸ್ತಂಭವನ್ನು ಪ್ರತಿನಿಧಿಸುತ್ತದೆ. ಬೀಜಾಣುಗಳು ಗೋಳಾಕಾರಿತ ; ನಯ; 
10-204 ವ್ಯಾಸವಿರುತ್ತದೆ. ಜೆಮ್ಮಗಳು ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಜರ್ಮನಿ (107). 


24. ಮಾರ್ಟಿರೆಲ್ಲ ಗ್ರಾಸಿಲಿಸ್‌ ಲಿನ್ನೆ ಮನ್‌ 

ಆಧಾರ ಸ್ಥಳದಲ್ಲಿನ ತಂತುಜಾಲವು ಸಿಡಿದಂತೆ ಅಥವಾ ವಲಯೀಕೃತ, ಹೊರ 
ಚಾಚಿದ ಹಾಸುಗಳು. ಬಾಗಿರುತ್ತವೆ; ಮೇಲ್ಭಾಗದ ತಂತುಜಾಲವು ಕುಳ್ಳಾಗಿದ್ದು, ದಪ್ಪ 
ವಿರುತ್ತದೆ. ಸಾಧಾರಣವಾಗಿ ಮೇಲ್ಭಾಗದ ತಂತುದಾರಗಳು ತುದಿಯಲ್ಲಿ ಕವಲೊಡೆದ 
ಶಿಫಾವೃಂತಗಳಿರುತ್ತವೆ. ಆಗಾಗ ಸ್ವಲ್ಪ ಬಾಗಿದ್ದು, ತೆಳುವಾಗಿದ್ದು ಮತ್ತು ಸೂಕ್ಷ್ಮ 
ವಾಗಿರುತ್ತವೆ. ಕವಲುಗಳು ಅಪರೂಪಕ್ಕೆ ಇರುತ್ತವೆ. ಸಾಧಾರಣವಾಗಿ ಒಂದು 
ಅಥವಾ ಎರಡು ಮಾತ್ರ. ಅದು ಮೂಲ ಬೀಜಾಣುದಾನಿದಂಡಕ್ಕಿಂತಲೂ ಹೆಚ್ಚು 
ಮೇಲೆ ಬಂದಿರುತ್ತದೆ. ಬೀಜಾಣುಗಳು ಬಹಳ ಚಿಕ್ಕವು; 2-34: ಗೋಳಾಕಾರಿತ ; 
ಅನೇಕ ಎಣ್ಣೆ ಹನಿಗಳಿರುತ್ತವೆ. ಜೆಮ್ಮಗಳು ಮತ್ತು ಯುಗ್ಮಾಣುಗಳು ಕಂಡು 
ಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 


25. ಮಾರ್ಟಿರೆಲ್ಲ ಮೈನುಟಿಸ್ಸಿಮ ವಾನ್‌ಟೇಗಂ 

ಆಧಾರ ಸ್ಥಳದಲ್ಲಿನ ತಂತುಜಾಲವು ಸಾಧಾರಣವಾಗಿ ಸಿಡಿದಂತೆ ಸಾಲಾಗಿ ಇರು 
ತ್ತದೆ. ಮೇಲ್ಭಾಗದ ತಂತುಜಾಲವು ಕೆಲವು ಸಲ ಅಧಿಕ ಮತ್ತು ಚಿಮ್ಮಿದಂತಿರುತ್ತದೆ. 
ಆಗಾಗ ತೆಳು, ಸಡಿಲವಾಗಿ ಆಧಾರ ಸ್ಥಳವನ್ನು ಆವರಿಸಿರುತ್ತದೆ. ಮೇಲ್ಭಾಗದ 
ತಂತುದಾರಗಳ ತುದಿಗಳಲ್ಲಿ ಶಿಫಾವೃಂತಗಳು ವಿರಳವಾಗಿರುತ್ತವೆ. ಬೀಜಾಣುದಾನಿ 
ದಂಡಗಳು ಚಿಕ್ಕವು, ಸೂಕ್ಷ್ಮ, ಆಗಾಗ ಕುಸಿಯುತ್ತವೆ. 70-120, ಬುಡದಲ್ಲಿ 
6-8 ಇದ್ದು ಕಿರಿದಾಗಿ ತುದಿಯಲ್ಲಿ 1-3 ವರೆಗೆ ಇರುತ್ತವೆ. ವಿರಳವಾಗಿ ಕವಲೊ 
ಡೆದು, ಉದ್ದವಾದ ಅಥವಾ ಚಿಕ್ಕದಾದ ಪಕ್ಕದ ಕವಲುಗಳು ಅಂತ್ಕಾರಂಭಿ ಜೋಡಣೆ 
ಯಾಗಿರುತ್ತವೆ. ಕೆಲವು ಸಮಯ ಪ್ರಾಥಮಿಕ ಬೀಜಾಣುದಾನಿದಂಡಕ್ಕಿಂತಲೂ ಹೆಚ್ಚು 
ಬೆಳೆದು, ದ್ವಿಕವಲು ರೂಪಿತವಾಗುತ್ತದೆ. ಬೀಜಾಣುದಾನಿ 10-15, ವ್ಯಾಸವುಳ್ಳದು, 
ಆಗಾಗ್ಗೆ ಅತಿ ಕಪ್ಪಾದ ಭಿತ್ತಿಯಿರುತ್ತದೆ. ಜೆಮ್ಮಗಳು ಮತ್ತು ಯುಗ್ಮಾಣುಗಳು 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 


26, ಮಾರ್ಟಿರೆಲ್ಲ ಮಾರ್ಬರ್ಜೆನ್ಸಿಸ್‌ ಲಿನ್ನೆಮನ್‌ 


ಆಧಾರ ಸ್ಥಳದಲ್ಲಿನ ತಂತುಜಾಲವು ವಿನ್ಮಾಸದಲ್ಲಿ ಗುಲಾಜಿಯಂತೆ ರೂಪಿತ 
ಗೊಂಡಿರುತ್ತದೆ. , ಮೇಲ್ಭಾಗದ ತಂತುಜಾಲವು ಬಿಳಿ, 1-2 ಮಿಮಿ ಎತ್ತರ. . ಚಿಕ್ಕ 


ಷಿ 


ಮ್ಯುಕರೇಲ್ಸ್‌ 81 


'ಜಾಣುದಾನಿದಂಡಗಳು ಒಂಟಿಯಾಗಿ ಅಥವಾ ಗುಂಪುಗಳಲ್ಲಿ, ಹರಡಿದ ಬಲೆಯಂತಿ 
ವ ಮೇಲ್ಭಾಗದ ತಂತುಜಾಲದ ಮೇಲೆ ಬಿಟ್ಟಿರುತ್ತವೆ. 'ಬೀಜಾಣುದಾನಿದಂಡವು 
6-6 ಮತ್ತು 1-12), ಬೀಜಾಣುದಾನಿಯ ಹತ್ತಿರ 30-150, (ಸಾಧಾರಣ 
ಇಗಿ 60-80) ಉದ್ದವಿರುತ್ತದೆ. ಕವಲೊಡೆಯುವಿಕೆ ವಲಯೀಕೃತವಾಗಿದ್ದು 1 
ಸಮವಾದ ಪೊದರಿನಂತೆ, 3 ರಿಂದ 5 ಚಿಕ್ಕ ಪಕ್ಕದ ಕವಲುಗಳು ಆಗಾಗ ವೃತ್ತ 
ಳಲ್ಲಿರುತ್ತವೆ. ಬೀಜಾಣುದಾನಿದಂಡಗಳು ಅಡ್ಡಭಿತ್ತಿರದಿತ.. ಬೀಜಾಣುದಾನಿಗಳು 
ಸಾರದರ್ಶಕ ಕೆಲವು (ಕೆಲವು ಸಲ ಒದು) ಬೀಜಾಣುಗಳು 10-12, ವ್ಯಾಸವುಳ್ಳವು. 
ಕಿಳಿಸಿಹೋಗುವ ಭಿತ್ತಿ, ನಯವಾಗಿರುತ್ತ ವೆ. ಬೀಜಾಣುಗಳು ಗೋಳಾಕಾರಿತ ಅಥವಾ 
೫ಲ್ಪ ನೀಳಾಕಾರಿತ, 63-10, ಸಾಧಾರಣವಾಗಿ 74 ವ್ಯಾಸ. ಕ್ಲಾಮಿಡೊ. 
ನೀಜಾಣುಗಳು ಮತ್ತು ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಜರ್ಮನಿ (106) 
27. ಮಾರ್ಟಿರೆಲ್ಲ ಇಲಾಸನ್‌ ಸಿಡರಿಸ್‌ ವಂತ್ತು ಪಾಕ್ಸ್‌ಟನ್‌ 
ಹಾಸು ಗಂಧಕ ಹಳದಿ. ಬೀಜಾಣುದಾನಿದಂಡಗಳು ಕವಲೊಡೆದಿರುವುದಿಲ್ಲ, 
0.2-0.5 ಮಿಮಿ ಎತ್ತರ, ಬುಡದಲ್ಲಿ 5-104, ತುದಿಯಲ್ಲಿ 3-6 ವ್ಯಾಸವುಳ್ಳವು. . 
ಬೀಜಾಣುದಾನಿಗಳು ಬಣ್ಣರಹಿತ್ತ 10-24,  ಬೀಜಾಣುಗಳು ಗೋಳಾಕಾರಿತ 
ಅಥವಾ ಅಂಡಾಕಾರಿತ, 3- 6x 5-104. ತಂತಂಜಾಲದಲ್ಲಿನ ಜೆಮ್ಮಗಳು 
ಮಾಲ್ಸ್‌ಪೆಪ್ಪೊನ್‌ ಅಗಾರಿನ ಮೇಲೆ ರೂಪಿತವಾಗುತ್ತವೆ. 


ಮಣ್ಣಿನಿಂದ : ಕೆನಡ (22). 


28. ಮಾರ್ಟಿರೆಲ್ಲ ರಿಪೆನ್ಸ್‌ ಸ್ಮಿತ್‌ 
ತಂತುಜಾಲವು ಅಂಗಾತವಾಗಿ ಹರಡಿದ್ದು, ಹೊರಚಿಮ್ಮಿರುತ್ತದೆ. ಬೀಜಾಣು 
ದಾನಿದಂಡಗಳು ಕವಲೊಡೆದಿರುವುದಿಲ್ಲ, ಸೂಕ್ಷ್ಮ , ಕ್ರಮೇಣ ಕಿರಿದಾಗಿ, ಉದ್ದ ವಿಭಿನ್ನ 
ವಾಗಿರುತ್ತದೆ. ವೀಜಾಣುದಾನಿಗಳು ಗೋಳಾಕಾರಿತ, ಸುಮಾರು 20 ವ್ಯಾಸ. 
ಕೆಲವು ಬೀಜಾಣುಗಳಿದ್ದು, ಕಾಲರು ಇರುವುದಿಲ್ಲ. ಬೀಚಾಣುಗಳು ಗೋಳಾಕಾಿತ 
1 14 ವ್ಯಾಸವಿರುತ್ತವೆ. 
ಮಣ್ಣಿ ನಿಂದ : : ಇಂಗ್ಲೆಂಡ್‌ (171). 


29. ಮಾರ್ಟಿರೆಲ್ಲ ಇಲಾಂಗೇಟ್‌ ಲಿನ್ನೈಮನ್‌. 


ಆಧಾರ ಸ ಳದಲ್ಲಿನ . ತಂತುಜಾಲ ವಲಯೀಕೃ ತ ಅಥವಾ: ಸಾಧಾರಣವಾಗಿ 
ಸಿಡಿದಂತೆ ಇದ್ದು, ವಿಧವಿಧವಾಗಿ ಯಾವ. ರೀತಿಯಾದರೂ ಇರುತ್ತದೆ; ಮೇಲ್ಭಾಗದ 
ತಂತುಜಾಲವು ಬಳಿ. ದಪ್ಪ, 1-5 ಸೆಮಿ ವರೆಗೆ. ವಿತ್ತ ರ್ಯ : `ಬೀಜಾಣುದಾನಿದಂಡಗಳು 


16 


82 ಮಣ್ಣು ಶಿಲೀಂಧ್ರಗಳ ಕೈ ಪಿಡಿ 


ಅಸಂಖ್ಯಾತ ; ಶಿಫಾವೃಂತಗಳಿರುವುದಿಲ್ಲ; 200-400, ಉದ್ದ, ಬುಡದಲ್ಲಿ 7-8 
ನಿಂದ 1.5-3 ವರೆಗೆ ತುದಿಯಲ್ಲಿ ಕಿರಿದಾಗಿರುತ್ತವೆ. ಕವಲುಗಳಿಲ್ಲ ಆಥವಾ ಕೆಲವು 
ಇರುತ್ತವೆ. ಬೀಜಾಣುದಾನಿಗಳು ಕೆಲವೇ ಬೀಜಾಣುಗಳನ್ನು ಹೊಂದಿದ್ದು, 15-25, 
ವ್ಯಾಸವಿರುತ್ತವೆ. ಬೀಜಾಣುಗಳು ಮೊದಲಿಗೆ ನಿಯಮಿತ ಉರುಳೆಯಾಕಾರಿತ, 
3.5-7% 134, ಸುಮಾರು ಉದ್ದದ ಎರಡರಷ್ಟು ಅಗಲವಿದ್ದು ನಂತರ ಇವುಗಳು 
ವಿಪರೀತ ಅಸಮವಾಗಿ ರೂಪಿತವಾದ ಬೀಜಾಣುಗಳ ಜೊತೆ ಮಿಶ್ರಗೊಂಡಿರುತ್ತವೆ. 
ಜಿಮ್ಮಗಳು ದೊಡ್ಡದಾದ ವರ್ಧನಗಳಲ್ಲಿರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಜರ್ಮನಿ (107). 


30. ಮಾರ್ಟರೆಲ್ಲ ಎಕ್ಸಿಗುವ ಲಿನ್ನೆಮನ್‌ 

ಆಧಾರ ಸ್ಮಳದಲ್ಲಿನ ತಂತುಜಾಲದಲ್ಲಿ ಚಿಕ್ಕದರಿಂದ ದೊಡ್ಡ ಮೊನಚಾದ ಹಾಲೆ 
ಗಳಿರುತ್ತವೆ. ಮೇಲ್ಭಾಗದ ತಂತುಜಾಲವು ಬಿಳಿ, ಸುಮಾರು ದಪ್ಪ, ಸಮವಾಗಿರು 
ತ್ತದೆ. ಬೀಜಾಣುದಾನಿದಂಡಗಳು ಬಹಳ ಕಡಮೆ ಸಂಖ್ಯೆಯಲ್ಲಿ ಕಿರಿದಾಗಿರುತ್ತವೆ. 
ಮೊದಲಿಗೆ ಕಡಮೆ ಸಂಖ್ಯೆಯಿದ್ದು, ದೊಡ್ಡವಾದಂತೆಲ್ಲ ಹೆಚ್ಚು ಸಂಖ್ಯೆಯಲ್ಲಿರುತ್ತವೆ. 
3004 ವರೆಗೆ ಉದ್ದ ಮತ್ತು ಬುಡದಲ್ಲಿ 54 ಇದ್ದು, ಕಿರಿದಾಗುತ್ತ ತುದಿಯಲ್ಲಿ 
1-1.54 ಆಗುತ್ತವೆ. ಕವಲುಗಳು ಸಾಧಾರಣವಾಗಿ ಇರುವುದಿಲ್ಲ. ಬಹಳ ಅಪ 
ರೂಪಕ್ಕೆ ಒಂದು ಪಕ್ಕದಲ್ಲಿ ಕವಲುಗಳಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ, 
ಜೊತೆಗೆ ಕರಗಬಲ್ಲ ಭಿತ್ತಿಯಿರುತ್ತದೆ. ಬೀಜಾಣುಗಳು ಅಂಡಾಕಾರಿತ ಮತ್ತು ಗೋಳಾ 
ಕಾರಿತ, 5-74 ವ್ಯಾಸ ಅಥವಾ 5% 7 ಇದ್ದು ಸಮರೂಪವಿರುತ್ತವೆ. ಜೆಮ್ಮಗಳು 
ಗೋಳಾಕಾರಿತದಿಂದ ಅರ್ಧಗೋಳಾಕಾರಿತ, ತಂತುಜಾಲದ ಮೇಲೆ ಬಿಟ್ಟಿ ದ್ದು, ದೆಪ್ಪ, 
ಹರಳು ರೂಪದ ವಸ್ತುವಿರುತ್ತದೆ. 204 ವ್ಯಾಸವಿರುತ್ತವೆ. ಯುಗ್ಮಾಣುಗಳು 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (107). 


31. ಮಾರ್ಟಿರೆಲ್ಲ ಜೆಮ್ಮಿಫೆರ ಎಮ್‌. ಎಲ್ಲಿಸ್‌ 

ನಿಬಿಡವಾದ ಹಾಸು, ಬಿಳಿ, ಹತ್ತಿಯಂತೆ, ಸುಮಾರು 1.5 ಸೆಮಿ ಎತ್ತರವಾಗಿ 
ಬ್ರೆಡ್ಡಿನ ಮೇಲೆ ಬೆಳೆಯುತ್ತದೆ. ಬೀಜಾಣುದಾನಿದಂಡಗಳು ಸಾಧಾರಣವಾಗಿ ಸರಳ, 
. ಆಗಾಗ ಮಧ್ಯಾರಂಭಿಯಲ್ಲಿ ಕವಲೊಡೆದಿದ್ದು, 100-300 ಉದ್ದ, ಬುಡದಲ್ಲಿ 
10-25, ವ್ಯಾಸವಿದ್ದು, ತುದಿಯಲ್ಲಿ ಕ್ರಮೇಣ ಕಿರಿದಾಗಿ, 5-ಕ್ಕ ಇರುತ್ತದೆ. 
ಇದು ಬೀಜಾಣುದಾನಿಗಳ ಹತ್ತಿರ ಸಂಕುಚಿತಗೊಂಡಿರುತ್ತದೆ. ಬೀಜಾಣುದಾನಿಗಳು - 
ಅತಿ ಹೆಚ್ಚಾಗಿರುವುದಿಲ್ಲ. ಗೋಳಾಕಾರಿಶ; 20-30 ವ್ಯಾಸ; ಕರಗಬಲ್ಲ ಪೊರೆ 
ಯಿದ್ದು ; ಕಾಲರು ಇರುವುದಿಲ್ಲ. ಬೀಜಾಣುಗಳು ಮೊಟ್ಟೆಯಾಕಾರಿತ, 10» 12/.. 
ಯುಗ್ಮಾಣುಗಳು ವಿರಳವಾಗಿ ಮಾಲ್ಟ್‌ ಸಕ್ಕರೆಯ ಮೇಲೆ ಉತ್ಪತ್ತಿಯಾಗುತ್ತವೆ. ಇವು ' 


| ಮ್ಯುಕರೇಲ್ಲ್‌ 83 


ಬಣ್ಣರಹಿತ, ನಯಭಿತ್ತಿಯುಂಟು, 100-150 ವ್ಯಾಸ, ತಂತುದಾರಗಳ ಕವಚವು 
ಆವರಿಸಿಕೊಂಡಿರುತ್ತದೆ. 0.5 ಮಿಮಿ ದಪ್ಪ. ಜೆಮ್ಮಗಳು ಅಸಂಖ್ಯಾತ, ಗೋಳಾಕಾರಿತ, 
ನಯ, ಭಿತ್ತಿಯುಳ್ಳದ್ದು, 35-50 ವ್ಯಾಸವಿದ್ದು, ಚಿಕ್ಕ, ನೀಳ, ನೇರವಾದ 
ಕವಲುಗಳು ಅಥವಾ ಮಧ್ಯಂತರದಲ್ಲಿ ಬಿಟ್ಟಿರುತ್ತವೆ. 

ಮಣ್ಣಿನಿಂದ : ಇಂಗ್ಲಂಡ್‌ (60). 


32. ಮಾರ್ಟಿರೆಲ್ಲ ಬೈನರಿ ಕಾಸ್ಟಂಟಿನ್‌ 

ಬೀಜಾಣುದಾನಿದಂಡಗಳು ಒಂಟಿ, ನೇರವಾಗಿದ್ದು, ಕವಲೊಡೆದು, ಅಡ್ಡಭಿತ್ತಿ 
ಯಿದ್ದು, ಶಿಫಾವೃಂತಗಳಿಲ್ಲದೆ, 2-3 ಮಿಮಿ ಎತ್ತರ, ಬುಡದಲ್ಲಿ 18-20, ಮತ್ತು 
ಕೊನೆಯಲ್ಲಿ 8 ಆಗಲ. ಬೀಜಾಣುದಾನಿಗಳು ಬಹು ಬೀಜಾಣುವುಳ್ಳೆವು, ಬಿಳಿ, 
ಬುಡದಲ್ಲಿ ಕಾಲರು ಇರುತ್ತದೆ. ಸುಮಾರು 50 ಅಗಲ. ಬೀಜಾಣುಗಳು ಮೊಟ್ಟೆಯಾ ' 
ಕಾರಿತ, ಅಸಮ 4-6 x 6-10. 

ಮಣ್ಣಿನಿಂದ : ಜರ್ಮನಿ (106), ಫ್ರಾನ್ಸ್‌ (105). 


33,  ಮಾರ್ಟಿರೆಲ್ಲ ಜೆಂಕಿನಿ (ಸ್ಮಿತ್‌) ನಾವುಮೊವ್‌ 


ಆಧಾರ ಸ್ಮಳದಲ್ಲಿನ ತಂತುಜಾಲದಲ್ಲಿ ಚಿಕ್ಕ ದುಂಡಾದ ಹಾಲೆಗಳಿದ್ದು, ವಲಯೀ 
ಸೃತವಾಗಬಲ್ಲ ಮೇಲ್ಭಾಗದ ತಂತುಜಾಲವು ಬಿಳಿ, ಉಣ್ಣೆಯಂತಹ, ಸಮವಾಗಿರುತ್ತವೆ. 
ನೀಚಾಣುದಾನಿದಂಡಗಳು ಬಹಂ ಅಸಂಖ್ಯಾತ ಮತ್ತು ಮೊದಲಿಗೆ ದೊಡ್ಡದಾಗಿದ್ದು, 
ಸೊಡ್ಡ ವಾದ ವರ್ಧನಗಳಲ್ಲಿ ಕಿರಿದಾಗಿರುತ್ತವೆ. 500-1000, ಉದ್ದ, ಬುಡದಲ್ಲಿ 
10-124 ಇದ್ದು ಬೀಜಾಣುದಾನಿಗಳ ಕೆಳಗೆ 3-5 ಇರುತ್ತವೆ. ಶಿಫಾವೃಂತಗಳಿರು 
ವುದಿಲ್ಲ. ಕಪಲೊಡೆದಿರುವುದು ಮಧ್ಯಾರಂಭಿ ರೀತಿ, ದ್ವಿಮುಖ ಬೆಳವಣಿಗೆ ಕವಲು 
ಗಳು ಕೆಲವುಸಲ ಒತ್ತಾಗಿದ್ದು ಒಂದು ಮಿಥ್ಯಾಛತ್ರಿಯಂತಹ ಪೊದರಾಗಿರುತ್ತವೆ. 
ಬೀಜಾಣುದಾನಿಗಳು 30-35. ಬೀಜಾಣುಗಳು ಬಹು ಚಿಕ್ಕವು, ನೀಳಾಕಾರಿತ, 
ಕಾಧಾರಣವಾಗಿ ಉರುಳೆಯಾಕಾರಿತ 2-2.5%3-4.5್ಕ, ಸುಮಾರು ಉದ್ಧದ . 
1.5 ರಿಂದ 2ರಷ್ಟು ಅಗಲವಿರುತ್ತ ವೆ. ಜೆಮ್ಮಗಳು, ಸ್ಸ $ಲೋಬೀಚಾಣುಗಳು' ಮತ್ತು 
ಯುಗಾ ಣಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಇಂಗ್ಲಂಡ್‌ (171), ಜರ್ಮನಿ (107). 
34. ಮಾರ್ಟರೆಲ್ಲ ನೈಗ್ರಿಸನ್ಸ್‌ ವ್ಯಾನ್‌ಟೇಗಂ 


ಮೆದೆ: ಬಿಳಿ, .ದಪ್ಪೆ, ಹಲವು ಮಿಮಿ ಎತ್ತರ, ಬೊಡ್ಡ ವಾದ ವರ್ಧಕಗಳು ಹಳದಿ 
ಮಿಶ್ರಿತ ಮತ್ತು ಕೊನೆಗೆ ಆಳ ಕಂದು ಆಗುತ್ತವೆ. ` ` ಬೀಜಾಣುದಾನಿದಂಡಗಳು- 1-1.5 
ಮಿಮಿ ಎತ್ತರ, ಶಿಫಾವೃಂತಗಳು ಇರುವುದಿಲ್ಲ.`` ಕೆಳಗಡೆ 504, ಮೇಲ್ಭಾಗದಲ್ಲಿ ಕ|. 


84 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಗಲ. ಬೀಜಾಣುದಾನಿಗಳು ಬಹು ಬೀಜಾಣುಳ್ಳವು. ಹಳದಿ ಬೀಜಾಣುಗಳು 
ಮೊಟ್ಟೆಯಾಕಾರಿತ, ಉರುಳಿಯಾಕಾರಿತ, ಆಥವಾ ಮೂತ್ರಪಿಂಡಾಕಾರಿತ, 3-4, 6- 
84. ಜೆಮ್ಮಗಳು ಕಂಡುಬಂದಿಲ್ಲ. ಯುಗ್ಮಾಣುಗಳು ಏಕಲಿಂಗಾಶ್ರಯಿ, ಆವೃತ ಕವಚ 
ವಿಲ್ಲದೆ 100-125 ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಯುಗೊಸ್ಲೊವಿಯ (136). 


35. ಮಾರ್ಟರಿಲ್ಲ ಹೈಗ್ರೊಫಿಲ ಲಿನ್ನೆಮನ್‌ 

ಸಮೂಹಗಳು ಭಾಗವಾಗಿ ಆಥವಾ ವಲಯೀಕೃತವಾಗಿರುತ್ತವೆ. ಮೇಲ್ಭಾಗೆದ' 
ತಂತುಜಾಲವು ಅಧಿಕವಾಗಿದ್ದು, ಚಾಪೆ ಹಾಸಿನಂತಿದ್ದು, ದಪ್ಪವಾಗಿ ಆಥವಾ ತೆಳುವಾಗಿ, 
ಆಗಾಗ್ಗೆ ಉಣ್ಣೆಯಂತೆ, ಅಧಿಕ ಕವಲೊಡೆದ ಎತ್ತರವಾಗಿರುವ ಬೀಜಾಣುದಾನಿದಂಡ 
ಗಳಿರುವುದರಿಂದ ಹಾಗೆ ಕಾಣುತ್ತದೆ. ಬೀಜಾಣುದಾನಿದಂಡಗಳ ಉದ್ದವು ಭಿನ್ನವಾಗಿರು 
ತ್ತದೆ. 1 ಮಿಮಿ ಎತ್ತರ ಹೆಚ್ಚಾಗಿ 200-400, ದೊಡ್ಡವಾದ ವರ್ಥನಗಳಲ್ಲಿ 
ಬಹುಚಿಕ್ಕದಾಗಿರುತ್ತವೆ. 5-12 ರಿಂದ 1.8-3.5 ವ್ಯಾಸವಿರುತ್ತವೆ, ಒಂದು 
ಅಡ್ಡಭಿತ್ತಿಯು ಕವಲೊಡೆದ ಸ್ವಲ್ಪ ಕೆಳಭಾಗದಲ್ಲಿರುತ್ತದೆ, ಬುಡದಲ್ಲಿ ಶಿಫಾವೃಂತಗಳು 
ಇರುವುದಿಲ್ಲ. ಬೀಜಾಣುದಾನಿಗಳು ಕೆಲವು ಬೀಜಾಣುಳ್ಳವು, 10-30, ಕರಗಬಲ್ಲ 
ಪೊರೆಯಿರುವುದರಿಂದ ನಿರ್ದಿಷ್ಟವಾದ ಕಾಲರೊಂದು ಉಳಿಯುತ್ತದೆ. ಬೀಜಾಣುಗಳು 
ಅಸಮವಾದ ಗೋಳಾಕಾರಿತ ಅಥವಾ ನೀಳಾಕಾರಿತ, 8-25, ವ್ಯಾಸ. ಹೆಚ್ಚಾಗಿ 
ದೊಡ್ಡದು ಮತ್ತು ಅನಿಯಮಿತ. ಜೆಮ್ಮಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಮುಖ್ಯವಾಗಿ 
ದೊಡ್ಡ ಕೃಷಿಗಳಲ್ಲಿರುತ್ತವೆ. ಅನಿಯಮಿತವಾದ ನೀಳಾಕಾರಿತ, ನಿಂಬೆಹಣ್ಣಿನಾಕಾರಿತ. 
ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಇಂಗ್ಲಂಡ್‌ (60), ಜರ್ಮನಿ (107), 


36. ಮಾರ್ಟಿರೆಲ್ಲ ಟರ್ಫಿಕೋಲ ಲಿಂಗ್‌-ಯಂಗ್‌ (ಪ್ಲೇಟ್‌ 1,F) 

, ತಂತುಜಾಲವು ಸೂಕ್ಷ್ಮ, ಹೊರಚಿಮ್ಮಿದ, ಅಡ್ಡಭಿತ್ತಿಯುಳ್ಳವು, ಬೀಜಾಣು 
ದಾನಿದಂಡಗಳು ಚಿಕ್ಕವು; ನೇರ, 200-250, ಉದ್ದ, 5-8 ಕೆಳಗಡೆ ವ್ಯಾಸ 
ವಿದ್ದು ಮತ್ತು 2-3.5, ಕಿರಿದಾಗಿ ಮೇಲ್ಭಾಗದಲ್ಲಿರುತ್ತದೆ, ದ್ವಿಕವಲುಗಳಾಗಿರು 
ತ್ತವೆ. ಬೀಜಾಣುದಾನಿದಂಡಗಳು ಗೋಳಾಕಾರಿತ, ನಯ, 10-154; ಕರಗ 
ಬಲ್ಲ ಭಿತ್ತಿಗಳಿರುತ್ತವೆ. ಬೀಜಾಣುಗಳು ಗೋಳಾಕಾರಿತ ಅಥವಾ (ಒತ್ತಡದಲ್ಲಿ 
ಸಿಲುಕಿದಾಗ) ಬಹುಬೀಜಾಣುಕ, ನಯ, ಒಂಟಿಯಾಗಿದ್ದಾಗ ಪಾರದರ್ಶಕ, ಗುಂಪಿನಲ್ಲಿ 
ದ್ಹಾಗ ನಸುಹಳದಿ, 1.8-2,, ವ್ಯಾಸವಿರುತ್ತವೆ. ಜೆಮ್ಮ ಮತ್ತು ಯುಗ್ಮಾಣುಗಳು 
ಕಂಡುಬಂದಿಲ್ಲ, ಎ 

ಮಣ್ಣಿನಿಂದ: ಫ್ರಾನ್ಸ್‌ (105). 


ತತ ಬಡಾ ್‌ 
37. ಮಾರ್ಟರೆಲ್ಲ ಮ್ಮುಟಬಿಲಿಸ್‌ ಲಿನ್ನೆಮನ್‌ 


ಆಧಾರಸ್ಥಳದ ತಂತುಜಾಲದ ಜೊತೆಯಲ್ಲಿ ದೊಡ್ಡ ಹಾಲೆಗಳಿದ್ದು ಅಥವಾ 
ವಲಯೀಕೃತವಾಗಿದ್ದು ; ಅನಿಯಮಿತ ; ಶಿಫಾವೃಂತಗಳಿರುತ್ತವೆ; ಮೇಲ್ಭಾಗದ 
ಶಂತುಜಾಲವು ಬಿಳಿ, ಉಣ್ಣೆಯಂತಿದ್ದು, ಸುಮಾರಾಗಿ ಸಮರೂಪವುಳ್ಳ ; 4 ಸೆಮಿ 
ವರೆಗೆ ಎತ್ತರವಿರುತ್ತವೆ. ಬಲಿಷ್ಠ ಬೀಜಾಣುದಾನಿದಂಡಗಳು 300-500 4 ಉದ್ದೆ, 
ಬುಡದಲ್ಲಿ 13-20, ವ್ಯಾಸವಿದ್ದು ಬೀಜಾಣುದಾನಿಗಳೆ ಕೆಳಗಡೆಯಲ್ಲಿ 3-654 ವರೆಗೆ 
ಕಿರಿದಾಗಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿದಂಡವು ಒಂದು ಅಥವಾ ಹೆಚ್ಚು ಚಿಕ್ಕ, 
ವಿವಿಧ ರೀತಿಯ ಬೀಜಾಣುದಾನಿಯ ಕೆಳಗಡೆ ಚಿಕ್ಕ ಕವಲುಗಳನ್ನು ಬಿಟ್ಟಿ ರುತ್ತ ದೆ. 
ಕೆಲವು ಸಲ ಕವಲುಗಳು ಉದ್ದವಾದ ಬಂಜೆ ತಂತುದಾರಗಳಲ್ಲಿ ಅಂತ್ರ ಗೊಂಡಿರುತ್ತವೆ. 
ಬೀಜಾಣುದಾನಿಗಳು 20-45 ವ್ಯಾಸವಿರುತ್ತ ವೆ, ಅವುಗಳನ್ನು ಎಳೆಯ ವರ್ಧನಗಳಲ್ಲಿ 
ಕಂಡುಕೊಳ್ಳಬಹುದಾಗಿದೆ. ಆದರೆ ಇದನ್ನು ಮೇಲ್ಭಾಗದ ತಂತುಜಾಲವು ಆವರಿಸಿರು 
ತ್ತದೆ ಮತ್ತು ಮೊಳೆತ ಬೀಜಾಣುಗಳಿಂದ ಹಿರಿಯ ವರ್ಧನಗಳಲ್ಲಿ ತಂತುದಾರಗಳು 
ಉಂಟಾಗಿರುತ್ತವೆ. ಬೀಜಾಣುಗಳು ವಿವಿಧವಾಗಿದ್ದು ಮೊಂಡು ಕೋನಾಕಾರದ 
ಗೋಳಾಕಾರ ಅಥವಾ ಸ ಲ್ಪ ನೀಳಾಕಾರಿತ. ಸುಮಾರು 7-11 ವ್ಯಾಸವಿರುತ್ತವೆ. 
ಜೆಮ್ಮಗಳು ಅಪರೂಪ, “ಮಾರು 8-10 ವ್ಯಾಸವಿರುತ್ತ ವೆ, ಮೊಂಡುಕೋನಾಕಾರ 
ದಿಂದ ಗೋಳಾಕಾರಿತ.  ಸ್ಟೈಲೋಬೀಜಾಣುಗಳು ಮತ್ತು ಯುಗ್ಮಾಣುಗಳು ಕಂಡು 
ಬಂದಿಲ್ಲ. 


ಮಣ್ಣಿನಿಂದ : ಜರ್ಮನಿ (107). 


38, ಮಾರ್ಟರೆಲ್ಲ ಪಾರ್ವಿಸ್ಟೋರ ಲಿನ್ನೆಮನ್‌ 


ಆಧಾರಸ್ಥಳದ ತಂತುಜಾಲಕ್ಕೆ ಮೊನೆಗಳಿದ್ದು ಅಥವಾ ದುಂಡಾದ ಹಾಲೆಗಳಾ 
ಗಿದ್ದು, ನಂತರ ವಲಯೀಕೃತವಾಗುವುದರಿಂದ ತಂತುದಾರಗಳು ಹೊರ ಚಿಮ್ಮುತ್ತವೆ. 
ಮೇಲ್ಭಾಗದ ತಂತುಜಾಲವು ಬಿಳಿ, ಸೂಕ್ಷ್ಮ, ನಿಯಮಿತ, ಬಹಳ ನಿಬಿಡವಾಗಿರುವುದಿಲ್ಲ, 
ಬೀಜಾಣುದಾನಿದಂಡಗಳು. ಅಸಂಖ್ಯಾತ, ಶಿಫಾವೃಂತರಹಿತ, 600ವರೆಗೆ' ಎತ್ತರ, 
ಬುಡದಲ್ಲಿ 4-12 ನಿಂದ ಬೀಜಾಣುದಾನಿಯ ಕೆಳಗಡೆ 1-3ವರೆಗೆ ಕಿರಿದಾಗಿರುತ್ತವೆ.' 
ಕವಲೊಡೆದಿರುವುದು ಮಧ್ಯಾರಂಭಿ, ಅಂತ್ಯಾರಂಭಿ ಅಥವಾ ಮಿಶ್ರಿತ ರೀತಿಯಲ್ಲಿ ಮತ್ತು 
ಇದು ಮಿಥ್ಯಾಛತ್ರಿಯಂತೆ 'ಭಾಸವಾಗುತ್ತ ದೆ. ಬೀಜಾಣುದಾನಿಗಳು 20-35 
ವ್ಯಾಸ, ಪಾರದರ್ಶಕ, ಗೋಳಾಕಾರಿತ, ಕರಗಬಲ್ಲ ಭಿತ್ತಿಯಿದ್ದು, ನೈಜಕಾಲರು ಇರು ' 
ತ್ತ್ವ ದೆ. ಬೀಜಾಣುದಾನಿದಂಡಪು ಬೀಜಾಣುದಾನಿಯೊಳಕ್ಕೆ ಹೊಕ್ಕಿ ದ್ದು ಸ್ವಲ್ಪಮಟ್ಟಿಗೆ 
ನಿಮ್ಮ ಯವದಂತೆ ಉಬ್ಬಾಗಿರುತ್ತದೆ, ಆಗಾಗ 1 ಜೊತೆಗೊಂದು ಚಿಕ್ಕ ಮೊನೆಯರುತ್ತ ದೆ. 


86 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬೀಜಾಣುಗಳು ಬಹು ಚಿಕ್ಕವು; ಗೋಳಾಕಾರಿತ, 2.3-34 ವ್ಯಾಸವಿರುತ್ತವೆ, 
ಜೆಮ್ಮಗಳು, ಸ್ಟೈಲೋ ಬೀಜಾಣುಗಳು ಮತ್ತು ಯ್ಮುಗಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಜರ್ಮನಿ (107). 


39. ಮಾರ್ಟಿರೆಲ್ಲ ಸ್ಪೈನೋಸ ಲಿನ್ನೆಮನ್‌ 

ಮೇಲ್ಭಾಗದ ತಂತುಜಾಲವು 0.5 ಸೆಮಿವರೆಗೆ ಎತ್ತರ, ಬಿಳಿ. ಉಣ್ಣೆಯಂತೆ. 
ನಕ್ಷತ್ರಾಕಾರದಲ್ಲಿ ಜೋಡಿತವಾಗಿರುತ್ತದೆ. ಬೀಜಾಣುದಾನಿದಂಡಗಳು 500, ವರೆಗೆ 
ಎತ್ತರ, 10-18, ನಿಂದ 2-6,,ವರೆಗಿನ ಅಗಲ ತುದಿಯಲ್ಲಿರುತ್ತವೆ. ಅಂತ್ಕಾರಂಭಿ 
ರೀತಿ ಕವಲೊಡೆದಿದ್ದು ಪುನಃ ಪುನಃ ಪಕ್ಕದಲ್ಲಿ ಕವಲೊಡೆದು ಒಂದು ಕ್ಕಾಂಡೆಲಿಬ್ರಂನಂತೆ 
ರೂಪಿತವಾಗಿರುತ್ತದೆ. ಚೆಂಡುಗಳು ಪ್ರಾಥಮಿಕ ಬೀಜಾಣುದಾನಿಯಷ್ಟೆ ಹೆಚ್ಚುಕಡಮೆ 
ಎತ್ತರವಿರುತ್ತವೆ. ಬೀಜಾಣುದಾನಿಗಳು ಪಾರದರ್ಶಕ, ಸುಮಾರು 35, ವ್ಯಾಸವಿರು 
ತ್ತವೆ. ಭಿತ್ತಿಯು ಸೂಕ್ಷ್ಮ. ಅಳಿಸಿಹೋಗುವ ಅಥವಾ ಒಡೆದುಹೋಗುವಂತಿರು 
ತ್ತದೆ, ಒಂದು ಕಾಲರು ಆಗಾಗ ಉಳಿದುಕೊಳ್ಳುತ್ತದೆ. ಆಧಾರಸ್ತಂಭಗಳು ಬೀಜಾಣು 
ದಾನಿಯಲ್ಲಿ ಕಮಾನಂತಿದ್ದು, ಹೆಚ್ಚುಕಡಮೆ ಗೋಳಾಕಾರಿತ ಮತ್ತು ವಿರಳವಾಗಿ 
ಮುಳ್ಳುಗಳನ್ನು ಹೊಂದಿರುತ್ತವೆ. ಬೀಜಾಣುಗಳು ಗಾತ್ರದಲ್ಲಿ ಅನಿಯಮಿತ. ಗೋಳಾ 
ಕಾರಿತದಿಂದ ನೀಳಾಕಾರಿತ, ಸುಮಾರು 6-12. ಎಣ್ಣೆಹನಿ ಇರುತ್ತದೆ. ಕ್ಲಾಮಿಡೊ 
ಬೀಜಾಣುಗಳು ಗೋಳಾಕಾರಿತ, ಸುಮಾರು 204 ವ್ಯಾಸವಿದ್ಧ ಅಪರೂಪವಾಗಿರು 
ತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಜರ್ಮನಿ (106). 


40. ಮಾರ್ಟಿರೆಲ್ಲ ಡೈಕಾಟಮ ಲಿನ್ನೆ ಮನ್‌ 

ಸಮೂಹ ವಲಯೀಕೃತ ಅಥವಾ ನಕ್ಷತ್ರಾಕಾರ. `ಮೇಲ್ಭಾಗದ ತಂತುಜಾಲ 
ಬಿಳಿ, ಚಾಪೆಯಂತಿದ್ದು, 0.5 ಸೆಮಿ ಎತ್ತರ, ಬೀಜಾಣುದಾನಿದಂಡಗಳು ಸಾಧಾರಣ, 
ವಾಗಿ ದ್ವಿಕವಲೊಡೆದಿದ್ದು ಕವಲುಗಳು ಮೇಲ್ಭಾಗದ ತಂತುಜಾಲದಲ್ಲಿರುತ್ತವೆ. 
ಬೀಜಾಣುದಾನಿದಂಡದ ಭಿತ್ತಿಗಳು ಸಾಧಾರಣವಾಗಿ ಸಮನಾಂತರವಿದ್ದು, ಬೀಜಾಣು 
ದಾನಿಯಡಿಯಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತವೆ, 6-104 ನಿಂದ 4-6, ವ್ಯಾಸವಿರುತ್ತವೆ ; 
ಉದ್ದೆ ಅನಿಯಮಿತ, 1 ಮಿಮಿ ವರೆಗೆ. ಬೀಜಾಣುದಾನಿಗಳು ಗೋಳಾಕಾರಿತ, 
20-404 ವ್ಯಾಸವಿದ್ದು, ನಯವಾದ, ಅಳಿಸಿಹೋಗುವ ಭಿತ್ತಿ ಮತ್ತು 25 ಕ್ಕಿಂತಲೂ 
ಹೆಚ್ಚು ಬೀಜಾಣುಗಳು ಇರುತ್ತವೆ. ಬೀಜಾಣುಗಳು ವಿವಿಧ ಗಾತ್ರ ಮತ್ತು ಆಕಾರ 
ವುಳ್ಳವು, ಹೆಚ್ಚಾಗಿ ಅಂಡಾಕಾರ, ಕೆಲವು ಸಮಯ ಉರುಳೆಯಾಕಾರಿತ ಮತ್ತು ಅನಿಯ 
ಮಿತ ಗೋಳಾಕಾರಿತ; 2.2-5 ರಿಂದ 4.5-8ಿ ಅಥವಾ 2.5-5.4 ಮ್ಯುಸವುಳ್ಳವು. 
ಕ್ಲಾಮಿಡೊಬೀಜಾಣುಗಳು ಮೇಲ್ಭಾ ಗದ ತಂತುದಾರಗಳ ಮೇಲಿರುತ್ತವೆ. ಉರುಳೆಯಾ 
ಕಾರಿತ : 4.2-8,1 ರಿಂದ 7-14.ಕ್ಕೈ, ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಜೆಕೊಸ್ಸೊವಾಕಿಯ (129), ಯುಗೋಸ್ಲೋವಿಯ (136). 


ಮ್ಯುಕಕೇಲ್ಸ್‌ 'ತಿ7 
41. ಮಾರ್ಟಿರೆಲ್ಲ ರೈಜೊಜೀನ ಡಾಜೆಸ್ಕ 


ಹಾಸು ಬಿಳಿ, ನಿಬಿಡ. 2 ಸೆಮಿ ಎತ್ತರ, ತಂತುದಾರದೊಳಗಡೆ ಸ್ಮಿಗೃರಸ 
ಮತ್ತು ಜಿಡ್ನು ಹನಿಗಳು ತುಂಬಿರುತ್ತವೆ. ದ್ವಿಕವಲೊಡೆದಿದ್ದು, 4-164 ವ್ಯಾಸ, 
ಅಸಂಖ್ಯಾತ ಅಡ್ಡಭಿಶ್ರಿಗಳಿದ್ಳು, ಸುಮಾರು 20 ಅಂತರದಲ್ಲಿರುತ್ತವೆ. ಬೀಜಾಣು 
ದಾನಿದೆಂಡಗಳು 104 ವ್ಯಾಸ ಬುಡದಲ್ಲಿದ್ದು. 2-34 ವರೆಗೆ ತುದಿಯಲ್ಲಿ ಕಿರಿದಾಗಿರು 
ತ್ತವೆ. ದ್ವಿಕವಲೊಡೆದಿರುತ್ತವೆ. ಬೀಜಾಣುದಾನಿಗಳು ಗೋಳಾಕಾರಿತ, 20-40 
ವ್ಯಾಸ, ಪೂರ್ಣವಾಗಿ ನಯ, ಪಾರದರ್ಶಕ, ಕರಗಬಲ್ಲ ಭಿತ್ತಿಯಿದ್ದು, ಕೆಲವೇ 
ಬೀಜಾಣುಗಳಿರುತ್ತವೆ. ಬೀಜಾಣುಗಳು ಗೋಳಾಕಾರ ಮತ್ತು ಅಂಡಾಕಾರ, ಬಣ್ಣ 
ರಹಿತ, ಚಿಕ್ಕ ಎಣ್ಣೆ ಹನಿಗಳುಳ್ಳವು, 10-24 x 8-22 (14೬ 12). ಜೆಮ ಗಳು 
204 ವರೆಗೆ ವಾ ಸವಿರುತ್ತವೆ. ಯುಗ್ಮಾಣುಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಜರ್ಮನಿ (107). 


6, ಕೋನೆಫೊರೇಸಿ 


ಚಿಕ್ಕ ಬೀಜಾಣುದಾನಿಗಳು ಅಥವಾ ಮಿಥ್ಮಾಕೊನಿಡಿಯಗಳು ಚೀಬದಂತೆ ಅಗಲ 
ನಾದ ಬೀಜಾಣುದಂಡಗಳಲ್ಲಿ ಆವರಿಸಿರುತ್ತವೆ. ಬೀಜಾಣುದಾನಿಗಳು ಮ್ಯುಕರೇಸಿಯಂತೆ 
ನೈಶಿಷ್ಟ ಗಳಾಗಿ ಕೆಲವು ಜಾತಿಗಳಲ್ಲಿದ್ದು, ಇತರವುಗಳಲ್ಲಿ ಇರುವುದಿಲ್ಲ. 


ಕೋನೆಫೊರೇಸಿಯ ಜಾತಿಗಳ ಸಂಕೇತ 
೩. `ಹುಸಿಕೊನಿಡಿಯಗಳು ಉಬ್ಬುಗಳಲ್ಲಿರುತ್ತವೆ. 
b. ಹುಸಿಕೊನಿಡಿಯಗಳು ಮ್ಮೂಕರಿನುತಹ ಬೀಜಾಣು 


ದಾನಿಗಳಲ್ಲಿರುತ್ತವೆ. (1) ಬ್ಲಾಕ್‌ಸ್ಲಿಯ 
bb. ಹುಸಿಕೊನಿಡಿಯಗಳು ಚೀಲದಂತಹ ಚೆಂಡು 
ಗಳಲ್ಲಿರುತ್ತವೆ. ~ (2) ಕೋನೆಫೊರ 


೩೩. ಹುಸಿಕೊನಿಡಿಯಗಳು ಉಬ್ಬುಗಳಲ್ಲಿರುವುದಿಲ್ಲ. (3) ಕ್ನೊಂಗ್‌ ಹ್ಯಾಮಿಯಲ್ಲ 


(1) ಬ್ಲಾಕ್‌ಸ್ಥಿಯ ಧಾಕ್ಸ್‌ ಟರ್‌ 

' ಈ ಜಾತಿಯ ವೈಶಿಷ್ಟ್ಯ ಮ್ಯುಕಾರ್‌ನಂತೆಯೇ "1 ಅಗ್ರಭಾಗದಲ್ಲಿ  ಬೀಜಾಣುದಾನಿ: 
ಗಳು . 'ಮತ್ತು ಚಿಕ್ಕ ಬೀಜಾಣುದಾನಿದಂಡಗಳು. 'ರೂಪಿತವಾಗುನುದು' ಹಾಗೂ" "ಅಪು : 
ಎಡುರುಬದುರಾಗಿರುವುದು, ಹೋಲಿಕೆಯಲ್ಲಿ. ಸ್ವಲ್ಪಮಟ್ಟಿಗೆ ಕಾಂಗ್‌ಹ್ಯಾ ಮಿಯೆಲ್ಲ 


88 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಂತೆಯೆ ವಿವಿಧ ಹಂತವುಳ್ಳ ಕೊನಿ 
ಡಿಯಗಳು ಗೋಳಾಕಾರಿತ. ದೊಡ್ಡ 
ಬೀಜಾಣುದಾನಿಯ ಕೆಳಗಡೆ ಆಧಾರ 
ಸ್ತಂಭದೊಂದಿಗೆ ಅಗ್ರಭಾಗದಲ್ಲಿ ಕವ 
ಲೊಡೆಯದ ಬೀಚಾಣುದಾನಿದಂಡ 
ಗಳು ಮತ್ತು ಚಿಕ್ಕ ಬೀಜಾಣುದಾನಿ 
ದಂಡಗಳು ಕುಂದಿದ ಆಧಾರಸ್ತಂಭದ 
ಮೇಲಿರುತ್ತವೆ. ಒಂಟಿ ಬೀಜಾಣು 
ದಾನಿದಂಡಗಳು ತುದಿಯಲ್ಲಿ ವಿಭಾಗಿ 
ತವಾಗಿ ಆಸಂಖಾ ್ಯತದ್ವಿಕವಲೆ ಲೊಡೆದು 
ಕವಲುಗಳು ಮತ್ತು ಗೋಳಾಕಾರಿತ 
ತುದಿಯ ಜೇಲಗಳ ಮೇಲೆ ಚಿಕ್ಕ 





ಬೀಜಾಣುದಾನಿಗಳಿದ್ದು ಸಾಧಾರಣ ಬೀಜಾಣುದಾನಿ 
ವಾಗಿ ಮೂರು, ಕೆಲವು ಸಲ ಆರು . €. ಓೀಜಾಣ 
ದಾನಿ ಬೀಜ. 4. ಜೃ (ಬಾಕ 


ಬೀಜಾಣುಗಳಿರುತ್ತವೆ. ಬೀಜಾಣು 


ದಾನಿಗಳು ಮತ್ತು ಚಿಕ್ಕ ಬೀಜಾಣುದಾನಿಗಳಲ್ಲಿನ ಬೀಜಾಣುಗಳು ಗಾತ್ರದಲ್ಲಿ ಸ್ವ 
ಭಿನ್ನವಾಗಿದ್ದರೂ ಎರಡ ರಲ್ಲಿಯೂ ಒಂದು ವಿಶಿಷ್ಟ ಉದ್ದಸಾಲುಗುರುತುಗಳು ಮತ್ತು 
ದಾರದಂತಹ ಉಪಾಂಗಗಳು ಅವುಗಳ ತುದಿಗಳಲ್ಲಿರುತ್ತವೆ ವೆ. ತಂತುಜಾಲದಲ್ಲಿನ 
ಜೆಮ್ಮಗಳು ಇಕ್ಕಳದಂತಹ ಆಲಂಬಕಗಳ ಮೇಲೆ ಬಿಟ್ಟಿದ್ದು ಒಂದು ನಯವಾದ 


ಹೊರಭಿತ್ತಿ ಹೊಂದಿರುತ್ತವೆ. 


ee 


ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


1. ಬ್ಲಾಕ್‌ಸ್ಲಿಯ ಟ್ರೈಸ್ಟೋರ ಥಧಾಕ್ಸ್‌ಟರ್‌ 


ಹಾಸು ಕೆಳಮಟ್ಟದಲ್ಲಿರುತ್ತದೆ. ಕಿತ್ತಲೆ ಹಳದಿ, ಉಣ್ಣೆಯಂತೆ, ದೊಡ್ಡ 
ಬೀಜಾಣುದಾನಿಗಳು 40-50, ಚಿಕ್ಕ ಬೀಜಾಣುದಾನಿಗಳು ಸುಮಾರು 16. 
ತುದಿಗಳಲ್ಲಿ ಅನೇಕ ಸಲ ದ್ವಿಕವಲೊಡೆದು ವೃಕ್ಷದಂಶಿರುವ ಬೀಜಾಣುದಾನಿದಂಡಗಳಲ್ಲಿ 
32ರ ವರೆಗೆ ಚೆಂಡುಗಳು "ಕಂಡುಬರುತ್ತವೆ, ಪ ಪ್ರತಿಯೊಂದರಲ್ಲಿ 30 ರಿದ 40 ಚಿಕ್ಕ 
ಬೀಜಾಣುದಾನಿಗಳಿರುತ್ತವೆ. ಕೊನೆಯದು ದುಂಡನೆಯ (ಸುಮಾರು 3 ಉದ್ದದ). 
ಸ್ಟಿಕ್ಕೂಲ್‌ಗಳ ಮೇಲೆ ಕುಳಿತಿದ್ದು ಅಂಡಾಕಾರ, 11-14 ಗಾತ್ರ ಮತ್ತು ಸಾಮಾನ್ಯ 
ವಾಗಿ ಮೂರು ಕೆಲವು ಸಲ "ಆರರವರೆಗೆ ಬೀಜಾಣುಗಳಿರುತ್ತವೆ. ಬೀಜಾಣುಗಳು : 
ಕೆಂಪು ಕಂದುಬಣ್ಣ, ಉದ್ದವಾದ ಸಾಲುಗಳುಳ್ಳ ಮತ್ತು: ಸೂಕ್ಷ್ಮದಾರದಂತಹ 


- ಮ್ಯುಕರೇಲ್ಲ್‌ 89 


ಉಪಾಂಗಗಳನ್ನು ಎರಡು ತುದಿಗಳಲ್ಲಿಯೂ ಹೊಂದಿರುತ್ತವೆ; 5-8x 10-15. 
ತಂತುಜಾಲದ ಜೆಮ್ಮಗಳು ವಿವಿಧಾಕಾರಗಳೆಲ್ಲಿರುವುದು ಕಂಡುಬರುತ್ತದೆ, 24 (ವ್ಮಾಸ. 
ಈ ತಂತುಜಾಲವು ಏಕಲಿಂಗ ಸಸ್ಯವಾಗಿದ್ದು. ಗೋಳಾಕಾರಿತ ಯುಗ್ಮಾಣುಗಳು 
ಬಾಪಿತವಾಗುತ್ತವೆ. ಇವು 40-604 ವ್ಯಾಸವಿದ್ದು ಇಕ್ಕಳದಾಕಾರದ ಆಲಂಬಕಗಳೆ 
ಬೀಲೆ ಬಿಟ್ಟಿರುತ್ತವೆ. 
ಮಣ್ಣಿನಿಂದ : ಕಾಲುವೆ ವಲಯ (65), ಪನಾಮ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು :  ಲಊೂಸಿಯಾನ (37). 


2) ಕೋನೆಫೊರ ಕರೆ 

ಫಲಿತ ಭಾಗಗಳಲ್ಲಿ ಎರಡು ಬಗೆ: ಅಪರೂ 
ಕೈ ಬೀಜಾಣುದಾನಿಗಳು ಅಧಾರಸ್ವಂಭಗಳಿಲದೆ 
ತ್ತು. ಮಿಥ್ಯಾಕೊನಿಡಿಯಗಳ ಚೆಂಡುಗಳು 
ಸಿಕವಲಾದ ಬೀಜಾಣುದಂಡಗಳ ಮೇಲಿರುತ್ತವೆ, 


ಜಾಣುದಾನಿ ಬೀಜಾಣುಗಳು ನಯುವಾಗಿದು 
ನ 





(ತೆಗೆ ಕುಃಚದಂಳಹ ಉಪಾಂಗಗಳು ಅವುಗಳ ಚಿತ್ರ 13. ಕೋ ನೆಫೊದ, 
೨ದಿಗಳೆಲ್ಲಿದ್ದು, ಉದ್ದಸಾಲು ಗುರುತುಗಳಿರುತ್ತವೆ. a. ಬೀಜಾಣುದಂಡ ; ಶಿ. ಮಿಥ್ಕಾ 
- ಕೊನಿಡಿಯಂ. 
ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


ಕೋನೆಫೊರ ಕುಕುರ್ಬಿಟಾರಂ (ಬರ್ಕ್‌ಲಿ ಮತ್ತು ರಾವೆನೆಲ್‌) ಥಾಕ್ಸ್‌ಟರ್‌ 

ಸಮೂಹಗಳು ಬಿಳಿಯಿಂದ ಬೂದು ಮಿಶ್ರಿತ ಬಿಳಿ ಬೀಜಾಣೋತ್ಸತ್ತಿಯ 
ಕಕೇಂದ್ರವಲಯಗಳಲ್ಲಿ ನಡೆಯುತ್ತದೆ. ಆ ವಲಯಗಳು ಬಂಜೆಯಾಗುತ್ತನ 
ಜಾಣುದಾನಿದಂಡಗಳು ಕವಲೊಡೆಯದೆ, ಕ್ರಮೇಣವಾಗಿ ಮೇಲ್ಭಾಗದಲ್ಲಿ ಅಗ 
ಇಗುತ್ತ. ಆಗಾಗ ಬಾಗಿದ್ದು ಅಥವಾ ಬೀಜಾಣುದಾನಿಯ ಕೆಳಗಡೆ ಒಳಸುರು 
ಬಾಗಿರುತ್ತವೆ, ಪಾರದರ್ಶಕ, ಮೇಲ್ಭಾಗವು ಕ್ರಮೇಣವಾಗಿ ಕಪ್ಪಾಗುತ್ತದೆ, 30 
ರೆಗೆ ವಾಸವಿರುತ್ತವೆ. ಬೀಜಾಣುದಾನಿದಂಡಗಳು ಗೋಳಾಕಾರದಿಂದ ಸ್ವಲ್ಪ ಚಪ್ಪ॥ 
ಸದಲಿಗೆ ಬಿಳಿ, ನಂತರ ಕಪ್ಪು, 156 (120) ವರೆಗೆ ವ್ಯಾಸ, ಸ್ವಲ್ಪದಿಂದ ಅನೇ 
ೀಜಾಣುದಾನಿ ಬೀಜಾಣುಗಳನ್ನು ಒಳಗೊಂಡಿರುತ್ತವೆ: ಬೀಜುಣುಗಳ ಭಿತ್ತಿಯ 
ಇಶ್ವತ, ಬಣ್ಣವುಳ್ಳದ್ದು, ಮೇಲ್ಭಾಗದಿಂದ ಕೆಳಗಡೆಗೆ ಎರಡು ಸಮಭಾಗವಾ 
ಡೆಯುತ್ತದೆ. ಆಧಾರಸ್ತಂಭವು ಪಿಯರ್‌ ಹಣ್ಣಿನಾಕಾರದಿಂದ ಗೋಳಾಕಾರಿ: 
ಕ್ಕ ಕಾಲರಿರುತ್ತದೆ, 120 108್ಕ, ಸಾಧಾರಣವಾಗಿ ಚಿಕ್ಕದಾಗಿರುತ್ತರ 
ಜಾಣುದಾನಿ ಬೀಜಾಣುಗಳಿಗೆ ಸಾಲುಗುರುತಿರುವುದಿಲ್ಲ, ' ಮೊದಲು ತಿಳಿಬಣ್ಣ 
ತರ ಕಂದು ಬಣ್ಣ, ಬಣ್ಣರಹಿತ ಕೂದಲಿನಂತಹ ಬಿರುಗೂದಲುಗಳಿರುತ್ತವೆ, ಬೀ 


90 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಣುದಾನಿದಂಡಗಳ ಉದ್ದದ 1 ರಿಂದ 1.5 ಸಲದಷ್ಟು ಹೆಚ್ಚಿರುತ್ತದೆ. ಅಂಡಾಕಾರ 
ದಿಂದ ಮೊಟ್ಟೆಯಾಕಾರ, ಹೆಚ್ಚುಕಡಮೆ ಶ್ರಿಕೋನಾಕಾರಿತ, 18-27 x 9-12.6 
(22.2 x 10.8). ಕೊನಿಡಿಯದಂಡಗಳು 30 ವರೆಗೆ ವ್ಯಾಸವಿದ್ದು, ಒಂದು 
ಪ್ರಾಥಮಿಕ ಚೀಲದಲ್ಲಿ ಅಂತ್ಯಗೊಂಡಿದ್ದು ಇದರಿಂದ ದ್ವಿತೀಯ ಚೀಲಗಳು ಹುಟ್ಟಿ ್ಸಿ ಚಿಕ್ಕ 
ತೊಟ್ಟುಗಳ ಮೇಲಿರುತ್ತವೆ. ದ್ವಿತೀಯ ಚೀಲಗಳು ಮಿಥ್ಯಾಕೊನಿಡಿಯಗಳನ್ನು 
ಬಿಟ್ಟಿರುತ್ತವೆ. ಮಿಥ್ಯಾಕೊನಿಡಿಯಗಳು ಕಂದು, ಅಂಡಾಕಾರಿತ, ಉದ್ದೆ ಸಾಲುಗುರು 
ತಿದ್ದು , ತುದಿಯಲ್ಲಿ ಒಂದು ಚೂಪುಗಂಟಿನ ಮೂತಿಯಿರುತ್ತದೆ. 15-18: 9 
11.54. ಕ್ಲಾಮಿಡೊಬೀಜಾಣುಗಳು (ಜೆಮ್ಮಗಳು) ಕೆಲವು ಸಂತತಿಗಳಲ್ಲಿ ಗೋಳಾ 
ಕಾರಿತದಿಂದ ಆಯತಮೊಟ್ಟೆಯಾಕಾರಿತ, ಕೆಲವೊಮ್ಮೆ ಸರಣಿಗಳಲ್ಲಿರುತ್ತವೆ ; ಯುಗ್ಮಾ 
ಣುಗಳು ಸಮನಾದ ಆಲಂಬಕಗಳ ಮಧ್ಯೆ ಇರುತ್ತವೆ, ಆಳಕಂದು, 50-90, ದೊಡ್ಡ 
ಎಣ್ಣೆಗುಳ್ಳೆ ಮತ್ತು ನಯವಾದ ಭಿತ್ತಿಗಳಿರುತ್ತವೆ. 
ಮಣ್ಣಿನಿಂದ: ಮೆಕ್ಸಿಕೋ, ಮಧ್ಯ ಅಮೆರಿಕ (138). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (138). 


(3) ಕನ್ನಿಂಗ್‌ಹ್ಯಾಮಿಯೆಲ್ಲ ಮಾತ್ಮಕಾಟ್‌ 
ತಂತುಜಾಲ ಬಿಳಿ, ಉಣ್ಣೆಯಂತೆ, ಸ್ವಲ್ಪ ದಪ್ಪ, 3-6, ಎಳೆಯದಾಗಿದ್ದಾಗ 
ಅವಿಚ್ಛಿನ್ನ, ನಂತರ ಅಡ್ಡಭಿಶ್ತಿಹೊಂದುತ್ತವೆ. ಅಡ್ಡಳಭಿತ್ತಿಗಳು ಎಲ್ಲೆಂದರಲ್ಲಿ ಯಾವ 
ನಿಯಮವೂ ಇಲ್ಲದೆ ರಚಿತವಾಗಿರುತ್ತವೆ. ಶಿಫಾವೃಂತಗಳು ಬಹಳ ತೆಳುವಾಗಿರುಕ್ತವೆ. 
ಕೊನಿಡಿಯದಂಡಗಳು ನೇರ ಕವಲೊಡೆದಿರುತ್ತವೆ. ಮೂಲಾಕ್ಷ ಹಾಗೂ ಪಕ್ಕದ 
ಕವಲುಗಳಲ್ಲಿ ಸ್ವಲ್ಪ ಅಡ್ನಭಿತ್ತಿಗಳಿರು 
ತ್ರವೆ ಅಥವಾ ಇರುವುದಿಲ್ಲ. ಗೋಳಾ 
ಕಾರಿತ ಚೆಂಡುಗಳಲ್ಲಿ ಅಂತ್ಯಗೊಂಡಿದ್ದು, 
ಚಿಕ್ಕ ಉಬ್ಬಿದ ಭಾಗಗಳಿದ್ದು, ಇವುಗಳ 
ಲ್ಲಿಯೇ ಕೊನಿಡಿಯಗಳು ಅಡಗುತ್ತವೆ. 
ಕೊನಿಡಿಯ ಗೋಳಾಕಾರಿತ ಅಥವಾ 
ಅಂಡಾಕಾರಿತ, ಆಗಾಗ ಒಂದು ಅಸಮ 
ವಾದ ಮೇಲ್ಮೈ ಇದ್ದು, ಹೊರಗಿನ 
ಪೊರೆ ಮುಳ್ಳುಮುಳ್ಳಾಗಿದ್ದು ಸೂಜಿ 
ಯಾಕಾರಿತ ಹರಳುಗಳಿರುತ್ತವೆ. 
ಚಿತ್ತ 14, ಕನ್ನಿಂಗ್‌ಹ್ಯಾಮಿಯೆಲ್ಲ. ಕ್ಲಾಮಿಡೊಬೀಜಾಣುಗಳು ಗೋಳಾ 
0. ಬೀಜಾಣುದಾನಿದಂಡ ; b ಯುಗ್ಮಾಣು.. ರಿತ, ತಂತುಜಾಲದ ಮಧ್ಯಂತರಗಳಲ್ಲಿ 
(ಲೆಂಡ್ನರ್‌ ನಂತರ) ಬಿಟ್ಟಿರುತ್ತವೆ. 





ಮ್ಯುಕರೇಲ್ಲ್‌ 91 


ಕನ್ನಿಂಗ್‌ಹ್ಯಾಮಿಯೆಲ್ಲ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಅಗ್ರಭಾಗ ಚೀಲಗಳು 50) ವ್ಯಾಸಕ್ಕಿಂತಲೂ ಹೆಚ್ಚು. 


ಹ. ಬೀಜಾಣುದಾನಿದಂಡಗಳು ದಿ ಿಕವಲೊಡೆದಿರು 

ತ್ತವೆ; ಪಕ್ಕದ ಕವಲುಗಳು 30ಗಿಂತಲೂ 

ಉದ್ದ. ' 1. ಕ, ಎಲೆಗೆನ್ಸ್‌ 1 
00. ಬೀಜಾಣುದಾನಿದಂಡಗಳು ದ್ವಿಕವಲೊಡೆದಿರು 

ವುದಿಲ್ಲ; ಪಕ್ಕದ ಕವಲುಗಳು 30 ಗಿಂತಲೂ 


ಉದ್ದ ಕಡಮೆ. 2. ಕ. ವರ್ಟಿಸಿಲ್ಲೇಟ 
೩೩. ಅಗ್ರಭಾಗದ ಚೀಲಗಳು 30್ಯ ವ್ಯಾಸಕ್ಕಿಂತಲೂ 
ಕಡಮೆ. | 
b. ಪಕ್ಕದ ಬೀಜಾಣುದಾನಿಗಳು ಅಗ್ರ ಭಾಗದವ 
ಕ್ಕಿಂಶಲೂ ಚಿಕ್ಕಪ್ಪ. 3. ಕ, ಬರ್ತೊಲ್ಲೆಟಿಯೆ 


bb. ಪಕ್ಕದ ಬೀಜಾಣುದಾನಿಗಳು ಅಗ್ರ ಭಾಗದಷ್ಟೆ 
ಸಮಗಾಸ್ರದದ್ದ. 4. ಕ, ಎಕಿನುಲೇಟ 


1. ಕನ್ನಿಂಗ್‌ಹ್ಯಾಮಿಯೆಲ್ಲ ಎಲಿಗನ್ಸ್‌ ಲೆಂಡ್‌ನರ್‌ 


ಹಾಸು ಬಿಳಿಬಣ್ಣದಿಂದ ಬೆಳ್ಳಿಯಂತಿದ್ದು, ಸುತ್ತಲೂ ಹರಡುತ್ತದೆ. ಲೋಮಾಂಗ 
ಗಳು ಬಲಿಷ್ಠ ಮತ್ತು ಹೆಣೆದುಕೊಂಡಿದ್ದು 7-13, ಅಗಲ, ಅತ್ಯಧಿಕವಾಗಿ ಎಣ್ಣೆ 
ಯುಳ್ಳವು ; ಒಳಸುರುಳಿ ಹೊಂದಿದ ಭಾಗಗಳು ವಿಶಿಷ್ಟವಾಗಿವೆ. ಕೊನಿಡಿಯದಂಡಗಳು 
ನೇರವಾಗಿದ್ದು ಬಹುಕವೆಲೊಡೆದಿರುತ್ತವೆ ; ಅಗ್ರಭಾಗದ ಚೀಲಗಳು 27-35 
ವ್ಯಾಸ, ಗೋಳಾಕಾರಿತ, ನಯ; ಪಕ್ಕದ ಕವಲುಗಳಿಲ್ಲದೆ ಅಥವಾ ಮೂರು ವೃತ್ತ 
ಗಳಿದ್ದು, ಕೊನಿಡಿಯ ದಂಡಗಳು ಸೇರಿದ ಭಾಗಗಳಲ್ಲಿ ಉಬ್ಬಿರುತ್ತವೆ ; ಉಪಾಗ್ರ 
ವೃತ್ತದಲ್ಲಿರುವ ಚೀಲಗಳು 35, ಉದ್ದ, ಗೊಳಾಕಾರಿತ, 16-28 ವ್ಯಾಸಎರು 
ತ್ತವೆ. ನಯ, ಮಧ್ಯಸ್ಥ ವೃತ್ತಚೀಲಗಳು 24 ಉದ್ದ, ಗೋಳಾಕಾರಿತ ; 14-16 
ವ್ಯಾಸ, ನಯ, ಬುಡದ ವೃತ್ತದಲ್ಲಿ ಪಿಯರ್‌ ಹಣ್ಣಿನಾಕಾರಿತ ಕವಲುಗಳು, 14 
ಅಗಲ 26 ಉದ್ದವಿರುತ್ತದೆ, ನಯ; ಅಧಿಕ ಕವಲುಗಳು, ಅಗ್ರ ಚೆಂಡಿನಿಂದ 
ಬೆಳೆದು, ವಿಭಿನ್ನ ಉದ್ದವಾಗಿರುತ್ತವೆ. ಚೀಲಗಳು ಗೋಳಾಕಾರಿತ ಆಗ್ವಸ್ಕಕೊನಿ 
ಡಿಯಗಳು ನಿಂಬೆ ಆಕಾರಿತ,' ಚೀಲದಿಂದ ಬಿಡುಗಡೆ ಹೊಂದಿದ ನಂತರ, ಸ್ಟಿಕ್ಕೂಲ್‌ 
ಗಳನ್ನು ಬಿಟ್ಟಿದ್ದು, 12 ಉದ್ದ »9 ಅಗಲ, ಬಹು ಸೂಕ್ಷ್ಮ ಮುಳ್ಳುಗಳಿರುತ್ತವೆ ; 


92 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪಕ್ಕದ ಕೊನಿಡಿಯಗಳು ಅಂಡಾಕಾರದ ವಿಭಿನ್ನಮಟ್ಟಗಳಲ್ಲಿರುತ್ತವೆ; 6 ಅಗಲ» 1 ( 
ಉದ್ದ : ಸ್ಟಿಕ್ಯೂಲ್‌ರಹಿತ, ಬಹುಸೂಕ್ಷ್ಮ ಮುಳ್ಳುಳ್ಳವು. 

ಮಣ್ಣಿನಿಂದ : ಆಸ್ಟ್ರಿಯ (88), ಕೆನಡ (23), ಜೆಕೊಸ್ಸೊವಾಕಿಯ (129), 
ಫ್ರಾನ್ಸ್‌ (105), ಜರ್ಮನಿ (245), ಭಾರತ (785), ಯುಗೊಸ್ಲೊವಿಯ 
(136). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇದಾಹೊ (9), ಇಲಿನಾಯಿಸ್‌ (187), 
ಉತ್ತರ ಕೆರೊಲಿನ (37), ಟೆಕ್ಸಾಸ್‌ (123), 
2. ಕನ್ನಿಂಗ್‌ಹ್ಯಾಮಿಯೆಲ್ಲ ವರ್ಟಿಸಿಲ್ಲೇಟ ಪ್ಲೆನೆ 


[33 

ಹಾಸು ಬಿಳಿಬಣ್ಣದಿಂದ ಬೆಳ್ಳಿಯಂತೆ, ಸಡಿಲ, ನೇರವಾಗಿದ್ದು, 2-4 ಸೆಮಿ 
ಎತ್ತರವಿರುತ್ತದೆ. ಕೊನಿಡಿಯದಂಡಗಳ ಉದ್ದ 2 ಸೆಮಿ ಅಥವಾ ಹೆಚ್ಚು. ಅಡ್ಕ 
ಭಿತ್ತಿ ಇರುವುದಿಲ್ಲ: ಅಗ್ರಭಾಗದ ಚೀಲಗಳು ಗೋಳಾಕಾರದಿಂದ ಅಂಡಾಕಾರ, 
ಸುಮಾರು 50 ವ್ಯಾಸ, ಪಕ್ಕದ ಕವಲುಗಳು ಅಸಂಖ್ಯಾತವಾಗಿದ್ದು, 304 ಉದ್ದ 
ಕ್ಕಿಂತಲೂ ಹೆಚ್ಚಾಗಿರದೆ ಉಪಾಗ್ರದಲ್ಲಿ ವೃತ್ತಜೋಡಣೆಯಲ್ಲಿರುತ್ತವೆ. ಪಕ್ಕದ 
ವಲುಗಳಿಗೆ ಕೊನಿಡಿಯದಂಡಗಳು ಜೋಡಣೆಯಾದ ಭಾಗದಲ್ಲಿ ಉಬ್ಬಿಕೊಂಡಿರುತ್ತ ವೆ. 
ಪಕ್ಕದ ಚೀಲಗಳು ಪಿಯರ್‌ ಹಣ್ಣಿನಾಕಾರದಿಂದ ಅಂಡಾಕಾರ, ರ್ಯೇಗಿಂತ ಹೆಚ್ಚು 
ವ್ಯಾಸಿಎರುವುದಿಲ್ಲ. ಅಗ್ರಭಾಗದ ಕೊನಿಡಿಯಗಳು ಮೊಟ್ಟೆಯಾಕಾರಿತ, ಅಂಟಿದ ಭಾಗದ 
ತುದಿಕಡೆಗೆ ಮೊನಜಾಗಿದ್ದು, 10 13 15 ಬಹು ಸೂಕ್ಷ್ಮ ಮುಳ್ಳುಗಳಿರುತ್ತವೆ. 
ಪಾರ್ಶ್ವಕೊನಿಡಿಯಗಳು ಅಂಡಾಕಾರ, ಮೊಂಡುತುದಿ ಅಂಟಿದ ಭಾಗದಲ್ಲಿ: 8-12 
ವ್ಯಾಸ, ಬಹು ಸೂಕ್ಷ್ಮವಾದ ಮುಳ್ಳುಗಳಿರುತ್ತವೆ. 

ಮಣ್ಣಿನಿಂದ : ಚೀನ (110), ಭಾರತ (32) (185). 

ಅಮೆರಿಕ ಸುಯುಕ್ತ ಸಂಸ್ಥಾನಗಳು : ಕೊಲರಾಡೊ (101), (103), 
ಐಯೋವ (134). ಟೆಕ್ಸಾಸ್‌ (123). 


3. ಕನ್ನಿಂಗ್‌ಹ್ಯಾಮಿಯೆಲ್ಲ ಬರ್ತೊಲ್ಲೆಟಿಯೆ ಸಾ ಡೆಲ್‌ 


ಹಾಸು ಬೂದು, ಬಲಿಷ್ಠವಾದ .ಲೋಮಾಂಗಗಳು .ಹೆಣೆದುಕೊಂಡಿರುತ್ತವೆ. 
ಕೊನಿಡಿಯದಂಡಗಳು ನೇರವಾಗಿದ್ದು ಅಸಮವಾದ ಮಧ್ಯಾರಂಭಗಳಲ್ಲಿ ಕವಲೊಡೆದಂ, 
ಅಡ್ತ ಭಿತ್ತಿರಹಿತವಾಗಿರುತ್ತವೆ. ಅಗ್ರಭಾಗದ ಚೀಲಗಳು ಅಂಡಾಕಾರಿತ, ಸುಮಾರು 
254 ಅಗಲ » 33 ೬ ಉದ್ದ. ಪಕ್ಕದ ಕವಲುಗಳು ವಿಭಿನ್ನವಾದವು, ಪರ್ಯಾಯ 
ಗುಂಪುಗಳಲ್ಲಿ ಜೋಡಣೆಗೊಂಡು, ಅಸಂಖ್ಯಾತ, 22-554 ಉದ್ದ ಏರುತ್ತವೆ. 
ಪಕ್ಕದ ಚೇಲಗಳು ದುಂಡು, ಸುಮಾರು 23 ವ್ಯಾಸ. ಅಗ್ರಭಾಗದ ಕೊನಿಡಿಯಗಳು 


ಮ್ಯುಕರೇಲ್ಸ್‌ 93 


ಅಂಡಾಕಾರಿತ, ನಯ, 59; ಪಕ್ಕದ ಕೊನಿಡಿ ಯಗಳು ಅಗ್ನ ಗ್ರಭಾಗದವುಗಳಂತೆಯೆ 
ಸಮವಿರುತ್ತವೆ. ಆದರೆ ಸ್ವಲ್ಪ ಚಿಕ್ಕವು. 

ಮಣ್ಣಿನಿಂದ : ಭಾರತ (145), (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳ: : ಇದಾಹೊ (9). 


4. ಕನ್ನಿಂಗ್‌ಹ್ಯಾಮಿಯೆಲ್ಲ ಎಕಿನುಲೇಟ ಥಾಕ್ಸ್‌ಟರ್‌ 
ಹಾಸುಬಿಳಿಯಾಗಿದ್ದು, ಕ್ರಮೇಣ ಹಳದಿ ಮಿಶ್ರಿತವಾಗಿ, ದೊಡ್ಡದಾದಂತೆ 
ಬದಲಾಗುತ್ತದೆ: ಲೋಮಾಂಗಗಳು ಒಂದಕ್ಕೊಂದು ಹೆಣೆದುಕೊಂಡಿರುತ್ತವೆ 
ಕೊನಿಡಿಯದಂಡಾಣುಗಳು ನೇರ, ಹೆಚ್ಚು ಕಡಮೆ ಅಸಮವಾಗಿ ಅಥವಾ ಅನಿರ್ದಿಷ್ಟ 
ವಾಗಿ ಕವಲಾಗುತ್ತವೆ. ಅಗ್ರಭಾಗದ ಚೀಲಗಳು ಬಹು ವಿಭಿನ್ನ ಗಾತ್ರಗಳಲ್ಲಿರುತ್ತವೆ. 
ದುಂಡಾಕಾರ : ಸುಮಾರಾಗಿ ಗೋಳಾಕಾರದಿಂದ ತಿರು ಅಂಡಾಕಾರ, 28x35 
ಸರಾಸರಿ. 45 » 65ಗರಿಷ್ಠ , ಪಕ್ಕ ದ ಕವಲುಗಳು ಅಗ ಭಾಗ ವುಗಳಂತೆ ಸಮವಿದ್ದ ರೂ 
ಚಿಕ್ಕದಾಗಿರುತ್ತವೆ. ಎಲ್ಲ ಕೊನಿಡಿಯಗಳು ಅಂಡಾಕಾರದಿಂದ ಮೊಟ್ಟೆ ಖಾಕಾರಿತ. 
ಸೂಕ್ಷ್ಮವಾಗಿ ಮುಳ್ಳುಳ್ಳೆವು. 10x 124 ಸರಾಸರಿ, 1825 ಗರಿಷ್ಠ. 
ಮಣ್ಣಿನಿಂದ ; ಕಾಲುವೆ ವಲಯ (66), ಈಜಿಪ್ಟ್‌ (156), ಭಾರತ (31), 
(145) (185), ಯುಗೋಸ್ಲೊವಿಯ (136), ಪನಾಮ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ (37), ದಕ್ಷಿಣ 
ಕೆರೊಲಿನ (37), ಟೆಕ್ಸಾಸ್‌ (123). 
ಅನಿರ್ದಿಷ್ಟ ಸ್ಥಾನದ ಪ್ರಭೇದಗಳು ; 
ಕನ್ನಿಂಗ್‌ ಹ್ಯಾಮಿಯೆಲ್ಲ ಡಾಲ್ಮಾಟಿಯ ಪಿಸ್ಟೆಕ್‌ 
ಕನ್ನಿಂಗ್‌ಹ್ಯಾಮಿಯೆಲ್ಲ ರ್ಯಾಮೋಸ ಪಿಸ್ಸೆಕ್‌ 
ಕನ್ನಿಂಗ್‌ಹ್ಯಾಮಿಯೆಲ್ಲ ಪಾಲಿಮಾರ್ಫ ಪಿಸ್ಪೆಕ್‌ 
ಮಣ್ಣಿನಿಂದ : ಯುಗೊಸ್ಸೊವಿಯ (136). 


1. ಸೆಫಾಲಿಡೇಸಿ 


ಬೀಜಾಣುಗಳು ಸರಣಿಗಳಲ್ಲಿದ್ದು, . ಉದ್ದವಾದ ಕೋಶಗಳಲ್ಲಿನ ವಸ್ತು ವಿನ 
ಅನುಕ್ರಮ ವಿಭಜನೆಯಿಂದ ಉತ್ಪತ್ತಿಯಾಗುತ್ತವೆ. `ಮಾರೋಬೀಜಾಣುದಾನಿಗಳು, 
ಸಾಧಾರಣವಾಗಿ ಫಲಿತ ಚೆಂಡುಗಳ ' ಭಾಗಗಳಾಗಿರುತ್ತ ವೆ. ಮಾರೋಬೀಜಾಣುದಾನಿಗಳು 

ಶ್ರತ್ಯಕ್ಷವಾಗಿ ಬೀಜಾಣುದಾನಿದಂಡಗಳ ಮೇಲೆ | ಅಥವಾ ಬುಡದ ಕೋಶಗಳ ಮೇಲಿದ್ದು 
ಫಿ ಪುನಃ ಚೆಂಡಿನಾಕಾರವಾಗಿರುತ್ತವೆ.` 


94 - ಮಣ್ಣು ಶಿಲೀಂಧ್ರಗಳ ಕೈಹಿಡಿ 
ಸೆಫಾಲಿಡೇಸಿಯಲ್ಲಿನ ಜಾತಿಗಳ ಸಂಕೇತ 
a. ಬುಡದ ಕೋಶಗಳು ಇರುವುದಿಲ್ಲ; ಕೊನಿಡಿಯ 
ಸರಣಿಗಳು ಅಸಂಖ್ಯಾತವಾಗಿ ಗೋಳಾಕಾರಿತ ಜೀಲ 
ಗಳಲ್ಲಿ ಬಿಟ್ಟಿರುತ್ತವೆ. ' (1) ಸಿನ್‌ಸೆಫಲಾಸ್ಟ್ಸ್ವಂ 
೩೩: ಬುಡದ ಕೋಶಗಳಿರುತ್ತ ವೆ. 
0, ಗೋಳಾಕಾರಿತ ಬೀಜಾಣುದಂಡಗಳ ಮೇಲೆ 
ಬುಡದ ಕೋಶಗಳಿರುತ್ತ ವೆ. 
ಆ. ಗೋಳಾಕಾರಿತ ಬೀಜಾಣುದಂಡಗಳಿಗೆ 


ತೊಟ್ಟಿರುತ್ತೆದೆ. (2) ಸಿನ್‌ಸೆಫಾಲಿಸ್‌ 
೧೦. ಗೋಳಾಕಾರಿತ ಬೀಜಾಣುದಂಡಗಳಿಗೆ 
ತೊಟ್ಟಿರುವುದಿಲ್ಲ. (3) ಲಿಂಡರಿನ 
0. ದೋಣಿಯಾಕಾರಿತ ಬೀಜಾಣುದಂಡಗಳ ಮೇಲೆ 
ಬುಡದ ಕೋಶಗಳಿರುತ್ತವೆ. (4) ಕೋಮಾನ್ನಿಯ 


(1) ಸಿನ್‌ಸೆಫಲಾಸ್ಟ್ರಂ ಹ್ರೋಟರ್‌ 

ಮ್ಯುಕಾರ್‌ನಲ್ಲಿದ್ದಂತಹ ತುಂತುಜಾಲವು ಇರುತ್ತಹೆ. ಬೀಜಾಣುದಾನಿದಂಡಗಳು 
ಅಧಿಕ ದ್ವಿಕವಲಾಗಿದ್ದು, ಆಗಾಗ್ಗೆ ಪಕ್ಕದ ಕವಲುಗಳು ಸ್ವಲ್ಪ ಬಾಗಿರುತ್ತವೆ. ಆದರೆ 
ಅಡ್ಡ ಭಿತ್ತಿಗಳು ಮ್ಯುಕಾರ್‌ನಲ್ಲಿ ಕಂಡು 
ಬಂದಂತೆ ಪಕ್ಕದಲ್ಲಿ ಕವಲಾದ ಮೇಲ್ಭಾಗ 
ದಲ್ಲಿ ಕಂಡುಬರುವುದಿಲ್ಲ... ಗೋಳಾಕಾರಿತ 
ಚೆಂಡುಗಳು ಬೀಜಾಣುದಾನಿದಂಡಗಳಿಂದ 
ಒಂದು ಭಿತ್ತಿಯಿಂದ ಬೇರ್ಪಟ್ಟಿರುತ್ತವೆ. 


ಮೊರೋಬೀಜಾಣುದಾನಿಗಳು ಬಹು ಟೆ - 





ಬೀಜಾಣುಳ್ಳವು, ಬುಡದ ಕೋಶವಿರು 
ವುದಿಲ್ಲ. ಚಿತ್ರ 15. ಸಿಸ್‌ ಸೆಫೆಲಾಸ್ಕಂ 
a. ಬೀಜಾಣುದಾನಿದಂಡ; ಥಿ, ಥಿ, 


1. ಸಿನ್‌ಸೆಫಲಾಸ್ಟ್ರಂ ರೆಸಿಮೋಸಮ್‌ (ಕಾನ್‌) ಪ್ರೊಟರ್‌ 
ಹಾಸು ಮೊದಲಿಗೆ ಬಿಳಿ, ನಂತರ ಬೂದು, ಸುಮಾರು 6 ಸೆಮಿ ಎತ್ತರ. 
ತಂತುಜಾಲದ ಜೊತೆಗೆ ಮಿಥ್ಯಾಬಂಧನಿಗಳಿದ್ದು, ಇದಕ್ಕೆ ಚಿಕ್ಕ ಶಿಫಾವೃಂತಗಳು ಆಂಟೆ 


ಮ್ಯುಕರೇಲ್ಸ್‌ 95 


ಕೊಂಡಿದ್ದು, ಇವು ಶೀಘ್ರವಾಗಿ ಬೆಳೆಯುತ್ತವೆ. ಕೊನಿಡಿಯದಂಡಗಳು ಶೀಘ್ರವಾಗಿ 
ಬೆಳೆಯುತ್ತವೆ, ಮೊದಲಿಗೆ ಕವಲೊಡೆಯದೆ, ನಂತರ ಅಧಿಕ ಕವಲೊಡೆದು, ಪಕ್ಕದ 
ಕವಲುಗಳು ಹೆಚ್ಚು ಬಾಗಿರುತ್ತವೆ. ಫಲಿತಚೆಂಡು ಗೋಳಾಕಾರಿತ ಅಥವಾ ಅಂಡಾಕಾರಿತ, 
22-70, ಅಗಲ, ಕಂದು ಅಥವಾ ಬೂದು, ಅಸುಖ್ಯಾತ ಚಿಕ್ಕ ಉಬ್ಬು ಬೆಳವಣಿಗೆ 
ಗಳಿದ್ದು, ಇವಕ್ಕೆ ಮಾರೋಬೀಜಾಣುದಾನಿಗಳು ಆಂಟಿಕೊಂಡಿರುತ್ತವೆ. ಮಾರೋ 
ಬೀಜಾಣುದಾನಿಗಳು 5 ರಿಂದ 10 ಬೀಜಾಣುಗಳಿದ್ದು, ವಿಭಿನ್ನ ಗಾತ್ರ, ಹೆಚ್ಚಾಗಿ 
ಗೋಳಾಕಾರಿತ 2.5-5 ಇರುತ್ತವೆ. 


ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಜರ್ಮನಿ (106), 
ಭಾರತ (185). 


(2) ಸಿನ್‌ಸೆಫಾಲಿಸ್‌ ವ್ಯಾನ್‌ಟೇಗಂ ಮತ್ತು ಲಿಮಾನ್ನೀರ್‌ 


ದೈಹಿಕ ತಂತುದಾರಗಳು ಆಧಾರ ಸ್ಥಳಗಳಲ್ಲಿ ಆಸ್ಪಷ್ಟವಾಗಿದೆ. 
ಬೀಜಾಣುದಂಡಗಳು (ಸಾಮಾನ್ಯವಾಗಿ ಕೊನಿಡಿಯದಂಡಗಳೆಂದು 
ಹೆಸರಿಸಲಾಗಿದೆ) ಸಾಧಾರಣವಾಗಿ ಕವಲೊಡೆದಿರುವುದಿಲ್ಲ (ಒಂದು 
ಪ್ರಭೇದದಲ್ಲಿ ಮಾತ್ರ ದ್ವಿಕವಲಾಗಿದೆ). ಸುಮಾರು 3 ಮಿಮಿ 
ವರೆಗೆ ಎತ್ತರವಿದ್ದು ಬುಡದಲ್ಲಿ ಆಧಾರ ಸ್ಥಳಕ್ಕೆ ಕೆಲವೊಂದು 
ಶಿಫಾವೃಂತಗಳಂತಹ ತಂತುದಾರಗಳಿಂದ ಅಂಟಿಕೊಂಡಿರುತ್ತವೆ. 
ಬೀಜಾಣುದಂಡಗಳು ಶಿರೋಭಾಗದಲ್ಲಿ ಚೇಲದಂತೆ ವಿಕಸಿತ 
ವಾಗಿರುತ್ತವೈ ತುದಿಯ ಕಡೆಗೆ ಬುಡದ ಕೋಶಗಳನ್ನು 
ಹೊತ್ತಿದ್ದು, ಅದು ಪುನಃ 1 ರಿಂದ 5 ಮಾರೋ ಬೀಜಾಣು 
ಗಳುಳ್ಳದ್ದಾಗಿರುತ್ತದೆ. ಬೀಜಾಣುಗಳು ಸಾಧಾರಣವಾಗಿ ಚಿತ್ರ 16. ಸನ್‌ 
ಉರುಳೆಯಾಕಾರದಿಂದ ಪೀಪಾಯಿ ಆಕಾರಿತ.  ಯುಗ್ಮಾಣುಗಳು ;ಥಾಲಿಸ್‌ ಬೀಜಾಣು 
ಯಾವುದಾದರೊಂದು ಯುಗ್ಮಾಣುದಾನಿಗಳೆ ಹೊರ ಬೆಳವಣಿಗೆ ದಾನಿದಂಡ ಮತು 
ಗಳಾಗಿ ರೂಪಿತವಾಗಿರುತ್ತವೆ. ಬೀಜಾಣುಗಳು 





ಸಿನ್‌ಸೆಫಾಲಿಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಬುಡದ ಕೋಶಗಳ ಜೊತೆಗೆ ಒಂದು ಏಕಭಾಗ 
ಬೀಜಾಣುದಾನಿಯುಳ್ಳವು. ಬ 
8. . ಬೀಜಾಣುದಂಡಗಳು ನೆಟ್ಟಗಿರುತ್ತವೆ. . 1.ಸಿ.ಸೈರಿಕೆ - 
"bb. ಬೀಜಾಣುದಂಡಗಳು ಒಳಬಾಗಿರುತ್ತವೆ.. 


96 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆ. ಬೀಜಾಣುದಂಡಗಳು ಚೆಂಡಿನ ಕೆಳಭಾಗ 
ದಲ್ಲಿ ಉಬ್ಬಿರುತ್ತವೆ. ಬೀಜಾಣುಗಳು 


10-12. 2 ಸಿ. ಕಾರ್ನು 

೧೮, ಬೀಜಾಣುದಂಡಗಳು ಉಬ್ಬಿರುವುದಿಲ್ಲ, 
ಬೀಜಾಣುಗಳು 6-8್ರಿ. 3. ಸಿ. ರಿಫ್ಲೆಕ್ಸ್‌ 

೩4a. ಬುಡದ ಕೋಶಗಳ ಜೊತೆಗೆ ಎರಡರಿಂದ 5 ಭಾಗ 
ವುಳ್ಳ ಬೀಜಾಣುದಾನಿಗಳಿರುತ್ತವೆ. 4. ಸಿ. ಡಿಪ್ಪೆಸ್ಸೆ 


1... ಸಿನ್‌ಸೆಫಾಲಿಸ್‌ ಸ್ಪೆರಿಕ ವ್ಯಾನ್‌ಟೇಗಂ 

ಬೀಜಾಣುದಂಡ 400-7004 ಎತ್ತರ, 28 ಅಗಲವಾಗಿ ಬುಡದಲ್ಲಿದ. 
ಚೆಂಡಿನ ಕೆಳಗಿನ ಅರ್ಧಭಾಗ ಮಾತ್ರ ಕ್ಲಿ, ನಂತರ ಸುಮಾರು 40 ಗಾತ್ರ, ಬ: 
ರಹಿತ, ಬುಡದ ಕೋಶಗಳು ಉರುಳೆಯಾಕಾರಿತ. ಪ್ರತಿಯೊಂದು ಮಾರೋಬೀರ್ಜಾ 
ದಾನಿಯು ಸಾಧಾರಣವಾಗಿ ಬದು ಉರುಳೆಯುಕಾರಿತ, ನಯ, ಬಣ್ಣರಹಿ: 
3-4 x 8-10.5[, ಬೀಜಾಣುಗಳನ್ನು ಒಳಗೊಂಡಿರುತ್ತವೆ. 


ಮಣ್ಣಿನಿಂದ : ಭಾರತ (155). 


2. . ಸಿನ್‌ಸೆಫಾಲಿಸ್‌ ಕಾರ್ನು ವ್ಯಾನ್‌ಟೇಗಂ ಮತ್ತು ಲಿಮಾನ್ನೀರ್‌ 
ಬೀಜಾಣುದಂಡಗಳು ಸುಮಾರು 180 ಎತ್ತರ, ಮೇಲೆ ಬಲವಾಗಿ ತಿರುಚಿದ, 
ತಿರುಚುಜಾಗದಲ್ಲಿ ಸುಮಾರು 26 ವ್ಯಾಸವಿರುತ್ತವೆ. ಮೇಲೆ ಮತ್ತು ಕೆಳಗೆ ಎರಡೂ 
ಕಡೆಯೂ 104 ವರೆಗೂ ಕಿರಿದಾಗಿರುತ್ತವೆ. ಚೆಂಡುಗಳು ಸಾಧಾರಣವಾಗಿ 30, 
ವ್ಯಾಸ, ಬಣ್ಣರಹಿತ ಆಥವಾ ತಿಳಿ ಹಳದಿ. ಅನೇಕ ಕದಿರಾಕಾರದ ಬುಡಕೋಶಗಳಿರು 
ತ್ತವೆ. ಇವುಗಳ ಪ್ರತಿಯೊಂದೂ ಒಂದು ಬೀಜಾಣುದಾನಿಭಾಗವನ್ನು . ಹೊಂದಿದ್ದು 
ಅವುಗಳಲ್ಲಿ 4 ರಿಂದ 6 ಬೀಜಾಣುಗಳಿರುತ್ತವೆ. ಬೀಜಾಣುಗಳು ಮೊಟ್ಟೆಯಾಕಾರ 
ಅಥವಾ ಕದಿರಾಕಾರ, 4-610-12 ಇದ್ದು, ಹಳದಿ, ದಪ್ಪನಾದ, ನಯವಾದ 
ಭಿತ್ತಿಯನ್ನು ಹೊಂದಿರುತ್ತವ. ಯುಗ್ಮಾಣುಗಳು ಗೋಳಾಕಾರ, 24-32, ಹಳದಿ 
ಕಂದು; ಚೇಲದಂತಹ ಯುಗ್ಮಾಣುಪ್ರಾಧಿಕ್ಕಗಳಿಂದ ಅವೃತವಾಗಿರುತ್ತವೆ. 
ಮಣ್ಣಿನಿಂದ: ಭಾರತ (155). 


3. ಸಿನ್‌ಸೆಫಾಲಿಸ್‌ ರಿಫ್ಲೆಕ್ಸ್‌ ವ್ಯಾನ್‌ಟೇಗಂ (ಪ್ಲೇಟ್‌ 11, D) 


ಬೀಜಾಣುದಂಡಗಳು 80-1204 ಎತ್ತರ, ಬುಡದಲ್ಲಿ ಸ್ವಲ್ಪಮಟ್ಟಿಗೆ ದಪ್ಪ 
ವಾಗಿದೆ. ಹಾಗಿಲ್ಲದಿದ್ದರೆ ಉರುಳೆಯಾಕಾರವಿರುತ್ತದೆ. 9-12 ವ್ಯಾಸವಿದ್ದು 


ಮ್ಮುಕರೇಲ್ಲ್‌ 97 


L 


ಮೇಲೆ ಬಲವಾಗಿ ತಿರುಚಿರುತ್ತ 
ಅನೇಕ ಬುಡಕೋಶಗಳಿದ್ದು, 


ಲ 


pe 


. ಚೆಂಡುಗಳು ಸುಮಾರು 40 ವ್ಯಾಸವಿರುತ್ತವೆ. 
ತಿಯೊಂದೂ ಒಂದು ಬೀಜಾಣುದಾನಿ ಭಾಗವನ್ನು 
ಹೊಂದಿರುತ್ತದೆ. ಇವುಗಳಲ್ಲಿ 3-5  ಉರುಳೆಯಾಕಾರದ ಬೀಜಾಣುಗಳಾಗಿ 
3-4» 5-64 ವ್ಯಾಸವಿರುತ್ತವೆ. ಮುಳ್ಳುಗೆರೆಯುಳ್ಳೆ ಜೆಮ್ಮಗಳು 6 ವ್ಯಾಸ 
ವಿದ್ದು ವಿರಳವಾಗಿರುತ್ತವೆ. ಯುಗ್ಮಗಳು ಹೊಳಪು ಹಳದಿ, ಸ್ವಲ್ಪಮಟ್ಟಿಗೆ ಗಂಟು 
ಗಂಟಾದ ಹೊರ ಬೀಜಾಣುಗಳಿರುತ್ತವೆ. ಇವು 21 ವ್ಯಾಸವಿದ್ದು ಚೀಲದಂತಹ 
ಯುಗ್ಮಾಣುದಂಡಗಳ ಪ್ರಾಧಿಕ್ಕಗಳಿಂದ ಆವೃತವಾಗಿರುತ್ತವೆ. 
ಮಣ್ಣಿನಿಂದ: ಭಾರತ (145). 


316 (ಜಿ 


ತ 


4. ಸಿನ್‌ಸೆಫಾಲಿಸ್‌ ಡಿಪ್ಪೆತ್ಸ ವಾನ್‌ಟೇಗರ ಮತ್ತು ಲಿಮಾನ್ನೀರ್‌ 

ಫಲಿತ ಹಂತ 400 ರಿಂದ 700೬ ಎತ್ತರ, 10-20 ವ್ಯಾಸವಿರುತ್ತವೆ. 
ಚೆಂಡುಗಳು 30-404 ವ್ಯಾಸ, : ಬಣ್ಣರಹಿತ: 12-15 ಅಸಮವಾದ ಬುಡಕೋಶ 
ಗಳಿರುತ್ತವೆ. ಇವು ಪ್ರತಿಯೊಂದೂ ಎರಡರಿಂದ ಐದು ಗುಳ್ಳೆಗಳು ಮತ್ತು ಸಮಾನ 
ಸಂಖ್ಯೆಯ ಮಿಾರೊಬೀಜಾಣುದಾನಿಗಳಿರುತ್ತವೆ. ಇವುಗಳಲ್ಲಿ 12ರವರೆಗೆ ಉರುಳೆಯಾ 


ಕಾರಿತ, ನಿರ್ವರ್ಣ ಬೀಜಾಣುಗಳಿದ್ದು, 2.3 5-1 ಇರುತ್ತವೆ. 
ಮಣ್ಣಿನಿಂದ: ಹಾಲಂಡ್‌ (133). 


(3) ಲಿಂಡೆದಿನ ರಾಪರ್‌ ಮತ್ತು ಫೆನ್ನೆಲ್‌ 

ಸಮೂಹಗಳು ಹೊರಚಿಮ್ಮಿದ್ದು ». ಮ್ಳುಕಾರಿನಂತಹವು. ಕೊನಿಡಿಯದಂಡ 
ಗಳು ಪ್ರಾಥಮಿಕವಾಗಿ ಮುಳುಗಡೆಯಾದ ನಿರ್ಲಿಂಗ ತಂತುದಾರಗಳಿಂದ ಬಿಟ್ಟೆರುತ್ತವೆ, 
ಅಡ್ಡಕೋಶಭಿತ್ತಿಯುತ, ಸಾಧಾರಣವಾಗಿ ಮೇಲೆ ಕವಲೊಡೆದು, ಜೊತೆಗೆ ತುದಿಭಾಗವು 
ಫಲಿತವಿದ್ದು ಮತ್ತು ಕೆಲವು ಅಥವಾ ಅನೇಕ ಕೊನಿಡಿಯ ಚೆಂಡುಗಳನ್ನು ಆರೋಹಣ 
ಕ್ರಮದಲ್ಲಿ ಬಿಟ್ಟೆರುತ್ತವೆ ಅಥವಾ ಬಂಜೆಯಾಗಿದ್ದು ವಿರೋಹಗಳಾಗಿ ಮಾರ್ಪಾಟು 
ಹೊಂದುವ ಶಕ್ತಿಹೊಂದಿರುತ್ತವೆ. ಕೊನಿಡಿಯ ಚೆಂಡುಗಳು ತೊಟ್ಟುರಹಿತ ಅಂಡಾ 
ಕಾರಿತದಿಂದ ಗೋಳಾಕಾರಿದಂತಹ ಚೀಲಗಳು ಅಥವಾ ಸ್ಫೋರೊಕ್ಷಾಡಿಯಗಳಿರುತ್ತವೆ, 
ಮೇಲ್ಭಾಗದಲ್ಲಿ ನಿಬಿಡವಾಗಿ ಸಣ್ಣ ಶೀಸೆಯಂತಹ ಫೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ. 
ಫೈಯಲಿಡ್‌ಗಳು ಏಕಕೋಶಿಕ, ಮೊಟ್ಟೆಯಾಕಾರಿತ, ಕಿರಿದಾದ ಅಗ್ರಭಾಗವಿದ್ದು ಒಂಟೆ 
ಕೊನಿಡಿಯಗಳು ಬಿಟ್ಟಿರುತ್ತವೆ. 

ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


1. €ಂಡೆರಿನ ಪ್ನೌಸ್ಫೋರ ರಾಪರ್‌ ಮತ್ತು ಫೆನ್ನೆಲ್‌ 
ಸಮೂಹಗಳು ಸ್ವಾಭಾವಿಕ ಆಧಾರಸ್ವಳಗಳಲ್ಲಿ ಕೊಠಡಿಯ ಶಾಖದಲ್ಲಿ ಬೆಳೆದಾಗ 
ಮುಳುಗಿದ ತಂತುಜಾಲಪು ಅಭಿವೃದ್ಧಿ ಗೊಂಡು ಇದರಿಂದ ನೇರವಾಗಿ ಬೆಳೆದ ಕೊನಿಡಿಯ 


(2) 


93 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 

ಗಳು ಹೊರಹೊಮ್ಮಿ ಮ್ಯುಕಾರಿನಂತೆ ಮೇಲ್ಭಾಗವು 1 ಸೆಮಿ. ವಲಯೀಕೃತವಾಗದೆ 
ರೂಪಿತವಾಗಿರುತ್ತದೆ. ದೈಹಿಕ ತಂತುಜಾಲವು ತೆಳು 
ಭಿತ್ತಿಯುಳ್ಳದ್ದು, 5-8 ವ್ಯಾಸವಿದ್ದು, ಅಸಮ 
ವಾಗಿ ಕವಲೊಡೆದು, ಆಡ್ಡ ಭಿತ್ತಿಯುಳ ೈದ್ಮಾಗಿರು 
ತ್ತದೆ... ಕೊನಿಡಿಯದಂಡಗಳು 1 ಸೆಮಿ ಉದ್ದ, 
10-154 ವ್ಯಾಸ, ಬಲವಾದ, ಬಹಳ ಸೂಕ್ಷ್ಮ 
ಮುಳ್ಳುಳ್ಳ ಭಿತ್ತಿಗಳಿದ್ದು, ಅಸ್ಪಷ್ಟ ಅಡ್ಡಭಿತ್ತಿ 


ಯುಳ್ಳ, ಹಳದಿ ಮಿಶ್ರಿತ, ಮೇಲ್ಭಾಗದಲ್ಲಿ 
ಅಸಮವಾಗಿ ಕವಲೊಡೆದು, ತುದಿಯ ಕವಲುಗಳಲ್ಲಿ 
ಕೆಲವು ಅಥವಾ ಅನೇಕ ಕೊನಿಡಿಯ ಚೆಂಡುಗಳು 


ಚಿತ್ರ 17. ಲಿಂಡೆರಿನ ಬೀಜಾಣು ಆರೋಹಣವಾಗಿ, ದಿ ಮುಖ ಕವಲು ಮಾದರಿ 
ದಾನಿದಂಡ. ಯಲ್ಲಿ ಅಭಿವೃದ್ಧಿಯಾಗುತ್ತವೆ. ಇತರ ಕವಲು 
ಗಳು ಹಾಗೆಯೇ ಬಂಜೆಯಾಗಿದ್ದು ವಿರೋಹಗಳಾಗಿ ಮಾರ್ಪಡುವ ಶಕ್ತಿಯುಳ್ಳೆದ್ದಾಗಿರು 
ತ್ರವೆ ಕೊನಿಡಿಯಚೆಂಡುಗಳು ತೊಟ್ಟುರಹಿತ, ಅಡ್ಡ ಭಿತ್ತಿರಹಿತ, ಆಂಡಾಕಾರದಿಂದ 
ಗೋಳಾಕಾರಿತ, ಗೋಳಾಕಾರಿತ ಸ್ಫೋರೊಕ್ಷಾಡುಗಳು, 12-25 15-30, : 
ಮೇಲ್ಭಾಗದ ಮೇಲ್ಮೈಯಲ್ಲಿ ನಿಬಿಡವಾಗಿ ಒಂದರಮೇಲೊಂದು ಫೈ ಕೈಯಲಿಡ್‌ಗಳು 
ಬಿಟ್ಟಿರುತ್ತವೆ. ಫೈಯಲಿಡ್‌ಗಳು ಮೊಟ್ಟೆಯಾಕಾರಿತ, 6-8: 2.2.8, ಕಿರಿದಾಗುತ್ತ 
ತುದಿಯಲ್ಲಿ ನಳಿಕೆಯಂತಾಗುತ್ತದೆ. ಕೊನಿಡಿಯ ಒಂಟೆ ತಿರುಅಂಡಾಕಾರಿತ 
17-21 x 3.5-4.54, ಬುಡದಲ್ಲಿ ಅಗ್ರಭಾಗವುಳ್ಳವುಗಳು, ತುದಿಯು ಒಂದು 
ನಿರ್ವರ್ಣ ಪೊರೆಯಿಂದ ಸುತ್ತುವರಿದು ರೆಕ್ಕೆಯಂತೆ ಕಾಣುತ್ತದೆ. 





ಕಾಡುಮಣ್ಣಿನಿಂದ : ಲೈಬೀರಿಯ (147), 
(4) ಸೀಮಾನ್ಸಿಯ ವ್ಯಾನ್‌ಟೇಗಂ ಮತ್ತು ಲಿಮಾನ್ನೀರ್‌ 

ಹಾಸು ಹಳದಿ, 6 ಮಿಮಿ ಎತ್ತರ. ತಂತು 
ಜಾಲವು ಹಬ್ಬಿ, ಕವಲೊಡೆದು ಮತ್ತು ಅಡ್ಡ ಭಿತ್ತಿ ಭ್ರ 
ಹೊಂದಿರುತ್ತದೆ. ಕೊನಿಡಿಯದಂಡಗಳು ಕವ 
ಲೊಡೆದಿರದೆ ಅಥವಾ ೪ ಆಕಾರಿತ ಕವಲಾಗಿ RN 
ಅನೇಕ ಅಡ್ಡಭಿತ್ತಿಯುಳ್ಳೆದ್ದಾಗಿರುತ್ತವೆ. ಮಾರೊ ಎಷ್ತು 
ಬೀಜಾಣುದಾನಿಗಳು ಪರ್ಯಾಯವಾಗಿದ್ದು, 'ಚಿತ್ರ18. ಸೀಮಾನ್ಸಿಯ 
ದೋಣಿಯಾಕಾರಿತ, ಸಾಕಷ್ಟು ಅಗಲವುಳ್ಳ, ಬಹು. ಭೀಜಾಣುದಾನಿದಂಡ (ಜೈಚಾ 


ಕೋಶಿಕ ಮತ್ತು ಅವುಗಳ ಒಳಭಾಗದಲ್ಲಿ ಅನೇಕ ಕೃಪೆ). 
ಚಿಕ್ಕ ಬುಡಕೋಶಗಳಿದ್ದು ಅವು ಕದರಿನಾಕಾರದ ಕೊನಿಡಿಯಗಳನ್ನು ಬಿಟ್ಟಿ ತರುತ್ತವೆ. 


ಮ್ಮುಕರೇಲ್ಸ್‌.. 99 
ಸೀಮಾನ್ಸಿಯ ಜಾತಿಯಲ್ಲಿನ ಪ್ರಭೇದ ಸಂಕೇತ 
೩. ಫಲಿತ ಶಿಖರಗಳು ತೊಟ್ಟುಳ್ಳೆದ್ಲಾಗಿರುತ್ತವೆ. 1, ಸೀ. ಪೆಕ್ಟಿನೇಟ 


aa. ಫಲಿತ ಶಿಖರಗಳಿಗೆ ತೊಟ್ಟಿರುವುದಿಲ್ಲ. 
b. ಕೊನಿಡಿಯಗಳ ಚೆಂಡುಗಳು ಸುಮಾರು 


22 ಉದ್ದ, 4 ಅಡ್ಡಭಿತ್ರಿಗಳಿರುತ್ತವೆ. 2. ಸೀ. ರಿವರ್ಷ 
010, ಕೊನಿಡಿಯೆ ಚೆಂಡುಗಳು ಸುಮಾರು 54 ೩ 

`ಉದ್ದದ ಜೊತೆಗೆ 8 ಅಡ್ಡಭಿಶ್ತಿಗಳು 

ಸಮಾನಾಂತರದಲ್ಲಿರುತ್ತವೆ. 3. ಹೀ. ಎರೆಕ್ಟ್‌ 


1. ಸೀಮುಾನ್ಲಿಯ ಪೆಕ್ಟಿನೇಟ (ಸೀಮಾನ್ಸ್‌) ಬೈ ಸರ 
ಕೊನಿಡಿಯದಂಡಗಳು ವಿರಳವಾಗಿ ಕವಲೊಡೆದು, ಕೊನಿಡಿಯದ ಚೆಂಡುಗಳು 
100-2004 ಅಂತರದಲ್ಲಿ ಪರ್ಯಾಯವಾಗಿ 20-404 ಉದ್ದ ಉಪಕವಲುಗಳ 
ಮೇಲೆ ಮೊನೆಯಿಲ್ಲದ ಕೋನಾಕಾರದಲ್ಲಿ ಜೋಡಿತವಾಗಿರುತ್ತವೆ; 35-45, ಉದ್ದ, 
6 ರಿಂದ 10 ಅಡ್ಡಭಿತ್ತಿ ಗಳಿಂದ ವಿಭಾಗಿತ ಕೋಶಗಳಾಗಿದ್ದು, ಇಂತಹ ಪ್ರತಿಯೊಂದ 
ರಿಂದಲೂ ಎರಡು ಸಾಲಿನಲ್ಲಿ ಬುಡದ ಕೋಶಗಳು ಉಂಟಾಗಿ ಪ್ರತಿಯೊಂದೂ ಒಂದು ' 
ಕದಿರಿನಾಕಾರಿತ ಕೊನಿಡಿಯಂನ್ನು ಪ್ರತಿ ಕೋಶದಮೇಲೆ ಧರಿಸಿರುತ್ತದೆ, 1.8 16. 


ಮಣ್ಣಿನಿಂದ : ಇಂಗ್ಲಂಡ್‌ (214). 


2. ಹೀಮಾನ್ಸಿಯ 'ರಿವರ್ಸ ವ್ಯಾನ್‌ಟೇಗಂ 


ಫಲಿತ ಚೆಂಡುಗಳು ತೊಟ್ಟುರಹಿತ, ಅರ್ಧಚಂದ್ರಾಕಾರಿತ, ಸುಮಾರು 22 
ಉದ್ದ » ಕ್ಯ, ಅಗಲ, ನಾಲ್ಕು ಅಡ್ಡಭಿತ್ತಿ ಮಾತ್ರ ಇರುತ್ತವೆ. ಬುಡದ ಕೋಶಗಳು, 
2.8 x 3.14: ಇವುಗಳ ಪ್ರತಿಯೊಂದರ ಮೇಲೆ ಇರುವ ಕದಿರಿನಾಕಾರದ ಕೊನಿಡಿಯಂ, 
2-37-8, ಇರುತ್ತವೆ. 

ಮಣ್ಣಿನಿಂದ: ಆಸ್ಟ್ರಿಯ (88), ಕಾಲುವೆ ವಲಯ (65). KR 


3. ಸೀಮಾನ್ಸಿಯ ಎರೆಕ್ಟ್ರ ಬೈನರ್‌ | 
ಸೀ. ಪಕ್ಕಿ ಫನೇಟಗಳಿಂದ ಇದು ಅಸಂಖ್ಯಾ ತ ತೊಟ್ಟು ರಹಿತ ಕೊನಿಡಿಯದ ಚೆಂಡು 

ಗಳಿರುವುದೆರಿಂದ ಭಿನ್ನವಾಗಿದೆ. 

ಮಣ್ಣಿನಿಂದ ು ಇಂಗ್ಲಂಡ್‌ (214)... 


100. ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
೫. ಮೈಕೊಕ್ಳೆ ಟ್ರಡಿಯೇಲ್ಸ್‌ 


ಮೊದಲಿನಿಂದಲೂ ಪಚ್ಚೆಮೊಗರು ಸಸ್ಯವು ಒಂದು ಫೊರೆಯಿಂದ ಆವೃತವಾಗಿ, 
ತಂತುಜಾಲ, ವಂಶಾಭಿವೃದ್ಧಿ ಅಂಗಾಂಗಗಳು. ಬೀಜಾಣುದಾನಿಗಳು ಮತ್ತು ಸುಪ್ತ 
ಬೀಜಾಣುಗಳಾಗಿ ವಿಭಜಿತಗೊಂಡಿರುತ್ತದೆ. ಇವುಗಳು ಸಾಧಾರಣವಾಗಿ ಹೊರಭಾಗ 
ದಲ್ಲಿಯೇ ಕಂಡುಬರುತ್ತವೆ. ತಂತುಜಾಲ ಸಾಧಾರಣವಾಗಿ ಸ್ವಲ್ಪ ಅಭಿವೃದ್ದಿ 
ಯಾಗಿದ್ದು, ತೆಳು ದಾರದಂತಿದ್ದು, ಲಂಬಿತವಾಗಿ, ಬೇರಿನಂತೆ ಕವೆಲೊಡೆಯುತ್ತ 
ಅಥವಾ ಹೆಚ್ಚಾಗಿ ಕವಲೊಡೆಯದೆ ಅಥವಾ ಎಲ್ಲೆಂದರಲ್ಲೆ ಬುಡದಿಂದ ಅಥವಾ 


ಬೀಜಾಣುದಾನಿಯ ಪೂರ್ತಿ ಮೇಲ್ಮೈ ಮೇಲೆ ಬಿಟ್ಟಿರುತ್ತದೆ. 


` ಬೀಜಾಣುದಾನಿಗಳು ಹೆಚ್ಚು ಅಗಲವಾದ ಬೀಜಾಣುಗಳುಳ್ಳ ಅಥವಾ ಇವುಗಳ 
ಪಕ್ಕದ ಹೊರಬೆಳವಣಿಗೆಯಿಂದ ಅಥವಾ ತಂತುಜಾಲದ ಜುದಿಯಲ್ಲಿ ಅಥವಾ ಮಧ್ಯಂತರ 
ದಲ್ಲಿ ಇರುವ ಉಬ್ಬುವಿಕೆಗಳಿಂದೆ ಹುಟ್ಟುತ್ತವೆ. ಇವು ವಿವಿಧ ರೂಪಗಳಲ್ಲಿ ಗೋಳಾ 
ಕಾರಿತ್ತು ಮೊಟ್ಟೆಯಾಕಾರಿತ, ಹಿಯರ್‌ಹಣ್ಣಿನಾಕಾರಿತ,। ಉರುಳೆಯಾಕಾರಿತ, 
ನಕ್ಷತ್ರಾಕಾರಿತ ಅಥವಾ ಅಸಮ. ಜೂಬೀಜಾಣುಗಳು ಸಾಧಾರಣವಾಗಿ ಗೋಳಾ 
ಕಾರವಾಗಿದ್ದು ಒಂದು ಎಣ್ಣೆಹನಿ ಮತ್ತು ಒಂದು ಚಾಟಿತಂತು ಹೊಂದಿದ್ದು, ನೆಗೆದಾ 
ಡುತ್ತ, ಒಂದು ಅಥವಾ ಹೆಚ್ಚು ತೆರೆದ ಬೀಚಾಣುದಾನಿಯ ಭಿತ್ತಿ ಭಾಗಗಳಿಂದ ತಪ್ಪಿಸಿ 
ಕೊಳ್ಳುತ್ತವೆ; ಕೆಲವು ಸಮಯಗಳಲ್ಲಿ ಒಂದು ಮುಚ್ಚಳದ ಮುಖಾಂತರ ಸುಪ್ತ 
ಬೀಜಾಣುಗಳು ಬೀಜಾಣುದಾನಿಗಳಂತಿರುತ್ತವೆ; ಇನ್ನೂ ಕೆಲವೊಂದು ರೀತಿಗಳಲ್ಲಿ 


ಶಿಲೀಂಧ್ರದ ಉಬ್ಬಿದ ಭಾಗಗಳೊಂದಿಗೆ ಸಂಯೋಗದಿಂದ ಅಥವಾ ಮಿಲನವಾಗುವುದ 
ರಿಂದ; ಕೆಲವು ಪ್ರಭೇದಗಳಲ್ಲಿ ಉಪಾಂಗಗಳೆ ಜೊತೆಯಾಗಬಹುದು. 


a. ರೈಜಿಡಿಯೇಸಿ 


ಪಚ್ಚೆ ಮೊಗರು ಪ್ರಬಲವಾಗಿ ಅಂತರ್‌ಜೈವಿಕ ; ಏಕಮುಖ ಬೆಳವಣಿಗೆಯದು, 
ಯೂಕಾರ್ಪಿಕ್‌, ಸಾಧಾರಣವಾಗಿ ಬಹುವ ಓದ್ಧಿಗೊಂಡ ಶಿಫಾವೃಂತ ವ್ಯವಸ್ಥೆ 
ಯೊಂದಿರುತ್ತದೆ, ಇದರ ತುದಿಗಳು ಸುಮಾರು ಅಂತರ್ಜೀವಿತವಾಗಿದ್ದು, ಒಂದು 
ವ ವೃದ್ಧಿಯಾಗುವ ಮೂಲವು ಮಾರ್ಪಾಟಾಗಿ ಒಂದು ಬೀಜಾಣುದಾನಿ, ಪ್ರಥಮ 
ಬೀಜಾಣುದಾನಿ, ಯುಗ್ಮಾಣುದಾನಿ ಅಥವಾ ಸುಪ್ತಬೀಜಾಣುವಾಗುತ್ತದೆ. ಬೀಜಾಣು 
ದಾನಿಗಳು ಮುಚ್ಚಳರಹಿತ. ಜೂಬೀಜಾಣುಗಳಿಗೆ ಹಿಂದಣ ಏಕ ತಂತುಚಾಟಿಯಿದ್ದು, 
ಜೊತೆಗೊಂದು ಗೋಳಕವಿರುತ್ತದೆ. ಸುಪ್ತಬೀಜಾಣು ನಿರ್ಲಿಂಗ ಬಗೆಯಲ್ಲಿ ಅಥವಾ 
ಲಿಂಗೀಯವಾಗಿ ಸಮ ಅಥವಾ ಅಸಮ ಯುಗ್ಮಕಗಳಾದ ಚಲಿತ ಯುಗ್ಮಕಗಳ ಮಿಲನ ` 
ದಿಂದ ರೂಪಿತವಾಗುತ್ತವೆ. ಅವುಗಳು ಹೊರ ಮಧ್ಯಮಕ್ಕೆ ಬಿಡುಗಡೆಯಾಗುವುದಿಲ್ಲ. 


ಮೈಕೊಕೈೆಟ್ರಿಡಿಯೇಲ್ಸ್‌ 101 


ಮೊಳೆತನಂತರ ಬೀಜಾಣುದಾನಿಯಾಗಿ ಅಥವಾ ಒಂದು ಪ್ರಥಮ ಬೀಜಾಣುದಾನಿ 
ಯಾಗಿ ಕಾರ್ಯನಿರ್ವಹಿಸುತ್ತವೆ. ಒಂದು ಜಾತಿಯನ್ನು ಪ್ರತಿಪಾದಿಸಲಾಗಿದೆ. 


(1) ಶೈಜೊಫ್ಡಿಕ್ಟಿಸ್‌ ಎ. ಫಿಷರ್‌ 
ಬೀಜಾಣುದಾನಿಯು ಸ್ವ ಭೇ 
ಮೃತೋಪಜೀವಿ ಅಥವಾ ಇದರ ಲಂ NG 
ಮಾತ್ರ ಒಂದು ಅತಿಥೇಯ ಕೋಶದೊಳಕ್ಕೆ ~ 


ಹೋಗಿರುತ್ತದೆ: ಗೋಳಾಕಾರ ಅಥವಾ 

ಮೊಟ್ಟೆಯಾಕಾರಿತ. ಜೂಬೀಜಾಣುಗಳು ಚಿತ್ರ 19. ರೈಜೊ 
ಗೋಳಾಶಾರಿತ ಅಥವಾ ನೀಳಾಕಾರಿತ, ಇ. ಬೀಜಾಣುದಾನಿ * ಶಿ. Mop ಕೋಶ 
ಉದ್ದ ತಂತುಚಾಟೆಯಿದ್ದು, ಒಂಟಿಯಾಗಿ (ವಾರ್ಡ್‌ ಕೃಪೆ), 

ಬಾಯಿಯ ಮುಖಾಂತರ ತಪ್ಪಿಸಿಕೊಂಡು` 

ಹೋಗುತ್ತದೆ. ಸುಪ್ತಬೀಜಾಣುದಾನಿಗಳು ಸ್ವತಂತ್ರವಿದ್ದು ಜೂಚೀಜಾಣುದಾನಿಗಳಂತಿ 
ರುತ್ತವೆ. ಭಿತ್ತಿ ದಪ್ಪ, ನಜವಾದ. ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


]. ರೈಜೊಫ್ಲಿಕ್ಸಿಸ್‌ ರೋಸಿಯ (ಡಿಬಾರಿ ಮತ್ತು ವರೊನಿನ್‌) ಎ. ಫಿಷರ್‌! 
ಪಚ್ಚೆಮೊಗರು ಏಕಮುಖ ಬೆಳವಣಿಗೆಯುಳ್ಳದ್ದು. ಪ್ರತಿಯೊಂದು ಪಚ್ಚೆ 
ಮೊಗರು ಫಲಿತವಾದ ನಂತರ ಜೂಬೀಜಾಣುದಾನಿಯ ಜೊತೆ ವಿಶಾಲವಾಗಿ ವೃದ್ಧಿ 
ಗೊಂಡ ಒಂದು ಶಿಫಾವೃಂತ ವ್ಯವಸ್ಥೆ ಯನ್ನು ಹೊಂದಿರುತ್ತದೆ. ಜೂಬೀಜಾಣುದಾನಿ 
ಗಳು ಗುಲಾಬಿ ವರ್ಣದ್ದು, ನಯಭಿತ್ತಿ ಯಿದ್ದು, ಗೋಳಾಕಾರಿತ ಅಥವಾ ವಕ್ತಾಕಾರಿತ, 
ಅಂತೆಯೇ ವಿವಿಧ ಗಾತ್ರಗಳಿದ್ದು, ಸುಮಾರು 130ವರೆಗೆ ಅಗಲವಿರುತ್ತವೆ. 
ನಿರ್ಗಮನ ಗುಳ್ಳೆಗಳು ಒಂದರಿಂದ ಅನೀಕ, ವಿವಿಧ ಉದ್ದವುಳ್ಳ ಮತ್ತು ವ್ಯಾಸವುಳ್ಳ 
ತುದಿಗಳಲ್ಲಿ ಜಿಲಾಟಿನ್‌ನ ಬಿರಡೆ ಜೊತೆಗಿರುತ್ತವೆ. ಶಿಫಾವೃಂತಗಳು ಒಂದರಿಂದ 
ಅನೇಕ ಸ್ಥಳಗಳಲ್ಲಿ ಜೂಬೀಜಾಣುದಾನಿಗಳ ಮೇಲೆ ಬಿಟ್ಟಿರುತ್ತವೆ. 11.66ವರೆಗೆ 
ದಪ್ಪವಾಗಿ, ಉತ್ಪತ್ತಿ ಯಾದ ಅದಿಭಾಗದಲ್ಲಿದ್ದೂ. ವಿಶಾಲ, ಬಹುಕವಲೊಡೆದು, ಕೆಲವು 
ಸಮಯ 650 ಅಥವಾ ಹೆಚ್ಚು ಉದ್ದವಿರುತ್ತವೆ. ಜೂಬೀಜಾಣುಗಳು ಬಾಯಿಗಳ 
ಮುಖಾಂತರ ಹೊರಬರುತ್ತವೆ. , ಸುಮಾರು ಗೋಳಾಕಾರ, ಹೆಚ್ಚಾಗಿ ಕೈ ದಪ್ಪ, 
ಒಂದು ಚಿಕ್ಕ ಪಾರದರ್ಶಕ ಗೋಲಕ ಮತ್ತು ಒಂದು ಬಹಳ ಉದ್ದದ ಹಿಂದಣ ತಂತು 
ಚಾಟಿಯಿರುತ್ತದೆ, ಸುಪ್ತ ಬೀಜಾಣುಗಳು ನಯ, ಹೆಚ್ಚು ಕಡಮೆ ದಪ್ಪಭಿತ್ತಿ ಯಿದ್ದು, 
ಗೋಳಾಕಾರಿತ, ಅಂಡಾಕಾರಿತ ಅಥವಾ ವಕ್ಪಾಕಾರಿತ ಹಸುರು ಕಂದಿನಿಂದ ಕಿತ್ತಳೆ 
IRecently, Johanson (Amer. Jour. Bot. 31; 397-404, 1944) 


has transferred this species to Karlingea rosea because of the 
finding of opercula at the bases of the papillae. 


102 , ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಂದು ಬಣ್ಣದ ಒಳವಸ್ತುವಿರುತ್ತದೆ, ಹರಳುರೂಪಿತ ಮತ್ತು ಅಸಂಖ್ಯಾತ ಪಾರ 
ದರ್ಶಕ ವಸ್ತು ಗಳಿರುತ್ತವೆ. ಮೊಳೆಯುವಿಕೆಯು ಕಂಡುಬಂದಿಲ್ಲ. ಮೃತೋಪಜೀವಿ 
ಅಥವಾ ದುರ್ಬಲ ಪರೋಪಜೀವಿ (ಕಾರ್ನು ಪ್ರಕಾರ). 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಉತ್ತರ ಕೆರೊಲಿನ 
(218). 


b. ಮೆಗಾಕೈಟ್ರಿಯೇಸಿ 


ಪಚ್ಚೆ ಮೊಗರು ಬಾಹ್ಯ ಮತ್ತು ಅಂತರ್ಜೀವಿತ ಅಥವಾ ಮಧ್ಯಮದಲ್ಲಿ ಸ್ವತಂತ್ರ, 
ತುದಿಗಳು ಮಾತ್ರ ಆಧಾರ ಸ್ಥಳದೊಳಕ್ಕೆ ಹೋಗಿರುತ್ತವೆ. ಬಹುಕೇಂದ್ರಿಯ ; ಶಿಫಾ 
ವೃಂತಯುತ ಅಧಿಕ ವ್ಯಾಪ್ತವಿದ್ದು ಮತ್ತು ಬಹು ಕವಲೊಡೆದು, ಮಧ್ಯಂತರದಲ್ಲಿ 
ಉಬ್ಬುಗಳಿರುವಂತಹುದು ಅಥವಾ ವಿಶಾಲ ನಾಳಾಕಾರಿತ,  ತಂತುದಾರದಂತಹ. 
ನಿರ್ದಿಷ್ಟವಾಗಿ ಶಿಘಾವೃಂತದಂತಿರದೆ, ಉಬ್ಬುಗಳು ಇರುತ್ತವೆ. ಜೂಬೀಜಾಣುದಾನಿ 
ಗಳೆಲ್ಲ ಮುಚ್ಚಳಹೊಂದಿ, ತುದಿಯಲ್ಲಿ ಅಥವಾ ಮಧ್ಯಂತರದ ಉಬ್ಬುಗಳಲ್ಲಿ ರೂಪ 
ಗೊಂಡಿರುತ್ತವೆ. ಜೂಬೀಜಾಣುಗಳು ಹಿಂದಣ ಏಕತಂತು ಚಾಟಿಯುಳ ವು : ಸುಪ್ತ 
ಬೀಜಾಣುಗಳು ದಪ್ಪ ಭಿತ್ತಿಹೊಂದಿ ಆಗಾಗ್ಗೆ ನಿರ್ಲಿಂಗವಾಗಿ ರೂಪಿತವಾಗುತ್ತವೆ. ಇವು 
ಮೊಳಕೆಗೊಂಡ ನಂತರ ಜೂಬೀಜುಣುಗಳನ್ನು ಉತ್ಪತ್ತಿ ಮಾಡುತ್ತವೆ. 

ಒಂದು ಜಾತಿಯನ್ನು ಮಾತ್ರ ವಿವರಿಸಲಾಗಿದೆ. 


(1) ನೊವಾಕೊವಾಸ್ಕಿಯೆಲ್ಲ ಪ್ರೊಟರ್‌ 

ತಂತುಜಾಲವು ಬಹುಕವಲಿತ, ವಿಶಾ 
ಲವಾಗಿ ಹಬ್ಬಿ, ಅಸಮ, ವಕ್ಷವಾಗಿದ್ದು, 
ಆಗಾಗ್ಗೆ ವಿಶಿಷ್ಟವಾದ ಉಬ್ಬುಗಳು ಅಲ್ಲಲ್ಲಿ 
ಕವಲಾದ ಕೇಂದ್ರಗಳಲ್ಲಿರುತ್ತ ವೆ. ಬೀಜಾಣು 
ದಾನಿಗಳು ಸಾಮಾನ್ಯವಾಗಿ ಆಧಾರಸ್ಥಳದ 
ಮೇಲ್ಮೈಯನ್ಲಿ ಅಥವಾ ಅದರೊಳಗಡೆ 
ರೂಪಿತವಾಗಿರುತ್ತವೆ: ತುದಿ ಅಥವಾ 
ಮಧ್ಯಂ ತರದಲ್ಲಿದ್ದು, ಮೊಟ್ಟೆಯಾಕಾರಿತ 
ಅಥವಾ ಪಿಯರ್‌ ಹಣ್ಣಿನಾಕಾರಿತ ; ನಯ 
ವಾದ ತೆಳು ಪೊರೆಯಿರುತ್ತದೆ, ತುದಿಯಲ್ಲಿ ಚಿತ್ರ 20. ನೊವಾಕೊವಾಸ್ಕಿಯೆಲ್ಲ 
ಅಥವಾ ಬೇರೆ ಕಡೆ ವೃತ್ತಾಕಾರ ರಂಧೃದಲ್ಲಿ ೬. ಬೀಜಾಣುದಾನಿದಂಡಗಳು; "ಥಿ. ಜೂ 

ರೆದುಕೊಳ್ಳುತ್ತವೆ, ಇವನ್ನು ಒಂದು ಬೀಜಾಣುಗಳು (ವಿಫೆನ್‌ ಕೃಪೆ). 





ಮೈಕೊಕ್ಕೆಟ್ಟಿಡಿಯೇಲ್ಸ್‌ 103 


ಮುಚ್ಚಳವು ಆವರಿಸಿರುತ್ತದೆ. ಚಲಿತಬೀಚಾಣುಗಳು ಏಕಕಾಲಿಕವಾಗಿ ರೂಪಿತ 
ವಾಗಿ ಅಥವಾ ಬಾಯಿಯ ಮುಂದೆ ಗೋಳಾಕಾರಿತ ಗುಂಪಿನಲ್ಲಿ ಸೇರುತ್ತವೆ. ಇವು 
ಗೋಳಾಕಾರಿತ, ಎಣ್ಣೆಹನಿ ಮತ್ತು ಒಂದು ಉದ್ದ ತಂತುಚಾಟೆಯಿದ್ದು, ಸಂಬಂಧಕ 
ವಾಗಿ ದೊಡ್ಡದಾಗಿರುತ್ತದೆ. ದ್ವಿತೀಯ ಬೀಜಾಣುದಾನಿಗಳು ಆಗಾಗ ಪ್ರಥಮ 
ಬೀಜಾಣುದಾನಿಗಳಿಂದ ಹೊರಬಂದಿರುತ್ತವೆ. ಸುಪ್ತ ಬೀಜಾಣುಗಳು ಒಂದು ಪ್ರಭೇದ 
ದಲ್ಲಿ ಕಂಡುಬಂದಿವೆ. ಇತರ ಪ್ರಭೇದಗಳೆಲ್ಲಿರುವುದಿಲ್ಲ. ಗೋಳಾಕಾರಿತ, ನಯವಾದ 
ದಪ್ಪಭಿತ್ತಿಯಿದ್ದು, ಸಾಧಾರಣವಾಗಿ ಒಂದಕ್ಕೊಂದು ಹೆಣೆದುಕೊಂಡು ಇರುವ ಮಿಥ್ಕ 
ಪ್ಯಾರಂಕೈಮಾವು ಅವುಗಳನ್ನು ಧರಿಸಿರುವ ತಂತುಧಾರದ ಅಂಕುರಿಕೆ ಅಥವಾ ವಿಭಜನೆ 
ಯಿಂದ ರೂಪಿತವಾಗಿರುತ್ತದೆ. ಪಕ್ವವಾದ ನಂತರ ರಾಡಿಯೂದ ಕೋಶಿಕೆಗಳಂತೆ 
ಶೂನ್ಯವಾಗುತ್ತವೆ. 


ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


|. ನೊವಾಕೊವಾಸ್ಕಿಯೆಲ್ಲ ಡೆಲಿಕ ವಿಭಿನ್‌ 

ಶಿಫಾಶಿಲೀಂಧ್ರವು ಆಂತರ್‌ ಮತ್ತು. ಬಹಿರ್‌ಮಾತೃಕೀಯ ; ಬಹುಕವಲೊಡೆದು 
ಸಂಖ್ಯಾತ ನೀಳ `ಉಬ್ಬುಗಳಿದ್ದು, . ಇದರಿಂದ ಜೂಬೀಜಾಣುದಾನಿಗಳು ಅಥವಾ 
ುಪ್ನದೇಹಗಳು ಬೆಳೆಯುತ್ತವೆ... ಜೂಬೀಜಾಣುದಾನಿಗಳು ತುದಿಯಲ್ಲಿ ಅಥವಾ 
ಮಧ್ಯಂತರದಲ್ಲಿದ್ದು, 12.5 15.0 ನಿಂದ 22.5 28.8, ಗೋಳಾಕಾರಿತ, 
ಅಂಡಾಕಾರಿತ ಅಥವಾ ಪಿಯರ್‌ ಹಣ್ಮಿನಾಕಾರಿತ. ಒಂದು ಒಂಟೆ ನಿರ್ಗಮನ ರಂಧ್ರ 
ವಿದ್ದು, ಸಾಧಾರಣವಾಗಿ ಪಕ್ಕದಲ್ಲಿ, ಆದರೆ ಆಗಾಗ್ಗೆ ತುದಿಯಲ್ಲಿದ್ದು ಮುಚ್ಚಳಯುತ 
ವಾಗಿರುತ್ತದೆ.  ಅಪೊಫೆ ಸಿಸ್‌ ವಿವಿಧ ಆಕಾರಗಳಲ್ಲಿದ್ದು, 2.5 x 15.04 ನಿಂದ 
11.5 x 17.54. ಜೂಬೀಜಾಣುಗಳು, ನಿರ್ವರ್ಣ, ಗೋಳಾಕಾರಿತ, 5.7-7.5, 
ಹಿಂದಣ ಏಕತಂತುಚಾಟಿಯಿದ್ದು ಅದು 30 ಉದ್ದ, ಏಕಎಣ್ಣೆ ಬಿಂದುವಿರುತ್ತದೆ. 
ಸುಪ್ತ ಭಾಗಗಳು ತುದಿ ಅಥವಾ ಮಧ್ಯಂತರದಲ್ಲಿದ್ದು . ಸಾಧಾರಣವಾಗಿ ಆಧಾರಸ್ಥಳ 
ದೊಳಗಡೆಯಿರುತ್ತವೆ. ಇವು ಅಂಡಾಕಾರಿತ ಅಥವಾ ಗೋಳಾಕಾರಿತ, 10.0 15.0; 
ನಿಂದ 28.2 : 29.9 ಅಪೊಫೈಸಿಸ್‌ ಇದ್ದು, ಬಣ್ಣರಹಿತ, ಒಂದರಿಂದ ಅನೇಕ 
ಎಣ್ಣೆ ಹನಿಗಳುಳ್ಳವು. ಸುಪ್ತಭಾಗಗಳ ಮೊಳೆಯುವಿಕೆಯು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (223). 


( 


ನ 


ಆ. ಜ್ಞಾಸ್ಕೊಕ್ಳಾಡಿಯೇಲ್ಸ್‌ 


[3 


ಜೀವಿ ಶಿಲೀಂಧ್ರ. ಪಚ್ಚೆಮೊಗರು ಸಂಕೋಶಿಕೆಯುಳ್ಳದ್ದು, ಯೂಕಾರ್ಪಿಕ್‌, ಕೆಲವು 


ಇದು ಸೂಕ್ಷ್ಮದರ್ಶಕೀಯ, ಸಿಹಿನೀರು ಅಥವಾ ಮಣ್ಣಿನಲ್ಲಿರುವ ಮೃತೋಪ .. 


ಕಾಸ ತಸನಲ 


104 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಮಯ ಹುಸಿ ಅಡ್ಡಭಿತ್ತಿಯಿದ್ದು, ನೈಜಅಡ್ಡಭಿತ್ತಿಗಳು ಸಂತಾನಾಭಿವೃದ್ಧಿಯಾಗಿ 
ಬೇರ್ಪಡುವಾಗ ಮಾತ್ರ ರೂಪಿತವಾಗುತ್ತ ವೆ. ಒಂದು ವ್ಯವಸ್ಥಿತವಾದ ಕವಲೊಡೆದ 
ಶಿಫಾವೃಂತಗಳು ಆಧಾರಸ್ಥಳಗಳಿಗೆ ಕಚ್ಚಿಕೂಂಡಿರುತ್ತ ವೆ ಮತ್ತು ಒಂಟಿ ಸಂತಾನಾಭಿವೃದ್ಧಿ 
ಉಳಿಕೆ ಅಥವಾ ಸಾಧಾರಣವಾಗಿ ಒಂದು ಬುಡದ ಕೋಶದ ಮೇಲೆ ಒಂದು ಅಥವಾ ಹೆಚ್ಚು 
ಸಂತಾನಾಭಿವೃದ್ಧಿ ಆಂಗಗಳು ನೇರವಾಗಿ ಅಥವಾ ಅದರ ಭಾಗಗಳ ಮೇಲೆ ಆಥವಾ 
ವಿಶಾಲ ಅಡ್ಡಭಿತ್ಲಿ ಯಿರದ ಅಥವಾ ಮಿಥ್ಮಅಡ್ನ ಬಿತ್ತಿ ಇದ್ದು ಏಕಮುಖವಾಗಿ ದ್ವಿಕವ 
ಲೊಡೆದ ಅಥವಾ ಚೆಂಡಿನಂತಹ ಗೊಂಚಲಾದ ತಂತುದಾರಗಳಲ್ಲಿ ಬಿಟ್ಟಿರುತ್ತದೆ. ಬಂಜೆ 
ಬಿರುಗೂದಲು ಇರುತ್ತವೆ ಅಥವಾ ಇರುವುದಿಲ್ಲ. ಭಿತ್ತಿಗಳು ಕೆಲವುಸಲ ಕೈಟಿನ್‌ಗೆ 
ಪ್ರತಿಕ್ರಿಯೆಯನ್ನು ವ್ಯಕ್ತ ಗೊಳಿಸುತ್ತವೆಯೇ ಹೊರತು ಸೆಲ್ಯೂಲೋಸ್‌ಗಲ್ಲ. ಜೀವರಸದ 


ನ್‌ 


ರೀತಿಯು ವಿವಿಧವಾಗಿದ್ದು, ಪದೇ ಪದೇ ಸಣ್ಣ ಗೂಡುಗಳಂತಹ ಆಥವಾ ಬಲೆನಾಳ 


ಇ ತು ತೀ ೨ ದೆ ದ ದ ಹದು ದೆ 
ದಂತಹ ಸೂಕ್ಷ್ಮ ಕುಷರಗಳುಳ್ಳದ್ದು, ಲೀಂಧ್ರವು ಕೆಲವು ಸಮಯ ಒಂದೇ 
ಪಣವ pS pS ಡಕ್ಕೆ ಓಟ್‌ ವ pS pl nh pe 
ತೆರನ ಬೀಜಾಣುಸಸ ಮುತ್ತು ಯಯುಗ್ಗಕ ಸಸ ಹಂತವಾಗಿ ಬೇರ್ಪಟ್ಟಿರುತ್ತದೆ: 
ಆ ಲ 4 ಲ ದ್‌ 
ಓರ್ಲಿಂಗ ಸಸ್ಯವು ಒಂದು ಅಥವಾ ಹೆಚ್ಚು ಮುಜ್ಚಳರಹಿತ. ಏಕ ಅಥವಾ ಬಹುರಂಧ್ರ 
ಜೆ 


ವುಳ್ಳ, ತೆಳುಭಿತ್ತಿ ಯುಳ. ಜೂಬೀಜಾಣುದಾದಿಗಳು. ಮತ್ತು ದಪ್ಪಭಿಶಿ ಯುಳ್ಳೆ, 
ನಿಯಮಿತ, ಸಾಧಾರಣವಾಗಿ ಕಂದ ಬೀಜಾಣುಗಳು ಒಂಟಿಯಾಗಿ 
ಒಳಗಡೆ ಬಿಟ್ಟಿರುತ್ತವೆ. ಇವು ಪೂರ್ತಿಯಾಗಿ ತುದಿಯ ತಂತುದಾರಗಳ ವಿಭಾಗಗಳನ್ನು 
ತುಂಬಿದ್ದು, ದ್ವಿಲಿಂಗ ಆಥವಾ ಏಕಲಿಂಗ ಸಸ್ಮವಾಗಿರುತ್ತದೆ. ಒಂದು ಅಥವಾ ಹೆಚ್ಚು 
ತೆಳು ಭಿತ್ತಿಯುಳ ಮುಚ್ಚಳಯುಶ ಏಕ ಅಥವಾ ಬಹುರಂಧ್ರವುಳ್ಳ ಯುಗ್ಮಕದಾನಿಗಳು 
ಬಿಟ್ಟಿರುತ್ತವೆ... ಜೂಬೀಜಾಣುಗಳು ಹಿಂದಣ ಏಕತಂತುಚಾಟಿಯಳ್ಳವು, ಒಂದು 
ಅಸ್ಪಷ್ಟ ಸ್ವಲ್ಪ ಶ್ರಿಕೋನಾಕಾರಿತ ಕೇಂದ್ರೀಯ ಟೋಪಿಯನ್ನು ಹೊಂದಿರುತ್ತದೆ. 
ಮಾನೊಪ್ಲಾನೆಟಿಕ್‌ ಚಲನೆಯು ಈಜುವಿಕೆ ಅಥವಾ ಆಮೂಬದಂತೆ : ನೇರವಾಗಿ 
ಮೊಳೆತು ನಿರ್ಲಿಂಗ ಸಸ್ಯವಾಗಿ ರೂಪಿತವಾಗುತ್ತದೆ. ಸುಪ್ತಬೀಜಾಣುಗಳು ಮೊಳೆತ 
ನಂತರ ಮುಂದಿನ ಯಾವುವಾದರೊಂದು ಉತ್ಪತ್ತಿಯಾಗುತ್ತದೆ: (೩) ಹಿಂದಣ ಏಕ 
ತಂತುಚಾಟಿ ಚಲಿತ ಕೋಶಿಕೆಗಳಿಂದ ನೇರವಾಗಿ ಹೊಸ ನಿರ್ಲಿಂಗ ಸಸ್ಯಗಳಾಗಲಿ ಆಥವಾ 
ಲಿಂಗೀಯ ಸಸ್ಯಗಳಾಗಲಿ ಉತ್ಪತ್ತಿಯಾಗುತ್ತವೆ ಆಥವಾ (00) ಹಿಂದಣ ಎರಡು 
ತಂತುಚಾಟಿ ಚಲಿತ ಕೋಶಿಕೆಗಳು ತಕ್ಷಣವೆ ದಪ್ಪಭಿತ್ರಿಯಾವೈತವಾಗುತ್ತವೆ. ಪ್ರತಿ 
ಯೊಂದು ಕವಚಕೋಶಗಳು ಅಂತರ್ಜೀವಿತಗೊಂಡು ನಾಲ್ಕು ಏಕತಂತುಚಾಟಿಯುಳ 
ಚಲಿತಕೋಶಗಳು ರೂಪಿತವಾಗಿ. ಅವು ಅನಂತರ ಕವಚಕೋಶದ ಒಂದು ರಂಧ್ರದಿಂದ 
ಹೊರಬಂದು ಚಲಿಸುತ್ತ ಮೊಳೆತು ನಿರ್ಲಿಂಗಸಸ್ಯಗಳಾಗುತ್ತವೆ. ಯುಗ್ಮಕಗಳಿಗೆ ಹಿಂದಣ 
ಏಕತಂತುಚಾಟಿಯಿದ್ದು  ಸಮಯುಗ್ಮಕ ಅಥವಾ ಅಸಮಯುಗ್ಮಕಗಳಾಗಿರುತ್ತವೆ- 
ಸಮಯುಗ್ಮಕವಾಗಿದ್ದಾಗ್ಗೂ ಚಿಕ್ಕಯುಗ್ಮಕವು ಯಾವಾಗಲೂ ಕೆರೋಟಿನ್‌ನಂತಹ 
ಬಣ್ಣವನ್ನು ಹೊಂದಿರುತ್ತದೆ. ಜೋಡಿಗಳು ಮಿಲನಹೊಂದಿ ಒಂದು ದ್ವಿತಂತುಚಾಟಿ 


[2 
₹3 
[we 
(್‌ 
[Nl 
PAR 
CO 


ಸ 


ಬ್ಲಾಸ್ಟೊಕ್ಲಾಡಿಯೇಲ್ಲ್‌ '103 


ಯುಳ್ಳ ಚಲಿತಯುಗ್ಮವಾಗಿ ರೂಪಿತವಾಗಿ ಇದು ಒಂದು ಸುಪ್ತಾವಸ್ಥೆಗೆ ಒಳಗಾಗದೆ 
ಮೊಳೆತು ಒಂದು ನಿರ್ಲಿಂಗಸಸ್ಕಪಾಗಿ ರೂಪಿತವಾಗುತ್ತದೆ. 


a. 


೩a. 


ಒಂದು ಕುಟುಂಬವನ್ನು ವಿವರಿಸಲಾಗಿದೆ. 


೩. ಬ್ಲಾಸ್ಟೊಕ್ಲಾಡಿಯೇಸಿ 


ಬಾಹ್ಯಗುಣಗಳು ಇದರ ವರ್ಗದಂತೆಯೇ ಇರುತ್ತವೆ. 


ಬ್ಲಾಸ್ಗೊ )ಿಕ್ಲಾಡಿಯೇಸಿ ಜಾತಿಗಳ ಸಂಕೇತ 


ಬುಡದ ಕೋಶವಿರುವುದಿಲ್ಲ, ಪಚ್ಚೆಮೊಗರು ಒಂದು 

ವಂಶಾಭಿವೃದ್ಧಿ ಯಾಗುವ ಮೂಲವಾಗಿದೆ. 

ಬುಡದ ಕೋಶವಿರುತ್ತದೆ, ಶಫಾವೃಂತಗಳಿಂದ 

ಬಂಧಿಸಲ್ಪಟ್ಟಿರುತ್ತದೆ. 

b. ಪಚ್ಚೆಮೊಗರಿನ ಬುಡದ ಕೋಶಿಕೆಯು ಒಂದು 
ಬೀಜಾಣುದಾನಿ. ಒಂದು ಒಂಟಿ ಯುಗ್ಮಕದಾನಿ 


ಆಥವಾ ಒಂದು ಒಂಟಿ ಸುಪ್ತ ಬೀಜಾಣುವನ್ನು 


00, ಪಚ್ಚೆಮೊಗರಿನ ಬುಡದ ಕೋಶಿಕೆಯು ಒಂದು 
ಮಧ್ಯಮಸಂಖ್ಯೆಯಲ್ಲಿ ಮಂಶಾಭಿವ ದ್ಧಿ ಅಂಗಾಂ 
ಗಗಳನ್ನು ಬಿಟ್ಟಿರುತ್ತದೆ. 

೭. ಪಜ್ಜೆಮೊಗರಿನಲ್ಲಿ ಹೋಳಾಗದ ಅಥವಾ 
ಕವಲೊಡೆಯದ ಬುಡದ ಕೋಶವಿರು 
ತ್ತದೆ: ಜೂಬೀಜಾಣುದಾನಿಗಳಲ್ಲಿ 
ಒಂದಕ್ಕಿಂತ ಹೆಚ್ಚು ಪ್ರಸರಣ ನೀರ್ಗುಳ್ಳಿ 
ಗಳಿರುತ್ತವೆ ; ಯುಗ್ಮಕ ಸಸ್ಯಗಳು 
ಕಂಡುಬಂದಿವೆ. 
cc. ಪಜ್ಜೆಮೊಗರಿನಲ್ಲಿ-ಒಂದು ಸರಳ ಹೋ 

ಳಾದ ಅಥವಾ ಕವಲೊಡೆದ ಬುಡದ 
ಕೋಶವಿರುತ್ತದೆ ; ಜೂಬೀಜಾಜಾಗಳಿಗೆ 
ಒಂಟಿ ಅಗ್ರಪ್ರಸರಣ ನೀರ್ಗುಳ್ಳೆಯಿರು 
ತ್ತದೆ;, ಯುಗ್ಮಕಸಸ್ಕಗಳು ಕಂಡು 
ಬಂದಿಲ್ಲ. 


(1) ಸ್ಪೆರೊಕ್ಲಾಡಿಯ 


(2) ಬ್ಲಾಸ್ಪೊಕ್ಲಾಡಿಯಲ್ಲ 


(3) ಅಲ್ಲೊಮ್ಮೈಸಿಸ್‌ 


(4) ಬ್ಲಾಸ್ಟೊತ್ಸಾಡಿಯ 


106 ಮಣ್ಣು ಶಿಲೀಂಧ್ರಗಳ ಕೈ ಪಿಡಿ 


(1) ಸ್ಪೆರೊಕ್ಲಾಡಿಯ ಸ್ಟುಬೆನ್‌ 

ಪಚ್ಚೆಮೊಗರು ಏಕಕೋಶಿಕೆಯದು, ಗೋಳಾಕಾರಿತವಾಗಿ ಉಬ್ಬಿದ ಮೇಲ್ಮೈ 
ಯಿಂದ ಅಸಂಖ್ಯಾತ ತೆಳು ಬಹುಕವಲೊಡೆದ ಶಿಫಾವೃಂತಗಳು ಉದ್ಭವಿಸಿರುತ್ತವೆ. 
ಲಂಬಿತವಾದ ಒಂದು ಭಾಗವು ಇಡಿಯಾಗಿ ಒಂದು ವಂಶಾಭಿವ ದ್ಧಿ ಉಳಿಕೆಯಾಗುತ್ತದೆ. 
ಬೀಜಾಣುಸಸ್ಕಗಳೆ ಉಳಿಕೆಯಿಂದ ರೂಪಿತಗೊಂಡು ಯಾವುದಾದರೊಂದು ತೆಳು ಭಿತ್ತಿ 
ಯುಳ್ಳ ಜೂಬೀಜಾಣುದಾನಿ ಜೊತೆಯಲ್ಲಿ ಒಂದರಿಂದ ಅನೇಕ ಚಿಕ್ಕ ಪ್ರಸಾರ ನಳಿಕೆ 
ಗಳಿಂದ ಹಿಂಬದಿಗೆ ಏಕತಂತುಚಾಟಿಯುಳ್ಳ ಚಲಿತಅಗುಣಕಗಳನ್ನು ಉತ್ಪತ್ತಿ ಮಾಡುತ್ತದೆ. 
ಆದು ಯುಗ್ಧಕಸಸ್ಯವಾಗಿ ಬೆಳೆಯುತ್ತದೆ. ಯುಗ್ಮಕಸಸ್ಯಗಳು ಜೂಬೀಜಾಣುದಾನಿ 
ಬಿಡುವ ಸಸ್ಯವನ್ನು ಹೋಲುತ್ತದೆ. ಆದರೆ ಚಿಕ್ಕದು, ಭಿನ್ನಲಿಂಗಾಶ್ರಯಿ, -- ಅಥವಾ 
-ಸಮಯುಗ್ಧ್ಮೆಕೆಗಳನ್ನು ರೂಪಿಸುತ್ತವೆ. ಇವು ಮೊಳೆತ ನಂತರ ಒಂದೇಬಾರಿಗೆ 
ಯಾವುದಾದರೊಂದು ಒಂಟೆ ಜೂಬೀಜಾಣುದಾನಿಸಹಿತ ಅಥವಾ ಒಂದು ಸುಪ್ತ 
. ಬೀಜಾಣುಸಹಿತ ಬೀಜಾಣುಸಸ್ಕವನ್ನು ಉತ್ಪತ್ತಿಮಾಡುತ್ತದೆ. 


ಒಂದು ಪ್ರಭೇದವನ್ನು ವಿವರಿಸಲಾಗಿದೆ. 


1. ಸೈರೋಕ್ಲಾಡಿಯ ಪೆರಿಯಬಿಲಿಸ್‌ ಸ್ಟು ಜಿನ್‌ 


ಬೀಜಾಣುದಾನಿಗಳಲ್ಲಿ ಒಂದು ತೆಳು, ನಯವಾದ ಭಿತ್ತಿಯಿದ್ದು, ಗೋಳಾಕಾರಿತ 
ಅಥವಾ ಹೆಚ್ಚುಕಡಮೆ ಆಂಡಾಕಾರಿತ ಅಥವಾ ಮೊಟ್ಟೆಯಾಕಾರಿತ, ನೊಣಗಳ ಮೇಲೆ 
60 ಸರಾಸರಿ ವ್ಯಾಸವಿದ್ದು ಪೆಪ್ಪೊಅಗಾರಿನಮೇಲೆ 1404 ಇರುತ್ತವೆ. ಶಿಫಾವೃಂತ 
ಳು ವಿಪುಲವಾಗಿ ವೃದ್ಧಿಗೊಂಡಿರುತ್ತವೆ... ಜೂಬೀಜಾಣುಗಳು ಏಕ ಅಥವಾ ಅನೇಕ 
ನೀರ್ಗುಳ್ಳೆಗಳ ಮುಖಾಂತರ ಹೊರ 
ಬೀಳುತ್ತವೆ. ಇವು ಮೊಟ್ಟೆಯಾ 
ಕಾರಿತ, 3.5 4.8, ಒಳವಸ್ತು 
ಗಳು 'ಅಹಾರವಸ್ತು" ಒಂದನ್ನು, 
ಪಕ್ಕದಲ್ಲಿನ ಹರಿದ ಆಕಾರದ ರಚನೆ 
ಯೊಂದನ್ನು ಹೊಂದಿರುತ್ತವೆ. 
ಸುಪ್ತ ಬೀಜಾಣುಗಳು ಅಂಡಾಕಾರಿತ, 
13x17, ಕಂದುಮಿಶ್ರಿತ ಭಿತ್ತಿ 
0.54 ದಪ್ಪ: ಅಥವಾ ಗೋಳಾ 
ಕಾರಿತ, 110 ವ್ಯಾಸ, ಭಿತ್ತಿಯು 
2.5% ದಪ್ಪ. ಚಲಿತ ಅಗುಣಕಗಳು ಚಿತ್ರ 21. ಸ್ಪೆರೋಕ್ಲಾಡಿಯ ೧. ಬೀಜಾಣು 
ಜೂಬೀಜಾಣುಗಳ ಗಾತ್ರದ ಅರ್ಧ ದಾನಿ; ಥಿ. ಜೂಬೀಜಾಣು (ಸ್ಟ್ಯಾರೊ ಕೃಪೆ). 





ಬ್ಲಾಸ್ಫೊಕ್ಲಾಡಿಯೇಲ್ಸ್‌ 107 


ನಷ್ಟು ಎದ್ದುಕಾಣುವ ಸುಪ್ತಬೀಜಾಣು ಭಿತ್ತಿಯ ಬಿರುಕಿನಿಂದ ಹೊರಬೆಳೆದ 
ನೀರ್ಗುಳ್ಳೆಯ ಮುಖಾಂತರ ಹೊರಬೀಳುತ್ತವೆ. ಯುಗ್ಮಾಣು ಸಸ್ಯಗಳು ಜೂಬೀಜಾ 
ಣುದಾನಿ ಸಸ್ಯಗಳಂತಿರುತ್ತವೆ. ಆದರೆ ಚಿಕ್ಕವು ಪೆಪ್ಪೊನ್‌ ಆಗಾರಿನ ಮೇಲಿದ್ದಾಗ. 
ಸರಾಸರಿ 106: * ಅಥವಾ - ಯುಗ್ಮಕಗಳು ಜೂಬೀಜಾಣುಗಳಂತೆ ಇದ್ದು ಚಿಕ್ಕ 
ಏರುತ್ತವೆ. ಯುಗ್ಮ ದ್ವಿತಂತು ಚಾಟಿಯುಳ್ಳದ್ದು ಮತ್ತು ಮೊಳೆತು ಒಂದೇ ಬಾರಿಗೆ 
ಒಂದು ಬೀಜಾಣುಸಸ್ಯವಾಗಿ ರೂಪಿತವಾಗುತ್ತದೆ. 


ಮಣ್ಣಿನಿಂದ : ಮೆಕ್ಸಿಕೊ (179). 
(2) ಬ್ಲಾಸ್ಟೊಕ್ಲಾಡಿಯೆಲ್ಲ ಮ್ಯಾಥ್ಯೂಸ್‌ 

ಪಚ್ಚೆಮೊಗರು ಸೂಕ್ಷ ಒದರ್ಶಕೀಯವಾಗಿದ್ದು . ಏಕಕೋಶಿಕೆಯುಳ ದ್ದು, ಆಧಾರ 
ಸ್ಥಳದಿಂದ ಹೊರಗಡೆ ಒಂದು ಒಂಟಿ ನಳಿಕೆಯಾಕಾರಿತ, ಪಿಯರ್‌ ಹಣ್ಣಿನಾಕಾರಿತ 
ಅಥವಾ ಗೋಳಾಕಾರಿತ ಭಾಗವು ಆಧಾರಕ್ಕೆ ಶಿಫಾವೃಂತದ ವ್ಯವಸ್ಥೆಯಿಂದ ಅಂಟಿಕೊಂಡ 
ಭಾಗವಿರುತ್ತದೆ. ಆಧಾರಸ್ಮಳದ ಭಾಗವು ಒಂದು ತೊಟ್ಟುಳ್ಳ ಅಥವಾ ತೊಟ್ಟಿಲ್ಲದ, 
ತೆಳುಭಿತ್ತಿಯ ಜೂಬೀಜಾಣುದಾನಿಗಳನ್ನು. ಸುಪ್ತಬೀಜಾಣುದಾನಿಯನ್ನು ಅಥವಾ 
ಯುಗ್ಮಾಣುದಾನಿಯನ್ನು ಬಿಟ್ಟಿರುತ್ತದೆ. ತೆಳುಭಿತ್ತಿಯ ಜೂಬೀಜಾಣುದಾನಿಗಳು 
ಸಾಧಾರಣವಾಗಿ ಇರುತ್ತವೆ. ಗೋಳಾಕಾರಿತದಿಂದ 


ಉರುಳೆಯಾಕಾರಿತ, ಒಂದರಿಂದ ಹೆಚ್ಚು ಹೊರ J 
ಸಾಗಿಸುವ ನೀರ್ಗುಳ್ಳಿಗಳಿರುತ್ತವೆ. ಜೂಬೀಜಾಣು ೨. 

ಗಳು ಹಿಂದಣ ಏಕತಂತುಚಾಟಿಯುಳ್ಳವು, ಒಂದು 

ಕೇಂದ್ರಕ ಬಿಂದು ಟೋಪಿಯು ಮುಂದಣತುದಿಯೆ he 


ಮೇಲೆ ಇರುತ್ತದೆ ಮತ್ತು ಅನೇಕ ಕೊಬ್ಬು ಅಥವಾ 
ಲಿಪಿಡ್‌ಗೋಲಕಗಳು ಪಕ್ಕಗಳಲ್ಲಿರುತ್ತವೆ. ದಪ್ಪ 
ಭಿತ್ತಿಯುಳ್ಳ ಸುಪ್ತಬೀಜಾಣುದಾನಿಗಳು ಸಾಧಾರಣ 
ವಾಗಿ ಇರುತ್ತವೆ ಹಾಗೂ ಹಳೆಯ ಪಚ್ಚೆಮೊಗರಿನ ಚಿತ್ರ 22, ಬ್ಲಾಸ್ಟೊಕ್ಸಾಡಿಯೆಲ್ಲ 
ಮೃದುಪೊರೆಯಲ್ಲಿ ಮುಚ್ಚಲ್ಪಟ್ಟಿರುತ್ತವೆ. ಸುಪ್ತ ಜೂರ್ಬೀಜಾಣುದಾನಿಯುಳ್ಳೆ ಸಸ್ಯ; 
ಬೀಜಾಣುದಾನಿಯ ಭಿತ್ತಿಯು ಎರಡು ನಿರ್ದಿಷ್ಟೆ . ಜೂಬೀಜಾಣುದಾನಿ; €. ಸುಪ್ತ 
ಪದರುಗಳಿಂದ ಆಗಿರುತ್ತದೆ. ಹೊರಗಿನದು ಕಂದು ಬೀಜಾಣುದಾನಿಯುಳ್ಳಿ ಸಸ್ಯ (ಸ್ಟಾರೊ 
ಮಿಶ್ರಿತ ದಪ್ಪ, ಸಾಧಾರಣವಾಗಿ ಕೆತ್ತನೆ ಕೆಲಸ ಕೆನೆ” 
ಮಾಡಿದಂತಹ ಪದರ ಮತ್ತು ಒಳಗಿನದು ಪಾರದರ್ಶಕ, ತೆಳು, ನಯವಾದ ಪದರು, 
ಹೊರಪದರ ಒರಟಾಗಿ ಅಥವಾ ಸೂಕ್ಷ್ಮವಾಗಿ ದುಂಡುಕಲೆಯಾಕಾರಿತ, ಸುಕ್ಕಲು ಆಥವಾ 
`ನಯವಾದ ಒಂದು ಅಥವಾ ಅನೇಕ ಉಬ್ಬುಗಳನ್ನು ಬಿಟ್ಟು, ಸುಪ್ತಬೀಜಾಣುದಾನಿಗಳು 
, ಮೊಳೆಯುವಾಗ ಹೊರಭಿತ್ರಿಯು ಬಿರುಕೊಡೆದು ಎರಡು ಅಥವಾ ಅನೇಕ ಅಸಮ ಚೂರು 





\ 


108 ಮಣ್ಣು ಶಿಲೀಂಧ್ರಗಳ ಕೈಪಿಡಿ KN 


ಗಳಾಗುತ್ತವೆ. ನಂತರ ಪಾರದರ್ಶಕ ಒಳಭಾಗವು ಒಂದು ಆಥವಾ ಅನೇಕ ನೀರ್ಗುಳ್ಳಿ 
ಗಳನ್ನು ಹೊರತಳ್ಳುತ್ತದೆ. ಇದರ ಮುಖಾಂತರ ಜೂಬೀಜಾಣುಗಳು ಹೊರಬಂದು ಜೂ 
ಬೀಜಾಣುದಾನಿ ಮತ್ತು ಸುಪ್ತಬೀಜಾಣುದಾನಿಗಳಾಗುತ್ತವೆ ಅಥವಾ ಬೆಳೆದು ಪಚ್ಚೆ 
ಮೊಗರಿನಂತಹ ಯುಗ್ಮಾಣುದಾನಿಗಳಾಗುತ್ತವೆ ಅಥವಾ ಕವಚಕೋಶಗಳಾಗುತ್ತವೆ. 
ಕವಚಕೋಶಗಳು ಯುಗ್ಮಾಣುಗಳಂತೆ ನಟಿಸುತ್ತವೆ. ಇವು ಜೋಡಿಗಳಲ್ಲಿ ಮಿಲನಗೊಂಡು 
ಯುಗ್ಮಗಳಾಗಿ ರೂಪುಗೊಳ್ಳುತ್ತವೆ. ಕೋಶಭಿತ್ರಿಗಳು ಸತುವಿನ ಕ್ಲೋರೊ ಐಯೊ 
ಡೈಡ್‌ನೊಂದಿಗೆ ಸೆಲ್ಕುಲೋಸ್‌ ಪ್ರತಿಕ್ರಿಯೆ ತೋರುವುದಿಲ್ಲ. 


ಬ್ಲಾಸ್ಟೊಕ್ಷಾಡಿಯೆಲ್ಲ ಜಾತಿಯಲ್ಲಿನ ಪ್ರಭೇದಗಳು 


a. ಅಲ್ಪಕಾಲಿಕ ಜೀ 


ವನ 'ಚಕ್ರ, ಒಂದು ಪೀಳಿಗೆ ಮ 


ಮಾತ.. 


ಸ್ರ 

10. ಜೂಬೀಜಾಣುದಾನಿಗಳು ಮತ್ತು ಸುಪ್ತಬೀಜಾ 
ಣುದಾನಿಗಳೆರಡೂ ಇರುತ್ತವೆ. 

c. ಪಚ್ಚೆಮೊಗರು 500, ಗಿಂತಲೂ ಹೆಚ್ಚು 

ಎತ್ತರ ; ಸುಪ್ತಬೀಜಾಣುದಾನಿಗಳಿಗೆ 


ನಿರ್ದಿಷ್ಟವಾದ ದುಂಡುಕಲೆಗಳಿರುತ್ತವೆ. 1. ಬ್ಲಾ. ಸಿಂಪ್ಲೆಕ್ಸ್‌ 
೧೦. ಪಚ್ಚೆಮೊಗರು 5004 ಗಿಂತಲೂ ಕಡಮೆ 
ಎತ್ತರ. 
d. ಸುಪ್ತಬೀಜಾಣುದಾನಿಗಳು ಸುಕ್ಕ 
ಲುಳ್ಳವು. 2. ಬ್ಲಾ. ಆಸ್ಪೆರೊಸ್ಟೆರ್ಮ 
dd. ಸುಪ್ತಬೀಜಾಣುಗಳು ನಯವಾಗಿ 
ರುತ್ತವೆ. 3. ಬ್ಲಾ, ಲೇವಿಸ್ಸಿರ್ಮ 
00, ಯುಗ್ಮಕದಾನಿಗಳಾಗಿ ಸುಪ್ತ ಬೀಜಾಣುದಾನಿ 
ಗಳು ಮತ್ತು ಕವಚಕೋಶಗಳು ಮಾತ್ರವೇ 
ರೂಪಿತವಾಗುತ್ತವೆ. . * 4, ಬ್ಲಾ. ಸಿಸ್ಟೊಜೀನ 


೩.೩. 


ದೀರ್ಫ್ಥಜೀವನ ಚಕ್ರ, ಎರಡು ಸಮಾನ ಹಳಿಗೆ 


ಗಳಿದ್ದು ನಿರ್ಶಿಂಗೀಯ ಮತ್ತು ಲಿಂಗೀಯ ಬೀಜಾಣು 
ದಾನಿಗಳು ಮತ್ತು ಯುಗ್ಮಕದಾನಿಗಳು ಸಾಧಾರಣ 
ವಾಗಿ ತೊಟ್ಟುಳ್ಳವು ; ಪ್ರಂಯುಗ್ಮಕದಾನಿಯು ಕಿತ್ತಳೆ 


ವರ್ಣವಿರುತ್ತದೆ. 


5. ಬ್ಲಾ. ವೇರಿಯಾಬಿಲಿಸ್‌ 


1. ಬ್ಲಾಸ್ಟೊಕ್ಲಾಡಿಯೆಲ್ಲ ಸಿಂಪ್ಲೆಕ್ಸ್‌ ಮಾಧ್ಕುಸ್‌ 
ಬುಡಕೋಶಿಕೆ ಗೋಳಾಕಾರಿತ, ಬಂಧನಿಗಳು ತೆಳು. ಕವಲೊಡೆದು, ತೆಳು ನಯ 


ಭಿತ್ತಿಯಿರುತ್ತದೆ, 


ಪೂರ್ಣಪಚ್ಚೆಮೊಗರು ವಂಶಾಭಿವೃದ್ಧಿಯ ಮೂಲವು ಸೇರಿ, 


1 
ಬ್ಲಾಸ್ಬೊಕ್ಲಾಡಿಯೇಲ್ಸ್‌ 109 


30-1,005 ಉದ್ದ * 8-404 ವ್ಯಾಸವಿರುತ್ತದೆ. ಬೀಜಾಣುದಾನಿಯು ಉರುಳೆ 
ಯಾಕಾರಿತದಿಂದ ಗೋಳಾಕಾರಿತ, 15-105, ವ್ಯಾಸ, ತೆಳುಭಿತ್ತಿ, ನಯ, ಒಂದರಿಂದ 
ಮೂರು ಪ್ರಸರಣ ನೀರ್ಗುಳ್ಳಿಗಳಿರುತ್ತವೆ. ಜೂಬೀಜಾಣುಗಳು ಅಂಡಾಕಾರಿತದಿಂದ 
ಮೊಟ್ಟೆ ಯಾಕಾರಿತ, 5.5-73] ಉದ್ದ x3-4 ಆಗಲ, ಒಂದು ಉದ್ದ ಹಿಂದಣ ತಂತು 
ಇಟಿಯಿದ್ದು ಒಂದು ಮುಂದಣ ಉಂಗುರದಂಥ ವಿಕಿರಣ ಗೋಲಕಗಳಿರುತ್ತವೆ. 
ಶೀಘ್ರವಾಗಿ ಕಣ್ಮರೆಯಾಗುವ ಚೀಲದಲ್ಲಿ ಹೊರಬರುತ್ತವೆ. ಸುಪ್ತಬೀಜಾಣುವು 
ಬೀಜಾಣುದಾನಿಯಂತೆ ಇರುತ್ತವೆ, 15-180 ವ್ಯಾಸ, ತೆಳುಭಿಶ್ತಿಯು ಆವರಿಸಿರು 
ತ್ತದೆ, ಗದೆಯಾಕಾರಿತ : ಒಂದು ದುಂಡಾದ ತುದಿಯಿದ್ದು, ಒಂದು ಕತ್ತರಿಸಿದಂತಹ 
ಬುಡವಿರುತ್ತದೆ. ಭಿತ್ತಿಯು ಆಳಕಂದು, ದಪ್ಪ, ಒರಟು ಮತ್ತು ಅಸಮ ಬಲೆ 
ನಾಳದಂತಹ, ಮೊಳೆತನಂತರ ಹಿಂದಣ ಏಕತಂತುಜಾಟಿಯುಳ್ಳ ಚಲಿತಕೋಶಿಕೆಗಳು 
ರೂಪಿತಗೊಂಡು ಜೂಬೀಜಾಣು ಅಥವಾ ಸುಪ್ತಬೀಜಾಣು ಬಿಡುವ ಪಃ ಕೈಮೊಗರಾಗಿ 
ರೂಪಿತಗೊಳ್ಳುತ್ತವೆ. ಲಿಂಗ ತಿಳಿದಿಲ್ಲ. 
೦ದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (179). 


ಮಣ್ಣಿ 
ಣ 
2, ಬ್ಲಾಸ್ಟೊಕ್ಲಾಡಿಯೆಲ್ಲ ಆಸ್ಪರೊಸ್ಪರ್ಮ ಕೌಚ್‌ ಮತ್ತು ವಿಫೆನ್‌ 


ಪಜ್ಜೆಮೊಗರು ಆಧಾರಸ್ಥಳದಿಂದ ತೊಟ್ಟುಳ್ಳ ಅಥವಾ ತೊಟ್ಟೆರದ ಜೂ 
ಬೀಜಾಣುದಾನಿಗಳು ಮತ್ತು ಸುಪ್ತಬೀಜಾಣುದಾನಿಗಳು ಆಧಾರಸ್ಥಳಕ್ಕೆ ಶಿಫಾವೃಂತ 
ಗಳಿಂದ ಅಂಟಿಕೊಂಡ ಭಾಗವನ್ನೊಳಗೊಂಡಿರುತ್ತದೆ. ಒಂಟಿ ಅಥವಾ ಗುಂಪಾಗಿರು 
ತ್ತದೆ. ಜೂಬೀಜಾಣುದಾನಿಯ ಪಚ್ಚೆಮೊಗರು ಗೋಳಾಕಾರಿತ, ಅಂಡಾಕಾರಿತ, 
ಪಿಯರ್‌ಹಣ್ಣಿನಾಕಾರಿತ, ಸುಮಾರು ಉರುಳೆಯಾಕಾರಿತ, ಬೀಜಾಣುದಾನಿಗಳು ಗೋಳಾ 
ಕಾರಿತ, ಹಿಯರ್‌ಹಣ್ಣಿನಾಕಾರಿತ, ಉಪಉರುಳೆಯಾಕಾರಿತ ಅಥವಾ ವಪಕ್ಪಾಕಾರಿತ ; 
25-100, ದಪ್ಪ, ಗೋಳಾಕಾರವಿದ್ದಾಗ, 88 155), ಅಂಡ ಅಥವಾ ಪಿಯರ್‌ 
ಹಣ್ಣಿನಾಕಾರವಿದ್ದಾಗ : ತೊಟ್ಟು ಇದ್ದಾಗ ಬುಡದ ಭಾಗದಿಂದ ವಿವಿಧವಾಗಿದ್ದು 
ಒಂದು ಉದ್ದ ನಾಳಾಕಾರಿತವಾಗಿ 30% 150 ಇರುತ್ತದೆ. ಸಾಧಾರಣವಾಗಿ 
ಬೀಜಾಣುದಾನಿಯ ಕೆಳಗಡೆ ಅತ್ಯಂತ ದಪ್ಪವಾಗಿರುತ್ತದೆ. ಒಂದರಿಂದ ಅನೇಕ 
ಉಂಗುರಗಳು ಬೀಜಾಣುದಾನಿಯ ಸ್ವಲ್ಪ ಕೆಳಗಡೆಯಿರುತ್ತವೆ. ಬೀಜಾಣುದಾನಿಗಳಲ್ಲಿ 
ಒಂದರಿಂದ ಅನೇಕ. (ಹನ್ನೊಂದರವರೆಗೆ) ಹೊರಸಾಗಿಸುವ ನೀರ್ಗುಳ್ಳೆಗಳಿರುತ್ತವೆ. 
ಜೂಬೀಜಾಣುಗಳು ಸಾಧಾರಣವಾಗಿ ಬೀಜಾಣುದಾನಿಯಿಂದ ಹೊರಬೀಳುವುದಕ್ಕೆ 
ಮುಂಚೆ ಚಟುವಟಿಕೆಯುಳ್ಳದ್ದಾಗಿರುತ್ತವೆ. ಮೊದಲ ಬೀಜಾಣುಗಳು ಹೊರಬೀಳು 
ವಾಗ ಒಂದುಗೋಳಾಕಾರಿತ ಚೀಲವು ಅಂಟುದ್ರವದಿಂದಾದ ತುದಿಯಿಂದ ರೂಪುಗೊಳ್ಳು 
ತ್ತದೆ. ಚೀಲವು ಬಿರಿತ ನಂತರ ಬೀಜಾಣುದಾನಿಯಲ್ಲಿರುವ ಬೀಜಾಣುಗಳು ನಿಧಾನ 
ವಾಗಿ ಧಾವಿಸುತ್ತವೆ. ಹೊರಗೆ ಬಂದ ತಕ್ಷಣವೇ ಈಜುತ್ತ ದೂರ ಹೋಗುತ್ತವೆ. 
ಜೂಬೀಜಾಣುಗಳು 3.6-4.6% 6-7. ಸುಪ್ತಬೀಜಾಣುಗಳು ಪಚ್ಚೆಮೊಗರಿನ 
ಆಕಾರ, ಗಾತ್ರ ಮತ್ತು ಮೊದಲು ವೃದ್ಧಿಯಾಗುವಾಗ ಜೂಬೀಜಾಣುವುಳ್ಳ ಪಚ್ಚೆ 


110 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮೊಗರಿನಂತೆಯೇ ಸಮಹೋಲಿಕೆಯುಳ್ಳದ್ದಾಗಿರುತ್ತದೆ. , ಅವು ರೂಪಿತವಾದ ಜಾಗ 
ದಲ್ಲಿ ಸುಪ್ತಬೀಜಾಣುದಾನಿಗಳ ಕೋಶ ಪೂರ್ಣವಾಗಿ ತುಂಬಿರುವುದಿಲ್ಲ. ಗೋಳಾಕಾರಿತ, 
ಅಂಡಾಕಾರಿತ, ಪಿಯರ್‌ಹಣ್ಣಿನಾಕಾರಿತ ಅಥವಾ ಉಪಳಲರುಳೆಯಾಕಾರಿತ, ಹೊರಭಿತ್ತಿ 
ಹಳದಿಕಂದು ಮತ್ತು ನಿರ್ದಿಷ್ಟವಾಗಿ ಸುಕ್ಕಲಾಗಿರುತ್ತದೆ. 14-804 ದಪ್ಪವಾಗಿ 
ಹುಲ್ಲಿನ ಮೇಲಿದ್ದಾಗ ಗೋಳಾಕಾರಿತ, ಸ್ವಲ್ಪ ದೊಡ್ಡದು. ಸೆಣಬಿನ ಬೀಜದ 
ಮೇಲಿದ್ದಾಗ ಗೋಳಾಕಾರಿತದಿಂದ ಅಂಡಾಕಾರಿತವಿರುತ್ತದೆ. ಅನೇಕವಾರ ಕಳೆದ 
ನಂತರ ಮೂಳೆಯುತ್ತವೆ. ಸುಪ್ತ ವಾಗಿರುವಾಗ ಜೂಬೀಜಾಣುಗಳು ಜೂಬೀಜಾಣು 
ದಾನಿಗಳಲ್ಲಿದ್ದಂತೆಯೇ ರೂಪುಗೊಳ್ಳುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ದಕ್ಷಿಣ ಕೆರೊಲಿನ (48), 


3. ಬ್ಲಾಸ್ಟೊಕ್ಲಾಡಿಯೆಲ್ಲ ಲೆವಿಸ್ಟರ್ಮ ಕೌಚ್‌ ಮತ್ತು ವಿಫೆನ್‌ 


ಜೂಬೀಜಾಣುದಾನಿಯುತ ಮತ್ತು ಸುಪ್ತಬೀಜಾಣುದಾನಿಯುತ ಪಚ್ಚೆಮೊಗರು 
ಬಹುವಾಗಿ ಬ್ಲಾ. ಅಸ್ಸರೊಸ್ಸರ್ಮದಲ್ಲಿದ್ದಂತೆಯೆ ಸುಪ್ತ ಬೀಜಾಣುದಾನಿಗಳ ಕೋಶಗಳು 
ಸಾಧಾರಣವಾಗಿ ಪೂರ್ಣವಾಗಿ ತುಂಬಿಕೊಂಡಿರುವುದು; ಒಂದು ನಯಭಿತ್ತಿ ಯಿರುವುದು 
ಮತ್ತು ಕೆಲವು ಉಬ್ಬುಗಳು ಇರುವುದರ ಹೊರತು ಉಳಿದೆಲ್ಲ ಒಂದೇ ರೀತಿ. ಜೂ 
ಬೀಜಾಣುದಾನಿಗಳು ಸಾಧಾರಣವಾಗಿ ತೊಟ್ಟೆರದೆ ಎಲೆಗಳ ಮೇಲಿರುತ್ತವೆ ಮತ್ತು 
ಸೆಣಬಿನ ಬೀಜಗಳ ಮೇಲಿರುವಾಗ ತೊಟ್ಟು ಇರುತ್ತದೆ; 25-1174 ಗೋಳಾಕಾರಿತ 
ವಿದ್ಧಾಗ ತೊಟ್ಟಿನ ಉದ್ದ 26% 1504 ವರೆಗೆ ಇರುತ್ತವೆ. ಜೂಬೀಜಾಣುಗಳು 
3.84.6 » 6.6.5, ಚುಟುವಟಿಕೆಯಾಗಿದ್ದಾಗ, 5-5.4,, ಸುತ್ತಿಕೊಂಡಿದ್ದಾಗ 
ಇರುತ್ತವೆ... ಸುಪ್ತಬೀಜಾಣುದಾನಿಯ ಕೋಶವು ನಿಯಮದಂತೆ ಸೆಣಬಿನ ಬೀಜದ 
ಮೇಲಿದ್ದಾಗ ತೊಟ್ಟುಯುತ ; ಆದರೆ ಸಾಧಾರಣವಾಗಿ ತೊಟ್ಟುರಹಿತವಾಗಿ ಎಲೆಗಳ 
ಮೇಲಿರುತ್ತದೆ. ಅಪರೂಪಕ್ಕೆ ಎರಡು ಸುಪ್ತಬೀಜಾಣುದಾನಿಗಳು ಒಂದೇ ತೊಟ್ಟಿನಮೇಲೆ 
ಬಿಟ್ಟಿರುತ್ತವೆ. ಗೋಳಾಕಾರಿತ, ಅಂಡಾಕಾರಿತ, ಪಿಯರ್‌ಹಣ್ಣಿನಾಕಾರಿತ ಅಥವಾ ಉಪ 
ಉರುಳೆಯಾಕಾರಿತ, ಕೆಲವು ಸಮಯ ಮಧ್ಯೆ ಸಂಕುಚಿತಗೊಂಡಿರುತ್ತವೆ. ಮತ್ತೆ ಕೆಲವು 
ಸಮಯ ಸೀಳಾಗಿರುತ್ತವೆ'; 25-1404 ದಪ್ಪ ಗೋಳಾಕಾರವಿದ್ದಾಗ, 6395 
ವರೆಗೆ ಅಂಡಾಕಾರವಿದ್ದಾಗ, ತೊಟ್ಟು 30 155, ಅತ್ಯಂತ ಅಗಲವಾಗಿ ತುದಿಯ 
ಲ್ಲಿರುತ್ತದೆ. ಸುಪ್ತುಬೀಜಾಣುದಾನಿಗಳು ಸಾಧಾರಣವಾಗಿ ಪೂರ್ಣವಾಗಿ ತುಂಬಿರುತ್ತವೆ 
ಮತ್ತು ಆಕಾರಕ್ಕೆ ತಕ್ಕಂತೆ ಹೊಂದಿಕೊಂಡಿರುತ್ತವೆ ; 126 ವರೆಗೆ ಗೋಳಾಕಾರಿತ 
ವಿದ್ದಾಗ ದಪ್ಪವಿರುತ್ತವೆ ; ಭಿತ್ತಿ 1.5-2.8, ದಪ್ಪ, ಕೆಂಪುಮಿಶ್ರಿತ ಕಂದು ಆಥವಾ 
ಕುಂದಿದ ಮಾಸಲುಹಳದಿ, ಒಂದರಿಂದ ಅನೇಕ ಸ್ಪಷ್ಟವಾದ ಉಬ್ಬುಗಳ ಹೊರತಾಗಿ ' 
ಉಳಿದಂತೆ ನಯವಾಗಿರುತ್ತವೆ. ಕೆಲವು ವಾರಗಳು ಕಳೆದನಂತರ ಮೊಳೆಯುತ್ತವೆ. 


« 


ಬ್ಲಾಸ್ಫೊಕ್ಲಾಡಿಯೇಲ್ಲ್‌ 111 


ಸುಪ್ಪಾವಧಿಯುಲ್ಲಿ ಜೂಬೀಜಾಣುಗಳು ರೂಪಿತವಾಗುತ್ತವೆ. ಅವುಗಳು ಜೂಬೀಜಾಣು 
ದಾನಿಗಳಲ್ಲಿ ರೂಪಿತವಾದೆಂತಹವುಗಳಿಗೆ ಸಮನಾಗಿರುತ್ತವೆ. 


ಬ್ಲಾ, ಆಸ್ಪರೊಸ್ಸರ್ಮದಿಂದ ಬೇರೆ ಮಾಡಲು ಇರುವ ಭೇದಗಳೇನೆಂದರೆ ಸುಪ್ತ 
ಬೀಜಾಣುದಾನಿಗಳು ಬ್ಲಾ, ಲೆವಿಸ್ಟರ್ಮದಲ್ಲಿ ಸುಪ್ತಬೀಜಾಣುದಾನಿಗಳು. ಕೆಂಪು ಮಿಶ್ರಿತ 
ಕಂದು, ನಯವಾದ ಭಿತ್ತಿ ಗಳಿದ್ದು , ಸಾಧಾರಣವಾಗಿ ಕೋಶ ಪೂರ್ಣಶುಂ ಬಿದ್ದು 
ಬ್ಲಾ. ಆಸ್ಪೆರೊಸ್ಟರ್ಮದಲ್ಲಿ ಸುಪ್ತ ಬೀಜಾಣುದಾನಿಗಳು ಹಳದಿಮಿಶ್ರಿತ ಕಂದಾಗಿರುತ್ತವೆ. 
ಒರಟಾಗಿ ಸುಕ್ಕಲಾದ ಭಿತ್ತಿಯಿದ್ದು ಪೂರ್ಣವಾಗಿ ಕೋಶ ತುಂಬಿರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ದಕ್ಷಿಣ ಕೆರೊಲಿನ (48), 


4. ಬ್ಲಾಸ್ಟೊಕ್ಲಾಡಿಯೆಲ್ಲ ಸಿಸ್ಟೊಜೀನ ಕೌಚ್‌ ಮತ್ತು ವಿಫೆನ್‌ 


ಬೀಜಾಣುದಾನಿಯುಳ್ಳೆ ಪಚ್ಚೆಮೊಗರು ಇದರ ಜೀವನ ಚಕ್ರದಲ್ಲಿಲ್ಲ. ಸುಪ್ತ 
ಬೀಜಾಣುದಾನಿಯುಳ್ಳ ಪಚ್ಚೆಮೊಗರು ಯಾವಾಗಲೂ ಎಲೆಗಳ ಮೇಲಿದ್ದು ಆಧಾರ 
ಸ ಳದಿಂದ ಹೊರಗಿರುತ್ತದೆ. ಗೋಳಾಕಾರಿತ ಅಥವಾ ಹಿಯರ್‌ಹಣ್ಣಿ ಸ ನಾಕಾರಿತ, 
ತೊಟ್ಟು ರಹಿತ ಅಥವಾ ಬಹುಚಿಕ್ಕ ಮತ್ತು ಕಾಣಿಸದೆಂತಹ ತೊಟ್ಟಿರುತ್ತವೆ. "ಎರಳೆವಾಗಿ 
ಅಂತರ್‌ಮಾತ ೈಕೀಯವಾಗಿ ಎಲೆಗಳ ಮೇಲೆ ಇರುತ್ತವೆ ಮತ್ತು ಉಪಗೋಳಾಕಾರಿತ, 
ಅಂಡಾಕಾರ ಅಥವಾ ಸೀಳಾಗಿರುತ್ತದೆ ; ಸೆಣಬಿನ ಬೀಜದ ಮೇಲಿದ್ದಾಗ ಸಾಧಾರಣವಾಗಿ 
ನಾಳಾಕಾರಿತ, ಸುಪ್ತಬೀಜಾಣುದಾನಿಯನ್ನು ಆವರಿಸಿದ ಕೋಶವು ಗೋಳಾಕಾರಿತದಿಂದೆ 
ಉಪಗೋಳಾಕಾರಿತ. ಶಿಫಾವೃಂತಗಳು ಚೆನ್ನಾಗಿ ವೃದ್ಧಿಯಾಗಿದ್ದು, ಬೀಜಾಣು 
ದಾನಿಯು ಆಧಾರಸ್ಕಳದಿಂದ ಹೊರಗಡೆಯಿದ್ದಾಗ ಬುಡದಲ್ಲಿ ಅಂಟಿಕೊಂಡಿರುತ್ತವೆ 
ಅಥವಾ ಅನೇಕ ಸ್ಥಳಗಳಲ್ಲಿ ಬೀಜಾಣುದಾನಿಯು ಆಧಾರಸ್ಥಳದೊಳಗಡೆ ಇದ್ದಾಗ 
ಪಕ್ಕದಲ್ಲಿ ಅಂಟಿಕೊಂಡಿರುತ್ತವೆ. ಸುಪ್ತಬೀಜಾಣುದಾನಿಗಳು ಗೋಳಾಕಾರಿತವಿದ್ದಾಗ 
16-342, ದಪ್ಪ, ಉಪಗೋಳಾಕಾರಿತವಿದ್ದಾಗ 37-142 x 35-209, 
ತೊಟ್ಟು ಇದ್ದಲ್ಲಿ, ಗಾತ್ರದಲ್ಲಿ ಬಹುವಿಧವಾಗಿರುತ್ತದೆ, 30-116 x 39-564, 
ಸಾಧಾರಣವಾಗಿ ಕೋಶರೂಪಿತವಾದಾಗ ಅದು ಪೂರ್ಣವಾಗಿ ತುಂಬಿಕೊಂಡಿರುತ್ತದೆ ; 
ಭಿತ್ತಿ ಎರಡುಪದರವುಳ್ಳ ದ್ದು ; ಸುಮಾರು ದುಂಡಾಕಾರವಿದ್ದು ; 1.5-6.14 ದಪ್ಪ ;, 
ಸುಮಾರು ಪಾರದರ್ಶಕದಿಂದ ಮಾಸಲು ಹಳದಿ ಅಥವಾ ಕಿತ್ತ ಳೆಕಂದು, ಮೊಳೆಯುವುದು 
ಜಾತಿಯಲ್ಲಿದ್ದಂತೆ. ಜೂಬೀಜಾಣುಗಳು ಏಕತಂತು ಚಾಟಿ ಹೊರಹಾಕಿದಾಗ, ಬೀಜಾಣು 
ದಾನಿಗಳ ಬಾಯಿಯ ಹತ್ತಿರವೆ ಕವಚಕೋಶಗಳಾಗಿ ವಕ್ರವಾದ ರಾಶಿಯಲ್ಲಿ ತಕ್ಷಣವೆ 
ರೂಪಿತವಾಗುತ್ತವೆ. ಕವಚಕೋಶಗಳಾದ ಬೀಜಾಣುಗಳು (ಯುಗ್ಮಾಣುದಾನಿಗಳು) 
. 8.2-10.2 ದಪ್ಪ, . ಗೋಳಾಕಾರಿತ, ಒಂದರಿಂದ ಎರಡು ಗಂಟೆಗಳ ನಂತರ ಪ್ರತಿ 
ಛೊಂದು ಕವಚಕೋಶಗಳಿಂದಲೂ ನಾಲ್ಕು 'ಏಕತಂತುಚಾಟಿಯುಳ್ಳ ಯುಗ್ಮಾಣುಗಳು ' 


Ry 


112 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಉತ್ಪತ್ತಿಯಾಗುತ್ತವೆ. ಅವುಗಳು ಒಂದು ಸೂಕ್ಷ್ಮತೂತಿನ ಮುಖಾಂತರವಾಗಿ ಜೊ: 
ಯಾಗಿ ಹೊರಬಿದ್ದು ಶೂನ್ಯಕವಚಗಳ ಹತ್ತಿರ ಜೊತೆಗಳಲ್ಲಿ ಮಿಲನವಾಗುತ್ತವೆ 
ಯುಗ್ಮಾಣುಗಳು 4.1%4,9,. ಯುಗ್ಮಾಣುಗಳು ದ್ವಿತಂತುಚಾಟಿಯುಳ್ಳವು 
6 » ಕ, ಮೊಳೆಯುವುದಕ್ಕೆ ಮೊದಲು ಒಂದು ಅಥವಾ ಹೆಚ್ಚು ಗಂಟೆಗಳ ತನಕ 
ಈಜಾಡಿ ನಂತರ ಸುಪ್ತಬೀಜಾಣುದಾನಿಗಳಾಗಿ ರೂಪಿತವಾಗುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನೆಗಳು : ಟೆಕ್ಸಾಸ್‌ (48). 


ಬ 


5, ಬ್ಲಾಸ್ಟೊಕ್ಲಾಡಿಯೆಲ್ಲ ವೆರಿಯಬಿಲಿಸ್‌ ಹಾರ್ಡರ್‌ ಮತ್ತು ಸೊಯರ್ಜೆಲ್‌ 

ಬುಡದ ಕೋಶಕ್ಕೆ ಉರುಳೆಯಾಕಾರಿತ, ಬಂಧನಿಗಳು ಸೂಕ್ಷ್ಮ, ಬಹುಕವ 
ಲೊಡೆದು, ತೆಳುಭಿತ್ತಿ ನಯವಾಗಿರುತ್ತದೆ.  ಬೀಜಾಣುದಾನಿಗಳು ಗದೆಯಾಕಾರಿತ, 
ಬಣ್ಣರಹಿತ, ಭಿತ್ತಿಯು ಆಖಂಡವಾಗಿದ್ದು, ತೆಳು, ನಯ, ಆನೇಕ ಪ್ರಸರಣ ನೀರ್ಗುಳ್ಳೆ 
ಗಳಿರುತ್ತವೆ. ಜೂಬೀಜಾನಿದಾನಿಗಳು ಅಂಡಾಕಾರಿತ, ಒಂದು ಪಾರದರ್ಶಕ, ಜೀನಿ 
ನಾಕಾರದ 'ಆಹಾರವಸ್ತು' ಮತ್ತು ಒಂದು ಉದ್ದವಾದ ತಂತುಚಾಟಿಯಿರುತ್ತದೆ. 
ಸುಪ್ತಬೀಜಾಣುಗಳು ಬೀಜಾಣುದಾನಿಯಂತೆಯೆ ಬಿಟ್ಟಿರುತ್ತವೆ, ಗೋಳಾಕಾರಿತ, 
ಜೊತೆಗೊಂದು ದಪ್ಪ, ಆಳಕಂದು, ಅನೇಕ ಪದರವುಳ್ಳ ಭಿತ್ತಿ (ಕೆತ್ತನೆ ವಿನ್ಯಾಸದಂತೆ), 
ಮೊಳೆತಾಗ ಬಿರುಕುಗೊಳ್ಳುತ್ತದೆ ಮತ್ತು ನೀರ್ಗುಳ್ಳೆಗಳು ಹೊರಚಾಚಲು ಆನುವಾಗು 
ತ್ತದೆ. ಅದು ಕರಗಿದಾಗ ತೂತುಗಳು ರೂಪಿತವಾಗಿ ಅಸಂಖ್ಯಾತ ಹಿಂದಣ ಏಕತಂತಂ 
ಜಾಟಿಯುಳ್ಳ ಚಲಿತಕೋಶಗಳು ಹೊರಬರುತ್ತವೆ. ಚಲಿತಕೋಶಗಳು ಮೊಳೆತನಂತರ 
ಪಚ್ಚೆ ಮೊಗರಿನಂತಹ ಜೂಬೀಜಾಣುದಾನಿಯುಳ್ಳ ಸಸ್ಯಗಳು ರೂಪಿತವಾಗುತ್ತವೆ. ಪ್ರತಿ 
ಯೊಂದರ ಮೇಲೂ ಯಾವುದಾದರೊಂದು ಬಣ್ಣರಹಿತ ಅಥವಾ ಕಿತ್ತಳೆವರ್ಣದ 
ಗದೆಯಾಕಾರಿತ ಯುಗ್ಮಾಣುದಾನಿಯು (+ ಅಥವಾ -) ಉತ್ಪತ್ತಿಯಾಗುತ್ತದೆ. 
ಯುಗ್ಮಾಣುಗಳು ಸಮಯುಗ್ಮಕ, -- ಅಥವಾ -, ಜೋಡಿಯಲ್ಲಿ ಮಿಲನಗೊಂಡು 
ಒಂದು ಯುಗ್ಮಕವಾಗಿ ರೂಪಿತಗೊಂಡು ಅದು ತಕ್ಷಣ ಒಂದು ಬೀಜಾಣುಸಸ್ಯವಾಗಿ 
ಉತ್ಪತ್ತಿಯಾಗುತ್ತದೆ. - 

ಮಣ್ಣಿನಿಂದ : ಡೊಮಿನಿಕನ್‌ ಗಣರಾಜ್ಯ (179). 


(3) ಆಲ್ಲೊಮೈಸಿಸ್‌ ಬಟ್ಲರ್‌ 

ಸಸ್ಯ ಚಿಕ್ಕದು, ತೆಳು, ತುಂಡಾದ ಅಥವಾ ಉದ್ದನೆ ತೊಟ್ಟು ಸರಿಯಾಗಿ ಕಾಣು 
ವಂತೆ ಬೇರ್ಪಟ್ಟಿಲ್ಲ: ಕವಲುಗಳು ಸಾಧಾರಣವಾಗಿ ದ್ವಿ ಕವಲೊಡೆದು, ಆಗಾಗ ಲಂಬ 
ವಾಗಿ ಮೂರರಿಂದ ಐದರ ಗುಂಪುಗಳಲ್ಲಿರುತ್ತವೆ ; ಗೆಣ್ಣುಗಳಿಂದಲೂ ಮತ್ತು ಪೂರ್ಣ 
ಅಡ್ಡಭಿತ್ತಿಗಳಿಂದಲೂ ನಿರ್ದಿಷ್ಟವಾಗಿ ಬೇರ್ಪಟ್ಟಿರುತ್ತದೆ. ಅಂತರಗಳಲ್ಲಿ ಸಂಕುಚಿತ . 
ಗೊಂಡಿರುವುದಿಲ್ಲ. ಬಲವಾದ ವರ್ಧನಗಳಲ್ಲಿ ಕವಲುಗಳು ಕೃಶವಾಗುತ್ತ ಹೋಗಿ ' 









SN ಮಸ ಡು 
Wd ೫೪೪18 wd 





PRAT 








ಟ್ಟು 


TT 





ತ 


ಸ ಪ ಸ 
ರುವಂತೆ ಕಾಣುತ್ತ 





ಬಾಸೊಕಾದಿಯೇಲ್‌ 
ENS NS (ಪ 


113 


ಚ ಚ A 
ಚಿತಿ 23. ಆಲ್ಲೊಮೈಸಿಸ್‌. ॥. ಬೀಜಾ 
ಾದಬಿಕಾಂದ: ಗಿ. ಯೂಬೀಜಾಯ: 

pe pS pe ಜರ್‌ 

(, ಸುಸ್ತಜಿಗಟಾಗದಾದಿ (ನೀಪ್‌ ಕೃಷ್ಣ, 





ಗ 
ಸುಪ್ತ ದೇಹಿ 





ಸು ಬಿಟ್ಟಿ ಯೆ ಮನ್ತು ತಿಯ ಗಾತ್ರ ಮ 
ುಶೆಳು ನಾದ ಸವಾಗದ್ದು 
“211 ಬಿದ್ದು ಹೋಗ ಯ ದುವ್ವ್ತ ಸ್ಪಷ್ಟ 
್ಲ ಆಯು ಇದೆಲ್ಲ ಒಟ್ಟು ಸೇರಿ 
ಒಂದು ಬೆಡ ಭರಿ ಯಲ ಆಸಿಷೇಕ ಜನನದಿಂದ ಪೂರ್ಣವಾಗಿ ತುಂಬಿದ ಒಂದು ತೆ 
ಅಥವಾ ಸುಪ್ತ ಬೀಜಾಣುದಾನಿಯಂದು ಬಾ ರೆಟ್‌ 





ಆಲ್ಲೊಮೃಸಿಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
a. ಸಸ್ಯಗಳು ಒಂದು ನಿರ್ದಿಷ್ಟ ಪರ್ಮ್ಯಾ ನೀಳಿಗ 
ಗಳಲ್ಲ ವ್ರ. 
bh. ಪಾಥಮಿಕ ಬಿ:ಜಾಣುದಾನಿಗಳು ಅಂಡಾಕಾರ 


Cc, 


CC, 
ತಗೊಂದಾಗ 
ಅಗ್ರಭಾಗದಲ್ಲಿ ಪುಲ್ಲಿಂಗ. 





ಯುಗಾ ದಾನಿಗಳು ಮೊದಲು ರೂ 


1. ಅ. ಆರ್ಬ್ಜಸುಲಸ್‌ 


ಜು 


ಜೋಡಿಗಳಲ್ಲಿರುತ್ತವೆ, 


ಡಿ 


ಆ. ಜವಾನಿಕಸ್‌: 


114 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
bb. ಪ್ರಾಥಮಿಕ ಬೀಜಾಣುದಾನಿಗಳು ಉರುಳೆಯಾ 
ಕಾರಿತ, ಅಗಲವಾದ 2.5-4.5 ರಷ್ಟು ಸಲ 
ಉದ್ದ. 
ಈ ಸಸ್ಯಗಳಿಗೆ ನಿರ್ದಿಷ್ಟವಾದ ಪರ್ಯಾಯ ಹೀಳಿಗೆ 
ಗಳಿರುವುದಿಲ್ಲ. 


3. ಆ. ಮೊನಿಲಿಫಾರ್ಮಿಸ್‌ 


೩೩. 
4. ಆ. ಸಿಸ್ಟೊಜೀನಸ್‌ 


1. .ಆಲ್ಲೊಮ್ಮೆಸಿಸ್‌ ಆರ್ಬುಸ್ಕುಲಸ್‌ ಬಟ್ಲರೌ 

ಮೂಲಜಾತಿಯಂಶಹ ಲಕ್ಷಣಗಳು. ಎಲೆಗಳು ಆಧಾರ ಸ್ಥಳಗಳಿಂದ ಸುಮಾರು 
3 ಮಿಮಿ ಉದ್ದವಾಗಿದ್ದು ಗೆದ್ದಲು ಇರುವೆಗಳ ಮೇಲಿರುತ್ತವೆ. ಸುಮಾರು 10- 
374 ದಪ್ಪ, ಕ್ರಮೇಣ ಬೆಳೆಯುತ್ತ ತುದಿಯಲ್ಲಿ ತೆಳ್ಳಗಾಗಿ, ಪ್ರತಿಜಂಟಿಸಿದ ಭಾಗಗಳಲ್ಲಿ 
ಬುಡದ ಜಂಟಿಭಾಗಗಳು 35-1304 ಉದ್ದ, ಮಧ್ಯಭಾಗದವು ಸುಮಾರು 675 
ಉದ್ದ ; ಮೊಂಡು ತುದಿಗಳು, ಪಾರದರ್ಶಕ, ಬೀಜಾಣುದಾನಿಗಳು ಆಂಡಾಕಾರಿತ, 
28-46 x 55-764, ಬೀಜಾಣುಗಳು ಒಂಟೆ ಅಥವಾ ಒಟ್ಟಿಗೆ ನಿರ್ಗಮಿಸುತ್ತವೆ. 
ಬ್ಯಾರೆಟ್‌ರವರು ಶಿಳಿಸಿದಂತೆ, ಒಂದು ಕೋಶಿಕೆಯು ಬೇಗನೆ ಸಿಡಿದು, ಒಂದು ಅಥವಾ 
ಎರಡು ಸಾಧಾರಣವಾಗಿ ಅಗ್ರಭಾಗದಲ್ಲಿನ ತೂತು ಅಥವಾ ಚಿಕ್ಕ ನೀರ್ಗುಳ್ಳೆಗಳ 
ಮುಖಾಂತರ ಹೊರಬೀಳುತ್ತವೆ, ದ್ವಿತಂತುಜಾಟಿಯುಳ್ಳ (ಅಥವಾ ಏಕತಂತುಚಾಟಿಯು 
ದ್ವಿತಂತುಚಾಟಿಗಳ ಮಿಲನದಿಂದಾದುದು) ಈಜೊಡುವಾಗ ಅಂಡಾಕಾರ, ಅಗ್ರಭಾಗದಲ್ಲಿ 
ತಂತುಚಾಟಿಗಳಿದ್ದು, ಮಾನೊಪ್ಲಾನೆಟಿಕ್‌, ಅಮಾಬದಂತೆ ಕವಚಕೋಶಗಳಾಗುವುದಕ್ಕೆ 
ಮೊದಲು ಸುಪ್ತವಾಗಿದ್ದಾಗ 104 ದಪ್ಪ, ಒಂದು ತೆಳುವಾದ ಎಳೆಯಿಂದ ಚಿಗುರುತ್ತವೆ. 
ಸುಪ್ತವಸ್ತುಗಳು ಬೀಜಾಣುದಾನಿಗಳಿಗಿಂತ ನಿಧಾನವಾಗಿ ಕೆಂಡುಬರುತ್ತವೆ. ಆದರೆ 
ಅದೇ ಆಕಾರ, 25-39.2 x 36.3-49.2, ಸ್ಪಷ್ಟವಾದ ಗುಳಿಗಳು ಸುಮಾರು 
ಅವಿತುಕೊಂಡಿದ್ದು ಹೊರಗಡೆ ನಿಯಮಿತ ಬಗೆಯಲ್ಲಿರುತ್ತವೆ.  ಪಕ್ವಗೊಂಡನಂತರ 
ತೆಳು, ಅಂಟಿದ ಕವಚದಿಂದ ನುಣುಚಿಕೊಳು ತ್ತವೆ, ಒಂದು ಸುಪ್ತಾವಧಿಯ ನಂತರ 
ಜೂಬೀಜಾಣುಗಳಾಗಿ ಚಿಗುರುತ್ತವೆ. ದಪ್ಪವಾದ ಭಿತ್ತಿಯು ಎರಡು ಭಾಗಗಳಾಗಿ 
ವಿಭಾಗಿಸಲ್ಪಟ್ಟಿದ್ದು, ಹೊರಗಿನ (ಗುಳಿಗಳುಳ್ಳ) ಪದರವು ಸುಮಾರು 1.8 ದಪ್ಪ 
ಮತ್ತು ಏಕ ಪ್ರಕಾರದ ಒಳೆಗಿನದು ಸುಮಾರು 1, ದಪ್ಪವಿರುತ್ತದೆ. 

ಮಣ್ಣಿನಿಂದ : ಭಾರತ (99) (83) (185), ಮೆಕ್ಸಿಕೊ (228), ಪನಾಮ 
(65), ಫಿಲಿಫೈನ್ಸ್‌ (79). '` 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೆಂಟುಕಿ (82), ಮಿಸಿಸಿಪ್ಪಿ (82), 
ನ್ಯೂಯಾರ್ಕ್‌ (82), ಉತ್ತರ ಕೆರೊಲಿನ (40) (82) (217), . ಓಕ್ಸೊಹ್ಮಾಮ 


(82). ವಿಸ್ಮಾನ್ಸಿನ” (82). 


ಬ್ಲಾಸ್ಟೊಕ್ಸಾಡಿಯೇಲ್ಲ್‌ 115 


2. ಆಲ್ಲೊಮ್ಮೆಸಿಸ್‌ ಇಹಾನಿಕಸ್‌ ನೀಪ್‌ . 

ಎಳೆಯ ತಂತುಜಾಲದ ಬುಡದಲ್ಲಿ ದೊಡ್ಡ ಕೋಶಿಕೆಯಿದ್ದು ಬಲಿಷ್ಠ ವಾಗಿ ವೃದ್ಧಿ 
ಹೊಂದಿ ಶಿಫಾವೃಂತ ವ್ಯವಸ್ಥೆ ಓೈಯುಳ್ಳದ್ದು, ಅಧಿಕ ಫಲಭರಿತ ವಸ್ತುವಿನ ಮೇಲೆ ವಿಶಿಷ್ಟ 
ವಾಗಿ ದ್ವಿಕವಲೊಡೆದ 'ತುಶುಜಾಲವಾಗಿರುತ್ತದೆ. ಇದರ ದಪ್ಪ ತಂತುದಾರಗಳಲ್ಲಿ 
ಪ್ರಮಾಣಾನುಗುಣವಾಗಿ ದೊಡ್ಡ ಕೇಂದ್ರಕಗಳು ಇರುತ್ತವೆ. ೪ ಆಕಾರಿತ ಕವಲುಗಳ 
ಬುಡದಲ್ಲಿ ವಿಶಿಷ್ಟಬಗೆಯ ಅಡ್ಡ ಭಿತ್ತಿಗಳಿರುತ್ತವೆ (ಮಿಥ್ಯಾ ಅಡ್ಡ ಭಿತ್ತಿ ಗಳು). ಅವುಗಳಲ್ಲಿ 
ಚುಚ್ಚಿದಂತಹ ದೊಡ್ಡ ರಂಧ್ರಗಳಿರುತ್ತವೆ, ಅವುಗಳ ಮುಖಾಂತರ ಸ್ವತಂತ್ರವಾಗಿ ಜೀವ 
ರಸ ಮತ್ತು ಕೇಂದ್ರಕಗಳು ಸಾಗಣೆಯಾಗುತ್ತವೆ,. ಕೀಟಗಳಮೇಲೆ ವರ್ಧಿಸಿದಾಗ ಜೂ 
ಬೀಜಾಣುಗಳನ್ನು ಪಡೆಯುವುದು ಸುಲಭ. ಜೂಬೀಜಾಣುದಾನಿಗಳು ಅಗ್ರಭಾಗದ 
ತುದಿಗಳು ಉಬ್ಬಾದ ಭಾಗದಲ್ಲಿ ವಿಭಾಗಿತಗೊಂಡು ಒಂದು ನಿಬಿಡ ಅಡ್ಡಭಿತ್ತಿ ನಿರ್ಮಿತ 
ವಾಗುವುದು. ಅವುಗಳು ಸುಮಾರು ಉದ್ದದ ಸಾಲುಗಳಲ್ಲಿ ಒಂದರಡಿಯಲ್ಲಿ ಒಂದು 
ಕಂಡು ಬಂದು ಬಹುತೇಕ ಅಂಡಾಕಾರಿತವಾಗಿರುತ್ತ ವೆ. ದ್ವಿಕವಲೊಡೆದು ಬೆಳೆದನಂತರ 
ಬಹುವಾಗಿ ದ್ವಿ ಮುಖ' ಬೆಳವಣಿಗೆ ಬದಲಾಗುತ್ತವೆ. ಬಹಳ ಎಳೆಯ ನಾಳಗಳನ್ನು 
ಜೂಬೀಜಾಣುದಾನಿಗಳಾಗಿ ಮಾರ್ಪಡಿಸಲು ನೀರಿಗೆ ಹಾಕಿದರೆ ಅವು ಬದಲಾಗುತ್ತವೆ. 
ಜೂಬೀಜಾಣುದಾನಿಗಳ ಗಾತ್ರವು 60-80 x 27-50. 


ಜೂಬೀಜಾಣುದಾನಿಗಳಲ್ಲಿನ ವಸ್ತುವು ಏಕತಂತುಚಾಟಿಯುಳ್ಳ ಜೂಬೀಜಾಣು 
ಗಳಾಗಿ, ಅನಂತರ ಅವುಗಳು ಪಕ್ಚವಾದಾಗ ಒಳಭಾಗದಲ್ಲಿ ಒಂದು ಅಥವಾ ಹೆಚ್ಚು 
ರಂಧ್ರಗಳಾಗುವುದರಿಂದ ತೆರೆದುಕೊಳ್ಳುತ್ತದೆ. ಈ ತೆರೆದ ಭಾಗಗಳನ್ನು ಬೆಳೆವ 
ಮೊದಲು ಪ್ರಾಯದಲ್ಲಿಯೆ ಎತ್ತರಿಸಲ್ಪಟ್ಟಿರುವ ಮೃದು ಪೊರೆ ನೀರ್ಗುಳ್ಳಿಗಳಿಂದ 
ಕಂಡುಕೊಳ್ಳಬಹುದು. ನಗ್ನ ಜೂಬೀಜಾಣುಗಳು ಸ್ವತಃ ಬಲವಂತವಾಗಿ ಒಂದೊಂ 
ದಾಗಿ ರಂಧ್ರದಿಂದ ಹೊರಬೀಳುತ್ತವೆ. ಈ ವಿಧಾನದಲ್ಲಿ ತಂತುಚಾಟಿಯು ಹಿಂದುಗಡೆ 
ಯಿರುತ್ತದೆ. ಜೂಬೀಜಾಣುಗಳ `ಆಕಾರವು ಈಜಾಡುವಾಗ ಅಂಡಾಕಾರಿತದಿಂದ 
ಮೊಟ್ಟೆಯಾಕಾರಿತ, ಅವುಗಳು 11.12,5,, ಉದ್ದ ಮತ್ತು 8-10 ಅಗಲವಾಗಿರು 
ತ್ತವೆ. | 

ಜೂಬೀಜಾಣುದಾನಿಗಳ ಜೊತೆಗೆ ತಂತುಜಾಲವು ಸುಪ್ತಕೋಶಿಕೆಗಳನ್ನು ರೂಪಿಸು 
ತ್ತದೆ. ಬಹು ಕೇಂದ್ರಕಬಿಂದುಗಳ ಜೊತೆಗೆ ಮೂರು ಮೃದು ಪದರಗಳಿರುತ್ತವೆ. 
ಮಧ್ಯದ್ದುಎಲ್ಲವುಗಳಿಗಿಂತಲೂ ಅತ್ಮಂತ ದಪ್ಪ ಮತ್ತು ವಿಶೇಷ ರಂಧ್ರಗಳುಳ್ಳದ್ದಾಗಿರು 
ತ್ತದೆ. ಇದು ತಂತಾದಾರಗಳ ತುದಿಗಳಲ್ಲಿ ಉದ್ಭವಿಸಿರುತ್ತವೆ. ಕೊಶಿಕೆಗಳಿಂದ ಭಿತ್ತಿ 
ಬೇರ್ಪಟ್ಟು ಬೇರೆಯಾಗಿರುತ್ತವೆ. ಪೂರ್ಣ ಜೀವರಸವು ಸುಪ್ತಕೋಶಿಕೆಗಳನ್ನು ರೂಪಿ 
ಸಲು ವ್ಯಯವಾಗುತ್ತದೆ. ಪಕ್ಚಗೊಂಡಾಗ ಸುಪ್ತಕೋಶಿಕೆಗಳು ' ಮಾತೃಕೋಶಿಕೆಗಳ 
ಮುಂದೆ ಬರುತ್ತವೆ. ಅವುಗಳ ಬಣ್ಣವು ಬಂಗಾರದ ಕಂದಾಗಿರುತ್ತದೆ. 


ಸಾ ಹಡ ಗ್ರ ತ್ರ J 8೩. 
116 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 





ಹ ಆಯು ಗ ಡಿ ಗ ದ ರ್‌ ಗಿ ಟು 
ಮುಂದೆ ವಿಶಿಷ್ಟ ಲೈಂಗಿಕಾಂಗಗಳು ಕಾ ಸುದುದು. ಳು ಬಜೂಬೀಜಚ.೧ಿ 








ದಾನಿಗಳಂತೆ ತುಶುದಾರಗಳ ಶುದ ಎಲ್ಲಿ ಉದ್ದ ಹಿಸುತ್ತವೆ 

ಸಾಲುಗಳಲ್ಲಿದ್ದು ಪ್ರಂಯುಗ್ಮಕದಾನಿಯು ಅಗ್ರಷಾಗದಲ್ಲಿಯೂ 

ಒಂದು ಆಥವಾ ಅನೇಕ ಸ್ತ್ರೀ ಯುಗ್ಟಕದಾನಿಗಳಿರುತ್ತಎ.. ಯುನಾನಿ 
ಉದ್ದವಾದ ಸರಣಿಯಲ್ಲಿ ಮಧ ಂ5ರಿದಲ್ಲಿ ಪರುಷಾಣುದಾನಿಗಳೂ ಕುಂದಂಬಂದಿದೆ. 
ಅದೀರೀತಿ ಪಕ್ಕದಲ್ಲಿ ಬಿಟ್ಟವೂ ಕಾಣುತ್ತ. ಶಂತಂಜಾಲದ ದ್ವಿಶಾಖಿ ಬಳಪ ಗು 
ಅನಂತರ ಏಕಮುಖಿಂಯಾಗಿ ಬದಲಾವಣೆ ವಾಗುವ್ತದ್ದ. ಬೀರ್ಜಾಇದ್ದಾ, 













ಹ ್‌ ಚ್‌ ಜೌ 
Re CERN ಕಂಬದ. 





ಟ್‌ - pS - RN pe ನ 
ಸರುಪಾಣುದಾನಿಗಳು ಸರಣಿಯವಿ ಬಂದರೆಹಿಂದೊಂದು ನಿಂದಿರುವ 


ಗುಣವಾಗಿ ಕಂಡುಬಂದಿದೆ. 













ಣ್ಣ ಷ್ಟ - ಬು ನಿ ದ ಪ್‌ 
ಪ್ರಮಾಣಾನುಗುಣವಾಗಿ ಸರಾಸರಿ 34.5-23.5 i 
ಇದಕ್ಕೆ ವಿರೋಧವಾಗಿ 51-334 ಸ್ತ್ರೀಯಯಿನ್ಮಕದಾರಿಗಳಲ್ಲಿರುನ್ದ 

4 ಸ ಕು ಎಲಾ ಘಾ ಸಷ 
ಮತ್ತು ತೆರೆದುಕೊಳ್ಳುವ ಬಗೆಯು ಜೂಬಿ:ಜಾದುದಾನಿಗಳಿಗೆ ಮೇಲೆ 
ತಂತ್ರಕ್ಕೆ ಸಮನಾಗಿರು್ತ ದೆ. ಏಕತಂತುಸಾಟಿಯುಳ್ಲ, ಯಯನ್ಮಾಣುಗನು ಪ್ರಂಯಯುಗ್ನಶ 


ದಾನಿಗಳಲ್ಲಿ ಹುಟ್ಟಿ ಬಹಳ ವಿಶಿಷ್ಟವಾಗಿ ಸ್ತ್ರೀಯುಗ್ಮಕಗಿಗಿಂಪ 


ಗ 





CRT) ಹ ಖೆ ಎ ಎದ ಬ ಬ್‌ ಎಷ್ಟ್‌ 
ಹೊರತು ಅವುಗಳು ಒಂದೇ ಹೊರರೂಪವುಳೆ ದ್ಹಾಗಿರುತ್ಪ 


911.5% 75.8.5: ಪುಂಯುಗ್ಮಕಗಳು 4.8-6.3 .3.4-4,4. 








ಮಣ್ಣನಿಂದ: ಭಾರತ (185), ಮೆಕ್ಸಿಕೊ (228). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಅರಿಜೋನ (229), ಕ್ಮಾಲಿಭೋರ್ನಿಯ 


(229), ಫ್ಲೋರಿಡ (231), ಟೆಕ್ಸಾಸ್‌ (229), ಉಟಾಹ್‌ (229), 


p 
[ee 


Ee 


3. ಆಲ್ಲೋಮೈಸಿಸ್‌ ಮೊನಿಲಿಫಾರ್ಮಿಸ್‌ ಕುಕರ್‌ ಮತ್ತು ಬ್ರಾಕ್ಟಟನ್‌ 


ಹ 


ಬೆಳೆವಣಿಗೆ ನಿಬಿಡ, 7 ಮಿಮಿ ಎತ್ತರಕ್ಕೆ ಬೇಯಿಸಿದ ಸೆಣಬಿನ ಬೀಜಗಳ ಬೋಲ 
ಬೆಳೆಯತ್ತದೆ. ತಂತುದಾರಗಳು ಸುಮಾರು 10-48 ದಪ್ಪ, *ನಿಧಾನವಾಗಿ ಬೆಳೆಂ 
ಕಿರಿದಾಗಿ ಪ್ರತಿ ಜಂಟಿಭಾಗದಲ್ಲಿದ್ದು, ಬುಡದಲ್ಲಿ ಜಂಟಿಸಿದವು 45-1504 ವರೆಗೆ 
ಉದ್ದ, ಮಧ್ಯಭಾಗದವುಗಳು ಸುಮಾರು 6554 ಉದ್ದದವರೆಗಿರುತ್ತವೆ ; ತುದಿಗಳು 
"ಮೊಂಡು, ಪಾರದರ್ಶಕ, ಪ್ರಾಥಮಿಕ ಬೀಜಾಣುದಾನಿಗಳು ಉರುಳೆಯಾಕಾರಿತ. 


ತ 


ಬ್ಲಾಸ್ಕೊಕ್ಲಾಡಿಯೇಲ್ಲ್‌ 117 


2 


2.5.45 ಸಲ, ಆಗಲಬರಡಷ್ಟು ಉದ್ದವಿದ್ದು, 23-32 » 62-135. 


ಲ 


ಆ ಬಿಃಜಾನುದಾ: ಗಳು ಬಹುವಾಗಿ ಪ್ರಾಥಮಿಕಗ! ನಡಿಯಲ್ಲಿ ರೂಪಿತವಾಗಿರು 


ಹ ರ್‌ ಹ ರ್ಯ ತಾ ಎಬ ನಿ ಎಡಿ ಹಿ 
ಉದ ಗಿದ್ದು, ಸಾಧಾರಣವಾಗಿ ಬಹು ಕವಲೊದೆದು, ಸರಣಿಗಳಲ್ಲಿ ಹಿರಿಯ 


ಓಂ 








3 mm ನ ಹ ಎ ಕನಾ ಗ್‌ pe ಬೌ, 
ನರ್ಧಿಮಲ್ಲೊಮ್ಮು, ಸುಮಾರು ಇಪ್ಪತ್ತೆಂಟರವರೆಗೆ ಒಂದು ಒಂಟಿ ಟಿನಾಲಿನಲ್ಲ ರುತ್ತೆವೆ. 


ಬೀಜಾ ದಾಯ ಜೀವದ್ರವವು ಬೀಜಾಣುಗಳು ಕಂಡುಬರುವಿಕೆಯ ಸಮಯ ನಕ್ಕೆ 
ಊದಾಬಣ್ಣಕೆ ಬದಲಾಗಿ ಕ್ರಮೇಣ ಬೀಚಾಣುಗಳು ವೃದ್ಧಿಗೊಂಡಂತೆ ಕಂದುಬಣ್ಣ ಕ 
ದ್ಧಿ 6 ಣೆ 

, 13-154 ಸರಾಸರಿ 


ಬದಲಾಗುತ್ತವೆ. ಬೀಜಾಯುಗಳು 1016.8 ವ್ಯಾಸನಿದ 
ಕು RE ಳ್ಳ 
ದ ನಾಲ್ಕುರಂಧ್ರಗಳು 


| pe] | 


CO pe ವ್ಹಿ ಹ ಎತ್ತ ಭ್ರ ಮ ಮೊಗ: 
ಓೀಗುನಲ್ಲಿ ಗಳೆ ಮುಖಾಂತರ ಸಹಿಸಿಕೊಂಡು ಹೋಗುತ್ತವೆ. ಈಜಾಡು 


ವಿ 
ಲು 
pS 






SR ವ ಎಂ ಸಾ ಎರಿ 
ಖದಿರ. ದಾನದ ಓವಿಟಿಉ ಉಗಿ ಒಂದ 











ಎರ 


MT ಜಬ್‌ 





ಮ ವ ನ ಉಡು ಘಿ ಎ ಎಂಪಿ ಹ ಎ - 
RUN OR ವ ಕಾ ಕಪ್ಪ ಕ. ಕ್ಕಿ ಮುಂಚೆ ಅಮಾ ಬಾದುತಿರುತ್ತವೆ ಧೂ 
ಸ ಎ ಹ್‌ ಎ ಮ್ರ 

IT WUT DU ಮೂರು ದಿನಗಳ ನಂತರ ಕಂದುಬರು ತ್ರ ಬ 





ಪಡು ಪಯ 





ದ ei ಬಲ ದ್ಹಾಗಿರುತ್ತದ. ಚೆಕ್ಕಪ್ಪಗಳ ಹೊರತು, 
21.35. &3 ೧61 ನತ್ಯ ಹಾದ ಸುಳಿಗಳು, ಆ. ಅರ್ಬುಸ್ಕುಲಸ್‌ ಗಳಭಿರುವಂತಿರು 





ಎ ಜ್‌ p . ಸ ತ 
ಪ್ರ ದಲ್ನವಾದಾಗತೆ ಕೋಡ ಪೊರೆಯಿಂದ ನುಣುಚಿಕೊಳ್ಳುತ್ತವೆ. 
ಆ ಟ್‌ 3 ಚಚ 
ಮು ದಃ ಯುತ್ತಿಕೊ (228), 
ಹ ಟ್‌ ನ ಮ ದ ೪ ಎ 
೦S ಸು ಯುಕ್ತ ಸು 8೪ 1 ಉತರ ಕೆರೊಳಿನ (41). 
ಟು hed 
F PRR 2 Pe ಹ್‌ 
8 ಮೂಸ ಗಿದ ವುರ್ಸನ್‌ 
ಟ್‌ ದ್‌ 
ಒಂದೀ UIT ಹೀಲಿ ಯುನ್ನ ದಾ ಗಿದ್ದು ಕ 


pS ಪಾರೋ ದಲ 
ಪ್ರಾಥಮಿಕ ಸುಸ್ಮಬೀಜಾಣುದಾಊಿಯ ದ್ವಿ ತೆಂಡೆ 





3p Nr ಪನ ಹ ಎಮ ಸಯ ಕ್‌ ಜ್‌ ಟ್‌ 
ನರರ 1ನ UT ಕ್ಷಣಿದೆ ಯಬೂರಬಂದೆ ಇರಿಪಎರಿ ಕ್ಕ ದಿತೀಯ 


ಎ 





ಗಂ! ಜೂಬೀಚಾಣುಗಳನ್ನು ಹೊರಹಾಕುತ್ತವೆ. ಸಾಧಾರಣವಾಗಿ 


% 





ಜೂಬೀಜಾಣುದಾನಿಗಳು ಸ್ವಲ್ಪ ನೀಳಾಕಾರ, 


ಲರ ಲ್ಪ 
50-120. 20.40 : ದಿ ತಿಲ ಬೀಜಾಣುದಾನಿಗ ಛು ಸರಣಿಗಳವ್ಲಿದ್ದು , ಜೂ 
ಬಿ:ಜಾರ್ಣುಳು 10.12 ಹ ಜಾ ಸ ಶ್ರತಿರೋಧಕ ಬೀಜಾಣುದಾನಿಗಳು ಅಂಡಾಕಾರಿತ, 
ಸೀಭಾಕಾರಿಕದಿಂದ  ಗದೆಯಾಕಾರಿತದ ಜೊತೆಗೆ ದುಂಡಾದ ಅಗ್ರಭಾಗವಿದ್ದು, 
34-95 x 24-49 : ಪ್ರಾಥಮಿಕ ಸುಪ್ತವಾದ ಬೀಜಾಣುದಾನಿ ಜೂಬೀಜಾಣುಗಳು 
9-12; ದ್ವಿತೀಯ ಸುಪ್ತವಾದ ಬೀಜಾಣುಬಾನಿಯ ಜೂಬೀಜಾಣುಗಳು 6.74 
ಸಸ್ಯಗಳಲ್ಲಿನ ಕೋಶದ್ರವದೆನ್ಲಿ ವರ್ಣದ್ರವ 


ಸು 





ಮನ್ಚ್‌ನಿಂದ; ಈಜಿಪ್ಟ್‌ (142). 





118 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
(4) ಬ್ಲಾಸ್ಟೊಕ್ಲಾಡಿಯ ರಿಯನ್ಸ್‌ 


ತಂತುಜಾಲವು ಏಕಕೋಶಿಕೆಯುಳ್ಳೆದು, ಹೇರಳವಾಗಿ ಕವಲೊಡೆದು, ಒಂದು 
ಮೂಲಾಕ್ಷ ಹಾಗೂ ದ್ವಿತೀಯ ಅಕ್ಷಗಳಾಗಿ ಮತ್ತು ಕೆಲವು ಸಮಯ ಬಂಜೆಯಾಗಿ 
ಬೇರ್ಪಟ್ಟ, ತೆಳುವಾದ ಎಳೆಗಳ ಕಾರ್ಯವು ತಿಳಿದುಬಂದಿಲ್ಲ. ಬೀಜಾಣುದಾನಿಗಳು 
ಸಾಧಾರಣವಾಗಿ ಮೊಟ್ಟೆ ಕೈಯಾಕಾರಿತದಿಂದ ಉರುಳೆಯಾಕಾರವಿದ್ದು, ಆಗಾಗ್ಗೆ ಸ್ಪಷ್ಟ 
ವಾಗಿ ಬೆಳೆಯುವ ಜಾಗದ ಮೇಲೆ ಎಳೆಗಳ ಉದ್ದ ಕಡಮೆಯಾಗುವುದರ ಮೂಲಕ 
ಎರಡು ಸಹಜೀವಿಗಳಾಗಿ ಹಾಗೂ ಕೆಲವೊಮ್ಮೆ ಒಂದರೊಡನೊಂದು ಬೆಳೆಯುತ್ತ 
ಒತ್ತಾಗಿ ಗುಂಪಾಗುತ್ತವೆ. ಜೂಬೀಜಾಣುಗಳು ಮೊಟ್ಟೆಯಾಕಾರಿತದಿಂದ ಅಂಡಾಕಾರಿತ: 
ಅಗಲ ಮತ್ತು ಮೊಂಡಾದ ತುದಿಗಳು; ಏಕಶಂತುಚಾಟಿಯು ಅಗಲವಾದ, ಬಣ್ಣರಹಿತ, 
ತುದಿಯಮೇಲಿದ್ದು, ಇನ್ನೊಂದು ತುದಿಯಲ್ಲಿ ಬಹುತೇಕ ಚಿಕ್ಕ ಹರಳುರೂಪಗಳನ್ನೊಳ 
ಗೊಂಡಿರುತ್ತದೆ ; ಬೀಜಾಣುದಾನಿಯ ಅಗ್ರದಲ್ಲಿನ ತೆರೆದ ರಂಥ್ರಭಾಗದಿಂದ ಜೋರಾಗಿ 
ಹೊರಕ್ಕೆ ಬಂದು ಈಜಾಡುತ್ತ ದೂರಹೋಗುತ್ತವೆ. ಅನಂತರ, ಮೊಳಕೆಯಾದ 
ಒಂದು ಮೃದು ಪೊರೆಯಾವೃತವಾಗುತ್ತವೆ ; ಸುಪ್ಪಸ್ಥಿತಿಗೆ ಮುಂಚೆ ಅಮಿತಾಬಾದಂತಹ 
ಚಲನೆ ಕಂಡುಬರುತ್ತದೆ. ಸುಪ್ತವಾದ ಹಂತಗಳು, ಸಾಧಾರಣವಾಗಿ ವಿಶಾಲ ಮೊಟ್ಟೆ 
ಯಾಕಾರಿತ ಕೋಶಿಕೆಗಳಾಗಿ ಕಂಡುಬಂದು ಹೋಲಿಕೆಯಲ್ಲಿ ಬೀಜಾಣುದಾನಿಗಳಂತೆ, 
ಆದರೆ ಎರಡು ಮೃದುಪೊರೆಗಳನ್ನು ಹೊಂದಿ 
ರುತ್ತವೆ. ಅವುಗಳಲ್ಲಿ ಒಳಗಿನದು ನಯ 
ಮತ್ತು ಬಣ್ಣರಹಿತವಾಗಿದ್ದು ಸೂಕ್ಷ್ಮ 
ನಿಯಮಿತ ಬಿಂದುಗಳಿರುತ್ತವೆ. ಪಕ್ವವಾದ 
ನಂತರ ಈ ಕೋಶಿಕೆಗಳು ಪೂರ್ಣವಾಗಿ 
ಹೊರಚೆಲ್ಲುತ್ತವೆ ಅಥವಾ ಹೊರ ಮೃದು 
ಪೊರೆಯು ನೀಳಾಗಿ ಅದರಲ್ಲಿನ ಒಳ ಮೃದು 
ಪೊರೆ ಮತ್ತು ವಸ್ತುಗಳು ತಪ್ಪಿಸಿಕೊಳ್ಳಲು 
ದಾರಿಯಾಗುತ್ತದೆ. ಸುಪ್ತಾವಧಿಯು ಕಳೆದ 
ನಂತರ ಮೊಳೆಯುವಾಗ ದಪ್ಪ, ಕಂದು 
ಭಿತ್ತಿಯು ಬಿರಿದು, ಸೂಕ್ಷ್ಮವಾದ ಬ್ಲಾಡರು 
ಹೊರಬರಲು ದಾರಿಯಾಗುತ್ತದೆ. ಅದರಲ್ಲಿ 
ಬೀಜಾಣುಗಳು ವೃದ್ಧಿಯಾಗುತ್ತವೆ. 





ಚಿತ್ರ 24, ಬ್ಲಾಸ್ಟೊಕ್ಲಾಡಿಯ 
ಒಂದು ಒಂಟಿ ಪ್ರಭೇದವನ್ನು ಪರಿಗಣಿಸ a. ಬೀಜಾಣುದಾನಿದಂಡಗಳು ; ಫಿ, ಜೂ 
ಲಾಗಿದೆ. ಬೀಜಾಣುಗಳು (ಇದಾಹೊ ಕೃಪೆ). 


ಮಾನೊಜ್ಲೆಫಾರಿಡೇಲ್ಸ್‌ 119 
1. ಬ್ಲಾಸ್ಟೊಕ್ಲಾಡಿಯೆಲ್ಲ ಪಾರ್ವ ವಿಫೆನ್‌ 


ಸಸ್ಯದೇಹವು ಉರುಳೆಯಾಕಾರಿತ, ತೆಳುವಾದ, 32-170, ಎತ್ತರ, 12.5- 
50.04 ಅಗಲವಾದ, ಕವಲಾಗುವಿಕೆಯು ಉಪದ್ವಿಶಾಖೆಯಿಂದ ದ್ವಿಶಾಖಿರೂಪದಲ್ಲಿ, 
ಜೂಬೀಜಾಣುದಾನಿಗಳು ಅಸಮವಾದ ಆಕಾರಗಳಲ್ಲಿದ್ದು, 40.0% 65.ಕ್ಯಯಿಂದ 
41.3 90.24 ; ಒಂದರಿಂದ ಆರರವರೆಗೆ ನಿರ್ಗಮನ ನೀರ್ಗುಳ್ಳೆಗಳಿರುತ್ತವೆ. 
ಜೂಬೀಜಾಣುಗಳು ಮೊಳೆತ ಸುಪ್ತದೇಹಿಗಳಿಂದ ಆಗಿ ಒಂದು ಹಿಂದಣ ಏಕತಂತು 
ಚಾಟಿಯುಳ್ಳ, ಬಹುತೇಕ ಚಿಕ್ಕ ಎಣ್ಣೆಗೋಲಕಗಳಿದ್ದು, ಸ್ಪಷ್ಟವಾದ ಒಂದು 
ಆಹಾರವಸ್ತು 5.6-6.1 x 2.8-3.2 ಇರುತ್ತದೆ. ಸುಪ್ತದೇಹಿಗಳು ಗೋಳಾ 
ಕಾರಿತ, ಮೊಟ್ಟೆಯಾಕಾರಿತ, ಅಂಡಾಕಾರಿತ, 36.8 :41.0ಯಿಂದ 35.0 x 77.1; 
ನೆಯಭಿತ್ತಿ ಕುಂದಿದ ಹಳದಿಬಣ್ಣ ; ಮೊಳೆಯುವಾಗ ಹೊರಭಿತ್ತಿಯು ಬಿರುಕುಬಿಟ್ಟ 
ಮತ್ತು ಒಂದು ಅಥವಾ ಎರಡು ನಿರ್ಗಮನ ನೀರ್ಗುಳ್ಳೆಗಳ ಮುಖಾಂತರ ಜೂಬೀಜಾಣು 
ಗಳು ಹೊರಬೀಳುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸುಸ್ಥಾನಗಳು : ಟೆಕ್ಸಾಸ್‌ (223) 


1. ಮಾನೊಜ್ಜಿಫಾಂಡೇಲ್ಸ್‌ 


ಈ ಯೊಕಾರ್ಪಿಕ' ಶಿಲೀಂಧ್ರವು ಚೆನ್ನಾಗಿ ವೃದ್ಧಿಯಾದ ಎಳಸಾದ ತಂತುಜಾಲ 
ವಾಗಿರುತ್ತದೆ. ಜೀವರಸವು ಬಲೆನಾಳದಿಂದ ನೊರೆಯಂತೆ, ಸಂಕೋಶಿಕೆಯು ಅಡ್ಡ 
ಭಿತ್ತಿಗಳಿಂದ ವಂಶಾಭಿವೃದ್ಧಿ ಅಂಗಗಳನ್ನು ಮಾತ್ರ ಪ್ರಶ್ಯೇಕಿಸುತ್ತವೆ ಅಥವಾ ಮಿಥ್ಯಾ 
ಅಡ್ಡಭಿತ್ತಿಯುತ ನಿರ್ಜಿಂಗೀಯೆ ಮಶಾಭಿವೃದ್ಧಿಯು ಹಿಂದಣ ಏಕತಂತುಚಾಟಿಯುಳ್ಳೆ 
ಜೂಬೀಜಾಣುಗಳು ಬೀಜಾಣುದಾನಿಗಳಲ್ಲಿ ಬಿಟ್ಟಿರುವುದರಿಂದಾಗುತ್ತವೆ. ಜೂಬೀಜಾಣು 
ಗಳಲ್ಲಿ ಸಾಧಾರಣವಾಗಿ ಮುಂಭಾಗದಲ್ಲಿ ಒಂದು ವಿಕಿರಣ ಹರಳುಗಳ ಗುಂಪಿರುತ್ತದೆ. 
ಲಿಂಗೀಯ ವಂಶಾಭಿವೃದ್ಧಿಯು ಕಂಡುಬ:ದ ಕಡೆ ಅದು ಬೃಹತ್‌ಅಂಡಾಣು ಬಗೆಯ 
ದಾಗಿರುತ್ತದೆ. ಹಿಂದಣ ಏಕತಂತುಚಾಟಿಯುಳ್ಳ ಪುಂಸಾಣುಗಳು ಪುಂದಾನಿಗಳಲ್ಲಿದ್ದು 
ಮತ್ತು ಒಂಟಿಯಾಗಿರುವ ಪ್ರತಿಯೊಂದು ಅಂಡಾಣುದಾನಿಯಲ್ಲಿನ ತಂತುಚಾಟಿರಹಿತ 
ಅಂಡಾಣುಗೋಲಗಳಿಂದ ಈ ಕ್ರಿಯೆ ನಡೆಯುತ್ತದೆ. ಗರ್ಭಾಂಕುರಿತ ಅಂಡಾಣುಗೋಲ 
ಒಂದು ದಪ್ಪಭಿತ್ತಿಧರಿಸಿದ ಅಂಡಾಣುವಾಗುತ್ತದೆ. ಮೊಳೆತನಂತರ ಒಂದು ತಂತು 
ದಾರವಾಗಿ ರೂಪಿತವಾಗುತ್ತದೆ. 


ಒಂದು ಏಕ ಕುಟುಂಬವನ್ನು ಪ್ರತಿಪಾದಿಸಲಾಗಿದೆ. - 


120 ಮಣ್ಣು ಶಿಶೀಂಧ್ರಗಳೆ ಕೈವಿದ 


ನ ಎವಿ , A 
ಗಣದ ಶಯ ಇದರ ಲಕ್ಷಣಗಳ ಶ್ನೆ 


“ಹ PX 
ರಿ ಮಯಾ ಎರಿ 


ಹ 
ಬಸ. 








ನ ಹ 
(] ) ವುನೂ ತ್‌ 
ಸ ೧೨ K 
pu py 2 7 
ಎ RN ರ ಸಗರ 
ವವದಬಾಯಿ ಓಳೆವನ್ನು ಎಟ ಪ. TU 








ಗಣಕ ರಾಮನ ಇ ಬ ಬ್‌ ಬಲ್ಪ್‌ ೫1111 411೬ 


| 
ಅರಾ ಧಿ ಎಂ ಬಟ ಉ ಲಭ ಐ್ಲ್ಲಿ ee ತ ಭಿ ¢ ಕ್ಟ ಲ 








ರುವ. 1. ಮಾ ಟೈಲರಿ 


ಲ. ಬೀಯಾಂಯಿಯಾವಿಗಯು 40-120. 5 





ಹೋ ಬ? ಟ್‌ 


3p. ಬಂದ ಬು ಗವ ಸುಧಾರಣ: 
ವಾಗಿ ೨೦ಬರದರೆಗೆ ಅಂಗತ ದೊಂದಿ ರು 
ತ್ತದೆ 2. ಮಾ. ಇಲಾಂಗೇಟ 





pe 
md ಎ ಗ್‌ wd ‘ 
bh. ದಾನಿಗಳು ಉಜ್ಪಅಂಡಾಶ:ದ. ಸಾನೆ 
* ಬ ಬು 
ಲ 








ಮಾ. ಮೆಕ್ನಿಕಾನ 








ರಾ ದಧ 
ed YU 





di. 








+ me 1111 
MR OS 
1 
ದಾ ಅಲದ 3೫೬. ೬೭.1] ತ 





ಎ ವ್ಷ?ಘಘ 


ಯಾ BL 





| pe Wr ಎ. * ಟ್‌ ್ಲ್ಲ್ಪ್ಪ ದ್‌ 
oh ee, ಸ ಜರ ಎಟ್‌ Re eM ಜ್ಯ ವವ. dd Ded ಎಘಚಪಯ 





























me A PE 
KS [93 we 4 ಎ ಅ pe ಛೆ 
ಧಾ ಕ್ಮ WIS ಹ NN! 
ಜ್‌ - 7.0 ಡಿ “ts Ky ROY SSS 
ರ ರ ಕಾರ್ಸ್‌ 
‘ Cu ಒಂಟಿ ut [NY Dn 
ಆ ಎಟಿ ನಿ ಜೃ ಹ ಚ 
N ಒಪ ಒಲೆ ROR CRU 
eS 
RV) UN ಜ| 
N 41 
ಆ 13 48ಾ್‌ಾ್‌ | 
ಹಾ ಲನ ಲಾ ಸಗ CA ಒರ 


ಲರ್ಕ ರು 





ಡೆ 








ರ ಲ RS ಈ ಆಪ ಬಂದಾಗಿ 
ಕ” 

ರಾರ? ಹ್‌ ೧ರ್ಕ್ಯಳ್ಗ 

ದಲಿ ಜಿಗಿ ಭಾಗಿ 

8.10: NS ಐದು 

ದಧ ಗಿ AT ey PS ಎ ಡಿ ಎ ಮುತ ಲ ದರ ಸರಾ LN 

ಹೊಡ ಅಭ Sd Non pS " [oe ಬ. ಮಧು pl | Le 














ಕಾಟು 3-5: ಕೊಕ್ಕಿನ ಲ ವಿ ಒಂದೆ ನದು ಇದರ 
ಮುಖಂಡರ ಹೊಲಬುಮುತ್ತವೆ. ಯುಗ್ವಾಯು ಅಗಲದ ಅಂದಾಕಾ ಎರದಿಂದ 
ಸುಮಾರು ಗೋಳಾಕಾರ, 10-13: 8-10 ಹಿಂದಣ ಏಕಪಂಸುಚಾಟಿಯುಳ್ಳದ್ದು 

ಪಜುತ್ತಿವೆ.... ಇದರಲ್ಲಿ ಅಸೂಯಾ 3: i ವಿಕಿರಣಗೊಳಿಸುವ 


ಗಳಿರುತ್ತವೆ. ಆದಾಗ ಛು ಸ 


ಗೊಳಾಕಾರ , 8-10 ವ್ಯಾಸವಿದ್ದು, ಡ್‌ ದಪ್ಪನಾದ, ತಿಳಿಕಂದು 





122 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬಣ್ಣದ ನಯವಾದ ಭಿತ್ತಿ ಯಿರುತ್ತದೆ. ಗೋಲಕ ವಸ್ತುಗಳಿರುತ್ತವೆ. ಮೊಳೆತನಂತರ 
ತೆಂತುಜಾಲವಾಗಿ ರೂಪಿಶವಾಗುತ್ತವೆ. 
ಮಣ್ಣಿನಿಂದ : ಬ್ರಿಟಿಷ್‌ ವೆಸ್ಟ್‌ಇಂಡೀಸ್‌, ಪನಾಮ, ನೈಕಾರ್ಗುವ (178). 


2.- ಮಾನೊಬ್ಲೆಫಾರೆಲ್ಲ ಇಲಾಂಗೇಟ ಸ್ಟ್ರಿಂಗರ್‌ 


ಶಿಲೀಂಧ್ರವು ಅಧಿಕ ವೃದ್ಧಿಯಾಗಿರುತ್ತ ದೆ. ತಂತುದಾರವು ವಿರಳವಾಗಿ ಕವಲೊ 
ಡೆದು, ಕವಲುಗಳು ಸಾಧಾರಣವಾಗಿ ಮೂಲಾಕ್ಷಕ್ಕೆ ಎದುರಾಗಿದ್ದು, 1.5-4್ಯ ವ್ಯಾಸ 
ವಿದ್ದು, ಬಲಿಷ್ಠವಾದ ಬುಡದ ಭಾಗಗಳು 7 ವರೆಗಿರುತ್ತವೆ, ಸೂಕ್ಷ್ಮಕುಹರ ರೂಪ 
ವಾಗುವುದು ಬಲೆನಾಳದಂತೆ ಅಥವಾ ಏಣಿಯಾಕಾರದಂತೆ ; ತಂತುದಾರದಲ್ಲಿ ಸಾಧಾರಣ 
ವಾಗಿ ಅನೇಕ ವಕ್ಪಾಕಾರಿತ ಉಬ್ಬುಗಳಿರುತ್ತವೆ. ಬೀಜಾಣುದಾನಿಗಳು ನೀಳ ಉರುಳೆಯಾ 
ಕಾರಿತ ಅಥವಾ. ಕದರಿನಾಕಾರಿತ, ಅಗಲವಾದ ಭಾಗದಲ್ಲಿ 40-120 x 5-134 
ಇರುತ್ತವೆ. ಇವು ತುದಿಯಲ್ಲಿ ಅಥವಾ ತಂತುದಾರವು ದ್ವಿಶಾಖೆ ಕವಲಾದ ನಂತರ 
ಬದಿಯಲ್ಲಿದ್ದಂತೆ ಕಾಣಿಸುತ್ತವೆ. ಸಾಧಾರಣವಾಗಿ ಒಂದು ಅಥವಾ ಅಪರೂಪಕ್ಕೆ 
ಬದಿಯಲ್ಲಿ ಅನೇಕ ನೀರ್ಗುಳ್ಳೆಗಳು ಉಬ್ಬಾದ ಬುಡದಲ್ಲಿರುತ್ತವೆ. ಜೂಬೀಜಾಣುಗಳು 
ಬೀಜಾಣುದಾನಿಯ ತುದಿಯ ರಂಧ್ರದಿಂದ ಮತ್ತು ಅಗ್ರಭಾಗದ ಬೆಳವಣಿಗೆಯ 
ಮುಖಾಂತರ ಹೊರಬೀಳುತ್ತವೆ. ಇವು ಅಂಡಾಕಾರದಿಂದ ಉರುಳೆಯಾಕಾರಿತ್ಮ 
6.5-10.5 » 4-64 ಒಂದು ಏಕಹಿಂದಣ ತಂತುಚಾಟಿ 26್ಯವರೆಗೆ ಉದ್ದವಿರುತ್ತದೆ. 
ಅಂಡಾಣುದಾನಿಗಳು ಮೊದಲು ತುದಿಯಲ್ಲಿ ನಂತರ ಆಸರೆ ತಂತುದಾರವು ದ್ವಿಮುಖ 
. ಕವಲಾದಾಗ ಬದಿಯಲ್ಲಿ ಕಂಡುಬರುತ್ತದೆ. ಇವು ನೀಳಾಕಾರ, ತಿರುಪಿಯರ್‌ ಹಣ್ಣಿನಾ 
ಕಾರ, ಅಗಲವಾದ ಭಾಗದಲ್ಲಿ 17-35 x 7-12, ದುಂಡಾದ ಅಗ್ರಭಾಗ ಮತ್ತು 
ಉರುಳೆಯಾಕಾರಿತ ಬುಡವಿದ್ದು, ವಸ್ತು ಪಕ್ವವಾದಾಗ ಒಂದರಿಂದ ಮೂರು ಅಥವಾ 
ಅಪರೂಪಕ್ಕೆ ಎಂಟರವರೆಗೆ ಅಂಡಕಗಳಾಗುತ್ತವೆ. ಪುಂದಾನಿಗಳು- ಕವಲಿನ ಅಗ್ರಭಾಗ 
ದಲ್ಲಿನ ಅಂಡಾಣುದಾನಿಯ ಎದುರಾಗಿ, ಉರುಳೆಯಾಕಾರಿತ, 20-45 x 3-5 
ಇರುತ್ತವೆ ಅಥವಾ ಉಚ್ಛಅಂಡಾಶಯ ಸ್ಥಿತಿಯಲ್ಲಿ ಬಾಗಿದ್ದು, ಉರುಳೆಯಾಕಾರಿತ 
ಭಾಗವಾಗಿ ಉಪ ಅಂಡಾಣುದಾನಿಯ 2-19, ಉದ್ದದ ತಂತುದಾರ ಭಾಗವಾಗಿ 
ಇರುತ್ತವೆ ಮತ್ತು ಒಂದು ಕೊಕ್ಕಿನಂತಹೆ ಬದಿಯ ಬೆಳವಣಿಗೆಯು 10-35 3-5u 
ಇರುತ್ತದೆ. ಪುರುಷಾಣುಗಳು ನಾಲ್ಕರಿಂದ ಏಳು, ಪುಂದಾನಿಯ. ಅಗ್ರಭಾಗದಲ್ಲಿನ 
ರಂಧ್ರದ ಮುಖಾಂತರ ಹೊರಬೀಳುತ್ತವೆ. ಹೆಚ್ಚಾಗಿ ಅಮಾಬದಂತೆ, ಅಂಡಾಕಾರಿತ 
ವಾಗಿ ಈಜುವವಾಗಿದ್ದು, 5-6 x 3-4, ಹಿಂದಣ ಏಕತಂತುಚಾಟಿಯು 20ವರೆಗೆ 
ಉದ್ದವಿರುತ್ತದೆ. ಅಂಡಾಣುಗಳು ಗೋಳಾಕಾರಿತ, 9-12 ವ್ಯಾಸ, ನಸುಕಂದು, 
ನಯಭಿತ್ತಿಯಿದ್ದು, 14 ವರೆಗೆ ದಪ್ಪವಿರುತ್ತದೆ, 

ಮಣ್ಣಿನಿಂದ : ಮೆಕ್ಸಿಕೊ (182). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (182). 


ಕ 


ಮಾನೊಬ್ಲೆಫಾರಿಜೇಲ್ಸ್‌. 123 


3, ಮಾನೊಬ್ಬೆಫಾರಿಲ್ಲ ಮೆಕ್ಸಿಕಾನ ಹಾನರ್‌ 

ಚೆನ್ನಾಗಿ ವೃದ್ಧಿಯಾದ ತಂತುಜಾಲವಿರುತ್ತದೆ. ತಂತುದಾರ ತೆಳು, 1.5-5.5,, 
ವ್ಯಾಸ, ಅಧಿಕ ಕವಲೊಡೆದು, ಕವಲುಗಳು ಸಾಧಾರಣವಾಗಿ ಮೂಲಾಕ್ಷಕ್ಕೆ ಎದುರಾಗಿ: 
ರುತ್ತವೆ. ಒಳವಸ್ತುಗಳು ಬಲೆನಾಳದಂತಹ ಸೂಕ್ಷ ಕುಹರಗಳಾಗಿರುತ್ತವೆ. ಬೀಜಾಣು 
ದಾನಿಗಳು ನೀಳ ಆಯತಾಕಾರಿತ, ವಿವಿಧ ಗಾತ್ರವಿದ್ದು, ಅಗಲವಾದೆ ಭಾಗದಲ್ಲಿ 
ಇರುತ್ತವೆ, ಒಂಟಿ ಅಥವಾ ಗುಚ್ಛ ಗಳಲ್ಲಿ ದಿ ಶಾಖೆ ಕವಲೊಡೆದ ಬೀಜಾಣುದಾನಿದಂಡ 
ಗಳೊಂದಿಗೆ ಕಂಡುಬರುತ್ತವೆ. ಜೂಬೀಜಾಣುಗಳು ಅಂಡಾಕಾರದಿಂದ ಉಪ ಉರುಳೆ 
ಯಾಕಾರ, 6.6-104 % 4-54, ಹಿಂದಣ ತಂತುಜಾಟಿಯಿದ್ದು 36್ಯವರೆಗೆ ಉದ್ದ 
`ವಿರುತ್ತದೆ. ಅಂಡಾಣುದಾನಿಗಳು ಮೊದಲಿಗೆ ಅಗ್ರಭಾಗದಲ್ಲಿದ್ದು, ಬದಿಗೆ ಬದಲಾಗು 
ತ್ತವೆ, ಕಾರಣ ಅವಿರತವಾಗಿ ಆಸರೆಯೇಯುವ ತಂತುದಾರಗಳು ಬೆಳೆಯುತ್ತ 
ಹೋಗುತ್ತವೆ. ಅಂಡಾಣುದಾನಿ ತಿರುಪಿಯರ್‌ಹಣ್ಣಿನಾಕಾರಿತ ; ದುಂಡಾದ ತುದಿ 
ಮತ್ತು ನೀಳ ಉರುಳೆಯಾಕಾರಿತ ಬುಡವಿದ್ದು, 14-174 ಉದ್ದ (9-15. 
ಪುಂದಾನಿಗಳು ಎರಡರಿಂದ ಎಂಟು, ಅಮಾಬದಂತಹವು, ಹಿಂದಣ ಏಕತಂತುಚಾಟಿ 
ಯುಳ್ಳವು, 4-6 x 2.5-3.7. ಯುಗ್ಮ ಅಗಲ ಅಂಡಾಕಾರದಿಂದ ಸುಮಾರು 
ಗೋಳಾಕಾರ, 10.5-13.6 x 8-104, ಸ್ವತಂತ್ರವಾಗಿ ಈಜಾಡುತ್ತವೆ ಅಥವಾ 
ಅಂಡಾಣುದಾನಿಯ ದ್ವಾರದಲ್ಲಿ ನಿಲ್ಲುತ್ತವೆ. ಅಂಡಾಣುಗಳು ಸಾಧಾರಣವಾಗಿ ಗೋಳಾ 
ಕಾರಿತ, 10-13 ವ್ಯಾಸ, ಸ್ವಲ್ಪ ದಪ್ಪನಾದ, ಶಿಲಾರಾಳದಿಂದೆ ತಿಳಿಕಂದು, ನಯ 
ಭಿತ್ತಿಯಿದ್ದು, ಮೊಳೆತನಂತರ ತಂತುಜಾಲ ರೂಪಿತಗೊಳ್ಳುತ್ತವೆ. 


ಮಣ್ಣಿನಿಂದ : ಮೆಕ್ಸಿಕೊ (167). 


4, ಮಾನೊಬ್ಲೆಫಾರೆಲ್ಲ ಲಾರೈ ಸ್ಟ್ರಂಗರ್‌ 

ಅಧಿಕವೃದ್ಧಿಯಾದ ತಂತುಜಾಲವಿದ್ದು ತಂತುದಾರಗಳು ವಿರಳವಾಗಿ ಕವಲೊ 
ಡೆದು, ತೆಳುವಾಗಿದ್ದು, ಮೂಲಾಕ್ಷಕ್ಕೆ ಎದುರಾಗಿ ಕವಲುಗಳಿರುತ್ತವೆ, 1,5-4 
ವ್ಯಾಸವಿದ್ದು, ಬಲೆನಾಳ ರಚನೆಯಂತೆ ಅಥವಾ ಏಣಿಯಾಕಾರಿತ ಸೂಕ್ಷ್ಮಕುಹರಗಳು 
ರಚಿತವಾಗಿದ್ದು, ವಿರಳವಾದ ಉಬ್ಬುಗಳಿರುತ್ತ ವೆ. ಬೀಜಾಣುದಾನಿಗಳು ಉರುಳೆಯಾ 
ಕಾರಿತ ಅಥವಾ ಆಯಾಕಾರಿತ, ಅಗಲವಾದ ಭಾಗದಲ್ಲಿ 28-82 7-15], ವ್ಯಾಸ 
ವಿದ್ದು, ಅಗ್ರಭಾಗದಲ್ಲಿ ಅಥವಾ ಸಾಧಾರಣವಾಗಿ ಅವರೋಹಣ ಕ್ರಮದಲ್ಲಿರುತ್ತವೆ ; 
ಹಿಂದಿನ ಬೀಜಾಣುದಾನಿಗಳು ಸ್ವಲ್ಪ ಬಾಗಿರುತ್ತವೆ... ಜೂಬೀಜಾಣುಗಳು ಬೀಜಾಣತಿ 
ದಾನಿಯ ಅಗ್ರಭಾಗದ ರಂಧ್ರದ ಮುಖಾಂತರ ಹೊರಬೀಳುತ್ತವೆ. ಅಂಡಾಕಾರಿತ 
ಅಥವಾ ಸ್ವಲ್ಪ ಉರುಳೆಯಾಕಾರಿತ, 7-9, 5-5.5, ಹಿಂದಣ ಏಕತಂತುಚಾಟಿಯು 
27ವರೆಗೆ ಉದ್ದ. ಅಂಡಾಣುದಾನಿಗಳು ಕವಲಿನ ಅಗ್ರಭಾಗದಲ್ಲಿದ್ದು ಪುಂದಾನಿಗಳ 
ಅಥವಾ ಪುಂದಾನಿಯ ಕವಲಿನ ಕೆಳಭಾಗದಲ್ಲಿನ ತಂತುದಾರದ ಉಬ್ಬುವಿಕೆಯಿಂದ 


124 ಮಣ್ಣು ಶಿಲೀಂಧ್ರ 


_ _ ಗ ದ md ರರ ಜ್‌ 
ರೂದಿತನಾಾರುಸ್ವ ಎ. ಶಾಖ ಕವಲೂದಿದ ನಂತರ ಇಷ್ಟ ಬದಿಗೆ 
ಸರಿದಂತೆ ಕೇದುಬರುವ್ತದೆ. . ಒರಂಯಿಯರ್‌ಬ್ಲನಾಕಾರಿನ, 11-20 x7-12, 


ಣು 



















nd ಹ ಪ ಜ್‌ 
ದುುಶಾಜಭಿ 'ಆಗ್ಯ ಮಿ: ಅ ರುಳೆಯ ಕಾರಿನ ಒಂಡಿದ ನ್‌ ಕ್ಷ ನಾದ ೬ ನದಸ್ತು 
ಹ ಈ 1೫.೫೬ 71313 RR ನ ಗ ಟ್‌ 
[USGS ಮುರು ಕವಗ ದು ಬಬರ ಸಗುನ್ತಿದ್ದ, ಪರದಾ“ 
ನ! pS po ps ಗಲ ar AN 
JECT ಗ, 1 ಕಲಲ ಕಜ ಭಟ! | ಇಳಿಸಿದೆ ಜಾ * 
೬ 





BT ಲಮಾಣಿ ಎರಬರಿಂದ ಏಡು, ಸ್ರ 





ಕ್‌ 
pe ಇ 12 ಎಡ್‌ ಮಗ ಕಯ ಬರಿಸಿ HT 
Ue ೫೪ NS VIS 
1 ನ 


7 ದೆಣ್ನು 


ಕ ON 


ಜಾಗ ದಾಗ. 


nO NT 


೬ ರಗ 
ಜರರೆಂನಂಟಿ ಖು 





ನ್‌ ಎ 01 ಹ! 


1 1.3 ಒಟ 





ಸ 2ನ ನಮ್ಮ ದಂುಭಿನ್ಪಿನಿಯ To 








ed >” ರ ನ po 





Uo ue ಒಟ! ಇರ Af NR "LO ಜಟ್ಟಿ 8) 
Ld ೫11113. UO [A SOREN NS 





RN 










ಸಾ 


ಅಯ ಯಿ 





Re RE ಭ್ರ ಬಿ » ವಾಕ್ಯ ಗೆ ಗೀಯ 


Cd, ಎಟ್ಟು ಎಗರ ಜು (| hd 1 ತನ 





ಕಕ ರರ ಳೆ ಗಾಜಾ ಜ್‌ ಇ ಡ್‌ ಳಿ ಳೆ, eam ಯು ಬ ಆಕ 
(೦ರ್‌ರೂಪಿ : ಸ ರಿ ಅಭಿನಂದ ಬಣ್ಣದ್ದು ಬರಬಾದ ಭಿತ್ತಿಯ, 
ಬಾ ಗ ಕರ 





ಪಾರ್‌ ಕಾಕರು ದವ po 
ಬಸು VT) 
‘ ಎ 








ಸ ಚ್‌ ಮಗ? ಟಚ್‌ ಜ್‌ RNR K 
ದುಃ ಓಬಂದ ನಲನ ಸಂಯುಕ್ತ ಸಂಸ್ಥಾನಗಳು : ಮಿಸಿಸಿ 
ಛು 


ಇಷ್ಟೊಲಿಗ್ಗಿಯೇಲ್ಸ್‌ 125 


E. ಸಾ ಸ್ರೊರಿಗ್ನಿಯೇಲ್‌ 















ಆಷ್ಟ ಬುಗಿ ಧ್ಯ ಉರ ಕಾ ಇ PN 
ಬ್ಬ ಹಗ ಸಬ ಪಿ ಆವಾ ರಾವರ: PAN 






SON ಟ್‌ 
ಬಂತುಚಾಲ; ಮ ಗರು ATT, 


ರಾ ದಾ 
Le ಓಲಯ 





ನೀಡಿರಲ ಮ 

re? ೪. ಸ ಕ ಜಟ ಕಾಗಿ 

ಜಹಭ್ಯೆಸವಲ್ಲಿ ಮಾತ್ರ ಮಿತ ಶಾಭಿ 
[ee] 


ಎರ ಹ್ಮ್‌ 
ಜಂ ; ಜೊತೆ: ಎ 
ಹರ 


ರಃ ರೂಮಿ ಬಯಸಿರುವ ಬಿದಿ 





pS 
ಪಿಯ. 


ವನ್ಸ್‌ ಆನಿಂಯಿಮಿತ 





ಗ 


ಗಿರಿ. 














ny pu pe 
ude, NI 








ಸಿ ಟ್‌ 


ದ ಯಗ ಎರು ರ ಆಥವಾ ಇರುವು 


ಕೆಲ ಜಾತಿ 





ರು 





py 


ಎ ಹಟ ಟ್‌ ಸುದ! 
UREN 









ಬೀಜಾ! ಜು 





ಗ 


ನರ್‌ 





LT 


ಫಿ ಆಟ್‌ 


ನಿ ಬಿಡಂಗಿಜಾಟಿ 





ಕ ಜೂರೀಚ್ಜಾಣಗರು ಸಲ್ಪ 








ಗಗ ಮು 
Un ಓಂ ಪ್ರ ಗಭ ಸ್ಪ 






ಹ ಜ್‌ | 

ಏರುವ ಪಾ ನ ೪ CW 
ಟ್ರ 

ಎರಾ ಯ ಹ ದ್ನ [a ಖಿ kA 

ವಿಷ ಕಮತ ಶೆಸಳಾಗಿ ಮೊಳೆ 
















Need. 2 
ANNE ಸ್ಯಾ 






ಗನಿ 


H Ws ed 





ಜಧವಾ ಮೂರು 





ರಗಳು ಮ್ನ 
ಜೌಗು ಪ್ರ 
ಹ ಹ ಲ ದಲ್ಲೇ ಡರ ಅಬ? 
ಸಮರಣ ಗೋಲಕ ಇವರ 1) 
ಮಾಯ _ ಟ್‌ 
ಸಾರ್ಣವಾಗಿ ಒ:ದು ಅಫದಾ ಸೂ ಜವ 





ಲ ಅದಾಳ ಇದ್ದು ವಾ a 
ಒಟಿಯಲ್ಲಿ ಒಂದು ಪ್ರ ಶಾಶಮಾನ ಸ್ಮಳವಿರುತ್ತದ. 
ದ ಈ 





ಮಿ 
ನ ಆ ಮುಶತ್ತಿ 
ee ಟ್ಟ ಯ ಹಾ 


೨ ರತರ ಹಂ ಬದು ರುರುಜಾಲಯಾಗಿ ಟಿ 





ಜೂಬೀಜುಣುದಾನಿಯಲ್ಲಿ 


ಚಿಕ್ಕಶನತುದಾರವಾಗಿ ರೂಪಿನವಾಃ ಗುತ್ತಿದೆ, 





a. ಸಾ ಪ್ರೊ ಲಿಗ್ನಿಯೆ ಯೇಸಿ 
ಪಚ್ಚೆಮೊಗರು ಯೂಕಾರ್ಪಿಕ್‌. ತುಶುಜಾಲ:ಲ್ಲಿ, ಸಂಕುಚಿತಗಳಿರದೆ, ಅನಿಯ 
'ಮಿತ ಬೆಳವ: ಕೆಗೆಯುತ, ಅಸಂಖ್ಯಾತ ವಂಶಾಭಿವೃದ್ಧಿ ಅಂಗಗಳನ್ನು ಬಿಟ್ಟಿದ್ದೆ, ಏಕ 


€) 


ತ 


126 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಭಿನ್ನಲಿಂಗಾಶ್ರಯಿ.  ಜೂಬೀಜಾಣುಬಾನಿಗಳು ವಿವಿಧ ಲಕ್ಷಣಗಳುಳ್ಳವು, 
ಸಾಧಾರಣವಾಗಿ ಅಗ್ರಭಾಗದಲ್ಲಿರುತ್ತವೆ. , ಜೂಬೀಜಾಣುಗಳು ಮಾನೊ ಅಥವಾ 
ಡೈಫ್ಲಾನೆಟಿಕ್‌, ದ್ವಿತೀಯ ಜೂಬೀಜಾಣುಗಳು ಕೆಲವು ಸಮಯ ಪುನರಪಿಯಾಗಿ 
ಉದ್ಭವಿತವಾಗಿರುತ್ತವೆ. ಪುಂಸಾಣುದಾನಿಗಳು ಒಂದರಿಂದ ಅನೇಕ, ದ್ವಿಲಿಂಗ ಅಥವಾ 
ವಿವಿಧ ತಂತುದಾರಗಳಲ್ಲಿರುತ್ತವೆ. ಕೆಲವು ಸಮಯ ಬಂಜೆ ಅಥವಾ ಇರುವುದಿಲ್ಲ 
ಅಂಡಾಣುದಾನಿಗಳು ನಯವಾದ ಅಥವಾ ಗುಳಿಯುಳ | ಭಿತ್ತಿಹೊಂದಿರುತ್ತವೆ. 
ಬೀಜಾಣುದಾನಿಯಲ್ಲಿನ ಪೂರ್ಣವಸ್ತುವಿನಿಂದ ಅಂಡಕಗಳು ಒಂದಧಿಂದ ಅನೇಕ ರೂಪಿತ 
ವಾಗಿರುತ್ತವೆ. ಅಂಡಾಣುಗಳು ಲಿಂಗೀಯ ಅಥವಾ-ಯುಗ್ಮಾಣು ರಹಿತವಾಗಿ ರೂಪಿತ 
ವಾಗಿರುತ್ತವೆ. ದಪ್ಪಭಿಶ್ತಿಯುತ, ಭಾಗಶಃ ಅಥವಾ ಸುಮಾರಾಗಿ ಪೂರ್ಣವಾಗಿ 
ಅಂಡಾಣುದಾನಿಯಲ್ಲಿ ತುಂಬಿರುತ್ತವೆ. ಮೊಳೆತನಂತರ ತಂತುದಾರವಾಗಿ ಅಥವಾ 
ಒಂದು ಜೂಬೀಜಾಣುದಾನಿಯನ್ನು ಧರಿಸಿದ ತಂತುದಾರದ ತೊಟ್ಟಾಗಿ ರೂಪಿತವಾಗು 
ತ್ತವೆ. 


ಸ್ಕಾಪ್ಪೊಲೆಗ್ನಿಯೇಸಿ ಜಾತಿಗಳ ಸಂಕೇತ 


೩, ಬೀಜಾಣುದಾನಿಗಳು ವಿರಳ ಅಥವಾ ಇರುವುದಿಲ್ಲ; 
ಅಂಡಾಣುದಾನಿಗಳು ದಷ್ಟಗುಳಿಯುಳ್ಳೆ ಭಿತ್ತಿ 
ಗಳುಳ್ಳವು ; ಪುರುಷಾಣುದಾನಿಗಳು ಇವುಗಳ ಕೆಳಗಡೆ 
ಬಿಟ್ಟಿದ್ದು ಅವುಗಳ ಬದಿಯಲ್ಲಿ ಹರಡುತ್ತವೆ. (1) ಎಪ್ಲೇನ್ಸ್‌ : 


೩೩. ಮೇಲಿದ್ದಂತೆ ಕಂಡುಬರುವುದಿಲ್ಲ. 


b. ಬೀಜಾಣುಗಳು ಸಾಮಾನ್ಯವಾಗಿ ಬೀಜಾಣು 
ದಾನಿಯಿಂದ ಒಂದೇ ಬಾಯಿಂದ ಹೊರ 
ಹೋಗುತ್ತವೆ. 


`0.. ಬೀಜಾಣುಗಳು ಸಾಮಾನ್ಯವಾಗಿ ಬೀಜಾ 
ಣುವಾನಿಯಿಂದ ತಪ್ಪಿಸಿಕೊಂಡ ಚಲಿತ 
ಬೀಜಾಣುಗಳಾಗುತ್ತವೆ. 


* 4, ಬೀಜಾಣುದಾನಿಗಳು ದೈಹಿಕ 
ತಂತುದಾರಗಳಿಗಿಂತಲೂ ದಪ್ಪ 
ವಿರುವುದಿಲ್ಲ; ಜೂಬೀಜಾಣುಗಳು 
ಒಂದು ಸಾಲಿನಲ್ಲಿರುತ್ತವೆ. (2) ಲೆಪ್ಪೊಲಿಗ್ನಿಯ 


CC. 


ಸ್ಮಾಪ್ರೊಲಿಗ್ನಿಯೇಲ್ಲ್‌ 127 


dd. ಬೀಜಾಣುದಾನಿಗಳು ಸಾಧಾರಣ 
ವಾಗಿ ದೈಹಿಕ ತಂತುದಾರಕ್ಕಿಂತ 
ಲೂ ದಪ್ಪವಿರುತ್ತ ವೆ, ಜೂಬೀಜಾ 
ಣುಗಳು ಒಂದು ಸಾಲಿನಲ್ಲಿರುವು 
ದಿಲ್ಲ. 
€. ಹೊಸ ಬೀಜಾಣುದಾನಿ 
ಗಳು ಹೆಚ್ಚು ಭಾಗಗಳಲ್ಲಿ 
ಅಂತ್ಕಾರಂಭಿ ಕವಲೊಡೆಡು 
ಬಿಟ್ಟಿರುತ್ತವೆ. (3) ಸ್ಕಾಪ್ರೊಲಿಗ್ನಿಯ 


f. ಪುಂದಾನಿಗಳಿರು 
ವುದಿಲ್ಲ ಅಥವಾ 
ಇದ್ದಾಗ ಅಂಡಾಣಃಿ 
ದಾನಿಗಳ ಅರ್ಧಕ್ಕೂ 
ಕಡಮೆಯಿರುತ್ತವೆ, ‘ 
ದ್ವಿಲಿಂಗಸಸ್ಯ. (4) ಪಿಥಿಯಾಪ್ಸಿಸ್‌ 


1. ಪುಂದಾನಿಗಳಿರು 
ವುದಿಲ್ಲ ಅಥವಾ 
ಇದ್ದಾಗ ಅಂಡಾಣು 
ದಾನಿಗಳ ಅರ್ಧಕ್ಕೂ 
ಕಡಮೆ ಇರುತ್ತವೆ, 
ಭಿನ್ನಲಿಂಗಸಸ್ಯ. (5) ಐಸೊಲಕ್ಲಿಯ 


ಬೀಜಾಣುಗಳು ಟೊಳ್ಳಾದ ಗೋಳಾ 
ಕಾರದಲ್ಲಿ ಗುಂಪು ಸೇರಿ ಅಥವಾ ಅಸಮ 
ವಾದ ಗುಂಪುಗಳಲ್ಲಿ ಬೀಜಾಣುದಾನಿಗಳ 
ಬಾಯಿಯ ಹತ್ತಿರ ಹೊರಬೀಳುತ್ತ ವೆ. 


4d. ಬೀಜಾಣುದಾನಿಗಳು ಸಾಧಾರಣ 
ವಾಗಿ ದೈಹಿಕ ತಂತುದಾರಗಳಿ 
ಗಿಂತಲೂ ದಪ್ಪವಾಗಿದ್ದು ; ಜೂ 
A 
ಬೀಜಾಣುಗಳು ಒಂದು ಸಾಲಿ 
ನಲ್ಲಿರುವುದಿಲ್ಲ. (6) ಆಕ್ಲಿಯ 


CC, 








ಗೆ ಬಿಜುಣುದಾಗಿಗಳು ದೈಷಿ 





ಎ ತರತರ ಸ“ 
[ON 2 





ಆ ಕಾ ವ 
(1೩ ಸೀದು 
ಬರ್ಯಾ 





ಬದು 2 ಮುಚ್ಚ 


ಸಭ್ಯ ಎ . (0) 





ಇ 


ಹ 


tid ಂದಕ್ಕಣಳು 





ದಾ ಸೃ 
OT 





ಮಿ 
ಡು 
(೪) ತ್ರಾಸ್ಫೋಶೀಕ 








ತ ಬಾ ಬಾ 
OS ಇದಟ 








: ಶವಾಗಖ ಬ 


ರ ಸಾಮಾನ, 


ಬಗೆಯದು. 
ಸಹವಾಗಿ 
ಗ್ಬು ಅಳ Em] 


ಯಿರುವುದಿಲ್ಲ. (10) ಡಿಕ್ರಿಯುಕಸ್‌ 





dd. ತೇತುಜಾಲವು ಕೃಶವಾಗಿ ದ್ದು 
ನಿಬಿಡ ಮತ್ತು ಅಪಾರದರ್ಶಕ. 


ce, 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 129 


ಬೀಜಾಣುದಾನಿ ಭಿತ್ತಿ 

ಶೀಘ್ರ ಅದೃಶಿ; ಬೀಜಾಣು 

ಗಳು ಕವಚಕೋಶಗಳಾದ 

ನಂತರ ಹೆಚ್ಚು ಕಡಮೆ 

ಹರಡಿದ್ದು ಬೇರ್ಪಟ್ಟಿರು 

ತ್ತವೆ: ಬೀಜಾಣುಗಳು 

ಒಂದೇ ಸಸ್ಯದಲ್ಲಿರುತ್ತವೆ. 

ಅವುಗಳ ಗಾತ್ರವು ವಿವಿಧ 

ವಾಗಿದ್ದು ಅನೇಕ ಚಿಕ್ಕ 

ಉಪ ಗೋಳಾಕಾರಿತಗಳು 
ಇರುತ್ತವೆ. (11) ಬ್ರೆವಿಲಿಗ್ನಿಯ 
ಬೀಜಾಣುದಾನಿ ಭಿತ್ತಿಗಳು 
ಉಳಿದುಕೊಂಡು ಸುಸ್ಪಷ್ಟ 
ವಾಗಿರುತ್ತವೆ. ಬೀಜಾಣು 


ಗಳು ದೊಡ್ಡವು, ಉಪಗೋ 
ಳಾಕಾರಿತ ; ಯಾವಾಗಲೂ 
ಚಲನಾರಹಿತ ಮತ್ತು 
ಏಕಸಾಲಿನಲ್ಲಿರು 
(12), ಜಿಯೊಲಿಗ್ಗಿಯ 


ಒಂದು 


ಹ 
ತ್ತವೆ. 


(1) ಎಪ್ಲೇನ್ಸ್‌ ಡಿ ಬಾರಿ 
ತಂತುಜಾಲವು ಆಕ್ಲಿಯದಲ್ಲಿ 
ದ್ವಂತಿರುತ್ತದೆ. ಬೀಜಾಣುದಾನಿ 
ಗಳು ಬಹಳ ಕಡಮೆಯಿರುತ್ತವೆ, 
ಆಗಾಗ್ಗೆ ಸಂಪೂರ್ಣವಾಗಿ ಬಹುಕಾಲ 
ದವರೆಗೆ. ವರ್ಧನದಲ್ಲಿರುವುದಿಲ್ಲ, 
ಉರುಳೆಯಾಕಾರಿತ, ಸ್ಕಾಪ್ರೊಲಿಗ್ನಿ 
ಯದಲ್ಲಿದ್ದಂತೆಯೇ ಮತ್ತು ಪ್ರಾ 
ಯಶಃ ಆಕ್ಲಿಯದಂತೆ. ಬೀಜಾಣು 
ಗಳು ಕೆಲವು ಸಮಯಗಳಲ್ಲಿ ಹೊರ 
ಬರುತ್ತವೆ.. ಕೆಲವು ಸಮಯ 


[9) 





' ಚಿತ್ರ 26. ಎಷ್ಲೇನ್ಸ್‌. ೧. ಬೀಯಾಣುದಾನಿ ; 
ಶಿ. ಅಂಡಾಣುದಾನಿ (ಕೊಕರ್‌ ಶೃಪೆ). 


130 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬೀಜಾಣುದಾನಿಗಳಲ್ರಿಯೇ ಇದ್ದು ಅಲ್ಲಿಯೇ ಚಿಗುರುತ್ತವೆ. "ಅವುಗಳ ಪ್ರವರ್ಧನೆಯು 
ಚೆನ್ನಾಗಿ ಕುಡುಬುದಿಲ್ಲ.  ಅಂಡಾಣುದಾನಿಗಳು ಸಮೃದ್ದಿ ಯಾಗಿದ್ದು, ಸರಣಿಗಳಲ್ಲಿ 
ಅಥವಾ ಏಕವಾಗಿ ತುದಿಯಲ್ಲಿದ್ದು, ಪೀಪಾಯಿ ಆಕಾರಿತ, ಗೋಳಾಕಾರಿತ ಅಥವಾ 
ಹಿಯರ್‌ಹಣ್ಣಿನಾಕಾರಿತ, ಅವುಗಳ ಭಿತ್ತಿಗಳು ಬಹು ದಪ್ಪ (ಬೇರೆಲ್ಲ ನೀರು ಬೂಷ್ಟು 
ಗಳಲ್ಲೂ ಹೀಗೆಯೆಃ ಇರುತ್ತದೆ) ಮತ್ತು ಅಧಿಕ ಗುಳಿಗಳಿರುತ್ತವೆ. ಪುಂದಾನಿಯ ಕವಲು 
ಗಳು ಅಂಡಾಣುದಾನಿಗಳಡಿಯಲ್ಲಿಯೇ ಬಿಟ್ಟಿರುತ್ತವೆ ಅಥವಾ ಅಂಡಾಣುದಾನಿಗಳು 
ಸರಣಿಯಲ್ಲಿದ್ದಾಗ ಓಂದು ಅಂಡಾಣುದಾನಿಯ ತುದಿಯು ಆದರ ಮೇಲಿರುವುದಕ್ಕೆ 
ಜಂಟಿಸಿಕೊಂಡಿದ್ದು, ಸರಳ ಅಥವಾ ಕವಲೊಡೆದು ಪುಂದಾನಿಗಳ ಪಕ್ಕಗಳು ಅಂಡಾಣು 
ದಾನಿಗಳ ಪಕ್ಕಕ್ಕೆ ಅಂಟಿಕೊಂಡಿರುತ್ತವೆ. ಅಂಡಕಗಳು ಮಧ್ಯ ಬೆಳವಣಿಗೆಯಾಗಿದ್ದು, 
ಕೆಲವು ಸಮಯಗಳಲ್ಲಿ ಒತ್ತಡದಿಂದಾಗಿ ಮೊಟ್ಟೆಯಾಕಾರಿತವಾಗಿರುತ್ತ ವೆ. 


ಎಪ್ಲೇನ್ಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


ದೌ 


a. ಆಅಂಡಾಣುದಾನಿಗಳು ಬಲಯುತ ನೀರ್ಗುಳ್ಳೆ 


ಯುಳ್ಳೆವು. 
b. ಅಂಡಕಗಳು ಒಂದರಿಂದ ಇಪ್ಪತ್ತೈದು ; 28- 
36u ವ್ಯಾಸವುಳ್ಳವು. ]. ಎ. ಟ್ವೆಲೀಸೀನಸ್‌ 
bb. ಆಅಂಡಕಗಳು ಎರಡರಿಂದ ನಲವತ್ತು ; 22- 
34 ವ್ಯಾಸವುಳ್ಳವು, 2. ಎ. ಟ್ರೌನಿ 


ಶಿಣಿ. ಅಂಡಾಣುದಾನಿಗಳು ಸಾಧಾರಣವಾಗಿ ನೀರ್ಗಾಳ್ಳೆ 
ರಹಿತ; ಅಂಡಕಗಳು 20-26 ವ್ಯಾಸದಲ್ಲಿರುತ್ತವೆ. 3. ಎ, ಟರ್ಫೊಸಸ್‌ 


1. ಎಪ್ಲೇನ್ಸ್‌ ಟ್ರಿಲೀಸೀನಸ್‌ (ಹಂಫ್ರಿ) ಕೊಕರ್‌ 

ಸಹನಾಮ : ಆಕ್ಲಿಯ ಟ್ರೆಲೀಸೀನೆ (ಹಂಫ್ರಿ). ಕಾಫ್‌ಮನ್‌ ನ 

ತಂತುದಾರಗಳು ಸಾಕಷ್ಟು ಬಲಿಷ್ಕವಾಗಿದ್ದು, ಬಹುಪಾಲು 28.48, ದಪ್ಪ, 
ವಿರಳವಾಗಿ ಕವಲೊಡೆದಿರುತ್ತವೆ. ನಿಧಾನ ಬಿಳವಣಿಗೆಯದು, ಆದರೆ ಒಂದು 
ಆಳವಾದ ಉಂಗುರ ಬೆಳವಣಿಗೆಯಾಗಿದ್ದು ಸುಮಾರು 2 ಸೆಮಿ ವ್ಯಾಸವಾಗಿ ಸೆಣಬಿನ 
ಬೀಜದ ಮೇಲೆ ಭಟ್ಟೆಯಿಳಿಸಿದ ನೀರಿನಲ್ಲಿ ಮೂರು ವಾರಗಳಲ್ಲಿ ಬೆಳೆಯುತ್ತದೆ. 
ಬೀಜಾಣುದಾನಿಗಳು ವಿರಳ, ಸಾಧಾರಣ ವರ್ಧನಗಳಲ್ಲಿರುವುದಿಲ್ಲ, ಕೆಲವು ಸಮಯ 
ಹಿರಿಯ ವರ್ಧನಗಳಲ್ಲಿ ಜೆಮ್ಮಗಳಿಂದ ಬಿಟ್ಟ ಕವಲುಗಳ ಮೇಲೆ ರೂಪಿಶವಾಗಿರುತ್ತವೆ. 
ಬಹು ವಿವಿಧಾಕಾರ ಗಾತ್ರವಿದ್ದು 12.30೬ 100-500, ಬೀಜಾಣುಗಳು ಒಂದು 


ಸ್ಮಾಫ್ರೊಲಿಗ್ನಿಯೇಲ್ಸ್‌. 131 


ಏಕಸಾಲಿನಲ್ಲಿ ಅಥವಾ, ಅನೇಕ ಸಾಲಿನಲ್ಲಿ ಇರುತ್ತವೆ, ಗೋಳಾಕಾರಿತದಿಂದ ಉರುಳೆ 
ಯಾಕಾರಿತ, 12-14// ದಪ್ಪ ಮತ್ತು 16.8 ಉದ್ದದವರೆಗಿದ್ದು ಅನೇಕವುಗಳಲ್ಲಿ 
ಒಳಗಡೆಯೇ ಮೊಳೆಯುತ್ತವೆ, ಆಕ್ಲಿಯಾದಲ್ಲಿನ ಹಾಗೆಯೇ ಹೊರಬರುತ್ತವೆ ಆಥವಾ 
ಅಪರೂಪಕ್ಕೆ ಡಿಕ್ಟಿಯೂಕಸ್‌ನುತೆ. ಜೆಮ್ಮಗಳು ಸಮ್ಮ ಸಿದ್ದವಾಗಿದ್ದು, ದುಂಡಾಕಾರಿತ 
ದಿಂದ ಅಂಡಾಕಾರಿತವಾಗಿ ಉದ್ದವಾದ ಸರಣಿಗಳಿರುತ್ತವೆ : ಹಿರಿಯ ವರ್ಧನಗಳಲ್ಲಿ 
ಅಧಿಕ ಕವಲೊಡೆದಿರುತ್ತವೆ. ಈ ಕವಲುಗಳು ಸಾಧಾರಣವಾಗಿ ವಿಭಾಗಿತಗೊಂಡು 
ಒಂದು ಅಥವಾ ಹೆಚ್ಚು ಜೆಮ್ಮಗಳಾಗಿದ್ದು ಅಥವಾ ಅಪರೂಪಕ್ಕೆ ಮಧ್ಯಂತರದಲ್ಲಿ 
ಅಥವಾ ತುದಿಯಲ್ಲಿ ಬೀಜಾಣುದಾನಿಗಳು ರೂಪಿತವಾಗಿರುತ್ತವೆ. ಅಂಡಾಣುದಾನಿಗಳು 
ಸೆಣಬಿನ ಬೀಜದ ಮೇಲಿದ್ದಾಗ ಸಮೃದ್ಧವಾಗಿದ್ದು , ಬಹುವಾಗಿ ವಿವಿಧ ಆಕಾರಗಳಲ್ಲಿ 
ಗೋಳಾಕಾರದಿಂದ ಉರುಳೆಯಾಕಾರಿತ, ಭಿತ್ತಿ ಪಾರದರ್ಶಕ. ಗುಳಿಗಳಿದ್ದು » ಪಕ್ಕ. 
ಸಾಧಾರಣವಾಗಿ ಅಸಂಖ್ಯಾತ ನೀರ್ಗುಳ್ಗೆ ಗಳುಳ್ಳ 2-24, ಅಥವಾ ಹೆಚ್ಚು ಉದ್ದ : 
ಅಪರೂಪಕ್ಕೆ ನಯವಾಗಿದ್ದು, ಗೋಳಾಕಾರಿತ ಮತ್ತು ಅಂಡಾಕಾರಿತದವು 30-88, 
ವ್ಯಾಸ, ಇತರ ಅಂಡಾಣುದಾನಿಗಳು 50-72 : 132-577, ಸಾಧಾರಣವಾಗಿ 
ಮೂಲತಂತುದಾರದ ತುದಿಯಲ್ಲಿ ಬಿಟ್ಟಿದ್ದು ಅಥವಾ ಜೆಮ್ಮಗಳ ಒಂದು ಸರಣಿಯ 
ಅಂತ್ಯದಲ್ಲಿರುತ್ತವೆ. ಅಪರೂಪಕ್ಕೆ ಬದಿಯ ಚಿಕ್ಕ ಕವಲುಗಳಲ್ಲಿರುತ್ತವೆ. ಮಧ್ಯಂತರ 
ದವು ಸಮೃದ್ಧಿಯಾಗಿದ್ದು, ಅಪರೂಪಕ್ಕೆ ಎರಡು ಅಥವಾ ಮೂರರ ಸರಣಿಯಲ್ಲಿ 
ಬಿಟ್ಟಿರುತ್ತವೆ. ಅಂಡಕಗಳು ಒಂದರಿಂದ ಇಪ್ಪತ್ತೈದು, ಸಾಧಾರಣವಾಗಿ ಅಂಡಾಣು 
ಏನಲ್ಲಿ ಆರರಿಂದ ಹತ್ತುಇದ್ದು, 28.8-36 ವ್ಯಾಸವು, ಬಹುಪಾಲು 31-36, 
ಗೋಳಾಕಾರಿತ ಅಥವಾ ಸಾಧಾರಣವಾಗಿ ಮೊಟ್ಟೆಯಾಕಾರಿತ ಅಥವಾ ಒತ್ತಡದಿಂದಾಗಿ 
ಪಡಿಯಚ್ಚೆನಾಕಾರಿತವಾಗಿದ್ದು, ಅಂಡಾಣುದಾನಿಯನ್ನು ತುಂಬಿರುತ್ತವೆ; ಉಪಮಧ್ಯೆ 
ಇದ್ದು ಎಣ್ಣೆ ಹನಿಗಳಿರುವ ಒಂದು ಕವಚವು ಜೀವರಸ ಭಾಗವುಳಿದು ಇತರ ಎಲ್ಲವನ್ನು 
ಆವರಿಸಿರುತ್ತದೆ. ಪುಂದಾನಿಗಳು ದ್ವಿಲಿಂಗತ್ವದವು, ಅಂಡಾಣುದಾನಿಯ ತೊಟ್ಟಿನ 
ಬುಡದಿಂದ ಉದ್ಭವಿತಗೊಂಡಿದ್ದು, ಸಾಮಾನ್ಯವಾಗಿ, ಪುಂದಾನಿಯ ಕೋಶವು. 
ಎ. ಟರ್ಫೆಸಸ್‌ನಲ್ಲಿದ್ದಂತೆ ವಿಭಾಗಿತಗೊಂಡಿರುವುದಿಲ್ಲ. - 

ಮಣ್ಣಿನಿಂದ: ಡೆನ್ಮಾರ್ಕ್‌ (108). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (40), (44), 
(217). 
2, ಎಪ್ಲೇನ್ಸ್‌ ಬ್ರೌನಿ ಡಿ ಬಾರಿ 

ಸಹನಾಮ ;: ಎ. ಆಂಡ್ರೋಗೈನಸ್‌ (ಆರ್ಚರ್‌) ಹಂಫ್ರಿ 


ಮೆದೆ ದಪ್ಪ, 1.5 ಸೆಮಿವರೆಗೆ ಅಗಲ, ಉದ್ದ ನೀಳವಾದ ತಂತುದಾರಗಳಿದ್ದು, 
20-604 ವ್ಯಾಸವುಳ್ಳ, ಅಸಮವಾಗಿ. ಕವಲೊಡೆದು, ಆಗಾಗ್ಗೆ ಸೂಕ್ಷ್ಮವಾಗಿರುವ 


132 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಸಂಖ್ಯಾತ ಬಹುತೆಳುವಾದ ಪಕ್ಕದ ಕವಲುಗಳನ್ನು ಬಿಟ್ಟಿರುತ್ತದೆ, ಇವು ಮೊನಚಾದ 
ತುದಿಗಳನ್ನು ಹೊಂದಿರುತ್ತವೆ. ಬೀಜಾಣುದಾನಿಗಳು ತುದಿಗಳಲ್ಲಿದ್ದು, ಬಹು ವಿರಳ, 
ಉರುಳೆಯಾಕಾರಿತ ಬೀಜಾಣುಗಳು ಅವುಗಳೊಳಗೆ ಸ್ವತಂತ್ರವಾಗಿರುತ್ತವೆ ; ಆದರೆ 
ಅಸಮವಾದ ಕ್ರಮಿಕವಾಗಿ ಬಹುಸಾಲುಗಳಲ್ಲಿದ್ದು, ಬುಡದಲ್ಲಿ ಒಡೆದು ಪಾರ್ಶ್ವ ಎಳೆ 
ಗಳಿಂದ ಮೊಳೆತಿರುತ್ತವೆ ; ಅಂಡಾಣುದಾನಿಗಳು ಆಸಂಖ್ಯಾತ, ತುದಿಯಲ್ಲಿ ಅಥವಾ 
ಮಧ್ಯಂತರಗಳಲ್ಲಿದ್ದು ಎರಡರಿಂದ ಐದು ಸಾಲುಗಳಲ್ಲಿ ಅಥವಾ ಶಂತುದಾರದ ವಿಭಾಗ 
ಗಳಿಂದ ಬೇರ್ಪಟ್ಟಿರುತ್ತವೆ. ಆಕಾರವು ವಿವಿಧವಾಗಿದ್ದು, ಗವೆಯಾಕಾರಿತ. ಕೆದರಿನಾ 
ಕಾರಿತ ಅಥವಾ "ಕೆಗ್‌' ಆಕಾರಿತ ; ತುದಿಯಲ್ಲಿದ್ದಾಗ ಮೂಗಿನಂತೆ ನೀಳವಾದ 
ತುದಿಯುಳ್ಳದ್ದಾಗಿದ್ದು, ಭಿತ್ತಿಯು ಬಲವಾಗಿದ್ದು, ಅಸಂಖ್ಯಾತ ನಿಜಗುಳಿಗಳಿರುತ್ತವೆ. 
ಅಂಡಾಣುದಾನಿಗಳು ಬಹು ವಿವಿಧಾಕಾರದಲ್ಲಿದ್ದು, 470 ಉದ್ದ x 604 ಅಗಲ 
ಆಥವಾ 1304 ಉದ್ದ « 50 ಅಗಲ ಅಥವಾ 804 ಉದ್ದ » 304 ಅಗಲವಿರು 
ತ್ತವೆ. ಪುಂದಾನಿಗಳು ದ್ವಿಲಿಂಗತ್ವದವು, ಚಿಕ್ಕವು, ತೆಳು, ಸ್ವಲ್ಪ ಅಥವಾ ಕವಲೊಡೆ 
ಯದೆ ದ್ವಿತೀಯತಂತುದಾರಗಳಲ್ಲಿರುತ್ತವೆ. ಇವು ಪ್ರಾಥಮಿಕ ತಂತುದಾರದ ಕವಲಿನ 
ಹತ್ತಿರದಿಂದ ಉದ್ಭವಿತವಾಗಿ ಆಥವಾ ಹಾಗೆಯೇ ತಂತುದಾರದ ಮೇಲಿಂದ ಅಂಡಾಣು 
ದಾನಿಗಳನ್ನು ಹೊತ್ತಿರುವ ಮತ್ತು ಆಗಾಗ್ಗೆ ಅವುಗಳನ್ನು ಸುಮಾರಾಗಿ ಅವರಿಸಿರು 
ತ್ತವೆ. ಚಿಕ್ಕ, ಅಸಮ, ಉರುಳೆಯಾಕಾರಿತದಿಂದ ಗದೆಯಾಕಾರಿತ, ಅಂಡಾಣುದಾನಿಗಳ 
ಬದಿಯಲ್ಲಿರುತ್ತವೆ. ಅಂಡಾಣುದಾನಿಗಳು ಸರಣಿಗಳಲ್ಲಿ ಕಂಡುಬಂದಾಗ, ಪುಂದಾನಿಗಳು 
ಅಂಡಾಣುದಾನಿಯ ತುದಿಯಿಂದ ಉದ್ಭವಿತಗೊಂಡಿರುತ್ತವೆ ಮತ್ತು ಮುಂದಿನವುಗಳಿಗೆ 
ಜಂಟಿಸಿರುತ್ತವೆ. ಅಂಡಾಣುದಾನಿಗಳು ಅಸಂಖ್ಯಾತ, ಎರಡರಿಂದ ನಲವತ್ತು, ಸಾಧಾ 
ರಣವಾಗಿ ದಟ್ಟವಾಗಿ ನಿಬಿಡವಾಗಿದ್ದು, ಗೋಳಾಕಾರಿತ, ಸಮರೀತಿ ಬೆಳೆದಿದ್ದು, ಚಿಕ್ಕ 
ನಳಿಕೆಗಳಿಂದ ಮೊಳೆಯುತ್ತವೆ. ಅವುಗಳಲ್ಲಿನ ಒಳವಸ್ತು ಏಕಸಾಲು ಬೀಜಾಣುಗಳಾಗಿ 
ಬೇರ್ಪಡುತ್ತದೆ ಮತ್ತು ಎಳೆಗಳು ಬದಿಯಲ್ಲಿ ಒಡೆಯುವಿಕೆಯಿಂದ ಮೊಳೆಯುತ್ತವೆ ; 
22-34 ಜ್ಯಾಸವಿರುತ್ತವೆ. 
ಮಣ್ಣಿನಿಂದ : ಜರ್ಮನಿ (153). 


3, ಎಪ್ಲೇನ್ಸ್‌ ಟರ್ಫೊಸಸ್‌ (ಮಿಂಡೆನ್‌) ಕೊಕರ್‌ 

ಬೆಳವಣಿಗೆ ಮಧ್ಯಮ, ಬಲಿಷ್ಮವಾಗಿದ್ದು, ಎಳೆಗಳು ಸುಮಾರು 15-25 
ದಪ್ಪ; ಬೀಜಾಣುದಾನಿಗಳು ಬಹು ವಿರಳ, ಸಾಧಾರಣವಾಗಿ ಪೂರ್ಣವಿರುವುದಿಲ್ಲ, 
ಉರುಳಿಯಾಕಾರಿತ, ದುಂಡಾದತುದಿಯಿದ್ದು, ಕೆಲವದರಲ್ಲಿ ಬಹು ಫಲಪ್ರದವಾಗಿರು 
ವುದು ಕಂಡುಬಂದಿದೆ. ಬೀಜಾಣುಗಳು ಸುಮಾರು 11, ವ್ಯಾಸವಿರುತ್ತವೆ. ಜೆಮ್ಮಗಳು 
ಸುಮಾರಾಗಿ ಸಮೃದ್ಧವಾಗಿದ್ದು (ಸ್ಕಾಪ್ರೊಲಿಗ್ನಿಯ ಲಿಟೊರಾಲಿಸ್‌ನಲ್ಲಿದ್ದ ಹಾಗೆಯೇ 
ಸಮೃದ್ಧಿಯಾಗಿರುವುದಿಲ್ಲ) ಬಹುಪಾಲು ದುಂಡಾಕಾರಿತ ಮತ್ತು ಸರಣಿಗಳಲ್ಲಿದ್ದು 


ಸ್ಕಾಪ್ರೊಲಿಗ್ನಿಯೇಲ್ಸ್‌._ 133 


ಆಕ್ಲಿಯ ಡಿಬಾರಿಯಾನದಲ್ಲಿದ್ದಂತೆ,, ಕದಿರಿನಾಕಾರಿತ ಅಥವಾ ಅಂಡಾಕಾರಿತ, ಅಂಡಾಣು 
ದಾನಿಗಳು ಗೋಲಾಕಾರಿತ (ಕಂಠವಿರುವುದಿಲ್ಲ) ಆಥವಾ ಅಪರೂಪಕ್ಕೆ ನೀಳ 
ಆಯತಾಕಾರಿತ ಆಥವಾ ಹಿಯರ್‌ ಹಣ್ಣಿನಾಕಾರಿತ ನಯವಾದ ಅಥವಾ ಕೆಲವು 
ಸಮಯಗಳಲ್ಲಿ ನೀರ್ಗುಳ್ಳಿಗಳಂತೆ ಉಬ್ಬುಬ್ಬಾದ, 27-904 ವ್ಯಾಸ, ಸುಮಾರು 
ಯಾವಾಗಲೂ ಅಂತ್ಯಾರಂಭಿಗಳಲ್ಲಿ ಚಿಕ್ಕ ತೊಟ್ಟುಗಳ ಮೇಲೆ(ಮಧ್ಯಂತರದವು ಅಥವಾ 
ಉರುಳೆಯಾಕಾರಿತಗಳು ಕಂಡುಬಂದಿಲ್ಲ); ಭಿತ್ತಿಯು ಪಾರದರ್ಶಕ, ಅಂಡಾಣುದಾನಿಗಳ 
ಗಾತ್ರಕ್ಕೆ ತಕ್ಕಂತೆ ಭಿತ್ತಿಯ ದಪ್ಪವ ವಿಭಿನ್ನವಿರುತ್ತದೆ. ಚೆಕ್ಕದರಲ್ಲಿ ಅತ್ಯಂತ ಚಿಕ್ಕದು 
1.24 ದಪ್ಪವಿದ್ದು, ದೊಡ್ಡವುಗಳಲ್ಲಿ ಸ್ಕಾಪ್ರೊಲಿಗ್ನಿಯ ಮತ್ತು ಆಕ್ಲಿಯಗಳ ಪ್ರಭೇದ 
ಗಳಿಗಿಂತಲೂ ದಪ್ಪವಾಗಿದ್ದು ವಿವಿಧವಾಗಿರುತ್ತದೆ ಮತ್ತು ಪ್ಲಿವರೆಗೂ ಇರುತ್ತದೆ. 
ಗುಳಿಗಳು ಅಸಂಖ್ಯಾತ ಮತ್ತು ಬಹುಸ್ಪಷ್ಟ (ಚಿಕ್ಕ ಅಂಡಾಣುದಾನಿಗಳಲ್ಲಿ ಕೆಲವು 
ಮತ್ತು ಕಡಮೆ ಸ್ಪಷ್ಟ). ಅಂಡಕಗಳು ಒಂದರಿಂದ ಮೂವತ್ತು, ಬಹುಪಾಲು 
ಆರರಿಂದ ಇಪ್ಪತ್ತು ಒಂದು ಆಂಡಾಣುದಾನಿಯಲ್ಲಿರುತ್ತವೆ. 20-264 ದಪ್ಪ, 
ಆಗಾಗ್ಗೆ ಮೊಟ್ಟೆಯಾಕಾರಿತ ಅಥವಾ ಪಡಿಯಚ್ಚಿನಾಕಾರವು ಒತ್ತ ಡದಿಂದಾಗಿದ್ದು 
ಮತ್ತು ಸಾಧಾರಣವಾಗಿ ಚೆನ್ನಾಗಿ ತುಂಬಿಕೊಂಡಿದ್ದು ಅಥವಾ ಅಂಡಾಣುದಾನಿಯನ್ನು 
ಇನ್ನೂ ನಿಬಿಡವಾಗಿಸಿರುತ್ತವೆ, ಮಧ್ಯೆ ಬೆಳವಣಿಗೆಗೊಂಡಿದ್ದು, ದಪ್ಪಭಿತ್ತಿಯುತ 
ವಾಗಿರುತ್ತವೆ. ಪುಂದಾನಿಗಳು ಎಲ್ಲಾ ಅಂಡಾಣುದಾನಿಗಳ ಮೇಲಿದ್ದು, ಬಹು ವಿಚಿತ್ರ 
ಚಿಕ್ಕ ತೊಟ್ಟುಗಳಿಂದ ಅಂಡಾಣುದಾನಿಗಳ ಬುಡದ ಬದಿಯಲ್ಲಿ ಮೇಲಿದ್ದಿರುತ್ತವೆ. 
ಪುಂದಾನಿಖಂ ಕೋಶಿಕೆಗಳು ಅಂಡಾಣುದಾನಿಯ ತೊಟ್ಟಿನಿಂದ ಕೆಲವನ್ನು ಅಪರೂಪಕ್ಕೆ 
ಹೊರತುಪಡಿಸಿ ವಿಭಾಗಿತಗೊಂಡಿರದೆ ಬಿಟ್ಟಿರುತ್ತವೆ. ಅಂಡಾಣುದಾನಿಯ ಬದಿನಳಿಕೆಗೆ 
ಭಿತ್ತಿಭಾಗವಿರುವುದಿಲ್ಲ. ಪುಂದಾನಿಯ ಎಳೆಯು ಪೂರ್ಣವಾಗಿ ವಿಭಾಗಿತಗೊಂಡು 
ಒಂದು ಪ್ರಂದಾನಿಯ ಅಥವಾ ಅದರ ಭಾಗವು ದಪ್ಪ; ಕೆಲವು ಸಮಯಗಳಲ್ಲಿ ಪುಂದಾ 
ನಿಯ ಭಾಗವು ವಿಭಾಗಿತ ಹೊಂದಿರುವುದನ್ನು ಕಾಣಬಹುದು. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(40) (43). 
(2) ಲೆಪ್ಪೋಲಿಗ್ನಿಯ ಡಿ ಬಾರಿ 

ತಂತುದಾರವು ಉದ್ದವಾಗಿ ತೆಳುವಾಗಿದ್ದು, ವಿರಳವಾಗಿ ಕವಲೊಡೆದಿರುತ್ತದೆ. 
ಬೀಜಾಣುದಾನಿಗಳು ಉದ್ದ, ಅಗ್ರಭಾಗವುಳ್ಳ, ಉರುಳೆಯಾಕಾರಿತ, ತಂತುದಾರದಷ್ಟೆ 
ಗಾತ್ರವಿದ್ದು, ಕೆಲವು ಸಮಯಗಳಲ್ಲಿ ಬೆಳವಣಿಗೆಯಲ್ಲಿ ದಿ ಿಗುಣಿತಗೊಂಡು ಶೂನ್ಯ 
ವಾಗುತ್ತವೆ, ಅಪರೂಪಕ್ಕೆ ಕವಲೊಡೆದಿರುತ್ತವೆ. ಬೀಜಾಣುಗಳು ಒಂದು ಏಕಸಾಲಿ 
ನಲ್ಲಿ ರೂಪಿತವಾಗಿರುತ್ತವೆ, ಹೊರಬೀಳುವಾಗ ನೀಳವಾಗಿದ್ದು ನಂತರ ನಾಳಾಕಾರಿತ 
ವಾಗಿ ಬದಲಾಗಿ ಮತ್ತು ಅಗ್ರಭಾಗದಲ್ಲಿ ಎರೆಡು ತಂತಾಚಾಟಿಗಳಿಂದ ಚಲಿತವಾಗ 


134 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತ್ತದೆ, ಕವಚಕೋಶಗಳಾಗುತ್ತ ಮತ್ತು 
ಪುನಃ ಸ್ಯಾಪ್ಟೊಲಿಗ್ನಿಯದಲ್ಲಿದ್ದ ಂತೆಯೆ 
ಚಲಿತವಾಗುತ್ತವೆ. ಜೆಮ್ಮಗಳಿರುವುದಿಲ್ಲ. 
ಅಂಡಾಣುದಾನಿಗಳು ಬದಿಯ ಚಿಕ್ಕ ಕವಲು 
ಗಳ ಮೇಲೆ ಬಿಟ್ಟಿದ್ದು ಚಿಕ್ಕವು: ನಯ, 
ಉಪಗೋಳಾಕಾರಿತ, ಗುಳಿರಹಿತವಾಗಿರು 
ತ್ತವೆ. ಪುಂದಾನಿಗಳು ಪಿಯರ್‌ ಹಣ್ಣಿನಾ 
ಕಾರಿತ, ಭಿನ್ನಲಿಂಗ (ಬೇರೆ ಬೇರೆ ತಂತು 
ದಾರಗಳಲ್ಲಿ) . ಸಸ್ಯಗಳಲ್ಲಿರುತ್ತವೆ ಅಥವಾ 
ದ್ವಿಲಿಂಗಯುತ, ಅಂಡಕಗಳು ಒಂಟೆ, 
ಅಂಡಾಣುದಾನಿಯ ತುಂಬ ತುಂಬಿದ್ದು K 





ಚಿತ್ರ 27, ಲೆಪ್ಲೊ ಶಲಿಗ್ನಿಯ, ೩. ಬೀಜಾಣು 
ದಾನಿ; 6, ಜೂಬೀಜಾಣು; .. ಅಂಡಾಣುದಾನಿ ಜೀವರಸದ ಮೇಲ್ಮೈ ತುಂಬ ಎಣ್ಣೆ ಹನಿ 


(ಕೊಕರ್‌ ಕೃಪೆ). ಗಳಿರುತ್ತವೆ. 


ಲೆಪ್ಪೊಲಿಗ್ನಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಪುಂದಾನಿಗಳು ದ್ವಿಲಿಂಗೀಲುಂ. 1. ಲೆ. ಎಕ್ಸೆಂಟ್ರಿಕ 
೩೩. ಪುರುಷಾಣುದಾನಿಗಳು ಇರುವುದಿಲ್ಲ. 2. ಲೆ. ಸಬ್ಬರೇನಿಯ 


1. ಲೆಪ್ಪೊಲಿಗ್ನಿಯ ಎಕ್ಸೆಂಟ್ರಿಕ ಕೊಕರ್‌ 

ತಂತುದಾರವು ಬಹು ಚಿಕ್ಕದು 4.8-7.2 4 ದಪ್ಪ, ವಿರಳವಾಗಿ ಕವಲೊಡೆದು, 
2 ಸೆಮಿ ಉಂಗುರಾಕಾರಿತವಾಗಿ ಸೆಣಬಿನ ಬೀಜದ ಮೇಲೆ ನೀರಿನಲ್ಲಿ ಹತ್ತು ದಿನಗಳಲ್ಲಿ 
ಬೆಳೆಯುವುದು. ಬೀಜಾಣುದಾನಿಗಳು ಉದ್ದಕ್ಕೆ ಕಶಾಂಗಗಳಂಶಿದ್ದು, ತಂತುದಾರ 
ಗಾತ್ರದಷ್ಟೆ ಇದ್ದು, ಮೊದಲಿಸವುಗಳು ಸಾಧಾರಣವಾಗಿ ಕವಲೊಡೆಯವೆ, ನಂತರದವು 
ಕವಲೊಡೆದಿರಬಹುದು. ಬೀಜಾಣುಗಳು ಯಾವ ಕವಲಿನ ತುದಿಯಿಂದಲಾದರೂ 
ಹೊರಬೀಳಬಹುದು. ಬೀಜಾಣುಗಳು ಒಂದು ಒಂಟಿಸಾಲಿನಲ್ಲಿದ್ದು, ಗೋಳ, ಅಂಡಾ 
ಕಾರಿತ ಅಥವಾ ನೀಳಾಕಾರಿತವಾಗಿ ಒಂದೇ ಬೀಜಾಣುದಾನಿಯಲ್ಲಿರುತ್ತವೆ. ಸಾಧಾ 
ರಣವಾಗಿ ಸುಮಾರು 6 ದಪ್ಪ ಮತ್ತು 16.ಶಠ್ಯಿವರೆಗೆ ಉದ್ದವಾಗಿದ್ದು ಚಲಿತವಾಗಿ 
ಹೊರಬರುತ್ತವೆ. ನಂತರ ಕವಚಕೋಶಗಳಾಗಿ ಸುಮಾರು 7.2-9.64 ವ್ಯಾಸ 
ವಿದ್ದು, ಬಹುಪಾಲು ಸುಮಾರು 7.24 ಮತ್ತು ಪುನಃ ಚಲಿತವಾಗಿರುತ್ತವೆ. 
ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, ಗೋಳಾಕಾರಿತ, ಅಂಡಾಕಾರಿತ, ಅಸಂಖ್ಯಾತ 
ವಾದ ಚಿಕ್ಕ ಅಸಮ ಹೊರಭಾಗಗಳಿರುತ್ತವೆ. ಈ ಹೊರಭಾಗಗಳು ಸೇರಿ 19.2-36, 


ಸ್ಕಾಪ್ರೊಲಿಗ್ನಿಯೇಲ್ಸ್‌. 135 


ವ್ಯಾಸವಿದ್ದು, ಬಹುಪಾಲು 24-28್ಕವರೆಗಿದ್ದು, ಬದಿಯ ಕವಲುಗಳ ಮೇಲೆ ಬಿಟ್ಟಿರು 
ತ್ತವೆ. ಭಿತ್ತಿ ಪಾರದರ್ಶಕ, ಬಹುತೆಳುವಾಗಿರುತ್ತದೆ. ಅಂಡಕಗಳು ಒಂದು ಅಂಡಾಣು 
ದಾನಿಗೊಂದರಂತೆ ಇದ್ದು ಸ್ವಲ್ಪ .ವಕ್ಪಾಕಾರಿತ, ಗೋಳಾಕಾರಿತದಿಂದ ಅಂಡಾಕಾರಿತ, 
14.4-27.64 ದಪ್ಪ, ಬಹುಪಾಲು 22-264 ಮಧ್ಯಂತರ ಬೆಳವಣಿಗೆಯಿಲ್ಲದೆ 
ಒಂದಾ ಕಡೆ ದೊಡ್ಡ ಎಣ್ಣೆ ಹನಿಯಿದ್ದು, ಭಿಶ್ತಿಯು ವಿಪರೀತ ದಪ್ಪ, 5ವರೆಗೆ 
ಅಥವಾ ಅದಕ್ಕೂ ಹೆಚ್ಚು, ಹೊರ ಮೇಲ್ಮೆ ಯ ಆಳ ಕಪ್ಪಾಗಿದ್ದು ಒಳಭಾಗವು 
ನಿರ್ಮಲವಿರುತ್ತದೆ. ಪುಂದಾನಿಗಳು ದ್ವಿಲಿಂಗೀಯುತವಾಗಿ ಅಂಡಾಣುದಾನಿಗಳ ತೊಟ್ಟಿನ 
ಬುಡದಿಂದ ಉದ್ಭವಿಸಿರುತ್ತವೆ. ಸಾಧಾರಣವಾಗಿ ಅಂಡಾಣುದಾನಿಗಳು ಸಮೀಪ 
ದಲ್ಲಿರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸ:ಸ್ಕಾನಗಳು : ಉತ್ತರ ಕೆರೊಲಿನ 
(40) (44). 
2೭. ಲೆಪ್ಪೊಲಿಗ್ನಿಯ ಸಬ್ಬರೇನಿಯ ಕೊಕರ್‌ ಮತ್ತು ಹಾರ್ವೆ 

ತಂತುಜಾಲವು ಸೆಣಬಿನ ಬೀಜದ ವೇಲೆ 15ಸೆಮಿ ಎತ್ತರದವರೆಗೆ ಐದು ದಿನ 
ಗಳಲ್ಲಿ ಬೆಳೆಯುತ್ತದೆ. ತಂತುದಾರವು ವಿರಳವಾಗಿ ಕವಲೊಡೆದಿದ್ದು, ಈ ಸಸ್ಮವು 
ಒಂದು ಸೂಕ್ಷ್ಮವಾದ ಚಾಪೆಯಂತಾಗುವಷ್ಟಾಗುತ್ತದೆ. ಎಳೆಗಳು ಅವುಗಳ ಉದ್ದಕ್ಕೂ 
ಪ್ರಾಯೋಗಿಕವಾಗಿ ವಿಭಿನ್ನವಾದುದಾಗಿವೆ. 9.4-11.8 ದಪ್ಪ. ಬೀಜಾಣು 
ದಾನಿಗಳ ಕಶಾಂಗಗಳು ತಂತುದಾರದಷ್ಟೇ ಗಾತ್ರವಿದ್ದು ಆಗಾಗ್ಗೆ ಉದ್ದ ಆದರೆ 
ಅಫನೊಮೈಸಿಸ್‌ನಲ್ಲಿದ್ದಷ್ಟು ಉದ್ದವಿರುವುದಿಲ್ಲ; ಸುಮಾರು 11.8 ಅಗಲ 
ಮತ್ತು 785, ವರೆಗೆ ಉದ್ದ ಅಥವಾ ಇನ್ನೂಉದ್ದವಿದ್ದು, ಕೆಲವು ಸಮಯ 
ಕವಲೊಡೆದಿರುತ್ತವೆ. ಈ ರೀತಿಯಲ್ಲಿ ಪೂರ್ತಿಯಾಗಿ ಬೀಜಾಣುಗಳೆಲ್ಲವೂ ಮೂಲ 
ತಂತು ಆಥವಾ ಕವಲಿನ ತುದಿಯಲ್ಲಿನ ಒಂದೇ ಬಾಯಿ ಮುಖಾಂತರವಾಗಿ ಹೊರಬರು 
ತ್ತೈವೆ. ಬೀಜಾಣುಗಳು ಒಂದು ಸಾಲಿನಲ್ಲಿ ವಿಶಿಷ್ಟವಾಗಿದ್ದು ಗೋಳಾಕಾರಿತ ಅಥವಾ 
ಅಂಡಾಕಾರಿತದಿಂದ ನೀಳಾಕಾರಿತವಿದ್ದು ಒಂದು ಆಕಾರದ ಸಂಖ್ಯೆಯಷ್ಟೇ ಇನ್ನೊಂದು 
ಇರುತ್ತದೆ. 11.8 ಅಗಲ ಮತ್ತು 16.4ವರೆಗೆ ಉದ್ದ. ಡೈಪ್ಲಾನೆಟಿಕ್‌ ಆಗಿದ್ದು, 
ಹೊರಬಿದ್ದಾಗ ಈಜುತ್ತ ಹೋಗುತ್ತವೆ. ಅನಂತರ ಕವಚಕೋಶಗಳಾದಾಗ 14.1 
ದಪ್ಪದವರೆಗೆ ಅಳತೆಯುಳ್ಳದ್ದಾಗಿರುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, 
ಗೋಳಾಕಾರಿತ ಅಥವಾ ಉಪಗೋಳಾಕಾರಿತದಿಂದ ವಕ್ರಾಕಾರಿತ. ಸಾಧಾರಣವಾಗಿ 
ಕೆಳಗೆ ಅಥವಾ ಎತ್ತರದಲ್ಲಿ ಮೊಂಡು ಅಥವಾ ಮೊನಚು ಮತ್ತು ವಕ್ರವಾದೆ ಬೆಳವಣಿಗೆ 
ಗಳಿದ್ದು, ಅವು ಸುಮಾರು 9.5 ವರೆಗೆ ಉದ್ದವಾಗಿರುತ್ತವೆ. ಅಂಡಾಣ:ದಾನಿಗಳಿಗೆ 
_ ಉಬ್ಬುಬೆಳವಣಿಗೆ ಇಲ್ಲದೆ 40-517 ; ಭಿತ್ತಿ ಸುಮಾರು 1.3 ದಪ್ಪ. ಅಂಡಕ 
ಗಳು ಅಂಡಾಣುದಾನಿಯಲ್ಲಿ ಒಂದೊಂದಿದ್ದು, ಪೂರ್ಣವಾಗಿ ತುಂಬಿರುತ್ತೆವೆ, ಪಕ್ಕದಲ್ಲಿನ, 








136 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಂಡಕದ ಜೊತೆಗೆ ಎಣ್ಣೆಗೋಲಕಗಳ ಒಂದು ಮುಚ್ಚಳವು ಒಂದು ಬದಿಗಿರುತ್ತದೆ. 
ಭಿತ್ತಿಯು ಬಹುದಪ್ಪ, ಸುಮಾರು 3.7-5,[,, ಅಪರೂಪಕ್ಕೆ 6.5%. ಪುಂದಾನಿಗಳು 
ಇರುವುದಿಲ್ಲ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಸಿಸಿಪಿ (82), 
ನ್ಯೂಯಾರ್ಕ್‌ (46), ಉತ್ತರ ಕೆರೊಲಿನ (44) (79) (82). 


(3) ಸ್ಕಾಪ್ರೊಲಿಗ್ನಿಯ ನೀಸ್‌ ವ್ಯಾನ್‌ ಐಸೆನ್‌ಬಕ್‌ 


ಮೃತೋಪಜೀವಿಯಾಗಿ ಪ್ರಾಣಿ ಅಥವಾ ಸಸ್ಯಗಳ ಅವಶೇಷಗಳ ಮೇಲಿದ್ದು 
ಅಥವಾ ಕೆಲವು ಪ್ರಭೇಧಗಳು ಪರಾವಲುಬಿಗಳಾಗಿ ಜಲಚರ ಪ್ರಾಣಿಗಳಾದ ಮೀನು. 
ಕಪ್ಪೆಮೊಟ್ಟೆಗಳು ಇತ್ಯಾದಿಗಳ ಮೇಲಿರುತ್ತವೆ. ಹೊರಗಿನ ತಂತುದಾರಗಳು 
ಕವಲೊಡೆದು ಹೆಚ್ಚು ಕಡಮೆ ಸರಳವಿರುತ್ತವೆ : ನೇರವಾಗಿ ಅಥವಾ ಡೊಂಕಾಗಿದ್ದು, 
ಸಾಧಾರಣವಾಗಿ ಹೊರಗಡೆ ಕಿರಿದಾಗುತ್ತ ಹೆಚ್ಚುಕಡಮೆ ಚೂಪಾಗುತ್ತವೆ. ಕ್ಲಿಷ್ಟವಾಗಿ 
ಕವಲೊಡೆದು ಹೆಣೆದುಕೊಂಡಿರುವುದರಿಂದ ಹೊರಹೊಮ್ಮಿ ಬಂದು ಭಾಗಶಃ ಶಿಫಾವೃಂತ 
ದಂತಹ ತಂತುಜಾಲವು ಆಧಾರಸ್ಮಳದೊಳಗಡೆಯಿದ್ದು , ಎಲ್ಲಾ ದೈಹಿಕ ಭಾಗಗಳು 
ತೂರಿಬಂದ ಬೆಳಕಿನಲ್ಲಿ ಬಣ್ಣರಹಿತ, ಪ್ರತಿಫಲಿಸಿದ ಬೆಳಕಿನಲ್ಲಿ ಬಿಳಿ; ಎಳೆಗಳು ಅಡ್ಡಭಿತ್ತಿ 
ರಹಿತ ಆಥವಾ ವಂಶಾಭಿವ ಓದ್ಧಿಯ ಹಂತಗಳ ಹೊರತು ಉಳಿದಂತೆ ಸಂಕುಚಿಸಲ್ಪಟ್ಟಿ ರು 
ವದಿಲ್ಲ. ಬೀಜಾಣುದಾನಿಗಳು ಮೊದಲು ಮೂಲ ಎಲೆಗಳ ತುದಿಗಳಲ್ಲಿದ್ದು, 
ವಿಶಿಷ್ಟವಾಗಿ ಉದ್ದ, ಗದೆಯಾಕಾರಿಶ 
ಮತ್ತು ತುದಿಕಡೆಗೆ ದಪ್ಪವಾಗಿದ್ದು ಅಥವಾ 
ಕೆಲವು. ಸಮಯಗಳಲ್ಲಿ ನೀಳ ಕದಿರಿನಾ 
ಕಾರಿತ, ಆಗಾಗ ವಕ್ರಾಕಾರಿತ ಮತ್ತು ಬಹು 
ರೂಪತೆಯನ್ನು ಹಿರಿಯವರ್ಧನಗಳಲ್ಲಿ ಕಾಣ 
ಬಹುದು. ಪಕ್ವವಾದಾಗ ವಿಶಿಷ್ಟವಾಗಿ 
ಅಗ್ರಭಾಗದಲ್ಲಿ ತೆರೆದುಕೊಂಡು, ಬೀಜಾಣು 
ಗಳು ಒಂದೊಂದಾಗಿ ಶೀಘ್ರಗತಿಯಲ್ಲಿ 
ಒಳಗಿನ ಒತ್ತಡದಿಂದಾಗಿ ಹೊರಬರುತ್ತವೆ. 
ವಿಶಿಷ್ಟವಾಗಿ ಬಹು ಫಲಪ್ರದವಾಗುವಿಕೆ | 
ಯನ್ನು ಹಿಂವರ್ಧನಗಳಲ್ಲಿ "ಗೂಡಿನಂತಹ' 
ರೀತಿಯಲ್ಲಿ ಕಾಣಬಹುದು. ಆದರೆ ಆಗಾಗ್ಗೆ ಚಿತ್ರ 28. ಸ್ಯಾಪ್ರೊಲಿಗ್ನಿಯ. ೩-6 
ಆಕ್ಲಿಯದಂತೆಯೆ ಕಂಡುಬರುತ್ತದೆ. ಬೀಜಾಣುದಾನಿಗಳು; ಥಿ. ಜೂಬೀಜಾಣು: 
ಬೀಜಾಣುಗಳು ಕೊಳವೆಯಾಕಾರಿತ, ತುದಿ (0, ಅಂಡಾಣುದಾನಿ (ಕೊಕರ್‌ ಕೃಪೆ), 





ಸ್ಮಾಪ್ರೊಲಿಗ್ನಿಯೇಲ್ಸ್‌._ 137 


ಯಲ್ಲಿ ಎರಡು ತಂತುಚಾಟಿಗಳಿರುತ್ತವೆ, ಹೊರಬಿದ್ದ ತಕ್ಷಣ ಈಜುತ್ತ ದೂರ ಸಾಗು 
ತ್ತವೆ, ನಂತರ ಸುಪ್ತಾವಸ್ಥೆಗೆ ಬಂದು ಕವಚಕೋಶಗಳಾಗಿ ಗೋಳಾಕಾರಿತವಾಗು 
ತ್ತವೆ... ಅನಂತರ ಕೆಲವು ಗಂಟೆಗಳಲ್ಲಿ ಪ್ರನಃ ಕವಚದ ಒಂದು ರಂಧ್ರದಿಂದ ಹೊರ 


ಬಂದು ಚುರುಕಾಗಿ ಈಚುತ್ತ ಮೂತ್ತಪಿಂಡಾಕಾರಿತವಾಗಿ ಎರಡು ತುಂತುಚಾಟಿ 
ಯಿದ್ದು, ಕಡೆಯದಾಗಿ ಸುಪ್ತಾವಸ್ಥೆ ಹೊಂದಿ ಪೋಷಕ ಆಧಾರಸ್ಮಳ ದೊರೆತಾಗ 
ಅದನ್ನು ಸೇರುತ್ತವೆ. ಆಧಾರಸ್ಮಳದೊಳಕ್ಕೆ ಎಳಸಾದ ಒಂದು ನಳಿಕೆಯನ್ನು ತೂರಿಸಿ 
ಅದು ಬೆಳೆಯುತ್ತ ಕವಲುಗಳಾಗಿ ವ್ಯಾಪಕ ತಂತುಜಾಲವಾಗುತ್ತದೆ. ಸುಪ್ತದೇಹಿಗಳೆನ್ನು 
ಜಿಮ್ಮಗಳು ಅಥವಾ ಕ್ಲಾಮಿಡೋ ಬೀಜಾಣುಗಳೆನ್ನುತ್ತಾರೆ. ಇವು ವಿವಿಧ ಆಕಾರ 
ಮತ್ತು ಗಾತ್ರಗಳಲ್ಲಿ ಹೆಚ್ಚುಕಡಮೆ ಸಂಖ್ಯೆಗಳಲ್ಲಿ ರೂಪಿತವಾಗಿರುತ್ತವೆ. ಆಗಾಗ್ಗೆ 
ಸರಣಿಗಳಲ್ಲಿ ಮಣಿಗಳಂತಿದ್ದು, ಅನಂತರ ಕೆಲವು ದಿವಸಗಳಾದ ಮೇಲೆ ಅದರಲ್ಲಿನ ವಸ್ತು 
ಗಳು ಬೀಜಾಣುಗಳಾಗಿ ರೂಪಿಶಗೊಂಡು ಸಾಧಾರಣ ಬಗೆಯಾಗಿದ್ದು ಅವು ಒಂದು 
ರಂಧ್ರದಿಂದ ಹೊರಬೀಳುತ್ತವೆ. ಅಂಬಾಣುದಾನಿಗಳು ಮೂಲ ಎಲೆಗಳ ತುದಿ ಅಥವಾ 
ಉದ್ದ ವಾದದ್ದರಲ್ಲಿ ಅಥವಾ ಚಿಕ್ಕ ಬದಿಯ ಕವಲುಗಳಲ್ಲಿರುತ್ತವೆ ಆಥವಾ ಇನ್ನೂ 
ಕೆಲವು ಪ್ರಭೇದಗಳಲ್ಲಿ ಅಂತಿರ್ಜೆಳವಣಿಗೆಯಫ್ಲಿ ಒಂಟಿ ಅಥವಾ ಸರಣಿಗಳಲ್ಲಿರುತ್ತವೆ. 
ಗೋಳಾಕಾರ ಆಥವಾ 3ಂಡಾಕಾರ ಅಥವಾ ಪಿಯರ್‌ ಹಣ್ಣಿನಾಕಾರಿತ ಅಂತರ್ಬೆಳವಣಿಗೆ 
ಯಾದಾಗ ಕೆಲವು ಸಮಯ ಕದಿರಿನಾಕಾರಿತ, ಭಿತ್ತಿನಯ ಅಥವಾ ನಿ:ರ್ಗುಳ್ಳೆಯುಳ್ಳದ್ದು. 
ಆಗಾಗ ಗುಳಿಯುಳ್ಳದ್ದು, ಅಂಡಕಗಳು ಒಂದು ಅಥವಾ ಅನೇಕ, ಒಂದು ಅಂಡಾಣು 
ದಾನಿಯಲ್ಲಿದ್ದು, ವಲ್ಲ ವಸ್ತುವನ್ನು ಬಳಸಿಕೊಂಡು ರೂಪಿತಗೊಂಡಿರುತ್ತವೆ. ಆದರೆ 
ಯಾವಾಗಲೂ ಪೂರ್ಣವಾಗಿ ಅದನ್ನು ತುಂಬಿರುವುದಿಲ್ಲ; ನಯವಾಗಿರುತ್ತದೆ ; ಜೀವ 
ರಸವನ್ನು ಪೂರ್ಣವಾಗಿ ಕೊಬ್ಬು ಆಹಾರ ಪದಾರ್ಥ ಭರಿತವಾದ ಒಂದು ಅಥವಾ 
ಎರಡು ಪದರಗಳು (ಮಧ್ಯೆ ಆಥವಾ ಉಪಮಧ್ಯಯಿರುವ) ಆವರಿಸಿರುತ್ತವೆ ; 
ಮೊಳೆಯುವಿಕೆಗೆ ಮುನ್ನ ಸುಪ್ತಾವಧಿಯಿರುತ್ತದೆ. ಪುಂದಾನಿಗಳು ಇರಬಹುದು 
ಅಥವಾ ಇಲ್ಲದಿರಬಹುದು ; ಇದ್ದಾಗ ವಿವಿಧ ರೀತಿ 'ಇದೃವಿತ ಮತ್ತು ಕಾಣುವ ಬಗೆ 
ಸಾಧಾರಣವಾಗಿ ನೀಳವಾದ ಕವಲುಗಳಲ್ಲಿ ಅಂತ್ಯಗೊಂಡಿರುತ್ತವೆ. ಈ ಕವಲುಗಳು 
ಚಿಕ್ಕವು ಅಥವಾ ಉದ್ದವಾಗಿದ್ದು. ಸರಳ ಅಥವಾ ಕವಲೊಡೆದಿದ್ದು ಮತ್ತು ಅಂಡಾಣು 
ದಾನಿ ಬಿಟ್ಟ ಎಳೆಯಿಂದಲೇ ಅಥವಾ ಇತರ ಎಳೆಗಳಿಂದ (ವಿವಿಧ ತಂತುದಾರಗಳಲ್ಲಿರುವ) 
ಉದ್ಭವಿಸಿರುತ್ತವೆ ; ಪುಂದಾನಿಗಳು ಒಂದು ಅಥವಾ ಅನೇಕ ನೀಳ ನಳಿಕೆಗಳನ್ನು ಬಿಟ್ಟು . 
ಅಂಡಾಣುದಾನಿಗಳ ತೆಳುಭಾಗಗಳ ಮೂಲಕ ತೂರಿ ಅಂಡಕಗಳನ್ನು ತಲುಪುತ್ತದೆ. 


ಸ್ಕಾಪ್ರೊಲಿಗ್ನಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಅಂಡಾಣುದಾನಿಯನ್ನು ಮೊಂಡು ನೀರ್ಗುಳ್ಳೆ ಆವರಿ 
ಸುತ್ತದೆ, ಅಂಡಕಗಳು ಒಂದು ಅಂಡಾಣುದಂನಿಯಲ್ಲಿ 
ಒಂದರಿಂದ ಮೂರು ಇರುತ್ತವೆ. ]. ಸ್ಕಾ. ಆಸ್ಟಿರೊಪೋರ 


138 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೩೩, ಅಂಡಾಣದಾನಿಗಳಲ್ಲಿ ನೀರ್ಗುಳ್ಳೆಗಳಿರುವುದಿಲ್ಲ. 


b. ಪುಂದಾನಿಗಳು ಎಲ್ಲ ಅಥವಾ ಸುಮಾರು ಎಲ್ಲ 
ಅಂಡಾಣುದಾನಿಗಳ ಮೇಲೆ ಇರುತ್ತವೆ. 


€. ಪುಂದಾನಿಗಳು ಎಲ್ಲ ಅಥವಾ ಸುಮಾರು 
ಎಲ್ಲ ದ್ವಿಲಿಂಗಿಗಳು. 
6. ಪುಂದಾನಿಯೆ ಕವಲುಗಳಿದ್ದು ಅವು 
ಅಂಡಾಣುದಾನಿಗಳ ತಳದಿಂದ 
ಹುಟ್ಟಿರುವುದಿಲ್ಲ. 
€. ಮೊದಲ ಅಂಡಾಣುದಾನಿಗಳು 
ಬಹುಪಾಲು ಮೂಲ ತಂತು 
ದಾರದ ತುದಿಯಲ್ಲಿರುತ್ತವೆ. 2. ಸ್ಕಾ. ಲಿಟೊರಾಲಿಸ್‌ 
೮೮, ಅಂಡಾಣುದಾನಿಗಳು ಬದಿಯ 
ಚಿಕ್ಕ ಕವಲುಗಳ ಮೇಲಿರುತ್ತವೆ. 


8 ಅಂಡಾಣುದಾನಿಗಳು ನೀಳಾ 
ಕಾರಿತ ಅಥವಾ ಸೀಸೆಯಾ 
ಕಾರಿತ. 3. ಸ್ಕಾ. ಬರ್ನಾರ್ಡೆನ್ಸಿಸ್‌ 
6 ಅಂಡಾಣುದಾನಿಗಳು ಗೋಳಾ 
ಕಾರಿತ. 
8. ಅಂಡಕಗಳು ಬಹು 
ದೊಡ್ಡವು 30.52 


ವ್ಯಾಸ. 4, ಸ್ಕಾ. ಮೆಗಾಸ್ಪರ್ಮ 


£8. ಅಂಡಕಗಳು 27, 
ವ್ಕಾಸಕ್ಕಿಂತಲೂ 
ಹೆಚ್ಚಾಗಿ ಇರುವುದಿಲ್ಲ. 
h. ಅಂಡಕಗಳು ಸಾಧಾ 
ರಣವಾಗಿ ಇದು 
ಅಥವಾ ಹೆಚ್ಚಾಗಿ 
ಒಂದು ಅಂಡಾಣು 
ದಾನಿಯಲ್ಲಿರುತ್ತ ವೆ, K 
16-224 ವ್ಯಾಸ. 5. ಸ್ಕಾ. ಮೊನೈಕ 


ಸ್ಮಾಪ್ರೊಲಿಗ್ನಿಯೇಲ್ಲ್‌ 139 


hh. ಅಂಡಕಗಳು ಸಾಧಾ 
ರಣವಾಗಿ ಐದ 
ಕ್ಕಿಂತಲೂ ಕಡಮೆ 
ಯಾಗಿ ಅಂಡಾಣು 
ದಾನಿಯಲ್ಲಿರುತ್ತವೆ, 
25-27, ವ್ಯಾಸ. 6, ಸ್ಕಾ, ಗ್ಲಾಮೋರೇಟ 
dd. ಪುಂದಾನಿಯ ಕವಲುಗಳು ಸಾಧಾ 
ರಣವಾಗಿ ಅಂಡಾಣುದಾನಿಯ ಹತ್ತಿರ 
ತಳದಿಂದ ಉದ್ಯವಿಸಿರುತ್ತವೆ. 7, ಸ್ಕಾ. ಟೆರಸ್ಕಿಸ್‌ 
೦0. ಎಲ್ಲ ಪುಂದಾನಿಗಳು ಬಹುಪಾಲು ಬೇರೆ 
ಬೇರೆ ತಂತುದಾರಗಳಲ್ಲಿರುತ್ತವೆ. 
4, ಬೀಜಾಣುಗಳು ಒಂದೇ ಗಾತ್ರದವು. 
8. ಅಂಡಾಣುದಾನಿಯ ಭಿತ್ತಿ ಗೆ ಗುಳಿ 
ಗಳಿರುವುದಿಲ್ಲ ಅಂಡಕಗಳು 
20-264. ' 8. ಸ್ಮಾ, ಡಿಕ್ಲೆ ಕ್‌ 
೦೮. ಅಂಡಾಣುದಾನಿಯ ಭಿತ್ತಿಯಲ್ಲಿ 
ಕೆಲವು ಗುಳಿಗಳಿರುತ್ತವೆ. 
1. ಅಂಡಕಗಳು ಬಹುವಾಗಿ ` 
25-27 ವ್ಯಾಸವಿರುತ್ತವೆ. 9. ಸ್ಕಾ, ಡೆಲಿಕ 
ಗಿ. ಅಂದಕಗಳು 12-224 
ವ್ಯಾಸ. 
8. ಅಂಡಾಣುದಾನಿಯ ಭಿತ್ತಿ 
ಬಣ್ಣರಹಿತ. 10. ಸ್ಕಾ, ಸ್ಕೂಡೊಕ್ಟ ಸ್ಟೋಸ 
8£. ಅಂಡಾಣ:ದಾನಿ ಯ 
ಭಿತ್ತಿ ಹಳದಿ ಮಿಶ್ರಿತ. 11. ಸ್ಕಾ. ಕ್ರಸ್ಟೋಸೆ ತಳಿ ] 
dd. ಬೀಜಾಣುಗಳು ಎರಡು ಗಾತ್ರದವು. 
ದೊಡ್ಡದು ಮತ್ತು ಚಿಕ್ಕದು, 12, ಸ್ಮಾ, ಅನಿಸೊಸ್ಟೋರ 


ತ 


10. ಪುಂದಾನಿಗಳು ಅಂಡಾಣುದಾನಿಯ ಒಂದು 
` ಮೇಲಿನ ಭಾಗವಾಗಿರುತ್ತವೆ. '` 


140 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€, ಸಾಧಾರಣವಾಗಿ ಪುಂದಾನಿಗಳು ಅಂಡಾಣು 
ದಾನಿಗಳಲ್ಲಿ ಶೇ. 15ರಷ್ಟು ಭಾಗಕ್ಕಿಂತಲೂ 
ಹೆಚ್ಚಿರುವುದಿಲ್ಲ, ಆಗಾಗ್ಗೆ ಬಹು ಕಡಮೆ 
ಅಥವಾ ಇರುವುದಿಲ್ಲ; ಅಂಡಕಗಳು ಬಹು 
ಪಾಲು ಸುಮಾರು 26೬ ದಪ್ಪ. 13. ಸ್ಕಾ. ಫೆರಾಕ್ಸ್‌ 


೦೦. ಪುಂದಾನಿಗಳು ಅಂಡಾಣುದಾನಿಗಳಲ್ಲಿ ಶೇ. 
15ರಷ್ಟು ಭಾಗಕ್ಕಿಂತಲೂ ಹೆಚ್ಚಾಗಿರುತ್ತವೆ. 


d, ಪುಂದಾನಿಗಳು ಅಂಡಾಣುದಾನಿಯ 
ಶೇ. 50 ರಷ್ಟು ಭಾಗವಿರುತ್ತವೆ. 14. ಸ್ಕಾ. ಮಿಕ್‌ಸ್ಟ 
dd. ಪುಂದಾನಿಗಳು ಅಂಡಾಣುದಾನಿಯ 
ಸುಮಾರು ಶೇ. 75 ರಷ್ಟು ಭಾಗ 
ಏರುತ್ತವೆ. 15. ಸ್ಕಾ. ಫ್ಲಕ್ಕೋಸ 


1, ಸ್ಕಾಪ್ರೊಲಿಗ್ನಿಯ ಆಸ್ಟಿರೊಫೊರ ಡಿ ಬಾರಿ 

ವ್ಯಾಪಕವಾದ ತಂತುಜಾಲವು ತೆಳ್ಳಗೆ ಸೂಕ್ಷ್ಮವಾಗಿರುತ್ತದೆ,  ತಂತುದಾರಗಳು 
ತೆಳು, ಅಸಮ, ಅಧಿಕ ಅಥವಾ ಅಲ್ಪ ಕವಲೊಡೆದು, ಸುಮಾರು 5-11, ದಪ್ಪ, 
ಶೀಘ್ರಗತಿಯಲ್ಲಿ ಬೀಜಾಣುದಾನಿ ಕಡೆಗೆ ದಪ್ಪವಾಗುತ್ತವೆ. ಬೀಜಾಣುದಾನಿಗಳು ಕೀಟ 
ಗಳ ಮೇಲೆ ವರ್ಧನಮಾಡಿದಾಗ ವಿಶಿಷ್ಟವಾಗಿ ಬಹುಕಡಮೆ ಮತ್ತು ಆಗಾಗ್ಗೆ 
ಇರುವುದೇ ಇಲ್ಲ. ಇವುಗಳು 40 ವರೆಗೆ ದಪ್ಪ. ಉಪಉರುಳೆಯಾಕಾರದಿಂದ 
ಗದೆಯಾಕಾರಿತ ಮತ್ತು ಆಂತರಿಕವಾಗಿಯೂ ಬಹು ಫಲಪ್ರದವಾಗಿರುತ್ತವೆ ಅಥವಾ 
ಅಪರೂಪಕ್ಕೆ ಬದಿಯಲ್ಲಿ ಆಕ್ಲಿಯಾದಲ್ಲಿದ್ದಂತೆಯೇ ತಳಗಡೆಯಿರುತ್ತವೆ. ಬೀಜಾಣು 
ಗಳು 14-15 ವ್ಯಾಸ. ಹೊರಬಂದು ಈಜುತ್ತ ನಿಧಾನವಾಗಿ ಗೊತ್ತುಗುರಿಯಿಲ್ಲದೆ 
ಎರಡು ಮತ್ತು ಮೂರು ನಿಮಿಷ ಅಕ್ಕಪಕ್ಕದಲ್ಲಿರುತ್ತವೆ. ಅನಂತರ ಕವಚಕೋಶ 
ಗಳಾಗುತ್ತ ಮತ್ತು ಆನಂತರ ಕೆಲವೊಂದು ಗಂಟೆಗಳಲ್ಲಿ ಹೊರಬೀಳುತ್ತ ಸಾಧಾರಣ 
ರೂಪ ಮತ್ತು ಚಟುವಟಿಕೆ ಸ್ಥಿತಿಯಲ್ಲಿರುತ್ತವೆ. ಜೆಮ್ಮಗಳು ಸಮೃದ್ಧವಾಗಿಲ್ಲದೆ. 
ಸಾಮಾನ್ಯವಾಗಿ ಕೀಟವರ್ಧಕಗಳ ಮೇಲಿರುವುದಿಲ್ಲ. ವಿಚಿತ್ರ ಬೀಜಾಣುದಾನಿಗಳ 
ಆಕಾರ ಅಥವಾ ಪಿಯರ್‌ ಹಣ್ಣಿನಾಕಾರ, ಗಡ್ಡೆ ಯುತ, ಗಂಟಾದ ಇತ್ಯಾದಿ ಅಂಡಾಣು 
ದಾನಿಗಳು ಅಸಂಖ್ಯಾತ ಸಾಧಾರಣವಾಗಿ ದಪ್ಪ ಮೊಂಡು ನೀರ್ಗುಳ್ಳಿಗಳಿದ್ದು ಅವುಗಳು 
ಸಾಧಾರಣವಾಗಿ 2-4, ಅಪರೂಪಕ್ಕೆ 8, ವರೆಗೆ, ಉದ್ದವಿರುತ್ತವೆ. ಅಂಡಾಣು 
ದಾನಿಗಳು ನೀರ್ಗುಳ್ಳೆಗಳು ಸೇರಿ ಸುಮಾರು 30-37 ದಪ್ಪ, ಸಾಧಾರಣವಾಗಿ 
37-45 ಇದ್ದು ಅತಿ ತೆಳುವಾದ ಚಿಕ್ಕ ತಂತುದಾರಗಳ ಬದಿಯ ಕವಲುಗಳ ಮೇಲೆ 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 141 


ಬಿಟ್ಟಿದ್ದು (ತೊಟ್ಟುಗಳು ಬಹುವಾಗಿ ಉದ್ದವಾಗಿರುತ್ತವೆ) ಅಥವಾ ಅಪರೂಪಕ್ಕೆ 
ಮಧ್ಯಂತರ ಬೆಳವಣಿಗೆ ಅಥವಾ ತುದಿಯಲ್ಲಿರುತ್ತವೆ. ಭಿತ್ತಿಗಳು ತೆಳು ಮತ್ತು ಗುಳಿ 
ರಹಿತ, ಅಂಡಕಗಳು ಒಂದು ಅಥವಾ ಆಗಾಗ್ಗೆ, ಅಪರೂಪ ಕ್ಕೆ ಮೂರು (ಬಹು 
ಅಪರೂಪಕ್ಕೆ ನಾಲ್ಕು ಅಥವಾ ಐದು-ಡಿಬಾರಿ) 18-354 ವ್ಯಾಸ, ದಟ್ಟ ಬಣ್ಣ, 
ಆಗಾಗ್ಗೆ ದೊಡ್ಡದು ಮತ್ತು ಒಂದು ಚಿಕ್ಕದು ಒಂದುಗೂಡಿರುತ್ತವೆ. ಅಂಗವು ಉಪ 
ಮಧ್ಯಸ್ಥಾನ ; ಅಂದರೆ, ಜೀವರಸದೆ ಸುತ್ತಲೂ ಚಿಕ್ಕ ಎಣ್ಣೆ ಹನಿಗಳು ಸುತ್ತು ವರೆದಿರು 
ತ್ತವೆ. ಅವುಗಳಿಗೆ ಒಂದು ಕಡೆಯಲ್ಲಿ ಎರಡು ಪದರಗಳಿದ್ದು ಇನ್ನೊಂದು ಕಡೆ ಒಂದು 
ಪದರವಿರುತ್ತದೆ. ಪುಂದಾನಿಯ ಕವಲುಗಳು ಸಮೃದ್ಧವಾಗಿರುವುದರಿಂದ ವಿವಿಧ 
ವಾಗಿರುತ್ತವೆ : ಆಗಾಗ್ಗೆ ಕಡಮೆ ಉಷ್ಣತೆಯಿದ್ದಾಗ ಇರುವುದಿಲ್ಲ. ಅಂಡಾಣುದಾನಿಗೆ 
ಸನಿಹದಲ್ಲಿ ಉದ್ಭವಿತಗೊಂಡಿದ್ದು ಸಾಧಾರಣವಾಗಿ ಅದರ ತೊಟ್ಟಿನಿಂದ ಬಿಟ್ಟಿದ್ದು, 
ಅಪರೂಪಕ್ಕೆ ಆಕ್ಕಪಕ್ಕದ ತಂತುದಾರಗಳಿಂದ ಬಿಟ್ಟಿರುತ್ತವೆ. ಆಗಾಗ್ಗೆ ಕವಲೊಡೆ 
ದಿದ್ದು ಮತ್ತು ಅಸಂಖ್ಯಾತವಾಗಿ ಪೊದರು ಗುಂಪಾಗಿ ಉದ್ಭವಿತಗೊಂಡಿರುತ್ತವೆ ; 
ಆದರೆ ಒಂದರಿಂದ ಎರಡು ಮಾತ್ರವೆ ಪಕ್ವವಾಗಿ ಪೂರ್ಣ ಬೆಳವಣಿಗೆಯಾಗಿರುತ್ತ ವೆ. 
ಪುಂದಾನಿಗಳು ಚಿಕ್ಕ ನಳಿಕೆಯಾಕಾರಿತ ಅಥವಾ. ಹಿಯರ್‌ ಹಣಿ ್ಲಿವಾಕಾರಿತ, ಪುಂದಾನಿಯ 
ನಳಿಕೆಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ವೇಲ್ಸ್‌ (45). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : (44). 


2, ಸ್ಮಾಪ್ರೊಲಿಗ್ಗಿಯ ಲಿಟೊರಾಲಿಸ" ಕೊಕರ್‌ 


ಬೆಳವಣಿಗೆಯು ಸುಮಾರು ಸ್ಕಾ. ಫೆರಾಕ್ಸ್‌ ನಲ್ಲಿದಂತಿದ್ದು,' ಬಹು ಶೀಘ್ರಗತಿ 
ಯಲ್ಲಿ ವ್ಯಾಪಕವಾಗಿ ಹರಡಿ, ಸ್ಕಾ. ಡೆಲಿಕ ಕ್ಕಿಂತಲೂ ಹೆಚ್ಚು ವಕ್ಫವಾಗಿದ್ದು, ತಂತು 
ದಾರವು 1-1.5 ಸೆಮಿ ವರೆಗೆ ಎತ್ತರವನ್ನು ತಲುಪುತ್ತ, ನಾಯಿಕೊಡೆ ಹುಳ(ಗ್ರಬ್‌)ದ 
ಮೇಲಿರುತ್ತವೆ. ಜಾಣುದಾನಿಗಳು ಸಮೃದ್ಧವಾಗಿರದೆ, ಬಹು ಕಡಮೆಯಾಗಿ 
ಸ್ಕಾ, ಡಿಕ್ಲೈನ ಕ್ಕಿಂತಲೂ ಕಡಮೆ ಇರುತ್ತವೆ. ಮೊದಲಿನವು ಸುಮಾರಾಗಿ ಉರುಳೆ 
ಯಾಕಾರಿತ ಅಥವಾ ಬಹುವಾಗಿ ಆಗಾಗ್ಗೆ ಅಸಮವಾದ ವ್ಯಾಸದಲ್ಲಿದ್ದು, ಸಾಧಾರಣ 
ವಾಗಿ ಬಾಗಿದ್ದು ಪುನರಪಿ ಬಹು ಫಲಪ್ರದವಾಗುತ್ತದೆ. ನಂತರದವು ಬಹು ಅನಿಯ 
ಮಿತ ಮತ್ತು ಆಗಾಗ್ಗೆ ಮೊನಚುಳೆ ವ. ಬೀಜಾಣುಗಳು 10-12, ವ್ಯಾಸ. 
ಜೆಮ್ಮ ಗಳು ಬಹು ಸಮೃ ದ್ದ ವಿದ್ದು, ಗೋಳಾಕಾರಿತ, ಪಿಯರ್‌ ಹಣ್ಣಿ ನಾಕಾರಿತ, : ಗದೆ 
ಯಾಕಾರಿತ ಇತ್ಯಾದಿ. ಆಗಾಗ್ಗೆ, ಸರಣಿಗಳಲ್ಲಿದ್ದು ' ತುದಿಯಲ್ಲಿನವು. ಸಾಮಾನ್ಯವಾಗಿ 
ಒಂದು ನೀಳ ನೀರ್ಗುಳ್ಳೆ ಯುಳ್ಳ ದಾ ಗಿರುತ್ತವೆ. ಅಂಡಾಣುದಾನಿಗಳು ನಿಯಮಿತವಾಗಿ 
ಸಮೃದ್ಧವಾಗಿದ್ದು. ಸುಮಾರು ಸ್ಕಾ, ಫೆರಾಕ್ಸ್‌ ನಲ್ಲಿದ್ದಖ್ಬರುತ್ತವೆ. "ಆದರೆ" ಕೆಲವು 


142 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಮಯಗಳಲ್ಲಿ ಗ್ರಬ್‌ಗಳ ಮೇಲೆ ಭಟ್ಟಿಯಿಳಿಸಿದ ನೀರಿನಲ್ಲಿ ಕಂಡುಬಂದಿಲ್ಲ (ಸ್ಕಾ. ಡೆಲಿಕ 
ಮತ್ತು ಸ್ಕಾ. ಅನಿಸೊಸ್ಟೋರ ದಲ್ಲಿದ್ದುದಕ್ಕಿಂತ ಹೆಚ್ಚಾಗಿ ಚದುರಿರುತ್ತವೆ). ಸುಮಾರು 
35-80, ದಪ್ಪ, ಮೂಲ ತಂತುದಾರಗಳ ಅಗ್ರಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರು 
ತ್ತವೆ. ಇತರವು (ಸಾಧಾರಣವಾಗಿ ನಿಧಾನವಾಗಿ ಕಂಡುಬರುತ್ತ ವೆ.) ಬದಿಯಲ್ಲಿನ ಚಿಕ್ಕ 
ಕವಲುಗಳಲ್ಲಿದ್ದು, ಗೋಳಾಕಾರಿತೆ ಅಥವಾ ಮುಖ್ಯಭಾಗದ ತುದಿಯಲ್ಲಿ ಬಿಟ್ಟಿದ್ದಾಗ 
ಸಾಧಾರಣವಾಗಿ, ಆಂಡಾಕಾರಿತ, ಅನಂತರದ್ದು ಹೆಚ್ಚಾಗಿ ನೀಳವಾದ, ಹೆಚ್ಚು ಕಡಮೆ 
ಉದ್ದವಾದ ತುದಿಯು ವಿಸ್ತರೀಕರಣವಾಗಿ, ಚಿಕ್ಕದಿದ್ದಾಗ ಅಂಡಾಣುದಾನಿಯ ವ್ಯಾಪ್ತಿ 
ಯೊಳಗೆ ಸೇರಿರಬಹುದು. ಆದರೆ ಸಾಧಾರಣವಾಗಿ ಇದು ನೀಳವಾದ ದಾರದಂತಿದ್ದು 
2.8-3 ದಪ್ಪವಾಗಿ ಅಂಡಾಣುದಾನಿಯನ್ನು ಮಧ್ಯಂತರಗೊಳಿಸಂತ್ರದೆ. ಇದರಲ್ಲಿ 
ಸ್ಪಷ್ಟವಾದ ಕೆಲವು ದೊಡ್ಡ ಗುಳಿಗಳಿದ್ದು 11 ವರೆಗೆ ಅಡ್ಡ ಅಳತೆಯಿರುತ್ತದೆ. 
ಅಂಡಕಗಳು ಮಧ್ಯೆ ಬೆಳವಣಿಗೆಯವು. ದೊಡ್ಡವು ಮತ್ತು ಕಪ್ಪು, ಒಂದರಿಂದ 
ಇಪ್ಪತ್ತು. ಬಹುಪಾಲು ಎರಡರಿಂದ ಆರು ಒಂದು ಅಂಡಾಣುದಾನಿಯಲ್ಲಿದ್ದು ಅವುಗಳ 
ವ್ಯಾಸವು 20-40, ಬಹುವಾಗಿ ಸುಮಾರು 30-33, ಆಗಾಗ್ಗೆ ಒತ್ತಡದಿಂದ 
ಮೊಟ್ಟೆಯಾಕಾರಿತವಾಗಿರುತ್ತವೆ. ಪುಂದಾನಿಗಳು ಪ್ರತೀಅಂಡಾಣುದಾನಿಯ ಮೇಲಿದ್ದು 
(ಒಂದರಿಂದ ಅನೇಕ), ದ್ವಿಲಿಂಗಯುಕ್ತವಾಗಿ ಚಿಕ್ಕಕವಲಿನ ಮೇಲಿದ್ದಾಗ ವಿರಳವಾಗಿ 
ಅಂಡಾಣುದಾನಿಯು :ಒಂದು ಚಿಕ್ಕ ತೊಟ್ಟಿನ ಮೇಲಿದ್ದಾಗ ಅದರ ತಳಭಾಗದಿಂದ 
ಉದ್ಭವಗೊಂಡಿರುತ್ತವೆ. ಇದರ ಜೊತೆಗೆ ದ್ವಿಲಿಂಗಯುಕ್ತ ಪುಂದಾನಿಗಳಲ್ಲದೆ ಕೆಲ 
ವೊಂದು ವಿವಿಧ ತಂತುದಾರಗಳಲ್ಲಿ ಅಪರೂಪಕ್ಕೆ ಬೇರೆ ಅಕ್ಕಪಕ್ಕದ ಎಳೆಗಳಿಂದಲೂ 
ಉತ್ಪತ್ತಿಯಾಗಬಹುದು. 
ಮಣ್ಣಿನಿಂದ : ಡೆನ್ಮಾರ್ಕ್‌ (108), ಜರ್ಮನಿ (153). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (44). 


3. ಸ್ಕಾಪ್ರೊಲಿಗ್ನಿಯ ಬರ್ನಾರ್ಡೆನ್ಲಿಸ್‌ ಹಾರ್ವೆ 

ಪ್ರಾಥಮಿಕ ತಂತುಜಾಲವು ಬಹು ತೆಳು ಮತ್ತು ಸೂಕ್ಷ್ಮ ತಂತುದಾರಗಳು ಪಾರ 
ದರ್ಶಕ ಮತ್ತು ಬಹುವಾಗಿ ಡೊಂಕಾಗಿದ್ದು, 12-154 ದಪ್ಪ, ಇಪ್ಪತ್ತುನಾಲ್ಕು 
ಗಂಟೆಗಳೊಳಗಾಗಿ ಕೆಲವು ಚಿಕ್ಕದಾದ ಬೀಜಾಣುದಾನಿಗಳನ್ನು ಬಿಡುತ್ತವೆ. ಸಾಮಾನ್ಯ 
ವಾಗಿ ಬೀಜಾಣುದಾನಿಗಳು ಹೆಚ್ಚುಕಡಮೆ ಉರುಳೆಯಾಕಾರಿತ, ಉದ್ದ ಕಡಾಯಿಯಾ 
ಕಾರಿತ, ನೇರ ಅಥವಾ ಬಾಗಿದ, ಹೆಚ್ಚಾಗಿ ಅಸಮವಾಗಿದ್ದು, ನಿಬಂಧನೆಯಂತೆ ತುದಿ 
ಯಫ್ಲಿರುತ್ತದೆ ; ಹೆಚ್ಚಾಗಿ 150ಗಿಂತಲೂ ಉದ್ದ ೩27.74 ದಪ್ಪ. ದ್ವಿತೀಯ 
ತಂತುದಾರಗಳು ಎರಡನೆಯ ದಿನ ಕಾಣಿಸಿಕೊಂಡು ತ್ವರಿತ ಗತಿಯಲ್ಲಿ ಬೆಳೆಯಂತ್ತ: 
ಒಂದು 62 ಮಿವಿಂ ವ್ಯಾಸದ ಸಮೂಹವಾಗಿ ಸೀಳಿದ ಸೆಣಬಿನ ಬೀಜದ ಮೇಲೆ ನೀರಿನಲ್ಲಿ 


ಸ್ಯಾಪ್ರೊಲಿಗ್ನಿಯೇಲ್ಡ್‌ . 143 


ಒಂದು ವಾರದೊಳಗಡೆ ಬೆಳೆಯುತ್ತದೆ. ಸ್ಕಾ, ಫೆರಾಕ್ಸ್‌ ಗಿಂತಲೂ ಬಹು ವಿಶಾಲವಾಗಿರು 
ತ್ತದೆ. ತಂತುದಾರ ತೆಳು, ನಿಯಮಿತ ಪ್ರಕಾರ 12ಗಿಂತಲೂ ಕಡಮೆ ವ್ಯಾಸವಿರು 
ತ್ತದೆ. ದ್ರಿ ತೀಯ ಬೀಜಾಣುದಾನಿಗಳು ವಿರಳ, ಪ್ರಾಥಮಿಕದವುಗಳಂತೆಯೆ ಕಂಡು 
ಬರುತ್ತವೆ. ಆದರೆ ದೊಡ್ಡದು, 335ವರೆಗೆ ಉದ್ದ ಹಾಗೂ ಸಾಧ್ಯವಾದಷ್ಟೂ 
ಉದ್ದವಿರುತ್ತದೆ. ಒಳಫಲಪ್ರದವಾಗುವಿಕೆಯು ತಂತುದಾರಗಳಲ್ಲಿ ಸರ್ವಸಾಮಾನ್ಯ. 
ಬೀಚಾಣುಗಳು ಸುಪ್ತವಾಗಿದ್ದಾಗ ಗೋಳಾಕಾರಿತ, 10.5-12.64. ಜೆಮ್ಮಗಳು 
ಸಮೃದ್ದ ವಾಗಿರದೆ, ಗೋಳಾಕಾರಿತ, ಮೊಟ್ಟೆಯಾಕಾರಿತ, ಪಿಯರಾಕಾರಿತ, ಗದೆಯಾ 
ಕಾರಿತ ಅಥವಾ ನೀಳಾಕಾರಿತ ; ಕೆಲವು ಸಮಯ ಕವಲೊಡೆದು, ಬಹುವಾಗಿ ಸಮೃದ್ಧ 
ವಾಗಿಲ್ಲದೆ, ತುದಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, ಒಂಟಿ ಅಥವಾ ಚಿಕ್ಕ ಸರಣಿ 
ಗಳಲ್ಲಿರುತ್ತವೆ. ಕೆಲವೊಂದು ಬೀಜಾಣುದಾನಿಗಳಾಗಿ ಮಾರ್ಪಾಟಾಗಿರುತ್ತವೆ. ಅಂಡಾಣು 
ದಾನಿಗಳು ಐದು ದಿನಗಳಲ್ಲಿ ಅಸಂಖ್ಯಾತವಾಗಿ ಉತ್ಪನ್ನವಾಗಿ, ಹೆಚ್ಚು ಕಡಮೆ ಪಾರ 
ದರ್ಶಕ ಸಮೂಹವಾಗಿ ಒಂದು ಕಲೆಯಂತೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಒಂದು 
ಚಿಕ್ಕ ಬದಿತೊಟ್ಟುಗಳ ಮೇಲೆ ಬಿಟ್ಟಿ ದ್ದು, ಸಾಧಾರಣವಾಗಿ ಮೂಲ ಎಳೆಗಳ ತುದಿಯ 
ಲ್ಲಿದ್ದು, ಕೆಲವು ಸಮಯ ಮಾತೃ ತಂತುದಾರವು ಕವಲೊಡೆದಿರುವುದರಿಂದ ಅಥವಾ 
ಅಂಡಾಣುದಾನಿಗಳ ತೊಟ್ಟುಗಳ ಕವಲೊಡೆಯುವಿಕೆಯಿಂದ ಗೊಂಚಲಾಗಿದ್ದು, ಅಪ 
ರೂಪಕ್ಕೆ ಮತ್ತೊಂದು ಅಂಡಾಣುದಾನಿಯಿಂದ ಫಲಪ್ರದವಾಗಿ, ಕೆಲ ಸಮಯದಲ್ಲಿ 
ಅಂತರ್ಬೆಳವಣಿಗೆಯಲ್ಲಿರುತ್ತವೆ ; ಗೋಳಾಕಾರಿತ, ಅಂಡಾಕಾರಿತ, ಮೊಟ್ಟೆ ಕೈಯಾಕಾರಿತ, 
ಗದೆಯಾಕಾರಿತದಿಂದ ಶೀಸೆಯಾಕಾರಿತ, ಸಾಮಾನ್ಯವಾಗಿ ಬುಡದಲ್ಲಿ ಅಥವಾ ತುದಿಯಲ್ಲಿ 
ಕಿರಿದಾಗಿ ಒಂದು ಉದ್ದವಾದ ಕಶಾಂಗವಾಗಿ ಮಾತೃತಂತುದಾರದಷ್ಟೆ ವ್ಯಾಸವಿರುತ್ತದೆ; 
ಸಾಧಾರಣವಾಗಿ 300್ಯಗಿಂತಲೂ ಹೆಚ್ಚು ಉದ್ದಳತೆಯುಳ್ಳೆ ಮತ್ತು ಇನ್ನೂ ಹೆಚ್ಚಾಗಿ 
1 ಮಿಮಿ ಯನ್ನೂ, ಒಂದು ಪ್ರಭೇದವು 1,106್ಯವನ್ನೂ ತಲುಪಿರುತ್ತದೆ : ಸಾಧಾ 
ರಣವಾಗಿ 41.4-97.24, ಅತಿ ಅಧಿಕ ವ್ಯಾಸವೆಂದರೆ (ಮುಸುಕಿನ ಜೋಳದೆ 
ಪೋಷಕ ಅಗಾರ್‌ ಮೇಲೆ, 39,5-47.5ಓ) ; ಹಸುರು ಅಥವಾ ಹಳದಿ ಲೇಪಿಸಿ 
ದಂತಹ ಭಿತ್ತಿಗಳಿದ್ದು, 1.5.1.8, ದಪ್ಪವು, ಸಾಕಷ್ಟು ಗುಳಿಯುತ, ಗುಳಿಗಳು 
ಒಂದರಿಂದ ಇಪ್ಪತ್ತೈದು ಆಥವಾ ಹೆಚ್ಚು, ಸಾಧಾರಣವಾಗಿ ಎಂಟರಿಂದ ಇಪ್ಪತ್ತು 
(ಒಂದು ಎರಡು ಅಥವಾ ಮೂರು ಮುಸುಕಿನ ಪೋಷಕ ಅಗಾರ್‌ ಮೇಲಿದ್ದಾಗ), 
ಯಾವಾಗಲೂ ಅಂಡಾಣುದಾನಿಯನ್ನು ಪೂರ್ಣ ತುಂಬಿರದೆ, ಮಧ್ಯದಲ್ಲಿದ್ದು, ಗೋಳಾ 
ಕಾರಿತ, ಅಂಡಾಕಾರಿತ ಅಥವಾ ಆಗಾಗ ಒಂದು ಒಂಟಿ ಸಾಲಿನಲ್ಲಿ ಮತ್ತು ಬಹು ಉದ್ದ 
ಮತ್ತು ಕಿರಿದಾಗಿ ಅಂಡಾಣುದಾನಿಯ ತಂತುಭಾಗಗಳಲ್ಲಿದ್ದಾಗ ಇರುತ್ತವೆ, ಅಂತಹವು 
9.0 % 75.64, ಗೋಳಾಕಾರಿತದವುಗಳು 20-29.74, ಸರಾಸರಿ 22.5-72,, 
ಇರುತ್ತವೆ. ಪುಂದಾನಿಗಳು ಸಾಮಾನ್ಯವಾಗಿದ್ದಾಗ, ಕೆಲವು ಸಮಯ ದ್ವಿಲಿಂಗಯುತ, 
ಆದರೆ ಬಹು ಸಾಧಾರಣವಾಗಿ ಭಿನ್ನ ತಂತುದಾರಯುತವಾಗಿರುತ್ತವೆ ; ನಿಯಮದ 


144 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪ್ರಕಾರ ಒಂದರಿಂದ ಮೂರು, ವಿರಳವಾಗಿ ಹೆಚ್ಚು, ಒಂದು ಅಂಡಾಣುದಾನಿಯಲ್ಲಿರು 
ತ್ತವೆ. ಪೂರ್ಣವಾಗಿ ಅಂಡಾಣುದಾನಿಯನ್ನು ಆವೃತಗೊಂಡಿರುವುದಿಲ್ಲ. ಶೂನ್ಯವಾದ 
ಪುಂದಾನಿಗಳು ಕಂಡುಬಂದಿವೆ, ಮೊಳೆಯುವ ನಳಿಕೆಗಳು ಕಂಡುಬುದಿಐ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೊರ್ನಿಯ (85). 
4. ಸ್ಕಾಪ್ರೊಲಿಗ್ನಿಯ ಮೆಗಸ್ಪರ್ಮ ಕೊಕರ್‌ 

ತಂತುಜಾಲವು ಗ್ರಬ್‌ಹುಳಗಳ ಮತ್ತು ಸಸ್ಯಪೋಷಕ ಮಾಧ್ಯಮದ ಮೇಲೆ 
ಸುಮಾರು ಸ್ಕಾ. ಫೆರಾಕ್ಸ್‌ ಅಥವಾ ಸ್ಕಾ. ಲಿಟೊರಾಲಿಸ್‌ನಲ್ಲಿದ್ದಂತೆಯೇ ಶೀಘ್ರ ವೃದ್ಧಿ 
ಹೊಂದಿದ್ದು, ಎಳೆಗಳು ನಾಯಿಕೊಡೆ ಗ್ರಬ್‌ಗಳ ಅಥವಾ ಟರ್ಮೈಟ'ಗಳ ಮೇಲೆ 
9-354 ದಪ್ಪ, ಬಹು ಸುಮಾರು 15-204 ದಪ್ಪ, 0.5-0.7 ಸೆಮಿ ಉದ್ದ 
ತಲುಪಿದ್ದು, ಎಳೆಗಳು ನೇರ ಅಥವಾ ಆಲೆಯೋಪಾದಿಯಿರುತ್ತವೆ. ಬೀಜಾಣುದಾನಿ 
ಗಳು ಸಮೃದ್ಧವಾಗಿದ್ದು , ಅಗ್ರಭಾಗವುಳ್ಳಿ, 15-45 100-4004, ಆಕಾರವು 
ವಿವಿಧವಾಗಿದ್ದು, ಮೊದಲಿನವು ಸಾಧಾರಣವಾಗಿ ಉದ್ದ ಮತ್ತು ನಿರ್ದಿಷ್ಟವಾಗಿ ತುದಿ 
ಯಲ್ಲಿ ಉಬ್ಬಾಗಿದ್ದು, ನಂತರದವು ಸಾಧಾರಣವಾಗಿ ಚಿಕ್ಕದಾಗಿದ್ದು ಮತ್ತು ಹೆಚ್ಚು 
ಕಡಮೆ ವಕ್ರವಾದ ಹೊರಭಾಗವಿರುತ್ತದೆ. ಈ ಜಾತಿಯಲ್ಲಿ ಸಾಧಾರಣವಾಗಿ ಖಾಲಿ 
ಯಾಗುತ್ತಿದ್ದು, ಅಂತರ್‌ ಬಹುಫಲಪ್ರದವಾಗುವುದರಿಂದ ಮುಂದುವರಿಯುತ್ತ ಅಥವಾ 
ಅಪರೂಪಕ್ಕೆ ಮಧ್ಯಾರಂಭಿ ಕವಲೊಡೆಯುತ್ತ ಪಿತಿಯಾಪ್ಸಿಸ್‌ ಅಥವಾ ಆಕ್ಲಿಯದಲ್ಲಿ 
ದ್ದಂತಿರುತ್ತೆ ವೆ. ಅಪರೂಪಕ್ಕೆ ಬ್ಯಾಕ್ಟೀರಿಯದಿಂದ ಸ್ವಲ್ಪ ಮುತ್ತಲ್ಪಟ್ಟಿರಬಹುದು. 
ಬೀಜಾಣುದಾನಿಗಳು ಡಿಕ್ಟಿಯೂಕಸ್‌ನಲ್ಲಿದ್ದಂತೆ ಎಳೆಗಳಿಂದ ಒಡೆಯಬಹುದು, ಇಂತೆಹ 
ಬೀಜಾಣು ದಾನಿಗಳು ಹೆಚ್ಚು ಅಥವಾ ಸ್ವಲ್ಪಕಾಲ ಸುಪ್ತವಾಗಿದ್ದ ನಂತರ ಸಾಧಾರಣ 
ವಾಗಿ ಖಾಲಿಯಾಸುತ್ತವೆ. ಬೀಜಾಣುಗಳು ಕವಚಕೋಶಗಳಾದಾಗ ಡೈಪ್ಲಾನೆಟಿಕ್‌, 
ತಂತುಚಾಟಿಯುತ, 114 ದಪ್ಪವಾಗಿರುತ್ತವೆ; ಜೆಮ್ಮಗಳು ಸಮೃದ್ಧವಾಗಿದ್ದು, 
ದುಂಡಾಕಾರದಿಂದ ಅಂಡಾಕಾರಿತ ಅಥವಾ ಬಹು ನಿಯಮಿತ, ಸಿಹಿನೀರಿನ ಒಂದೆರಡು 
ಉದ್ದ ನೀರ್ಗುಳ್ಳಿಗಳು ಸೇರಿಸಲ್ಪಟ್ಟಾಗ ಮಾತ್ರ ಖಾಲಿಯಾಗುತ್ತವೆ. ಅಂಡಾಣು 
ದಾನಿಗಳು ಅತ್ಯಂತ ಸಮೃದ್ಧವಾಗಿ ಉತ್ಪತ್ತಿಯಾಗುತ್ತವೆ, ಬೀಜಾಣುದಾನಿಗಳು 
ಮತ್ತು ಜೆಮ್ಮಗಳ ಸಂಖ್ಯೆಗೆ ಪ್ರಮಾಣಾನುಗುಣವಾಗಿದ್ದು, 40-1004 ದಪ್ಪ, ನಯ 
ಭಿತ್ತಿ (ಅಪರೂಪಕ್ಕೆ ನೀರ್ಗುಳೆ ೈ ಇರುತ್ತದೆ.) ದಪ್ಪವಿರದೆ, ಗುಳಿರಹಿತ ಅಥವಾ ಅಪ 
ರೂಪಕ್ಕೆ ಕೆಲವೊಂದು ಚಿಕ್ಕವುಗಳಿದ್ದು, ಸಾಧಾರಣವಾಗಿ ಚಿಕ್ಕ ಅಂತ್ಯಾರಂಭಿ ಕವಲು 
ಗಳು ಅಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ನಿಯಮದ ಪ್ರಕಾರ ಉದ್ದವಿದ್ದು, ಒಂಟಿ 
ಯಾಗಿ ವಿರಳವಾಗಿರದೆ ಅಥವಾ ವರ್ಧನಗಳಲ್ಲಿ ಅನೇಕ ಗುಂಪುಗಳಲ್ಲಿ ಮೂಲ ಎಳೆಗಳ 
ತುದಿಗಳಲ್ಲಿ ಬೀಜಾಣುದಾನಿಗಳು ವಿರಳವಾಗಿ ಉತ್ಪತ್ತಿಯಾಗಿರುವಲ್ಲಿ ಅಂಡಕಗಳು ಒಂದ 
ರಿಂದ ಹತ್ತು ಶೇಕಡಾ 50ರಷ್ಟು ಒಂದು ಅಂಡಾಣುದಾನಿಯಲ್ಲಿರುವುದು ಬಹು ವರ್ಧನ 


ಸ್ಕಾಪ್ರೊಲಿಗ್ಗಿಯೇಲ್ಸ್‌ 145 


Pp 


ಗಳಲ್ಲಿ ಕಂಡುಬಂದು (ಇದಕ್ಕಿಂತ ಮೇಲ್ಪಟ್ಟು ಇರುವುದು ಆಥವಾ ಶೇಕಡಾವಾರಿ 
ಗಿಂತಲೂ ಕೆಳಗಿರುವುದು ಕಂಡುಬಂದಿಬ್ಲ), 30-52 24 ದಪ್ಪ, ಸಾಧಾರಣವಾಗಿ 
ಸುಮಾರು 38 ದಪ್ಪ; ಉಪಮಧ್ಯ ಬೆಳವಣಿಗೆಯಲ್ಲಿದ್ದ (ಒಂದು ಸಾಲಿನ ಎಣ್ಣೆ ಹನಿ 
ಗಳು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಎರಡಿರುಸ್ತವೆ) ಅಂಡಾಣುದಾನಿಗಳಲ್ಲಿ 
ಪೂರ್ಣ. ತುಂಬಿರುವುದಿಲ್ಲ. ಗ್ರಂದಾನಿಗಳು ಪ್ರತೀ ಅಂಡಾಣುದಾನಿಗಳ ಮೇಲಿದ್ದು, 
ಅವುಗಳೆ ತುದಿಗೆ ಜಂಟಿಸಿದ್ದು, ಆಗಾಗ್ಗೆ ಅವುಗಳ ಬದಿಯಲ್ಲೂ ಇರುತ್ತವೆ, ಪಂದಾನಿ 


ಗಳ ಭಿತ್ತಿಗಳು ದಪ್ಪ, ಸುಲಭ ವಾಗಿ ಹಿರಿಯ ವರ್ಧನಗಳಲ್ಲಿ ಕಂಡುಬರುತ್ತವೆ. 
ಪುಂದಾನಿಗಳ ಕವಲುಗಳು ಸಾಧಾರಣವಾಗಿ ವ್ವಿಲಿ ಲಿಂಗ ಮೂಲವಾಗಿದ್ದು ಆಗಾಗ್ಗೆ ಭಿನ್ನ 
ತೆಂತುದಾರಗಳಲ್ಲಿರುತ್ತವೆ ಸಾಧಾರಣವಾಗಿ. ಸರಳ ಮತ್ತು ಕವಶೊಡೆದಿರುವುದಿನ್ಲ. 


ಪ್ರಂದಾನಿಗಳ ನಂಕೆಗಳು . ವೃದ್ಧಿ ಗೊಂಡು ಸುಲಭವಾಗಿ ಕಂಡುಬರುತ್ತವೆ. 
ಮಣಿ ನಿಂದ: ಆಅಸ್ಕೇಲಿಯ (45), 


ಬ್ರ 
ಆವೆಂರಿಕ ಸಂಯುಕ್ತ ಸಂಸ್ಕಾ ನಗಳು : ಉತ್ತರ ಕೆರೊಲಿನಾ (39) (44). 


5. ಸ್ಕಾಪ್ರೊಳಿಗ್ಗಿಯ ಮೊನೈಕ ಪ್ರೀಂಗೈೆಮ 


wd 


ಮೂಲ ಎಳೆಗಳು ನೇರವಾಗಿದ್ದು. ಬಿಗಿಯಾಗಿರುತ್ತವೆ. ಪ್ರಾಥಮಿಕ ಬೀಜಾಣು 
ದಾನಿಗಳ ಕವಲುಗಳು ದ್ವಿಲಿಂಗವಿದ್ದು. ಪ್ರತೀ ಅಂಡೂಣುದಾನಿಗಳೆ ಮೇಲೂ ಪುಂದಾನಿ 
ಗಳು ರೂಪಿಶವಾಗಿರುತ್ತವೆ, ಸತತವಾಗಿ ಯಾವಾಗಲೂ ಸಮಿಪದಲ್ಲೆ ಉದ್ಭ ವಿಶ 
ವಾಗಿದ್ದು ಮತ್ತು ಅಲ್ಲಿಂದ ಹೊರಹೊಮ್ಮಿದ್ದು ಅಂಡಾಣುದಾನಿಗಳು ಶೊಟ್ಟು ಗ ಗೆ 
ಜಂಟಿಸಿರುತ್ತವೆ ಅಥವಾ ಬದಿಯವುಗಳಿಗೆ ಸೇರಿರುತ್ತವೆ. ಅಂಜಾಣುದಾನಿಗಳು ಸಾಧಾ 
ರಣವಾಗಿ ಅಂತ್ಯಾರಂಭಿಯಲ್ಲಿ ಜೋಡಣೆಯಾದದ್ದರದಫ್ಲಿ ಬಿಟ್ಟಿರುತ್ತವೆ, ಬಾಗಿದ್ದು 
ಅಥವಾ ನೇರವಾಗಿದ್ದು ಅಂಡಾಣುದಾನಿಗಳು ಸುಮಾರು ಉದ್ದದಷ್ಟೆ ಮ್ಯುಸವಿರುವ 
ಚಿಕ್ಕ ಕವಲುಗಳ ಮೇಲಿರುತ್ತವೆ ಮೂಲತಂತುದಾರಗಳಿುದ ಇವುಗಳು ಹೊರಚಿಮ್ಮಿ 
ಅಂಡಾಣುದಾನಿಗಳಲ್ಲಿ ಅಂತ್ಯವಾಗಿರುತ್ತವೆ ಅಥವಾ ಒಂದು ಬೀಜಾಣುದಾನಿ ಅಥವಾ 
ಒಂದು ಬಂಜೆ ಮೊನೆಯಾಗಿರುತ್ತವೆ. ಅಂಡಾಣುದಾನಿಗಳು ಗೋಳಾಕಾರಿತ, ನಯ 
ವಾದ, ಅನೇಕ ದೊಡ್ಡ ಗುಳಿಗಳಿರುವ ತಳು ಮೃದು ಪೊರೆಯಿರುತ್ತದೆ. ಊಬೀಜಾ 
ಣುಗಳು ಒಂದರಿಂದ ಮೂವತ್ತಕ್ಕೂ ಮಿಗಿಲಾಗಿದ್ದು, ಬಹುಪಾಲು ಐದರಿಂದ ಹತ್ತ 
ರಂತೆ ಅಂಡಾಣುದಾನಿಯೊಂದರಲ್ಲಿರುತ್ತವೆ : ಮಧ್ಯೆ ಬೆಳವಣಿಗೆಯಲ್ಲಿದ್ದು, 16-22 
ದಪ್ಪ. ಪುಂದಾನಿಗಳು ಬಾಗಿದ, ಗದೆಯಾಕಾರಿತ, ಉಬ್ಬಾದ ಭಾಗವು ಅಂಡಾಣಾ 
ದಾನಿಯ ಕಡೆಗಿರುತ್ತದೆ. 


ಮಣ್ಣಿನಿಂದ: ಡೆನ್ಮಾರ್ಕ್‌ (108), ಜರ್ಮನಿ (153), ವೇಲ್ಸ್‌, (45). 
“Hoy 


py 


146 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


6, ಸ್ಕಾಪ್ರೊಲಿಗ್ನಿಯ ಗ್ಲಾಮರೇಟ ಟಿಸೆನ್‌ಹಾಸೆನ್‌ 

ಬೆಳವಣಿಗೆಯು ಮಧ್ಯಮ ವ್ಯಾಪಕವಿದ್ದು, ತಂತುದಾರವು ಅಷ್ಟಾಗಿ ಪ್ರಷ್ಟವಾಗಿರು 
ವುದಿಲ್ಲ. ಬೀಜಾಣುದಾನಿಗಳು ಸಮ ಿದ್ಧವಾಗಿದ್ದು , ಉರುಳೆಯಾಕಾರಿತ ಅಥವಾ ಉದ್ದನೆ 
ಗದೆಯಾಕಾರಿತ, ನಂತರದವುಗಳು ಬಹಂವಾಗಿ ನಿಯಮಿತವಾಗಿದ್ದು, ಒಳಗಡೆಯೆ ಬಹು 
ಫಲಪ್ರದಗೊಳ್ಳುತ್ತ ಅಥವಾ ಅಪರೂಪಕ್ಕೆ ಬದಿಯಿಂದಲ್ಲದೆ ಹಾಗೆಯೇ, ಆಕಾರದಲ್ಲಿ 
ವಿವಿಧವಿದ್ದು, ಆಪರೂಪಕ್ಕೆ ಹಾಗೆಯೇ ಒಂದು ಒಂಟಿ ಸಾಲಿನಲ್ಲಿ ಮಾತ್ರ ಬೀಜಾಣುಗಳ 
ನ್ನೊಳಗೊಂಡಿರುತ್ತವೆ. ಬೀಜಾಣುಗಳು 10-11 ವ್ಯಾಸವಿರುತ್ತವೆ. ಜೆಮ್ಮಗಳು 
ಸಮ ಿದ್ಧವಾಗಿದ್ದು ಅಥವಾ ಕೆಲವು, ಆಗಾಗ ಸರಣಿಗಳಲ್ಲಿದ್ದು, ಪಿಯರಾಕಾರಿತ ಅಥವಾ 
ಸ್ವಲ್ಪ ಅನಿಯಮಿತ ಗದೆಯಾಕಾರಿತ, ಆಗಾಗ ರೂಪಾಂತರಿಸಲ್ಪಟ್ಟು ಆಥವಾ ಕವಲೊ 
ಡೆದು ಸಿಹಿನೀರಿಗೆ ಹಾಕಿದಾಗ ಶೀಘ್ರವಾಗಿ ಬೀಜಾಣುಗಳಾಗಿ ರೂಪಿತವಾಗುತ್ತವೆ, 
ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, ಸಾಧಾರಣವಾಗಿ ಬದಿಯಲ್ಲಿ ಚಿಕ್ಕ ತೊಟ್ಟಿನ 
ಮೇಲೆ ಬಿಟ್ಟಿದ್ದು ಅವುಗಳು ಬಹುವಾಗಿ, ಅಂಡಾಣುದಾನಿಗಳ ವ್ಯಾಸದ ಉದ್ದದಲ್ಲಿ 
ಕಾಲುಭಾಗದವರೆಗಿರುತ್ತವೆ ; ಅಪರೂಪಕ್ಕೆ ಮಧ್ಯಂತರ ಬೆಳವಣಿಗೆಯಾಗಿದ್ದು, ಆಗಾಗ 
ತುದಿಯಲ್ಲಿ ಮತ್ತು ನಂತರ ಸಾಧಾರಣವಾಗಿ ಹಿರಿಯ ಬೀಜಾಣುದಾನಿಗಳಲ್ಲಿ ಉರುಳಿ 
ಯಾಕಾರಿತ, ಭಿಶ್ತಿ ಬಣ್ಣರಹಿತ, ಮಾಧ್ಯಮಿಕ ದಪ್ಪವಿದ್ದು , ಗಾಳಿಗಳು ಸ್ಪ ಲ್ಪ ಅಥವಾ 
ಅಸಂಖ್ಯಾತವಾಗಿ ಅದೇ ವರ್ಧನಗಳಲ್ಲಿರುತ್ತವೆ ಮತ್ತು ಸುಮಾರು ಸ್ಪಷ್ಟವಾಗಿರುವ 
5.57 ವ್ಯಾಸವಿರುತ್ತವೆ. ಅಂಡಕಗಳು ಮಧ್ಯಬೆಳವಣಿಗೆಯಲ್ಲಿದ್ದು, ಸಾಧಾರಣ 
ವಾಗಿ ಒಂದು, ಎರಡು ಅಥವಾ ನಾಲ್ಕು, ಅಪರೂಪಕ್ಕೆ ಆರು ಅಥವಾ ಎಂಟು, ವಿರಳ 
ವಾಗಿ ಇಪ್ಪತ್ತು (ಅಥವಾ ಹೆಚ್ಚು), ವ್ಯಾಸ 29-31, ; ಸಾಧಾರಣವಾಗಿ ಸುಮಾರು 
25-27 ಪುಂದಾನಿಯ ಕವಲುಗಳು ಚಿಕ್ಕವು, ವಿಶಿಷ್ಟವಾಗಿ ಗೊಂಚಲಾಗಿದ್ದು ಮತ್ತು 
ಸಂಕುಚಿತವಾಗಿ, ಆಗಾಗ ಕವಲೊಡೆದು, ದಿ ಲಿಂಗವಾಗಿ ` ಮೂಲಕವಲುಗಳಿಂದ 
ಅಂಡಾಣುದಾನಿಯ ಸಮೀಪದಲ್ಲಿ ಅಥವಾ ಕೆಲವು ಸಮಯ ಅಂಡಾಣುದಾನಿಗಳ 
ತೊಟ್ಟುಗಳಿಂದ ಉದ್ಭವಿಸಲ್ಪಟ್ಟಿದ್ದ ಸಾಮಾನ್ಯವಾಗಿ ಅಕ್ಕಪಕ್ಕದ ಎಳೆಗಳ ಭಿನ್ನ 
ತಂತುದಾರಗಳಿಂದ ಅಂಡಾಣುದಾನಿಗಳನ್ನು ತಲುಪಿರುತ್ತವೆ. .ಪುಂದಾನಿಗಳು ಪಿಯರ್‌ 
ಹಣ್ಣಿನಾಕಾರಿತ ಅಥವಾ ನಳಿಕೆಯಾಕಾರಿತ ಒಂದು ಅಥವಾ ಅಧಿಕವಾಗಿ ಪ್ರತಿ ಅಂಡಾಣು 
ದಾನಿಯಲ್ಲಿರುತ್ತವೆ. ಪುಂದಾನಿಯ ನಳಿಕೆಗಳು ರೂಪಿತವಾಗಿರುತ್ತವೆ. 


ಮಣ್ಣಿನಿಂದ : ಜರ್ಮನಿ (153). 


7. ಸ್ಕಾಪ್ಪೊಲಿಗ್ನಿಯ ಟೆರಸ್ಟಿಸ್‌ ಕೂಕ್ಸನ್‌ 


ಸೆಣಬಿನ ಬೀಜದ ಮೇಲೆ ಬೆಳೆದಾಗ ಸುಮಾರು 0.5-1 ಸೆಮಿ ಉದ್ದವಾಗಿದ್ದು, 
ತಂತುಜಾಲದ ಚಾಪೆಯು ದಪ್ಪವಾಗಿರುತ್ತದೆ. . ತಂತುದಾರವು ತೆಳು, 48 ವರೆಗೆ 


ಸ್ಮಾಪ್ರೊಲಿಗ್ಗಿಯೇಲ್ಲ್‌ 14 


ಬುಡದಲ್ಲಿ ವಿಶಾಲವಾಗಿರಂತ್ತದೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು, ಬಹು 
ಎವಿಧಾಕಾರಿತ, ವಿಶಿಷ ವಾಗಿ ಉರುಳೆಯಾಕಾರಿತ ಅಥವಾ ಗದೆಯಾಕಾರಿತ, 16-48, 
ಅಗಲ, 60-4004 ಉದ್ದ, ಸಾಮಾನ್ಯವಾಗಿ ಯಾವಾಗಲೂ ಗೋಳಾಕಾರಿತ, ಕೆಲವು 
ಸಮಯ ಅನಿಯಮಿತ ಮತ್ತು ಸಂಕುಚಿತವಾಗಿದ್ದು, ಅಗ್ರಭಾಗದಲ್ಲಿ ಒಂದು ಹೆಚ್ಚು 
ಅಥವಾ ಕಡಮೆ ಸ್ಪಷ್ಟವಾದ ಬಾಯಿಂದ ತೆರೆದುಕೊಳ್ಳು ತ್ತವೆ. ಪ್ರಾಥಮಿಕ ಬೀಜಾಣು 
ದಾನಿಗಳು ತುದಿಯಲ್ಲಿರುತ್ತವೆ. ದ್ವಿತೀಯ ಬೀಜಾಣುದಾನಿಗೆ ಸಂಮಾರಾಗಿ ಅಂತರ 
ಫಲಪ್ರದದಿಂದಲೊ ಆಥವಾ ಹೊರಚೆಲ್ಲಿದ ಬೀಜಾಣುದಾನಿಯ ಹಿಂದೆ ಒಂದು ಭಾಗವು 
ಬೇರ್ಪಟ್ಟು ಮತ್ತು ಈ ಪ್ರತಿ ಉಪಭಾಗವೂ ಒಂದು ಬೀಜಾಣುದಾನಿಯಾಗುತ್ತದೆ ; 
ಅಪರೂಪಕ್ಕೆ ದ್ವಿತೀಯ ಬೀಜಾಣುದಾನಿಗಳು ನೈಜ ಮಧ್ಯಾರಂಭಿ ಬಗೆಯಲ್ಲಿ ವೃದ್ಧಿ 
ಯಾಗುತ್ತವೆ. ಬೀಜಾಣಂಗಳು ಡೈಪ್ಲಾನೆಟಿಕ್‌, ಕವಚಕೋಶಗಳಾಗಿದ್ದಾಗ ಸುಮಾರು 
0.54 ಜೆಮ್ಮಗಳು ಸಾಧಾರಣವಾಗಿ ಸಮೃದ್ಧವಾಗಿರುವುದಿಲ್ಲ, ಉರುಳೆಯಾಕಾರಿತ, 
ಪಿಯರ್‌ ಹಣ್ಣಿನಾಕಾರಿತ ಅಥವಾ ವಿವಿಧಾಕಾರಿತ ಅಂಡಾಣುದಾನಿಗಳ ತುದಿಯಲ್ಲಿ 
ಅಥವಾ ಬದಿಯಲ್ಲಿ ನೇರ ತೊಟ್ಟುಗಳ ಮೇಲಿದ್ದು ಅಂಡಾಣುದಾನಿಗಳ ವ್ಯಾಸದಷ್ಟೇ 
ಅಥವಾ ಹೆಚ್ಚು ಉದ್ದವಾಗಿದ್ದು, ಕೆಲವು ಸಮಯ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. 
ವಿಶಿಷ್ಟವಾದ ಗೋಳಾಕಾರಿತ, ಕೆಲವು ಸಮಯ ಒಂದು ಕಂಠವುಳ ದ್ದಾಗಿದ್ದು ಅಥವಾ 
ಒಂದು ಖಾಲಿಬೀಜಾಣುದಾನಿಯೊಳಗಡೆ ವೃದ್ಧಿಯಾದಾಗ ಉರುಳೆಯಾಕಾರಿತ, ಆಗಾಗ 
ಚಿಕ್ಕ ಅಗ್ರಸ್ಥಭಾಗವುಳ್ಳ 30-87.5,, ವ್ಯಾಸವಿದ್ದು, ಸರಾಸರಿ 614. ಅಂಡಾಣು 
ದಾನಿಗಳ ಭಿತ್ತಿ ಸಾಧಾರಣವಾಗಿ ಹಳದಿ, ಸಾಮಾನ್ಯ ವಾಗಿ ಗುಳಿರಹಿತ ಆದರೆ ಕೆಲವು 
ವರ್ಧನಗಳಲ್ಲಿ ಬಹು ವ್ಯಾಪಿಸಿದ ಅಷ್ಟಾಗಿ ಸ್ಪಷ್ಟವಲ್ಲದ ಗುಳಿಗಳಿರುತ್ತವೆ. ಅಂಡಾಣು 
ದಾನಿಯ ಬುಡದ ಭಿತ್ತಿಯಿಂದ ಒಂದು ಮೇಲಕ್ಕೆ ಬೆಳೆದ ಭಾಗವು ವಿರಳವಾಗಿದ್ದು 
ಮತ್ತು ಒಂದು ಅನಿಯಮಿತ ಅಂಡಾಣುದಾನಿ ಒಳಭಿತ್ತಿಯು ದಪ್ಪವಾಗಿರುವುದು 
ಕೆಲವು ಸಮಯ ಸೆಣಬಿನಬೀಜದ ಮೇಲಿನ ಹಿರಿಯವರ್ಧನಗಳಲ್ಲಿ ಕಂಡುಬರಂತ್ತದೆ. 
ಅಂಡಾಣುಗಳು ಒಂದರಿಂದ ಹತ್ತು, ಸಾಧಾರಣವಾಗಿ ಎರಡರಿಂದ ಆರು, 20-37 
ವ್ಯಾಸ, ಸರಾಸರಿ 29, ಕಪ್ಪು ಕಂದಾಗಿ ಪಕ್ಚಗೊಂಡನಂತರ ಹಳದಿ ಮಿಶ್ರಿತವಾಗಿ 
ಬದಲಾಗುತ್ತವೆ. ಬದಿಬೆಳವಣಿಗೆಯಾದಂತೆ ಕಂಡು ಅದು ಬದಿಪೊರೆಯಾಗುತ್ತದೆ, 
ಎಣ್ಣೆಹನಿಗಳು ಪೂರ್ಣವಾಗಿ ಜೀವರಸವನ್ನು ಸುತ್ತುವರಿದು ಅಥವಾ ಉಪಮಧ್ಯ 
ಬೆಳವಣಿಗೆಯಲ್ಲಿರುತ್ತವೆ. ಪುಂದಾನಿಗಳು ಪ್ರತೀಅಂಡಾಣುದಾನಿಗಳ ಮೇಲಿದ್ದು 
ವಿಶಿಷ್ಟವಾಗಿ ಒಂದು, ಕೆಲವು ಸಮಯ ಎರಡು ಅಥವಾ ಮೂರು. ಪುಂದಾನಿಗಳ 
ಕವಲುಗಳು 'ದ್ವಿಲಿಂಗಯುತ, ಸಾಧಾರಣವಾಗಿ ಸರಳ, ಆದರೆ ಕೆಲವು ಸಮಯಗಳಲ್ಲಿ 
ಸ್ವಲ್ಪ ಕವಲೊಡೆದು, ವಿಶಿಷ್ಟವಾಗಿ ಅಂಡಾಣುದಾನಿಗಳ ತೊಟ್ಟೆನಿಂದ ಅಂಡಾಣಂ 
ದಾನಿಯ ಅತಿಸಮೀಪದಲ್ಲಿ ಹಿಂದುಗಡೆಯ ಆದರೆ ಆಗಾಗ್ಗೆ ಅದೇ ತಂತುದಾರದಿಂದ 
ಅಂಡಾಣುದಾನಿ ಬಿಟ್ಟಂತೆ ಬಿಟ್ಟಿರುತ್ತದೆ ; ಪುಂದಾನಿಗಳು ಗದೆಯಾಕಾರಿತ ಅಂಡಾಣು 


148 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಾನಿಯ ಬದಿಗೆ ಜಂಟಿಸಿದ್ದು. ಆಸ್ಪಷ್ಟವಾಗಿರುತ್ತವೆ. ಪುಂದಾನಿಗಳ ನಳಿಕೆಗಳು ದೊಡ್ಡ 
ದಾಗಿ ಮತ್ತು ಸ್ಪಷ್ಟವಾಗಿರ ರತ್ತವೆ. 
ಮಣ್ಣಿನಿಂದ ಆಸ್ಟ್ರೇಲಿ 0 (45) 


8. ಸ್ಕಾಪ್ಪೊಲಿಗ್ನಿಯ ಡಿಕ್ಲೈನ ಹಂಫ್ರಿ 
ಸಹನಾಮ : ಸ್ಥಾ. ಡೈಯಾಯಿಕ ಡಿಬಾರಿ 


ಮೂಲ ಶಂತುದಾರಗಳು ಮಧ್ಯಮ ಗಾಪ್ರ ಮತ್ತು ಉದ್ದವಿದ್ದು »: ಸ್ವಲ್ಪ 


ಕವಲೊಡೆದಿರುತ್ತವೆ. ಬೀಜಾಣುದಾನಿಗಳು ಸ್ವಲ್ಪ ಮಾತ್ರ ಅಗಲವಾಗಿದ್ದು ಮತ್ತು 
ತುದಿಯಲ್ಲಿ ಹೆಚ್ಚು ಅಗಲವಿದ್ದು , ಪುನರಪಿ ಯಾಗಿ ಒಳಗಡೆ ಬಹು ಫಲಪ್ರದಹೊಂದುತ್ತ 
ಬಿದಿಯಲ್ಲಿ ಹೊರಹಾಕಿದವುಗಳ ಕೆಳಗಡೆ ಉದ್ದವಿತಗೊಳ ದ, ಆಕ್ಷಿಯುದಲಿದ್ದ ಂತೆ, 
೧೨ pM) ಬ [ae] ದೌ 
ಬೀಜಾಣುಗಳು 11-1154 ವ್ಥಾಸವಿರುತ್ತವೆ. ಜೆಮ್ಮಗಳು ಬಹು ಸಮೃದ್ಧ 
ವಾಗಿದ್ದು ,  ವಿವಿಧಾಕಾರಿತ ಉದ್ದ ಮತ್ತು ಚೂಪ್ಪಳ್ಳೆ ಅಥವಾ ಮೂಲ 


ಚ ಛೆ 

ಗಂಟಾಗಿದ್ದು, ಉದ್ದ ವಾಗಿರುವುದು ಸುಮಾರಾಗಿ ಈ ಪ್ರಭೇ “ದದ ಲಕ್ಷಣವಾಗಿದ್ದು 
ಬೇರೆ ರೂಪಗಳು ಬಹುಪಾಲು ಸ್ಕಾ, ಡೆಲಿಕ ಇತ್ಯಾದಿಗಳಂತೆ. ಕೇವಲ ಒಂದು ಬೀಜಾಣು 

ವಿನಿಂದ ವರ್ಧನ ಮಾಡಿದ್ದರಿಂದ ಇದು ಭಿನ್ನಲಿಂಗೀಯ ಸಸ್ಯವಲ್ಲವೆಂದು ಶ್ರುತ 
ಗೊಂಡಿದೆ, ಆದಾಗ್ಯೂ ಹೆಚ್ಚಾಗಿ ಭಿನ್ನ ತಂತುದಾರಗಳಿರುತ್ತವೆ, ತಂತುಜಾಲವು 
ಒಂದು ಬೀಜಾಣುವಿನಿಂದ ಉತ್ಪತ್ತಿಗೊಂಡಿದ್ದರೂ ಅಂಡಾಣುದಾನಿಗಳನ್ನು ಮತ್ತು 
ಪುಂದಾನಿಗಳೆರಡನ್ನೂ ಬಿಡುತ್ತವೆ. ಅಂಡಾಣುದಾನಿಗಳು ಗೋಳಾಕಾರಿತ, ಅಂಡೂಕಾರಿತ 
ಅಥವಾ ಏಯರಾಕಾರಿತವಿದ್ದು, ಸಾಧಾರಣವಾಗಿ ಚಿಕ್ಕ ಕಂಠವಿದ್ದು , ಬಹುವಾಗಿ 
ಮೂಲ ಕವಲುಗಳ ಆಂತ್ಮ ದಲ್ಲಿದ್ದು, ಸುಮಾನ್ಯವಾಗಿ ಮಧ್ಯಂತರ ಬೆಳವಣಿಗೆಯಲ್ಲೂ 
ಇರುತ್ತವೆ. ಆಗಾಗ್ಗೆ ಏರಡು € ಅಥವಾ ಮೂರರಿಂದ ಐದು ಒಂದು ಸರಣಿಯಲ್ಲಿದ್ದು, 
ಅಪರೂಪಕ್ಕೆ ಬದಿಯ ಕವಲುಗಳ ಮೇಲಿದ್ದು ಅಥವಾ ಉರುಳೆಯಾಕಾರಿತ, ಖಾಲಿ 
ಬೀಜಾಣುದಾನಿಗಳಲ್ಲಿದ್ದು, ಬಡು ವಿವಿಧಾಕಾರಿತವಾಗಿ, ಒಂದೇ ವರ್ಧನಗಳಲ್ಲಿದ್ದು, 
35-100 ವ್ಯಾಸವಿರುತ್ತವೆ ; ಭಿತ್ತಿಗಳು ಸುಮಾರು ತೆಳು, ಪುಂದಾನಿಗಳಿಗೆ ಮುಟ್ಟಿದ 
ಭಾಗದ ಹೊರತು, ಪುಂದಾನಿಗಳು (ಭಿನ್ನ) ವಿವಿಧ ಬಗೆಯ ಕವಲುಗಳ ಅಥವಾ 
ಸಮಾಪದ ತಂತುದಾರಗಳಿಂದ ಹುಟ್ಟಿ ಸೂಕ್ಷ್ಮವಾಗಿ ಕವಲೊಡೆದು, ತೆಳು ಮತ್ತು 
ಪೂದಾನಿಗಳು : ಬೇರೆಯಾದ ನಂತರವೆ ಕಣ್ಮರೆಯಾಗುತ್ತವೆ. ಪುಂದಾನಿಗಳ ನಳಿಕೆಗಳು 
ಸುಮಾರಾಗಿ ಯಾವಾಗಲೂ ಕಾಣುವಂತಿರುವುದಿಲ್ಲ (ಇದ್ದರೆ). ಎರಡು ಪ ಪ್ರಭೇದಗಳಲ್ಲಿ 
ಮಾತ್ರ ಅವುಗಳು ಕಾಣುವಂತಿವೆ.  ಅಂಡಕಗಳು 20-26 ವ್ಯಾಸ, ಅನೇಕವು 
ಸುಮಾರು 23-24, ಸ್ವಲ್ಪ ಯಾವುದಾದರೊಂದು ಅಂಡಾಣುದಾನಿಯ ಗಾತ್ರದಲ್ಲಿ 
ಏವಿಧವಾಗಿದ್ದು, ಒಂದರಿಂದ ಇಪ್ಪತ್ತು ಆಥವಾ ಹೆಚ್ಚು ಸಾಧಾರಣವಾಗಿ ಆರರಿಂದ 


ಸ್ಮಾಪ್ರೊಲಿಗ್ನಿಯೇಲ್‌ 149 


ಆ w 


ಹನ್ನೆರಡು ಪ್ರತೀ ಆಂಡಾಣುದಾನಿಯಲ್ಲಿ ಇರುತ್ತವೆ; ಮಧ್ಯ ಬೆಳವಣಿಗೆಯಲ್ಲಿರು 


ಮಣ್ಣಿನಿಂದ: ಜರ್ಮನಿ (1 53), 


ಣಿ 


ಆಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (83). ಮಿಚಿಗನ್‌ 


ಬೆಳವಣಿಗೆಯು ಸೂಕ್ಷ ಮತ್ತು ತೆಳು, ಆದರೆ ಒಂದೇಸಮ ಮತ್ತು ಶ್ರಿಜ್ಯ 
ಭಾಗಿತವಾಗಬಬದು. ಶಂತುದಾರಗಳು ನೇರದಾಗಿದ್ದು ಮೊದಲಿಗೆ ಸರಳೆ, ನಂತ 
ಬಹು ಕವರಲೊಡೆದಿರುತ್ತವೆ.  ಬೀಜಾಣುದಾನಿಗಳು ಉದ್ದ, ಸುಮಾರು ಉರುಳೆ 
ಯಾಕಾರಿತ ಆಥವಾ ನಂತರ ಅನಿಯಮಿತ, ಸಮೃದ್ಧವಾಗಿದ್ದು ಮತ್ತು ಶ್ರಿಜ್ಯ ಭಾಗಿತ 

ಟು ೧ ಭಿ 

ವಾಗಬಲ್ಲದ್ದಾಗಿ ಆನೇಕ ಕಿರಿಯ ವರ್ಭಾನಗಳಲ್ಲಿದು,  ಅನಂತರದವುಗಳು ಆಗಾಗ 

ಜಲ್ಲಿ ep ಕಟು ಆ 
ಆನಿಯಮಿತವಾಗಿ ಉಬ್ಬಿಕೊಂಡಿದ್ದು ಅಥವಾ ಬಾಗಿರುತ್ತವಿ.  ಪುನರವಿಯಾಗಿ 
ಅಂತರ್‌ಬಹುಫಲಪ್ರದಗೊಳ್ಳುತ್ತಾ ಸಾಮಾನ್ಯವಾಗಿ ಬದಿಯಲ್ಲಿ ಕೆಳಗಿನಿಂದಲೂ 
ಆಗುತ್ತವೆ. ಬೀಜಾಣುಗಳು ಸುಮಾರು 10.5-11.54 ವ್ಯಾಸ; ಜೆಮ್ಮಗಳು 
ಸಮ್ಮದ್ದ ಅಥವಾ ಕೆಲವು (ಸಾ. ಡಿಕ್ಲೈನದರಿದ್ದಷ್ಟು ಸಮೃದ್ಧವಲ್ಲ) ಹಿಯರಾಕಾರಿತ, 


ಎ.ಟಿ 

ಕದರಿನಾಕಾರಿತ ಆಥವಾ ಗದೆಯಾಕಾರಿತ, ಆಗಾಗ ಮಣಿಗಳಂತೆ ಸರಣಿಗಳಲ್ಲಿರುತ್ತ ವೆ. 
ಕ್‌ 
ಆ 


ಆಂಡಾಣುದಾನಿಗಳು ವಿಶಿಷ ವಾಗಿ ಗೋಳಾಕಾ: 


ಒ & 
ಮೂಲಕವಲುಗಳ ಅಂತ್ಯಗಳಲ್ಲಿದ್ದು, ಸಾಧಾರಣವಾಗಿ ಉದ್ದಕ್ಕೂ ಅಂತ್ಯಾರಂಭಿಯಲ್ಲಿ 
ಬಿಟ್ಟಿ ಉದ್ದವಾದ ಆಥವಾ ಅಪರೂಪಕ್ಕೆ ಚಿಕ್ಕ ಬದಿಕವಲುಗಳಲ್ಲಿದ್ದು , ಅವುಗಳು 
ಸಾಧಾರಣವಾ! ಎರಡು ಆಥವಾ ಹೆಚ್ಚು ಸಲ ಆಂಡಾಣುದಾನಿಗಳ ವ್ಯಾಸಕ್ಕಿಂತಲೂ 
ದ್ವವಿರುತ್ತ ವೆ; ನಯವಾದ ಭಿತ್ತಿ, ಬಣ್ಣರಹಿತ, ತೆಳು, ಸುಮಾರು 1.8, ದಪ್ಪ, 
ಕೆಲವು ಗುಳಿಗಳು ಆಳವಡಿಸಲ್ಪಟ್ಟಿದ್ದು ಆಪು 3.7-8.55 ವ್ಯಾಸವಿರುತ್ತವೆ. 
ಸ್ಕಾ, ಮೊನೈಕದಲ್ಲಿದ್ದಂತೆ ಸ್ಪಷ್ಟವಾಗಿರುವುದಿಲ್ಲ ಅಥವಾ ಸ್ಕಾ. ಫೆರಾಕ್ಸ್‌ ಅಂಡಾಣುದಾನಿಗಳ 
ವ್ಯಾಸವು ಟರ್ಮೈಟ್‌ ಮೇಲಿದ್ದಾಗ ಸುಮಾರು 40-63, ಸರಾಸರಿ ಸುಮಾರು 55, 
ನೊಣದ ಮೇಲೆ 42.72, ಸರಾಸರಿ ಸುಮಾರು 60. ಆಂಡಕಗಳು ಬಹುವಾಗಿ 
ಒಂದರಿಂದ ಆರು, ಆಗಾಗ ಎಂಟು ಮತ್ತು ಬಹು ಅಪರೂಪಕ್ಕೆ ಹದಿನಾರರವರೆಗಿದ್ದು 
(ವಿಕೃತ ಪ್ರಭೇದಗಳಲ್ಲಿ ಅಂಡಾಣುದಾನಿಗಳು ದೊಡ್ಡದಾಗಿದ್ದಾಗ ಚೆಕ್ಕ ಅಂಡಕಗಳಿಂದ 
ತುಂಬಲ್ಪಟ್ಟಿದ್ದು ; ಅವುಗಳು ಅಲ್ಲಿ ಸುಮಾರು ನಲವತ್ತರದಪರೆಗಿರಬಹುದು) ಮಧ್ಯ 
ಬೆಳವಣಿಗೆಯಿಲ್ಲಿರುತ್ತವೆ. ಹೆಚ್ಚಾಗಿ ಎಳೆಯದರಲ್ಲಿ ಕಪ್ಪಾಗಿದ್ದು (ವಿಕಿರಣಿಸಲ್ಪಟ್ಟ 
ಬೆಳಕಿನಲ್ಲಿ), 14.833, ಮಿತಿಗಳಲ್ಲಿದ್ದು ಸಮೃದ್ಧಗಾತ್ರಗಳ ಅಂಡಾಣುದಾನಿಗಳಲ್ಲಿ 


8 


150 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಚಿಕ್ಕದಾಗಿದ್ದು ಮತ್ತು ಸಾಮಾನ್ಯವಾಗಿ ದೊಡ್ಡದರ ಜೊತೆಯಲ್ಲಿ ಮಿಶ್ರಗೊಂಡಿರು 
ವುದಿಲ್ಲ. ಪುಂದಾನಿಗಳ ಕವಲುಗಳು ಬಲಿಷ್ಕ ಮತ್ತು ಶಾಶ್ವತ. ಪುಂದಾನಿಗಳು ಇರು 
ತ್ತವೆ ಮತ್ತು ಸುಮಾರಾಗಿ ಪ್ರತೀ ಅಂಡಾಣುದಾನಿಗಳ ಮೇಲಿರುತ್ತವೆ (ಶೇ. 95-100 
ರಷ್ಟು), ಪ್ರತಿಯೊಂದು ಅಂಡಾಣುದಾನಿಯು ವಿಶಿಷ್ಠ ವಾಗಿ ಕನಿಷ್ಠ ಒಂದಾದರೂ ಭಿನ್ನ 
ತಂತುದಾರಗಳಮೇಲೆ ಬಿಟ್ಟ ಪುಂದಾನಿಯ ಜೊತೆಯಲ್ಲಿರುತ್ತದೆ ಮತ್ತು ಕೆಲವು 
ಸಮಯಗಳಲ್ಲಿ ದ್ವಿಲಿಂಗಯುತ, ಆಗಾಗ ಅಂಡಾಣುದಾನಿಗಳಲ್ಲಿರದೆ ಉದ್ದ ಕವಲುಗಳಲ್ಲಿ 
ಅಂತ್ಯದಲ್ಲಿರುತ್ತದೆಯಾದ್ದರಿಂದ ಮುಖ್ಯರಾಶಿಯಿಂದ ಸ್ವಲ್ಪದೂರ ಬೇರ್ಪಡಿಸಲ್ಪಟ್ಟಿರು 
ತ್ತದೆ: ಪಿಯರ್‌ ಹಣ್ಣಿನಾಕಾರಿತ ಅಥವಾ (ವಕ್ರ) ಅನಿಯಮಿತ ಗಡ್ಡೆ ಯಾಕಾರಿತ, 
ಬಹುಚೆನ್ನಾಗಿ ಜೀವರಸತುಂಬಿದ್ದು, ಪುಂದಾನಿಗಳ ನಳಿಕೆಗಳಿದ್ದು ಸ್ಪಷ್ಟವಿರುತ್ತವೆ. 

ಮಣ್ಣಿನಿಂದ: ಡೆನ್ಮಾರ್ಕ್‌ (108). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಚಿಗನ್‌ (93), ಉತ್ತರ ಕೆರೊಲಿನ 
(44). * 
10. ಸ್ಕಾಪ್ಟೊಲಿಗ್ನಿಯ ಸ್ಕೂಡೊಕಾಸ್ಟೇಟ್‌ ಎ. ಲುಂಡ್‌ 

ತಂತುದಾರಗಳು ತೆಳು ಮತ್ತು ಸೂಕ್ಷ್ಮ. ಬೀಜಾಣುದಾನಿಗಳು ಉರುಳೆ 
ಯಾಕಾರಿತ, ಬಹುಫಲಪ್ರದವಾದ ದ್ವಿತೀಯಗಳು ರೂಪಿತವಾಗುತ್ತವೆ, ಜೂ 
ಬೀಜಾಣುಗಳು ಸಾಧಾರಣವಾಗಿ ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತೆಯೇ ಸ್ವತಂತ್ರವಾಗಿ 
ಹೊರಬಿಟ್ಟೆರುತ್ತವೆ. ಜೆಮ್ಮಗಳು ಬಹುಪಾಲು ನಿಯಮಿತ, ಪಿಯರ್‌ಹಣ್ಣಿನಾ 
ಕಾರಿತದಿಂದ ಗದೆಯಾಕಾರಿತ ಅಥವಾ ಅನಿಯಮಿತ. ಅಂಡಾಣುದಾನಿಗಳು ಗೋಳಾ 
ಕಾರಿತ, 70-91 ವ್ಯಾಸ, ಕೆಲವು ಸಮಯ ಅಂಡಾಕಾರಿತ, ಅಂಡಾಣುದಾನಿಗಳ ವ್ಯಾಸ 
ದಷ್ಟೆ ಉದ್ದದ ತಂತುದಾರಗಳ ತುದಿಗಳಲ್ಲಿರುತ್ತವೆ: ಅಪರೂಪಕ್ಕೆ ಅಂತರ್ಬೆಳವಣಿಗೆಯ 
ಲ್ಲಿರುತ್ತವೆ: ಅಂಡಾಣುದಾನಿಗಳ ಭಿತ್ತಿ ನಯವಾಗಿರುತ್ತದೆ, ಬಣ್ಣರಹಿತ, ಕೆಲವು ಅಥವಾ 
ಅಸಂಖ್ಯಾತ ಗುಳಿಯುತ ; ಕೆಲವು ಸಮಯಗಳಲ್ಲಿ ಅಂಡಾಣುದಾನಿಯೊಳಗೆ ಒಂದು 
ಒಳಕ್ಕೆ ಬೆಳೆದ ಭಾಗವಿರುತ್ತದೆ. ಅಂಡಾಣುಗಳು ಮಧ್ಯೆ ಬೆಳವಣಿಗೆಯಲ್ಲಿ, 22-4- 
28, ಸಾಧಾರಣವಾಗಿ 254 ವ್ಯಾಸ, ನಾಲ್ಕರಿಂದ ಇಪ್ಪತ್ತು, ಆಗಾಗ ಹನ್ನೆರಡರಿ:ದ 
ಹದಿನೆಂಟು, ಇರುತ್ತವೆ. ಪುಂದಾನಿಗಳ ಕವಲುಗಳು ವಿವಿಧ ತಂತುದಾರಗಳಲ್ಲಿದ್ದು K 
ಆಗಾಗ ಅಂಡಾಣುದಾನಿಯ ಸುತ್ತಲೂ ಸುಮಾರಾಗಿ ಸುತ್ತಲ್ಪಟ್ಟಿರುತ್ತವೆ. 

ಮಣ್ಣಿನಿಂದ: ಡೆನ್ಮಾರ್ಕ್‌ (108). 
11, ಸ್ಕಾಪ್ಟೊಲಿಗ್ನಿಯ ಕ್ರಸ್ಟೋಸ ತಳಿ 1] ಮಾರಿಜಿಯೊ 

ಇವು ನಿಬಿಡವಾಗಿ ಬೆಳೆದು, 2 ಸೆಮಿ ಉದ್ದವಿರುತ್ತವೆ. ಬೀಜಾಣುದಾನಿಗಳು 
ಸಾಮಾನ್ಯವಾಗಿ ಇರುತ್ತವೆ. ಅಂಡಾಣುದಾನಿಗಳು ಅಂತ್ಕಾರಂಭಿ ಅಥವಾ ಗೊಂಚಲು 


- 


ಸ್ಮಾಪ್ರೊಲಿಗ್ನಿಯೇಲ್ಸ್‌. 151 


ಗಳಿದ್ದು, ಅಂತರ್ಬೆಳವಣಿಗೆ ಮೇಲೂ ಮತ್ತು ಸರಳ ದಿ ಮುಖ ಬೆಳವಣಿಗೆ ಕವಲು 
ಗಳಲ್ಲಿ ಎರಡು ಆಥವಾ ನಾಲ್ಕು ಇರುತ್ತವೆ. ಗೋಳಾಕಾರಿತ ಆಥವಾ ನೀಳಾಕಾರಿತ 
ಕೆಲವು ಸಮಯಗಳಲ್ಲಿ ಅಂತರ್ಬೆಳವಣಿಗೆಯಲ್ಲಿದ್ದಾಗ ಚಿಕ್ಕ ತೊಟ್ಟಿ ದ್ದು, ನೇರ, 
ಮಧ್ಯಮ ದಪ್ಪವಾಗಿದ್ದು, ಮಧ್ಯಮಗಾತ್ರದ ಕೆಲವು ಗುಳಿಗಳು ಇರುತ್ತವೆ. ಕೆಳಗಿನ 
ಭಿತ್ತಿಯಿಂದ ಮೇಲಕ್ಕೆ ಬೆಳೆದ ಭಾಗವೊಂದು ಅಂಡಾಣುದಾನಿಯೊಳಕ್ಕೆ ಪ್ರವೇಶಿಸುತ್ತದೆ. 
ಅಂಡಾಣುದಾನಿಗಳ ವ್ಯಾಸವು 31.5-60 ಅಥವಾ ನೀಳಾಕಾರಿತವಿದ್ದಾಗ 33-41, 
ಅಗಲ * 50-55 ಉದ್ದ ಅಂಡಕಗಳು ನಾಲ್ಕರಿಂದ ಇಪ್ಪತ್ತೈದು, ಗಾತ್ರಗಳಲ್ಲಿ 
ವಿವಿಧ, ಬಹುಪಾಲು 19.5-22, ಅತ್ಯಂತ ಚಿಕ್ಕದೆಂದರೆ 124; ಭಿಶ್ತಿಯು 
ಸುಮಾರಾಗಿ ದಪ್ಪ ಮತ್ತು ಹಳದಿಮಿಶ್ರಿತ. ಪುಂದಾನಿಗಳು ಬಹುಪಾಲು ಇರುವುದಿಲ್ಲ 
ವಿವಿಧ ತಂತುದಾರಗಳು ಆಂತರಯುತವಾಗಿ ಸಾಕಷ್ಟು ಅಂಡಾಣುದಾನಿಗಳನ್ನು ಅವರಿ 
ಸಿರುತ್ತವೆ. ಕವಲುಗಳು ಕಂಡುಬಂದಿಲ್ಲ. ಈ ಪ್ರಭೇದದಲ್ಲಿ ಕೊನಿಡಿಯಗಳಿರುತ್ತವೆ, 
ಸಾಲಾಗಿ ಅಥವಾ ಸರಣಿಗಳಲ್ಲಿದ್ದು, ಕ್ಲಿಷ್ಟದ್ವಿಮುಖ ಕವಲುಗಳಲ್ಲಿರುತ್ತವೆ, 
ಅಪರೂಪಕ್ಕೆ ಒಂಟಿ, ಇವು ಬೀಜಾಣುದಾನಿ ಅಥವಾ ಅಂಡಾಣುದಾನಿ ಆಥವಾ 
ಸುಪ್ತ ಕೋಶಗಳಾಗುತ್ತ ವೆ. ಕೊನಿಡಿಯಾಗಳಲ್ಲಿಯೂ ಸಹ ಅಂಡಾಣುದಾನಿಗಳಲ್ಲಿ 
ದ್ವಂತೆಯೇ ಅಡ್ಡಭಿತ್ತಿಗಳಡಿಯಲ್ಲಿ ನಳಿಕೆಗಳು ಇರುತ್ತವೆ. 
ಮಣ್ಣಿನಿಂದ: ಡೆನ್ಮಾರ್ಕ್‌ (108), ವೇಲ್ಸ್‌ (86). | 
12. ಸ್ಮಾಪ್ರೊಲಿಗ್ನಿಯ ಆನಿಸೊಸ್ಪೋರ ಡಿಬಾರಿ 


ಮೂಲತಂತುದಾರವು ನಾಯಿಕೊಡೆ ಗ್ರಬ್‌ ಮೇಲೆ ಸುಮಾರು 5.8 ಮಿಮಿ 
ಉದ್ದವಿದ್ದು ಬುಡದಲ್ಲಿ ಮಧ್ಯಮ ಗಾತ್ರವು ಶೀಘ್ರವಾಗಿ ಆಗುತ್ತದೆ. ಚಿಕ್ಕದಾದ 
'ವರ್ಧನವು ಬೇರೆ ಪ್ರಭೇದಗಳಿಗೆ ಹೋಲಿಸಿದಾಗ ಬಹುಸೂಕ್ಷ್ಮವಾಗಿ' ಕಂಡುಬರುತ್ತವೆ ; 
ಮೂಲತಂತುದಾರವು 40, ಕೆಳಭಾಗದಲ್ಲಿನ ವ್ಯಾಸದಿಂದ 114 ವರೆಗೆ ಅಥವಾ 
ಇನ್ನೂ ಕಡಮೆಯಾಗಿ ತುದಿಯಲ್ಲಿರುತ್ತದೆ. ಬೀಜಾಣುದಾನಿಗಳು ಸಾಧಾರಣವಾಗಿ 
ಅಂಡಾಣುದಾನಿಗಳಲ್ಲಿದ್ದಕ್ಕಿಂತಲೂ ದೊಡ್ಡಕವಲುಗಳ ಮೇಲೆ ಬಿಟ್ಟಿದ್ದು (ಆದರೆ ಬಹು 
ಪಾಲು ಅಂಡಾಣುದಾನಿಗಳು ದೊಡ್ಡಕವಲುಗಳಲ್ಲಿ ಬಿಟ್ಟಿ  ರುತ್ತವೆ), ಸಾಧಾರಣವಾಗಿ 
ಸುಮಾರು ಒಗ್ಗೂಡಿದುತಿದ್ದು ಅನಿಯಮಿತವಾಗಿರುತ್ತವೆ. ಮಧ್ಯ ಅಥವಾ ಬುಡದಲ್ಲಿ 
ದೊಡ್ಡದಾಗಿದ್ದು, ಕೆಲವು ಸಮಯಗಳಲ್ಲಿ ನಿಯಮಿತವಾಗಿ ತುದಿಯ ಕಡೆ ಕಿರಿದಾಗು 
ತ್ತದೆ. ಒಂದೇ ವರ್ಧನದಲ್ಲಿ ವಿವಿಧ ಗಾತ್ರಗಳಿರುತ್ತವೆ. ಸುಮಾರು 8.6-15.2. 
ಅಪರೂಪಕ್ಕೆ 16.6 ವರೆಗೆ ದಪ್ಪವಿದ್ದು, ಸಾಧಾರಣವಾಗಿ ಅವುಗಳನ್ನು ಬಿಟ್ಟ ಎಳೆ 
ಗಿಂತಲೂ ದಪ್ಪವಿರುತ್ತವೆ, ಸಾಮಾನ್ಯವಾಗಿ ಚಿಕ್ಕದು ಮತ್ತು ಅಗಲ. ಬಹು ಫಲ 
ಪ್ರದವಾಗಿರುತ್ತ ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತಿದ್ದು ಅಥವಾ ಬಟ್ಟೆಯಿಳಿಸಿದ ನೀರಿನಲ್ಲಿ 
, ಬಹುಪಾಲು ಆಕ್ಮಿಯದಲ್ಲಿದ್ದಂತಿದ್ದು ಡಿಕ್ಟಿಯೊಬೀಜಾಣುದಾನಿಗಳು ಬಹು ಸಮಯ 


152 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಳಲ್ಲಿ ಕಾಣಬಂದಿದೆ. ಬೀಜಾಣುಗಳು ವಿಶಿಷ್ಟವಾದವು, ಎರಡು ಗಾತ್ರಗಳಲ್ಲಿದ್ದು, 
ದೊಡ್ಡದು ಮತ್ತು ಚಿಕ್ಕದು, ಆಗಾಗ ಮಧ್ಯಮ ಗಾತ್ರಗಳಲ್ಲಿರುತ್ತವೆ, ಸಾಧಾರಣವಾಗಿ 


೧೨ 
ಪ್ತ ತ್ಯೇಕ ಬೀಚಾಣುದಾನಿಗ ಳಲ್ಲಿದ್ದು ಮಧ್ಯಮ ಗಾತ್ರಕ್ಕೆ ಮಾತ್ರ ನಿಯಮಿತವಾಗಿರುವು 
ದಿಲ್ಲ ಒಂದು ಒಂಟಿ ಬೀಜಾಣುದಾನಿಯವ್ಬ ಸಾಧಾರಣವಾಗಿ ಒಂದೇ ಗಾತ್ರದ 
ಬಿ:ಜಾಣುಗಳು ಮಾತ್ರವಿರುತ್ತವೆ. ಆದರೆ ಆಗಾಗ್ಗೆ ಅವುಗಳು ಮಿಶ್ರಣಗೊಂಡಿರುತ್ತವೆ 
ಆತೃಂತ  ಚೆಕ್ಕಬಿೀಜಾಣುಗಳು ಸುಮಾರು 8-9 ದ್ಯಾಸವಿದ್ದು, ಇತರವು 
10.5-11.5y ಇದ್ದು, ದೊಡ್ಡವು 13.7-14.8 ಇರುತ್ತವೆ. ಚಿಕ್ಕ ಮತ್ತು 
ದೊದ್ದ ಬೀಜಾಣುಗಳು ಒಂದೇ ರೂಪಪ್ಪಳ್ಗೆದ್ದಾಗಿರುತ್ತವೆ. ಆದರೆ ಚಿಕ್ಕವು 
ದೊಡ್ಡ ವಕ್ಕಿಂತ ಅಧಿಕ ಸುಖೆ.ಯಲ್ಲಿರುತ್ತವೆ. ಸುಮಾರಾಗಿ ಎಲ್ಲ ವರ್ಧನಗಳಲ್ಲಿ ಅವು 


po 


2 


pe ಅ 
ರೂಪಿತವಾಗುವುದರ ಜೊತೆಗೆ ಕೆಲವೊಂದು ಬಹುದೊಡ್ಡ ಬೀಜಾಣುಗಳು ಸಾಧಾರ 


ದೊಡ್ಡ ಬೀಜಾಣುಗಳ ಒಟ್ಟು ಉತ್ಪತ್ತಿಯಾದ ಸಂಖ್ಯೆಯ ಎರಡರಷ್ಟು ಪಾಲು 

ಜಾಸ್ತಿ -ಉರುತ್ತನೆ, ಸಾಧಾರಣವಾಗಿ ಇವುಗಳು ಮಿಶ್ರಿತವಾಗಿರುತ್ತವೆ. ಅಂಡಾಣ 

ತ್ರ ಎಲ್ಲಾ ಸಾಧಾರಣ ವರ್ಧನಸೋಷಕ ಮಧ ಮಗಲಲ್ಲಿ 

ರೂಪಶವಾಗಿರುತ್ತವೆ. ಸುಧಾರಣವಾಗಿ ಆಧಾರಸ ಸ ಳೆದಿಂದೆ ಹುಟ್ಟಿದ ಉದ ನೆಯ 
ಟಾ) 

ದೀಳ ಕವಲುಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ. ಸಾಮಾನ.ವ ಮಾಗಿ ಅಂತರ್ಬೆಳವಣಿಗೆಯಲ್ಲಿ 


ಬಿಟ್ಟಿ ದ್ದು (ಬಹು ಅಪರೂಪಕ್ಕೆ ರಡು ಆಥವಾ ಮೂರು, ಒಂದು ಸಾಲಿನಲ್ಲಿರುತ್ತವೆ 


ರ್‌ 


ನ 
ದಾನಿಗಿಳು ಅಸುಖ್ಯಾತ ಮಶ 


ತಿ ಮಿ 


ಬದಿಂ ಲಿ ತೊಟ್ಟಿಲ್ಲದೆ ಅಥವಾ ಚಿಕ್ಕ ಅಥವಾ ಉದ್ದವಾದ ಪಾರ್ಶ್ವಕವಲುಗಳ ಮೇಲೆ 
ವಿಭಿನ್ನವಾಗಿರುತ್ತ ದೆ. ಅಂಡಾಕಾರದಿಂದ ಪಿಯರ್‌ “ಹಣ್ಣೆ ನಾಕಾರಿತ ಮತ್ತು ಅಂತರ್‌ 
ಬೆಳವಣಿ ಯಲ್ಲಿದ್ದಾ ಗ ಚೌಕಾಕಾರದಿಂದ ಶೀಸೆ ಅಥವಾ ಕದರಿನಾಕಾರ ನೀಳಕಂಠವಿದ್ದು. 
33-924 ವ್ಯಾಸ, ಬಹು ಸುಮಾರಾಗಿ 55-65, ಪಕ್ಕವಾದಾಗ ಮಧ್ಯಮ ದಪ್ಪದೆ 
ಭಿಶ್ತಿ ಗಳಿದ್ದು ಅವುಗಳು ಗುಳಿರಹಿರವಾಗಿರುತ್ತವೆ. 'ಹಿಂದಾನಿಯ ಕೆಳಭಾಗದಲ್ಲಿ 
ಯಾವಾಗಲೂ ವೃತ್ತಾ ಕಾರಿದ ಗುಳಿ ಇರುತ್ತದೆ. ಅಡಕಗಳು ಒಂದರಿಂದ ಇಪ್ಪತ್ತು 
ಬಹುಪಾಲು ನಾಲ್ಕರಿಂ ದ ಆರು, ಯಾವಾಗಲೂ ವಿವಿಧ ಗಾತ್ರಗಳು ಒಂದೇ ಅಂಡಾಣು 
ದಾನಿಯನ್ಲಿರುತ್ತವೆ, 17-38 ವ್ಯಾಸ, ಸಾಮಾನ್ಮವಾಗಿ 21-27, ಮಧ್ಯಬೆಳವಣಿಗೆ 
ಯುತ. ಪ್ರಂದಾನಿಗಳ ಕವಲುಗಳು ಯಾವಾಗಲೂ ತೆಳು ಮತ್ತು ಶೀಘ್ರವಾಗಿ 
ಹೆಚ್ಚಾ ಗಿ ಮೊದಲರ್ಥವು ಅಸ ಸಷ್ಟವಾಗುತ್ತ ದೆ. ಯಾವುದಾದರೊಂದು ಮೂಲ ಕವಲಿ 
ನಿಂದ : ಉದ್ಭವಿತಗೊಂಡಿರುತ್ತ ಮೆ ಇತರ ಕವಲುಗಳಲ್ಲಿರುವ ಅಂಡಾಣುದಾನಿಗಳನ್ನು 
ತಲುಪಲು 'ಮುಂದುವರಯ ತ್ತದೆ. ಅಂಡಾಣುದಾನಿಗಳ ಕವಲುಗಳ ಕೆಳಗೆ ಪುಂದಾನಿ 
ಗಳ ಕವಲುಗಳು ಬಿಟ್ಟಿರುತ್ತವೆ. ಪುಂದಾನಿಗಳು ಉರುಳೆಯಾಕಾರಿತದಿಂದ ಗದೆ 
ಯಾಕಾರಿತ, ಪ್ರತಿ ಅಂಡಾಣುದಾನಿಗಳ ಮೇಲಿರುತ್ತವೆ. ಸಾಧಾರಣವಾಗಿ ಅನೇಕ 
ಂದ ಬಹುವಾಗಿದ್ದು, ಎಳೆಯದಾಗಿದ್ದಾಗ ಬಹುಚೆನ್ನಾಗಿ ಜೀವರಸ ತುಂಬಿದ್ದು, 
ದೊಡ್ಡದಾದಂತೆ ; ಖಾಲಿಯಾಗಿ ಕಂಡುಬರುತ್ತದೆ. ಪುಂದಾನಿನಳಿಕೆಗಳು ಅನೇಕ ತಳಿ 


KS 


ಗಳಲ್ಲಿ ರೂಪಿತವಾಗಿದ್ದು ಅಡಕಗಳು ರೂಪಿತವಾದ ಮೇಲೆ ಕಂಡುಬರುತ್ತವೆ. ಜೆಮ 


he 
ಬ್ರ 
ಗಳು ಹೆಚ್ಚು ಕಡಮೆ ಅಸಂಖ್ಯಾತ ಅಥವಾ ಸುಮಾರು ಸ್ವಲ್ಪವಿದ್ದು . ಸಾಧಾರಣವಾಗಿ 
ಗೋಳಾಕಾರಿತ, ಕೆಲವು ಸಮಯಗಳಲ್ಲಿ ಹಓಯರ"ಹಣ್ಣಿನಾಕಾರಿತ ಆಥವಾ ಗದೆ 
ಯಾಕಾರಿತ ಮತ್ತು ಬೇರೆ ಅಕಾರಗಳೊ ಇರುತ್ತವೆ. ಸಾಧಾರಣವಾಗಿ ಚಿಕ್ಕ ಅಥವಾ 


ಸಿ FR ಡಾ K R ಇ 
ಉದ್ದಸರಣಿಗಳಲ್ಲಿರುಸ್ತಿವೆ, ಹಿಸಕರಸ್ಥಿ ೨ 'ಳು:ಟಾದಾಗ ಸುಲಭವಾಗಿ ಬೀಜಾಣುದಾನಿ 


NS 
ಇ ರ ಗವ ಜಾಲೀ ಟೆ ಫದ ಆ py pa pe 
ಗಳಾಗುತ್ತ, ಬಹುಫಲಪ್ರದನಳಿಕೆಯಿಂದ ಖಾಲಿಯಾಗುತ್ತೆವ. ಅನೇಕ ಬಹುಫಲಪ್ರದ 
ಈ ಕಾ pS pe ೧ ೧ 
ನಳಿಕೆಯಿರಬಹುದು. ಆದರೆ ಒಂದು ಮಾತ್ರ ಬೀಜಾಣುಗಳು ಶವ್ಪಿಸಿಕೊಳ್ಳಲು ತೆರೆದು 


ಕೊಳ್ಳುತ್ತದೆ. 


ಮ್‌ ಬಿಂದ: ಆಸ್ಲೇಲಿಯ (65), 
ಬ್ರ 


13. ಸ್ಕಾಪ್ರೊಲಿಗ್ನಿಯ ಫೆರಾಕ್ಸ್‌ (ಗ್ರುಥೂಸನ್‌) ತೂರೆಟ್‌ 


ಲು 


ತಂತುದಾರವು ಮಧ್ಯಮ ಬಲಿಷ್ಟ ಮತ್ತು ಪ್ರಷ್ಠವಾಗಿದ್ದು ಅನಿಯಮಿತ, ವಿರಳ 


ವಾಗಿ ಕೆಳಗಡೆ ಕವಲೊಡೆದಿರುತ್ತದೆ.. ಬೀಜಾಣುದಾನಿಗಳು ಸಮೃದ್ಧವಾಗಿ ಸ್ವಲ್ಪ 
ಮಾತ್ರ ವಿಶಾಲವಿದ್ದು, ವಿಶಿಷ್ಟವಾಗಿ ಅಲೆಯೋಪಾದಿ ಮತ್ತು ಬಾಗಿರುತ್ತದೆ. ಅಸಮ 
ವ್ಯಾಸವಿದ್ದು, ಆಗಾಗ್ಗೆ ಮೇಲ್ಭಾಗದಲ್ಲಿ ಕಿರಿದಾಗುತ್ತ ಅಪರೂಪಕ್ಕೆ ಬಹುಪಾಲು 
ಎಲ್ಲವೂ ಉರುಳೆಯಾಕಾರಿತ, ಆಗಾಗ್ಗೆ ಕೆಳಗೆ ಹಿರಿಯವುಗಳಿಂದ ಬದಿಯಲ್ಲಿ ಬಹುಫಲ 
ಪ್ರದವಾಗುತ್ತವೆ. ಜೂಬೀಜಾಣುಗಳು ಸುಮಾರು 9 ವ್ಯಾಸವಿರುತ್ತವೆ. ಜೆಮ್ಮ 
ಗಳು ಬಹುಸಮೃದ್ಧವಾಗಿಲ್ಲದೆ. ಹೆಚ್ಚುಕಡಮೆ ನೀಳಾಕಾರಿತ ಅಥವಾ ಗಡ್ಡೆಯಾಕಾರಿತ 
ದಿಂದ ವಿವಿಧಾಕಾರ ಅಥವಾ ಹಿಯರ್‌ಹಣ್ಣಿನಾಕಾರ ; ಕೆಲವು ಸಮಯಗಳಲ್ಲಿ ಜಂಟಿಸಿರು 
ತ್ತವೆ. ಬಲವಾದ ಎಳೆಗಳ ತುದಿಗಳ ಮೇಲೆ ಉದ್ದವಾದ ತೆಳುವಾದ ತುದಿಗಳನ್ನು 
ೂಪಿಸುವ ಬಲವಾದ ವರ್ತನೆ ಕಂಡುಬರುತ್ತದೆ. ಬಲವಾದ ಎಳೆಗಳ ಶುದಿಗಳು 
ತರ ತಮ್ಮ ಕೆಳಗಿನ ತೆಳುವಾದ ಜೆಮ್ಮಗಳ ನಿರಾಕರಿತ ಶುದಿಗಳಾಗಿ ಬೇರ್ಪಡುತ್ತವೆ. 
ಆಂಡಾಣುದಾನಿಗಳು ತುದಿಯಲ್ಲಿ ಅಥವಾ ಕೆಲವು ಸಮಯಗಳಲ್ಲಿ ಅಂತರ್ಬೆಳವಣಿಗೆ 
ಯಲ್ಲಿರುತ್ತವೆ. ಆದರೆ ಸರಣಿಗಳಲ್ಲಿರುವುದಿಲ್ಲ ಗೋಳಾಕಾರಿತದಿಂದ ಸ್ವಲ್ಪ ಅಡಾ 
ಕಾರಿತ ಒಂದು ಬುಡದ ಕಂಠವಿದ್ದು, ಅದು ಬಾಗಿರುತ್ತದೆ. ಖಾಲಿಯಾಗಿರುವ 
ಬೀಜಾಣುದಾನಿಗಳಲ್ಲಿ ರೂಪಿತವಾಗಿರುವುದಿಲ್ಲ ಮತ್ತು ಅನುತರ ಉರುಳೆಯಾಕಾರಿತ 
ಆಂಡಾಣುದಾನಿಗಳ ಎಳೆಯಂತಹ ವಿಸ್ತರಿತ ಭಾಗಗಳಲ್ಲಿ ಒಂದು ಒಂಟಿ ಸಾಲಿನಲ್ಲಿ 
ಸಾಕಷ್ಟು ಮೊಟ್ಟೆಯಾಕಾರಿತ ಅಂಡಕಗಳು ಮಧ್ಯಬೆಳವಣಿಗೆಯುತ, ಒಂದರಿಂದ 
ಇಪ್ಪತ್ತು, ಬಹುಪಾಲು ನಾಲ್ಕರಿಂದ ಹದಿನಾರು, ವ್ಯಾಸ 24--30.5,, (ವಿರಳವಾಗಿ 
ಚಿಕ್ಕದಾಗಿ 14.8 ಅಥಮ ದೊಡ್ಡದಾಗಿ 33.8) ಅತಿದೊಡ್ಡ ಸಂಖ್ಯೆ ಸುಮಾರು 
26, : ಇದರ ಮಿತಿ ಕೆಲವು ಸಮಯಗಳಲ್ಲಿ ಒಂದೇ ಅಂಡಾಣುದಾಸಿಯಲ್ಲಿ ಕಂಡು 


2೬ ೮ 


154 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬರುತ್ತವೆ. ಪುಂದಾನಿಗಳ ಕವಲುಗಳು ಚಿಕ್ಕವು ಬಲಿಷ್ಟ, ಬಹುಪಾಲು ದ್ವಿಲಿಂಗಯುತ 
ಸುಮಾರಾಗಿ ಎಲ್ಲ ವರ್ಧನಗಳಲ್ಲಿ ವಿವಿಧ ಸಂಖ್ಯೆಗಳಲ್ಲಿ ಇರುತ್ತವೆ. ಸಾಧಾರಣವಾಗಿ 
ಶೇ. 10-15 ಅಂಡಾಣುದಾನಿಗಳಲ್ಲಿರುತ್ತವೆ. ಆದರೆ ಇವುಗಳೊಂದಿಗೆ ಹೊಂದಿ 
ಸಲ್ಪಟ್ಟ ಅಂಡಾಣುದಾನಿಗಳ ಸಂಖ್ಯೆ ಸೊನ್ನೆಯಿಂದ 98ರಷ್ಟು, ಬಳಸಿದ ಮಾಧ್ಯಮದ 
ಪ್ರಕಾರವಿರುತ್ತದೆ. ಪುಂದಾನಿಗಳು ನಿಯಮದ ಪ್ರಕಾರ ಅಂಡಾಣುದಾನಿಯನ್ನು 
ಬಿಟ್ಟ ಮೂಲವಳೆಗಳಿ:ದಲೇ ಹುಟ್ಟುತ್ತವೆ. ಆದರೆ ಆಗಾಗ್ಗೆ' ಅಂಡಾಣುದಾನಿಗಳ 
ತೊಟ್ಟುಗಳಿಂದ ಮತ್ತು ಹೀಗಾದಾಗ ಸಾಧಾರಣವಾಗಿ ಪರಸ್ಪರ ಅವುಗಳಲ್ಲಿ ಸೇರಲ್ಪಡದೆ 
ಆದರೆ ಅಕ್ಕಪಕ್ಕದ ಅಂಡಾಣುದಾನಿಗಳಿಂದಾಗಿರುತ್ತ ವೆ. ಪುಂದಾನಿಗಳು ಸಾಧಾರಣ: 
ವಾಗಿ ಬೇರ್ಪಡುವಾಗ ಚಿಕ್ಕ ಮತ್ತು ಗಡ್ಡೆಯಾಕಾರಿತ, ಎಳೆಗಳಿಗಿಂತ ನಿಬಿಡವಾಗಿ 
ಇಲ್ಲದೆ : ಗರ್ಭಾಂಕುರಿತ ನಳಿಕೆಗಳು ಕಡಮೆ ಆಥವಾ ಬಹುವಿರಳ. 


ಮಣ್ಣಿನಿಂದ : ಜರ್ಮನಿ (153). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (83), ಫ್ಲಾರಿಡ 
(232), ಜಾರ್ಜಿಯಾ (82), ಮಿಚಿಗನ್‌ (93), ಉತ್ತರ ಕರೊಲಿನ (41) (44) 
(79). ಓಕ್ಲೊಹಾಮ (82), ವಿಸ್ಕಾನ್ಸಿನ್‌ (81) (82). 


14. ಸ್ಮಾಪ್ರೊಲಿಗ್ನಿಯ ಮಿಕ್ಷ ಡಿ ಬಾರಿ 


ಮಧ್ಯಮ ಬೆಳವಣಿಗೆಯಾಗಿದ್ದು, ಬೀಜಾಣುದಾನಿಗಳು ಉದ್ದ ಉರುಳೆ 
ಯಾಕಾರಿತ, ಪುನರಪಿ ಫಲಪ್ರದಗೊಳ್ಳುತ್ತವೆ. ಬೀಜಾಣುಗಳು 10-124 ವ್ಯಾಸ, 
ಜೆಮ್ಮಗಳು ವಿಶಿಷ್ಟವಾಗಿ ನೀಳವಾಗಿರುತ್ತ ವೆ, ದಂಡಾಕಾರಿತ, ಬಸಿಯಾಕಾರಿತ, ಪಿಯರ್‌ 
ಹಣ್ಣಿನಾಕಾರಿತ ಅಥವಾ ಅಂಡಾಕಾರಿತ, ಆಗಾಗ್ಗೆ ಗೋಳಾಕಾರಿತದಿಂದ ಅಂಡಾಕಾರಿತಃ 
ಸಾಕಷ್ಟು ಸಮೃದ್ಧವಿದ್ದು, ಚಿಕ್ಕತೊಟ್ಟುಗಳ ಮೇಲೆ ಅಥವಾ ತುದಿಯಲ್ಲಿ ಅಥವಾ 
ಸುಮಾರಾಗಿ ಅಂತರ್ಬೆಳವಣಿಗೆಯಲ್ಲಿರುತ್ತವೆ ; ಕಂಠ ಅಸ್ಪಷ್ಟವಾಗಿರುತ್ತದೆ. ಭಿತ್ತಿಗಳು 
ಬಹುದಪ್ಪವಿರದೆ, ಸುಮಾರು 1.84; ಇದರಲ್ಲಿ ಅಸಂಖ್ಯಾತ ಆಅಸ್ಪಷ್ಟಗುಳಿಗಳ್ಳ 
4.5-6.5, ವ್ಯಾಸವಿರುತ್ತವೆ. ಅಂಡಕಗಳು ಮಧ್ಯಬೆಳವಣಿಗೆಯುತ, 20-30, 
ವ್ಯಾಸ, ಒಂದರಿಂದ ಇಪ್ಪತ್ತು, ಅಷ್ಟಾಗಿ ಅಸಂಖ್ಯಾತವಿರದೆ ಅಥವಾ ಇದ್ದು 
ಸುಮಾರಾಗಿ ಸ್ಕಾ. ಫೆರಾಕ್ಸ್‌ ನಲ್ಲಿದ್ದಂತೆ ಇರುತ್ತವೆ. ಪುಂದಾನಿಕವಲುಗಳು ಚಿಕ್ಕವ, 
ಮೂಲಕವಲುಗಳಿಂದ ಹುಟ್ಟಿ ಹತ್ತಿರದ ಅಂಡಾಣುದಾನಿಯನ್ನು ಸಮಾಪಿಸಿ ಒಂದೇ 
ಅಥವಾ ಬೇರೆ ಬೇರೆ ಎಳೆಗಳ ಮೇಲಿರುವ ಸುಮಾರು ಶೇ. 40 ಭಾಗ ಅಥವಾ ಹೆಚ್ಚು 
(ಎಲ್ಲದರ ಮೇಲೆ ಇರುವುದಿಲ್ಲ) ಅಂಡಾಣುದಾನಿಗಳಲ್ಲಿ ಕಂಡುಬರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತಸಂಸ್ಥಾನಗಳೂ : ಮಿಚಿಗನ್‌ (93). 


ಸ್ಮಾಪ್ರೊಲಿಗ್ನಿಯೇಲ್ಸ್‌. 155 


15. ಸ್ಕಾಪ್ರೊಲಿಗ್ನಿಯ ಫ್ಲಕ್ಕೋಸ ಮಾರಿಜಿಯೊ 

ವಿರಳವಾಗಿ ಕವಲೊಡೆದ, ವಕ್ರವಾಗಿ ಬಾಗಿದ, ಸೂಕ್ಷ್ಮ ತಂತುದಾರಗಳು 60 
ವ್ಯಾಸವಿರುತ್ತವೆ. ಅವು ತುದಿಕಡೆಗೆ ಕಿರಿದಾಗಂತ್ತ ಇದ್ದಕ್ಕಿದ್ದಂತೆ ಅಂತ್ಯಗೊಳ್ಳುತ್ತವೆ. 
ಬೀಜಾಣುದಾನಿಗಳು ಸ್ಕ್ಯಾಪ್ರೊಲಿಗ್ನಿಯ ಮಾದರಿಯವು. ಅಂಡಾಣುದಾನಿಗಳು ಸಾಧಾ 
ರಣವಾಗಿ ಗೊಂಚಲಂತೆ ಜೋಡಣೆ ಹೊಂದಿದ್ದು, 42-67 ವ್ಯಾಸ, ಕೋನಾಕಾರ 
ಮತ್ತು ದೊಡ್ಡ ಗುಳಿಗಳು ಇದರ ಪ್ರಾಮುಖ್ಯ ಲಕ್ಷಣಗಳಾಗಿವೆ. ಅಂಡಾಣುದಾನಿಗಳು 
ತೊಟ್ಟುಗಳ ಮೇಲೆ ಕಂಡಂಬಂದಾ, ವಿವಿಧ ಉದ್ದವಿರುತ್ತವೆ. ಆದರೆ ಸಾಮಾನ್ಯವಾಗಿ 
ಅಂಡಾಣುದಾನಿಗಳ ವ್ಯಾಸಗಳಿಗಿಂತಲೂ ಮೂರರಷ್ಟು ಕಡಮೆ ಇರುತ್ತವೆ; ನೇರ 
ಅಥವಾ ಅನಿಯಮಿತ ; ಕೆಲವು ಸಮಯಗಳಲ್ಲಿ ತೀಕ್ಷ್ಣವಾಗಿ ಬಾಗಿರುತ್ತವೆ. ಆಂಡಾಣು 
ಗಳು, ಮಧ್ಯ ಬೆಳವಣಿಗೆಯುತ, 21-21, ವ್ಯಾಸ, ಎರಡರಿಂದ ಹದಿನಾಲ್ಕರ ಸಂಖ್ಯೆ 
ಯಲ್ಲಿದ್ದು, ಕೆಲವು ಪ್ರಭೇದಗಳಲ್ಲಿ ಅಂಡಾಣುದಾನಿಯಾಲ್ಲಿ ಸಡಿಲವಾಗಿರುತ್ತವೆ. 
ಇತರವುಗಳಲ್ಲಿ ಅತಿನಿಬಿಡವಾಗಿ ಹೊಂದಿಸಲ್ಪಟ್ಟಿದ್ದು ಒತ್ತಡದಿಂದ ಹೊಂದಿಸಲ್ಪಟ್ಟಂತೆ 
ಕಾಣುತ್ತವೆ. ಪುಂದಾನಿಗಳು, ಅಂಡಾಣುದಾನಿಗಳ ಸಂಖ್ಯೆಯ ಸುಮಾರು ನಾಲ್ಕನೇ 
ಮೂರು ಭಾಗದಷ್ಟು ಇರುತ್ತವೆ, ಭಾಗಶಃ ಅಂಡಾಣುದಾನಿಯ ಕೆಳಗಡೆ ಮತ್ತು 
ಭಾಗಶಃ ಅಂಡಾಣುದಾನಿಯ ತೊಟ್ಟಿನಿಂದ ಉದ್ಭವಿತವಾಗಿರುತ್ತವೆ. ದ್ವಿತೀಯ 
ತಂತುದಾರಗಳಿಂದ ಉದ್ಭವಿತವಾಗಿರುತ್ತವೆ. ಪುಂದಾನಿಗಳಂ ಅಂಡಾಣುದಾನಿಯ 
ಬದಿಯಲ್ಲಿರುತ್ತವೆ. 


ಮಣ್ಣಿನಿಂದ: ಜರ್ಮನಿ (1 53), 


(4) ಪೈತಿಯಾಪ್ಸಿಸ್‌ ಡಿ ಬಾರಿ 


ತಂತುದಾರವು ತೆಳು, ಅಧಿಕ ಅಥವಾ ಸ್ವಲ್ಪ ಕವಲೊಡೆದಿರುತ್ತದೆ. ಬೀಜಾಣು 
ದಾನಿಗಳು ಮಾದರಿಯಂತೆ ಚಿಕ್ಕದು ಮತ್ತು ಪುಷ್ಕ(ದುಂಡಾ)ವಾಗಿದ್ದು ಗೋಳಾಕಾರಿತ, 
ಅಂಡಾಕಾರಿತ, ಪಿಯರ್‌ ಹಣ್ಣಿನಾಕಾರಿತ, ಒಂದು ನಿರ್ದಿಷ್ಟವಾದ ತುದಿಯ ನೀರ್ಗುಳ್ಳಿ 
ಯಿರುತ್ತದೆ ಅಥವಾ ವಿವಿಧದಿಂದ ನೀಳಾಕಾರಿತ ಮತ್ತು ಅನಿಯಮಿತಾಕಾರಿತ, 
ಪ್ರಾಥಮಿಕ ತಂತುದಾರಗಳ ತುದಿಗಳಲ್ಲಿ ಬಿಟ್ಟಿದ್ದು, ಹಿರಿಯವುಗಳ ಕೆಳಗಿನ ಬದಿಯ 
ತೊಟ್ಟುಗಳಿಂದ ಗುಣಿತಗೊಂಡು ಹೆಚ್ಚುಕಡಮೆ ದಟ್ಟವಾದ ಗೊಂಚಲುಗಳಾಗಿ ರೂಪಿತ 
ವಾಗಂತ್ತವೆ. ಬೀಜಾಣಂಗಳು ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತೆ ಹೊರಬೀಳುತ್ತ ಮತ್ತು 
ಈಜುತ್ತ ಹೋಗುತ್ತವೆ; ಪೈಪಿನಾಕಾರಿತ ; ಎರಡು ಅಗ್ರತಂತುಚಾಟಿಗಳಿರುತ್ತವೆ ; 
ಮೊದಲ ಕವಚವಾಗುವಿಕೆಯ ನಂತರ ಮೊಳೆಯುತ್ತವೆ (ಮನೊಪ್ಲಾನೆಟಿಕ್‌). ಜೆಮ್ಮ 
ಗಳು ಬೀಜಾಣುದಾನಿ ಅಥವಾ ಅಂಡಾಣುದಾನಿಗಳಂತೆಯೇ. ಇದ್ದು. ಸಮೃದ್ಧವಾಗಿ 
`ರೂಪಿತಗೊಂಡು, ಸಾಮಾನ್ಯವಾಗಿ ಸರಣಿಗಳಲ್ಲಿದ್ದು. ಒಂದು ಸುಪ್ಪಾವಧಿಯ ನಂತರ 


156 


ಜೂಬೀಜಾಣುಗಳನ್ನು ಉತ್ಪತ್ತಿ ಮಾಡುತ್ತ ವೆ. 


ಅಂಡಾಣುದಾನಿಗಳು ಬಿ:ಜಾಣಣದಾದಿ ತ್ತು 
ಜೆವ ಒಗಳಂತೆಯೇ ಬಿಟ್ಟಿದ್ದು ಕ ಬಗೆಯು ದಾಗಿ 
ದ್ಲಾಗ ಆದೇ ಹೋಲಿಕೆ ಪಡೆದು, ವಿಶಿಷ್ಟವಾಗಿ 9 


ಗಳಿದ್ದು, 
ನೀರ್ಗು 
ಮಸ್ತು 


ವಾಗಿ ಅತಿ ನಿಬಿಡವಾಗಿ ಅಂದಾಣುವಾನಿಗಳ ಆಕ್ಸ್ಯ 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 





Ne 
ಳ್ಲೆಗಳಿರುತ್ತವೆ. ದ 
ದಪ್ಪ : ಮಾದರಿಯಂತೆ ದ್ಲಿಲಿಂಗಯುತ 





ಪಕ್ಕಗಳಲ್ಲಿರುತ್ತವೆ. ಅಂಡಕಗಳು ಒಂದು ಅಥವ 


ಕೆಲವು. ಪೈ. ಸೈಮೋಸದಲ್ಲಿ ಒಂದು ಅರ್ಥ ಚಿತ್ರ 29, ಪ್ಲೆತಿಯಾಪ್ಲಿಸ್‌. 4 
.- ಪೈ “a 

ಚಂದ್ಪಾಕಾರಿತ ಮು »ಜ್ವಳೆದ ದಂತಹ ಹನಿಗಳು ಬೀಜಾಣುದಾನಿ; ಗಿ ಜೂಬೀಜಾಣು : 
ಒಂದು ಪಕ್ಕದಲ್ಲಿರುತ್ತವೆ. ೧.೮3. ಅಂಡಾಣುದಾನಿ (ಕೊಕರ್‌ ಕೃಪೆ). 


aa. 


ಪೈತಿಯಾಪ್ಸಿಸ್‌ ಜಾತಿಯಲಿನ ಪ್ರಭೇದಗಳ ಸಂಕೇತ 


ಕಿ 


ಬೀಜಾಣುದಾನಿಗಳು ಗೋಳಾಕಾರಿತ ಅಥವಾ ಗದೆ 
ಯಾಕಾರಿತ, ಏಕ ಅಂಡಕ 14.8-18,5 ವ್ಯಾಸ 


ವಿರುತ್ತದೆ. 1. ಪೈ, ಸೈಮೋಸ 
ಬೀಜಾಣುದುನಿಗಳು ವಿದಿಧವಾಗಿರುತ್ತವೆ. ಬಹು. 
ಪಾಲು ವೀಳಾಕಾರಿತ, ಆ 'ರುಮಿತಾಕಾರ ಮತ್ತು 
ನೀಳವಾಗಿ ಕಿರಿದಾಗುತ್ತ ಡೊಂಕಾದ ನೀರ್ಗುಳೆ 
ಇದ್ದು, ಅಂಡಕ ಸಾಧಾರಣವಾಗಿ ಒ೦ದು, 22-33, 
ವ್ಯಾಸವಿರುತ್ತದೆ. 2. ಪೈ. ಇಂಟರ್ಮಾಡಿಯ 


1. ಪೈತಿಯಾಪ್ಸಿಸ್‌ ಸೈಮೋಸ ಡಿ ಬಾರಿ 


ತಂತುದಾರ ತೆಳು, 14.8-22.5 ವ್ಯಾಸ ಬುಡದಲ್ಲಿದ್ದು, ಚಿಕ್ಕ ದು ಅಥವಾ 


ಮಧ್ಯಮ ಉದ್ದವಿರುತ್ತದೆ. ಬೀಜಾಣುದಾನಿಗಳು ಗೋಳಾಕಾರಿತ ಅಥವಾ ಗದೆಯಾ 


ಕಾರಿತ. 


ಬೀಜಾಣುಗಳು 8.6-10.8, ಬಹುಪಾಲು ಸುಮಾರು ರಿ, ಮಾನೊ 


ಪ್ಲಾನೆಟಿಕ್‌, ಅಂಡಾಣುದಾನಿಗಳು ಸಮೃದ್ಧವಾಗಿ ಹಿರಿಯ ವರ್ಧನಗಳಲ್ಲಿ ರೂಪಿತ 
ವಾಗಿದ್ದು, ಗೋಳಾಕಾರಿತದಿಂದ ಆಯತಾಕಾರಿತ ಅಥವಾ ಪಿಯರಾಕಾರಿತ, ಗುಳಿರಹಿತ 


157 


ನಯವಾದ ಅಥವಾ ಕೆಲವ ಸಮು: ಗಳಲ್ಲಿ ಕೆಲವು ಹೊರ ಬೆಳವಣಿಗೆಗಳಿದ 

ತುದಿಯಲ್ಲಿ ಅಥವಾ ಅಪರೂಪಕ್ಕೆ ಮಧ್ಮಂತರ್ಬೆಳವಃ*ಗೆಯಾಗಿದ್ದು, 18-30ವ್ಯಾಸ 
ವಿದ್ದು, ಕೆಲವೊಂದು ಚಿಕ್ಕ ದಾಗಿರುತ್ತವೆ ವೆ ಅಂಡಕಗಳು ಬಹುಪಾಲು 14,.8-18.5, 
ವ್ಯಾಸ, ಆದರ ಕೆಲವು ಸಮಯಗಳಲ್ಲಿ 2ಕ್ಕಿವರ ಗಿದ್ದು, ಒ ಟಿ (ಹಂಥಿ ಯವರು 
ಹೇಳುವಂತ ಅಪರೂಪಕ್ಕೆ ಒಂದು ಅಂಹಾಣುದಾನಿಯಲ್ಲಿ ರದಿರುತ್ತ ಪುಂದಾನಿ 


ಕವಲುಗಳು ಚಿಕ್ಕವು ಅಥವಾ ಇರುವುದಿಲ್ಲ: ಸಾಧಾರಣವಾಗಿ ರಾದಾಣುದಾನಗಳ 
ಸ್ವಲ್ಪ ಕೆಳಗಡೆ, ಬುಡದ ಭಿತ್ತಿಗಳಿಂದ ಉದ್ದ ವಿತಗೋಂಡಿದ್ದು, ವಿರಳವಾಗಿ ವಿವಿಧ 
ತಂತುದಾರಗಳ ಭ್ಲಿರುತ್ತ ಪುಂದಾನಿಗಳು ಒಂದ ಅಥವಾ “ರಡು ಪ್ರತಿಯೊಂದು 
ಅಂಡಾಣುದಾನಇಲ್ದಿರುತ್ತದ. ಹ್ರೆಂದಾನಿಗಳ ನತಿಕೆಗಳು ಇರುತ್ತವೆ. ಕೆಲವು ಸಮಯ 
ಗಳಲ್ಲಿ ಆಂದಾಯದಾನಿಯ ಬುಡದ ಭಿತ್ತಿಗಳ ಮುಖಾಂತರ ತೂರಿ ಬೆಳೆಯುತ್ತದೆ. 
ಜೆಮ್ಮಗಳು ಹೆ ಜ್ಲುಕಡಮೆ ಗೋಳಾಕಾರಿತ ಅಥವಾ ಅಂಡಾಕಾರಿತ, ಬಹು ಪ್ರಮಾಣ 
ದಲ್ಲಿ ರೂಪಿತಗೊಂಡಿದ್ದು ಆಗಾಗ್ಗೆ ಸರಣಿಗಳಲ್ಲಿ ಜೋಡಣೆಯಾಗಿರುತ್ತವೆ. ಒಂದು 
ಸುಪ್ತಾವಧಿಯ ನಂತರ ಇವುಗಳು 'ಜೂಬೀಜಾ ಜಾ:ಗಳನ್ನು ಸಹ ರೂಪಿಸುತ್ತವೆ. 
ಮಣ್ಣಿನಿಂದ : ರ್ಮನಿ (153), ವೇಲ್ಸ್‌ (86). 


ಅಮೆರಿಕ ಸಂಯುಕ್ತ ಸ ಸ್ಥಾನಗಳು: ಉತ್ತರ ಕೆರೊಲಿನ (44). 


2. ಪೈತಿಯಾಪ್ಸಿಸ್‌ ಇಂಟರ್ಮಿಡಿಯ ಕೊಕರ್‌ ಮತ್ತು ಹಾರ್ವೆ 


ದೈಹಿಕ ಬೆಳವಣಿಗೆಯು ಉದ್ದವಾಗಿದ್ದು, ತೆಳುವಾದ ವಿರಳವಾಗಿ ಕವಲೊಡೆದ 
ತಂತುದಾರವಿರುತ್ತದೆ ದೆ, 11-14 ದಪ್ಪ ಸಂತಾನಾಭಿವೃ ದ್ವಿ ಭಾಗಗಳ ಹತ್ತಿರ ಆಕೃಪಕ್ಕ 
ದಲ್ಲಿ ಬಲಿಷ್ಕವಾಗಿದ್ದು, ಪಕ್ವಗೊಂಡನಂತರ ತಕ್ಷಣ ಸುಮಾರು ಶೀಘ್ರವಾಗಿ ಕರಗುತ್ತವೆ ವೆ. 
ಬೀಜಾಣುದಾನಿಗಳು ಬಹು ವಿವಿಧಾಕಾರ, ಬಹುಪಾಲು ನೀೀಳಾಕಾರಿತ್ತ ಆನಿಯ 
ಮಿತಾಕಾರ ಮತ್ತು ಕಿರಿದಾಗುತ್ತ ಒಂದು ಉದ್ದವಾದ ಡೊಂಕು ನೀರ್ಗುಳ್ಳೆ ಇರುತ್ತದೆ. 
ವಿವಿಧದಿಂದ ಗೋಳಾಕಾರಿತ, ಮಧ್ಯಾರಂಭಿ ಬಗೆಯಲ್ಲಿ ಕೆಳಗಡೆಯಿಂದ ಬಹುಫಲಪ್ರದ 
ಗೊಳ್ಳುತ್ತವೆ. ಬೀಜಾಣುಗಳು ಡೈಪ್ಲಾನೆಟಿಕ್‌, ಪಿಯರಾಕಾರಿತ, 8-11.8 ಉದ್ದ: 
ಅಂಡಾಣುದಾನಿಗಳು ಎರಡು ದಿನಗಳನಂತರ ರೂಪಿತವಾಗುತ್ತವೆ. ಸಾಮಾನ್ಯವಾಗಿ 
ಬೀಜಾಣುದಾನಿಗಳಂತೆಯೇ ಬಿಟ್ಟಿದ್ದು, ಸುಲಭವಾಗಿ ಎಳೆಯದಾಗಿದ್ದಾಗ ಗುರುತಿಸ 
ಬರುವುದಿಲ್ಲ. ಸಾಧಾರಣವಾಗಿ ಚಿಕ್ಕ ಅಥವಾ ಉದ್ದವಾದ ತೊಟ್ಟುಗಳ ಮೇಲೆ 
ಅನಿಯಮಿತ ಮತ್ತು ಆಗಾಗ್ಗೆ ಸುರಳಿ: ಗೊಂಡ ೬ ಬದಿಯ ಕವಲುಗಳಿದ್ದು ಮತ್ತು ಗುಂಪು 
ಗಳು ಮಧ್ಯಾರಂಭಿ ಕವಲುಗಳೆಲ್ಲಿದ್ದು, ಸಾಧಾರಣವಾಗಿ ಅನಿಯಮಿತ ಆಕಾರದಿಂದೆ 
ಉಪಗೋಳಾಕಾರಿತ, ಒಂದು ಚಿಕ್ಕ ಬುಡದಕಂಠವಿದ್ದು, 35-50, ಸಾಧಾರಣವಾಗಿ 
35- 343, ದಪ್ಪ; ಜಿತ್ತಿ ಅಲೆ ಶಿಯೋಪಾದಿಯಿದ್ದು. ಕೆಳಗಿನ ಅನಿಯವಿತಾಕಾರದ 


158 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹೊರಬೆಳವಣಿಗೆಗಳಿರುತ್ತವೆ. ಅಂಡಕಗಳು ಸಾಧಾರಣವಾಗಿ ಒಂದು, ವಿರಳವಾಗಿ 
ಎರಡು, ಮೂರು ಅಥವಾ ನಾಲ್ಕು, ಉಪಮಧ್ಯಬೆಳವಣಿಗೆಯುತ, ಎರಡು ಎಣ್ಣೆ ಹನಿ 
ಪದರಗಳು ಒಂದು ಕಡೆಗಿದ್ದು, ಮತ್ತೊಂದು ಬೇರೆಕಡೆ ಇರುತ್ತದೆ, ಸ್ಕಾಪ್ರೊಲಿನ್ನಿ ಯ 
ಆಸ್ಥಿ ್ಲರೊಫೋರ ದಲ್ಲಿದ್ದ ಂತೆ ಇತ್ಯಾದಿ. 23-334 ದಪ್ಪ, ಭಿತ್ತಿ ಸುಮಾರು 3.5, 
ದಪ್ಪ. ಪುಂದಾನಿಗಳು ಪೈತಿಯಾಬ್ಲಿಸ್‌ ಸೈಮೋಸದಲ್ಲಿದ್ದಂತಿರುತ್ತವೆ, ಚಿಕ್ಕ ಗದೆಯಾ 
ಕಾರಿತ, ಅಂಡಾಣುದಾನಿಯ ಕೆಳಗಡೆಯಿಂದ ಉದ್ಭವಿತವಾದ ' ಒಂದು ತೊಟ್ಟಿನಲ್ಲಿ 
ಅಂತ್ಯದಲ್ಲಿರುತ್ತವೆ, ವಿರಳವಾಗಿ ಎರಡು, ಪುಂದಾನಿ ನಳಿಕೆಗಳು ಸ್ಪಷ್ಟವಾಗಿರುತ್ತವೆ, 
ಅಂಡಕಗಳನ್ನು ತಲುಪಿ ಗರ್ಭಾಂಕುರಿಸುತ್ತವೆ. ಜೆಮ್ಮಗಳು ಬೀಜಾಣುದಾನಿ ಮತ್ತು 
ಅಂಡಾಣುದಾನಿಗಳಂತೆಯೆ ಕಾಣುತ್ತ ಸಮೃದ್ಧವಾಗಿದ್ದು, ಒಂದು ಸುಪ್ತಾವಧಿಯ 
ನಂತರ ಬೀಜಾಣುಗಳಾಗಿ ರೂಪಿತವಾಗುತ್ತ ವೆ. 

ಮಣ್ಣಿನಿಂದ : ವೇಲ್ಸ್‌ (86). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ (41), (79), 
(82), ಓಕ್ಲೊಹಾಮ (82). 


5.  ಐಸೊಆಕ್ಲಿಯ ಕಾಫ್‌ಮನ್‌ 

ತಂತುದಾರವು ಸುಮಾರಾಗಿ ಬಲಿಷ್ಠ ಅಥವಾ ತೆಳು ಜೂಬೀಜಾಣುದಾನಿಗಳು 
ತುದಿಯಲ್ಲಿರುತ್ತವೆ, ಅಂಡಾಕಾರಿತ, ಪಿಯರಾಕಾರಿತ, ಉಬ್ಬಿದ ಗದೆಯಾಕಾರಿತ, ನೀಳ 
ವಾದ ಪಿಯೆರಾಕಾರಿತದಿಂದ ಗದೆಯಾಕಾರಿತ 
ಅಥವಾ ಉರುಳೆ ಗದೆಯಾಕಾರಿತ ; ಅನಂತರದವು 
(ದ್ವಿತೀಯ)  ಮಧ್ಯಾರಂಭಿ ಅಥವಾ ಮಿಥ್ಯ 
ಮಧ್ಯಾರಂಭಿಯಲ್ಲಿ `ಜೋಡಣೆಯಾಗಿರುತ್ತವೆ. 
ಆಕ್ಲಿಯದಲ್ಲಿರುವಂತೆ ಅಥವಾ ಅಂತರ್‌ಫಲಪ್ರದ 
ವಾಗುತ್ತ ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತಿರುತ್ತವೆ. 
ಎರಡೂ ರೀತಿಗಳು ಮೊದಲು ಅಥವಾ ಅನಂತರ 
ಒಂದೇ ಪ್ರಭೇದದಲ್ಲಿ ಕಂಡುಬರುತ್ತ ಅಥವಾ 
ವಿರಳವಾಗಿ ಒಂದೇ ಮುಖ್ಯ ತಂತುದಾರದ 
ಮೇಲಿರುತ್ತವೆ. ಜೂಬೀಜಾಣುಗಳು ಡೈಪ್ಲಾನೆ 
ಟಿಕ್‌ ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತೆ, ಹೊರಬಂದು 
ಪ್ರತ್ಯೇಕವಾಗಿ ಕವಚಕೋಶಗಳಾದನಂತರ ಎರಡನೆ 
ಬಾರಿಗೆ ಈಜುತ್ತ ನಂತರ ಒಂದು ಮೊಳ ತ ವನಲನಿಯ 
ನಳಿಕೆಯೊಡೆಯುತ್ತದೆ. ಅಂಡಾಣುದಾನಿಗಳು ಜಾಣು; ೭. ಅಂಡಾಣುದಾನಿಗಳು 
ತುದಿಯಲ್ಲಿ ಅಥವಾ ಅಂತರದಲ್ಲಿ ಉಬ್ಬಿದ ಹತ್ತಿರ, (ಕೊಕರ್‌ ಕೃಪೆ). 





ನ್ಯಾಪ್ರೊಲಿಗ್ಗಿಯೇಲ್ಮ್‌ 159 


ಆಗಾಗ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. ಅಂಡಾಣುಗಳು ಮಧ್ಯ ಅಥವಾ ಚದುರಿದ 
ವಸ್ತುಗಳಿಂದ ಅಂಡಾಣುದಾನಿಯನ್ನು ಅಪೂರ್ಣವಾಗಿ ತುಂಬಿರುತ್ತವೆ. ಪುಂದಾನಿಗಳು 
ಇದ್ದರೆ, ಕೆಲವು ಅಥವಾ ಇರುವುದಿಲ್ಲ. 

ಈ ಜಾತಿಯ ಲಕ್ಷಣ ಮತ್ತು ವಿಶಿಷ್ಟತೆಯು ಮುಖ್ಯವಾಗಿ, ಮಧ್ಯಾರಂಭಿ 
ಅಥವಾ ಆಕ್ಲಿಯ ಬಗೆಯಂತಹ ದ್ವಿತೀಯ ಬೀಜಾಣುದಾನಿಗಳು ಡೈಪ್ಲಾನೆಟಿಕ್‌ 
ಜೂಬೀಜಾಣುಗಳೊಂದಿಗೆ ಇರುವಿಕೆಯಾಗಿದೆ. 


ಐಸೊಆಕ್ಸಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಪುಂದಾನಿಗಳಿರುವುದಿಲ್ಲ. 


b. ಅಂಡಕಗಳು ಸಾಧಾರಣವಾಗಿ ಒಂದರಿಂದ 
ಎರಡು ಒಂದು ಅಂಡಾಣುವಿನಲ್ಲಿ ಇರುತ್ತವೆ. 


0... ಅಂಡಕಗಳು ಮಧ್ಯ ಬೆಳೆದಿರುತ್ತದೆ. 1. ಐ. ಯೂನಿಸ್ಟೋರ 


೭c.  ಅಂಡಕಗಳು ಸುತ್ತ ಇರುತ್ತವೆ. 2, ಐ. ಎಕ್ಸೆಂಟ್ರಿಕ್‌ ಸ 
bb. ಅಂಡಕಗಳು ಸಾಧಾರಣವಾಗಿ ಎರಡರಿಂದ 
ಆರು, ಮಧ್ಯಬೆಳವಣಿಗೆಯುತ. 3, ಐ. ಮೊನಿಲಿಫೆರ 


aa. ಪುಂದಾನಿಗಳಿರುತ್ತವೆ, ದ್ವಿಲಿಂಗಯುತ. 
1. ಪುಂದಾನಿಗಳ ಕವಲುಗಳು ಅಂಡಾಣುದಾನಿಯ 
ಸಮೀಪದಲ್ಲಿರುತ್ತವೆ.. (ಆಂಡಾಣುದಾನಿಯ 


ವ್ಯಾಸಕ್ಕಿಂತ ದೂರವಿರುವುದಿಲ್ಲ). 4, ಐ. ಸಬ್ಬೆರ್ರೇನಿಯ 
bb. ಪುಂದಾನಿಗಳ ಕವಲುಗಳು ಆಂಡಾಣುದಾನಿಯ 
| ವ್ಯಾಸಕ್ಕಿಂತಲೂ ದೂರವಿರುತ್ತವೆ. 5. ಐ. ಟೆರಸ್ಕಿಸ್‌ 


]. ಐಸೊಆಕ್ಲಿಯ ಯೂನಿಸ್ಸೋರ ಕೊಕರ್‌ ಮತ್ತು ಕೌಚ್‌ 


ತಂತುಜಾಲವು ಪುಷ್ಕವಾಗಿದ್ದು, ಇತರ ಸ್ಕ್ಯಾಪ್ರೊಲಿಗ್ನಿಯದ ಪ್ರಭೇದಗಳಿ 
ಗಿಂತಲೂ ಬಹು ವಿಸ್ತಾರವಾಗಿದ್ದು, ತಂತುದಾರವು ಅನಿಯಮಿತ, ನೇರವಾಗಿ ಅಥವಾ 
ಉರುಳೆಯಾಕಾರಿತ, ಸಾಧಾರಣವಾಗಿ ಸ್ವಲ್ಪ ಕವಲೊಡೆದು, ಸುಮಾರು 10-35, 
ದಪ್ಪ, ಸಾಧಾರಣವಾಗಿ ಅಂಚಿನಕಡೆ ದೊಡ್ಡದಾಗಿರುತ್ತವೆ. ಬೀಜಾಣುಗಳು ಮಾದರಿ 
ಯಂತೆ ಅತಿವಿರಳ, ಯಾವಾಗಲೂ ಇರುವುದಿಲ್ಲ; ಅನಿಯಮಿತ ; ಪ್ರಾಥಮಿಕಗಳು 
ನೀಳವಾಗಿದ್ದು, ಉಪಳಉರುಳೆಯಾಕಾರದಿಂದ ವಿವಿಧಾಕಾರವಾಗಿದ್ದು ತಂತುದಾರಗಳಿ 


160 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಿಂತ ಸ್ವಲ್ಪ ದಪ್ಪ, ಬಹುವಾಗಿ ಶೀಸೆಯಾಕಾರಿತ, ದ್ವಿತೀಯ ಬೀಜಾಣುದಾನಿಗಳು 
ಮಧ್ಮಾರ:ಭಿ ಕವಲೊಡೆದು ಉದ್ಭವಿತವಾಗಿರುತ್ತವೆ ವೆ ಮತ್ತು ಖಾಲಿಯಾಗುವುದರ 
ಮುಖಾಂಇರ ಬೆಳೆಯುತ್ತವೆ, ಆದರೆ ಇಂತಹ ಪ್ರಭೇದಗಳಲ್ಲಿ ಹೊಸ ಬಿ:ಜಾಣುದಾಯಿ 
ಗಳು ಹಿರಿಯ ಬೀಚಾಣುದಾನಿಗಳ ಬಾಯಿ ಹತ್ತಿರ ಹೊರಗಡೆ ಬಿಟ್ಟಿರುತ್ತವೆ. 
ಬಿಃಜಾಣುಗಳು ಡೈಪ್ಲಾನೆಟಿಕ್‌, 9.3-13.7; ಸುಮಾರಾಗಿ 10.5-11.54. ಸುಪ್ತ 
ದುಗಿದ್ದಾಗ ದಷ್ಟ ನಡು ; ಸ್ಮಾಪ್ರೊಲಿಗ್ಗಿಯದಂತೆಯೇ ಖಾಲಿಯಾಗುತ್ತ, ಜಡವಾಗ 
ದಂತೆ ಸುಮಾರಾಗಿ ಈಜಾಡುತ್ತ ಗುರಿರಹಿತವಾಗಿ ಕೆಲವ್ರು ಶೀಘ್ರವಾಗಿ ಸುಪ್ತಾ ವಧಿಗೆ 
ಬರುತ್ತ ವೆ: ಕವಚಕೋಶಗಳಿಂದ ಹೊರಬಿದ್ದು, ಅವುಗ ಎ ಬಹುತಾಲವವರೆಗೆ ಈಜುತ್ತ 
ಬಹು ಚುರುಕಾಗಿರುತ್ತ ವ ಬೀಜಾಣುಗಳು ಬೀಜಾಣುದಾನಿಗಳದ್ಲಿದ್ದು ಇತರ ಆನೇಕ 
ಪ್ರಭೇದಗಳಲ್ಲಿರುವಂತೆ ಅಲ್ಲಿಯೇ ಮೊಳೆಯುತ್ತ ನ. ಜೆಮ್ಮಗಳು ಸಮ್ಮದ ದ್ದ ಅಥವಾ 

ಸ್ವಲ್ಪ ಗೋಳಾಕಾರದ ಮಾದರಿ ಕಂಠವಿರುತ್ತದೆ ಆಥವಾ ಇರುವುದಿಲ್ಲ. ಸಾಧಾರಣ 
ವಾದ ಸರಣಿಗಳಲ್ಲಿದ್ದು, ತುದಿಯಲ್ಲಿ ಒಂದು ಆಂಡಾಣುದಾನಿಯಿರುತ್ತದೆ. ಬದ 
ಲಾಯಿಸಲ್ಪಟ್ಟ ಸ್ಥಿತಿಗಳಿಂದಾಗಿ ನೀಳವಾದ ನೀರ್ಗುಳ್ಳೆಯ ಮುಖಾಂತರ ಖಾಲಿಯಾಗು 
ತ್ತವೆ. ಅಂಡಾಣುದಾನಿಗಳು ಸಮೃ ದ ವಾಗಿದ್ದು. ಬಹುಪಾಲು ಗೋಳಾಕಾರಿತ, ಆಪ 
ರೂಪಕ್ಕೆ ಪಿಯರಾಕಾರಿತ. ಸಾಧಾರಣವಾಗಿ ಒಂದು ನಿರ್ದಿಷ್ಟ ಕುಠಹೊಂದಿ ಬದಿಯ 
ಕವಲುಗಳಲ್ಲಿ ಬಿಟ್ಟಿರುತ್ತವೆ... ಯಾವಾಗಲೂ ಸಾಧಾರಣವಾಗಿ ತುದಿಯದು ಚಿಕ್ಕ 
ತಂತು ದಾರದ ಮೇಲಿ ರದ್ದು, ಬಲಿ ಲಿಷ್ಮ ವರ್ಧನಗಳು ಸಾಮಾನ್ಯವಾಗಿ ಗೊಂಚಲುಗಳಾ 
ಗಿದ್ದು, ಒಂದು ಜೇಳುಕೊಂಡಿಯಾತಹೆ ಮಧ್ಯ್ಮಾರಂಭಿಯಲ್ಲಿ ಜೋಡಣೆಯಾಗಿದ್ದು 
ಅಂತರ್ಚೆ ವಣಿಗೆಯನ್ಲಿದ್ದು ಆಥವಾ ಎರಡು ಅಥವಾ ಮೂರು ಸರಣಿಗಳಲ್ಲಿದ್ದು, ಕೆಲವು 
ಸಲ ಉರುಳೆಯ ಯಾಕಾರಿತವಾಗಿ ಹಿರಿಯ ಬೀಜಾಣುದಾನಿಗಳೊಳಗಡೆಯಿದ್ದು ; ವ್ಯಾಸವು 
24-7154, ಬಹು ಸುಮಾರಾಗಿ 50, ಭಿತ್ತಿ ಮೊದಲು ಸ್ಪಷ್ಟವಾಗಿದ್ದು ನಿರ್ದಿಷ್ಟ 
ವಾಗಿ ಹಳದಿ ಮಿಶ್ರಿತವಾಗಿದ್ದು ದೊಡ್ಡದಾದಂತೆ, ಸುಮಾರು 2-8 ದಪ್ಪ, ಕೆಲವು 
(ಸಾಧಾರಣವಾಗಿ ಎರಡು ಆಥವಾ ಮೂರು) ಕಣ್ಣಿಗೆ ಕಾಣುವಂತೆ ಬಹುದೊಡ್ಡ 
ದಾಗಿದ್ದು ಸ್ಪಷ್ಟಗುಳಿಗಳಿರುತ್ತವೆ. ಆಂಡಕಗಳು ಸಾಧಾರಣವಾಗಿ ಒಂದು, ಆಗಾಗ್ಗೆ 
ಎರಡು, ವಿರಳವಾಗಿ ನಾಲ್ಕು, 18.5-43 | ವ್ಯಾಸ, ಬಹು ಸುಮಾರಾಗಿ ಎರಡಿದ್ದಾಗ 
32-35 ಅಥವಾ ಒಂದಿದ್ದಾಗ 40-454, ಮಧ್ಯಬೆಳವಣಿಗೆಯುತ. ಪುಂದಾನಿ 
ಗಳು ಯಾವಾಗಲೂ ಉತ ಶಶ್ರಿಯಾಗುವು 


ಮಣ್ಣಿನಿಂದ: ವೇಲ್ಸ್‌ (86) 


ಜ್‌ 
[se 


2. ಐಸೊ ಆಕ್ಲಿಯ ಎಕ್ಸೆಂಟ್ರಿಕ್‌ ಕೊಕರ್‌ 


ಎಳೆಗಳು ಉದ್ದೆ, ತೆಳು, ಸ್ವಲ್ಪ ಕವ ಲೊಡೆದಿದ್ದು, 618,54 ದಪ್ಪ, ಬಹು 
ಸುಮಾರಾಗಿ 12-15. ಟಮೆ್ಯಟ್‌ ಇರುವೆ, ಬೇಯಿಸಿದ ಮುಸುಕಿನಜೋಳದ 


ಸ್ಕಾಪ್ರೊಲಿಗ್ನಿಯೇಲ್ಸ್‌. 161 


ಕಾಳು, ಆಗಾರ್‌ ತಟ್ಟೆಗಳಲ್ಲಿ ಬೆಳವಣಿಗೆ ಪ್ರಷ್ಕವಾಗಿದ್ದು ಮುಸುಕಿನಜೋಳದ ಮೇಲಿ 
ದ್ಹಾಗ ಉದ್ದ 8 ಮಿಮಿ ವರೆಗೆ. ಒಂದು ಟರ್ಮೈಟ್‌ ಇರುವೆ ಮೇಲಿದ್ದಾಗ 4 ಮಿಮಿ 
ಉದ್ದ. ತುದಿಗಳು ಮೊನಚು ಮತ್ತು ಸ್ಪಷ್ಟವಾಗಿರುತ್ತವೆ. ಮುಸುಕಿನಜೋಳದ 
ಮೇಲೆ ಅನೇಕ ಅಥವಾ ಬಹುಪಾಲು ತುದಿಗಳು ನಿಯಮಿತ ಉರುಳೆಯಾಕಾರಿತ 
ಬೀಜುಣುದಾನಿಗಳಾಗಿರುತ್ತವೆ, ಒಂದು ನಿರ್ದಿಷ್ಟವಾದ ನೀರ್ಗುಳ್ಳೆಯಿದ್ದು 30-45 » 
142-400, ಕೆಲವು ಸಮಯಗಳಲ್ಲಿ ಮಧ್ಯದಲ್ಲಿ ಪುನಃ ತುದಿಗಳ ಹತ್ತಿರ ಅಗಲವಾಗಿ 
ಇರುತ್ತವೆ. ಅನೇಕ ರಂಧ್ರಗಳು ಬಹುಪ್ರಭೇದಗಳಲ್ಲಿರುತ್ತವೆ. . ಬಹುಫಲಪ್ರದ 
ವಾಗುವುದು ಬೀಜಾಣುದಾನಿಗಳಲ್ಲಿ ಸಾಮಾನ್ಯವಾಗಿರುವುದಿಲ್ಲ, ಇದ್ದಾಗ ಸ್ಕಾಪ್ರೊ 
ಲಿಗ್ನಿಯದಂತೆ ಒಳಗಡೆಯಾಗುವುದಿಐ. ಆದರೆ ಅನಿಯಮಿತವಾಗಿ ಕೆಳಗಡೆಯಿಂದಾಗು 
ತ್ತದೆ. ಆಕ್ಲಿಯದಲ್ಲಿ ಮತ್ತು ಪೈತಿಯಾಪ್ಸಿಸ್‌ನಲ್ಲಿದ್ದಂತೆ ಡಿಕ್ಟಿಯೋಬೀಜಾಣುದಾನಿಗಳು 
ಕೆಲವೊಂದು ಸಮಯಗಳಲ್ಲಿ ಕಂಡುಬಂದಿವೆ. ಬಿ:ಜಾಣುಗಳು ಡೈಪ್ಲಾನೆಟಿಕ್‌, 10-11; 
ದಪ್ಪ ಸುಪ್ತವಾಗಿದ್ದು, ನಿಧಾನವಾಗಿ ಹೊರಬಂದು, ತಂತುಚಾಟಿಗಳು ಹಿಂಭಾಗಕ್ಕೆ 


ನಿರ್ದೇಶಿಸಲ್ಪಟ್ಟಿದ್ದು, ನಂತರ ಹಿಂತಿರುಗಿ ನಿಧಾನವಾಗಿ ಈಜಾಡುತ್ತ ಸ್ವಲ್ಪಕಾಲದ 
ಪರೆಗಿದ್ದು, ಆನೇಕವು ಸುಪ್ತವಾಗಿ ಮೂಲಬೀಜಾಣುದಾನಿಯ ಅಕ್ಕಪಕ್ಕದಲ್ಲಿರುತ್ತವೆ. 


ಆಕಾರ ಮತ್ತು ಒಳವಸ್ತುವು ಸ್ಕಾಪ್ರೊಲಿಗ್ನಿಯದಲ್ಲಿದ್ದಂತೆ ಇರುತ್ತದೆ. ಜೆಮ್ಮಗಳು 
ಸಮೃದ್ಧವಾಗಿದ್ದು, ಬೀಜಾಣುದಾನಿಗಳಾದನಂತರ, ಬಹು ಅನಿಯಮಿತವಾದ ಆಕಾರ 
ಮತ್ತು ಗಾತ್ರವಿರುತ್ತವೆ. ಕೆಲವೊಂದು ಸಮಯದ ನಂತರ ಬೀಜಾಣುಗಳಾಗಿ 
ರೂಪಿತವಾಗುತ್ತವೆ. ಅಂಡಾಣುದಾನಿಗಳು- ನಿಯಮದ ಪ್ರಕಾರ ಗೋಳಾಕಾರಿತ, 
ಅಪರೂಪಕ್ಕೆ ಅಂಡಾಕಾರಿತ, 15-40, ಬಹು ಸುಮಾರಾಗಿ 30-35, ದಪ್ಪ, 
ಸಾಧಾರಣವಾಗಿ ಒಂಟಿಯಾಗಿದ್ದು, ಕೆಲವು ಸಮಯಗಳಲ್ಲಿ ನಾಲ್ಕರ ಅಥವಾ ಐದರ 
ಸರಣಿಗಳಲ್ಲಿರುತ್ತವೆ. ಸಾಧಾರಣವಾಗಿ ಬದಿಯ ಚಿಕ್ಕತೊಟ್ಟು ಗಳ ಮೇಲಿದ್ದು ಅವು 
ಒಂದೂವರೆಯಿಂದ ಎರಡರವರೆಗೆ ಅಂಡಾಣುದಾನಿಯೆ ವ್ಯಾಸಕ್ಕಿಂತ ಹೆಚ್ಚಾಗಿದ್ದು; 
ಆಗಾಗ್ಗೆ ತುದಿಗಳ ಮೇಲೂ ಸಹ ಇದ್ದು ಖಾಲಿಯಾದ ಬೀಜಾಣುದಾನಿಗಳ ಮೂಲಕ 
ಫಲಪ್ರದವಾಗಿರುತ್ತವೆ, ಹಿರಿಯ ಎಳೆಗಳ ಭಾಗಗಳೂ ಅಂಡಾಣುದಾನಿಗಳಾಗಿರುತ್ತ ವೆ. 
ಭಿತ್ತಿ ಬಣ್ಣರಹಿತ; ನಯ, ಅನೇಕವುಗಳಲ್ಲಿ ಗುಳಿಗಳಿರದೆ, ಕೆಲವುಗಳಲ್ಲಿ ಕೆಲವು ದೊಡ್ಡ, 
ಅಸ್ಪಷ್ಟಗುಳಿಗಳಿರುತ್ತವೆ.  ಅಂಡಕಗಳಂ ಸಾಧಾರಣವಾಗಿ ಒಂದು, ಆಗಾಗ್ಗೆ ಎರಡು, 
ಅಪರೂಪಕ್ಕೆ ಮೂರು ಅಥವಾ ನಾಲ್ಕು ಇರುತ್ತವೆ. 12-31, ದಪ್ಪ, ಬಹು 
ಸುಮಾರಾಗಿ 20-25%, ಸುತ್ತುವರೆದ ಬೆಳವಣಿಗೆ ಪಕ್ಚಗೊಂಡಾಗ ಒಂದು ಏಕ 
ದೊಡ್ಡ ಎಣ್ಣೆಹನಿಯು ಇರುತ್ತದೆ. ಪುಂದಾನಿಗಳು ಇರುವುದಿಲ್ಲ. 


ಮಣ್ಣಿನಿಂದ : ವೇಲ್ಸ್‌ (86). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (44) (79) (82). 


(11) 


162 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
3. ಐಸೊಲಕ್ಲಿಯ ಮೊನಿಲಿಫೆರ (ಡಿಬಾರಿ) ಕಾಫ್‌ಮನ್‌ 


ದೈಹಿಕ ಬೆಳವಣಿಗೆ ಚಿಕ್ಕದಾಗಿದ್ದು; ಮೂಲತಂತುದಾರ 13-22 ವ್ಮಾಸ 
ಬುಡದಲ್ಲಿರುತ್ತವೆ. ಬೀಜಾಣುದಾನಿಗಳು ವಿರಳವಾಗಿದ್ದು, ಆಗಾಗ್ಗೆ ಪೂರ್ಣವಿರುವು 
ದಿಲ್ಲ. ಚಿಕ್ಕ ಅಥವಾ ಮಧ್ಯಮ ಉದ್ದವಿದ್ದು, ಸಾಧಾರಣವಾಗಿ ತುದಿಯಲ್ಲಿ ಅತ್ಯಂತ 
ದೊಡ್ಡದಾಗಿದ್ದು; ಆಗಾಗ್ಗೆ ಹಿರಿವರ್ಧನಗಳಲ್ಲಿ ಬೀಜಾಣುದಾನಿಗಳಲ್ಲಿ ಆಗಾಗ್ಗೆ ಬದಿ 
ಯಲ್ಲಿ ತಳಗಡೆಯಲ್ಲಿ ಬಹುಫಲಪ್ರದವಾಗುತ್ತ ಆಕ್ಲಿಯದಲ್ಲಿದ್ದಂತಿರುತ್ತವೆ. ಬೀಜಾಣು 
ಗಳು 11-11.8 ವ್ಯಾಸವಿರುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿ ಉತ್ಪತ್ತಿ 
ಯಾಗಿ ಒಂದು ಬಹು ನಿಬಿಡ ವಲಯವಾಗಿ ಆಧಾರಸ್ಥಳದ ಬದಿಯ ಸುತ್ತಲೂ 
ಬಳಸಿರುತ್ತದೆ. ಬೀಜಾಣುದಾನಿಗಳು ಕಂಡುಬರುವುದಕ್ಕೆ ಮುಂಚೆಯಿದ್ದು, ಬಹು 
ಪಾಲು ಸರಣಿಗಳಲ್ಲಿದ್ದು, ಸರಣಿಗಳಲ್ಲಿನ ಕೆಳಗಿನ ಮೂಲವಸ್ತುಗಳು ಸಾಧಾರಣವಾಗಿ 
ಚಿಕ್ಕವು ಮತ್ತು ಕೆಲವು ಸಮಯಗಳಲ್ಲಿ ಜೆಮ್ಮಗಳಾಗಿಯೇ ಇರುತ್ತವೆ. ಇವು 
ಸಾಧಾರಣವಾಗಿ ಗೋಳಾಕಾರಿತ ; ಒಂದು ಕಂಠವಿರುತ್ತದೆ ಅಥವಾ ಇರುವುದಿಲ್ಲ. 
ನೀಳಾಕಾರಿತವಾಗಿ ಹಿರಿಬೀಜಾಣುದಾನಿಗಳೊಳಗಡೆ ಅಪರೂಪವಾಗಿರುತ್ತದೆ. ವ್ಯಾಸ 
ಸುಮಾರು 40-93, ಬಹುಸುಮಾರಾಗಿ 50-65, ಬಹುದೊಡ್ಡ ಭಾಗದಷ್ಟು 
ಅವುಗಳಲ್ಲಿ ಹೆಚ್ಚುಕಡಮೆ ಅಂಡಕಗಳು ಪಕ್ವವಾದಾಗ ಅವುಗಳಲ್ಲಿಯೆ ಪರಸ್ಪರ ಮತ್ತು 
ತಂತುದಾರದಿಂದ ಪೂರ್ಣವಾಗಿ ಒಡೆದು ಹೋಗುತ್ತವೆ, ಭಿತ್ತಿಗಳು ಹಳದಿಮಿಶ್ರಿತ 
ಕಂದಾಗಿ ಹಿರಿಯದರಲ್ಲಿದ್ದು, ನಯ, ಗುಳಿಗಳು ಸ್ವಲ್ಪ ಅಥವಾ ಇರುವುದಿಲ್ಲ. 
ಅಂಡಕಗಳು ಒಂದರಿಂದ ಹನ್ನೆರಡು ಒಂದು ಅಂಡಾಣುದಾನಿಯಲ್ಲಿರುತ್ತವೆ. ಬಹು 
ಪಾಲು ಎರಡರಿಂದ ಆರು, 17.7-33.5[, ವ್ಯಾಸವಿದ್ದು, ಸರಾಸರಿ ಸುಮಾರು 
23-25, ಗರಿಷ್ಠ ಮತ್ತು ಕನಿಷ್ಠ ಮಿತಿಗಳಲ್ಲಿ ಒಂದೇ ಅಂಡಾಣುದಾನಿಯಲ್ಲಿ ಕಂಡು 
ಬರುತ್ತವೆ. ಹಳದಿಮಿಶ್ರಿತಕಂದು, ಮಧ್ಯಬೆಳವಣಿಗೆಯುತ, ಎರಡು ಸಾಲಿನಲ್ಲಿ ಚಿಕ್ಕ 
ಹನಿಗಳು ಸುತ್ತಲೂ ಇದ್ದು, ಎಲ್ಲಾಕಡೆ ಅಥವಾ ಉಪಮಧ್ಯ ಬೆಳವಣಿಗೆಯುತ, 
ಒಂದು ಸಾಲು ಒಂದು ಕಡೆ ಮತ್ತು ಎರಡು ಬೇರೆಡೆ ಇರುತ್ತವೆ. ಜೆಮ್ಮಗಳು ಎಲ್ಲ 
ವರ್ಧನಗಳಲ್ಲೂ ಸಮೃದ್ಧವಾಗಿದ್ದು, ಗೋಳಾಕಾರಿತ, ಪಿಯರ್‌ ಅಥವಾ ಗದೆಯಾಕಾ 
ರಿತ, ಬಹುವಾಗಿ ಆಗಾಗ್ಗೆ ಸರಣಿಗಳಲ್ಲಿ ಬಿಟ್ಟಿರುತ್ತವೆ. ವಾತಾವರಣ ಬದಲಾವಣೆ 
ಯಿಂದ ಇವುಗಳು ಬೀಜಾಣುದಾನಿಗಳಾಗಿ ಮಾರ್ಪಟ್ಟು ತಮ್ಮ ಬೀಜಾಣುಗಳನ್ನು 
ಬದಿಯ ನೀರ್ಗುಳ್ಳೆಗಳ ಮುಖಾಂತರ ಹೊರಹಾಕಬಹುದು. ಪುಂದಾನಿಗಳು ಉತ್ಪತ್ತಿ 
ಯಾಗುವುದಿಲ್ಲ. 


ಮಣ್ಣಿನಿಂದ : ವೇಲ್ಸ್‌ (86). 
: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರೆ ಕೆರೊಲಿನ (44). 


ಸ್ಮಾಪ್ರೊಲಿಗ್ನ್ಗಿಯೇಲ್ಲ್‌ 163 
4. ಐಸೊಲಕ್ಸಿಯ ಸಬ್ಬೆರೇನಿಯ ಡಿಸ್ಮನ್‌ 


ತಂತುಜಾಲವು ಹೊರಚಿಮ್ಮಿದ್ದು, 15,ವರೆಗೆ ವ್ಯಾಸವಿದ್ದು, ತಂತುದಾರಗಳ 
ತುದಿ ಇದ್ದಕ್ಕಿದ್ದಂತೆ ಕಿರಿದಾಗುತ್ತದೆ. ಬೀಜಾಣುದಾನಿಗಳು ಉದ್ದ ಉರುಳೆಯಾಕಾರಿತ, 
ತಳಗಡೆಯಿಂದ ಮೂರನೇ ಒಂದು ಭಾಗ ಮಾತ್ರ ಬೀಜಾಣುದಾನಿದಂಡಗಳಿಗಿಂತಲೂ 
ಸ್ವಲ್ಪ ಅಗಲವಾಗಿದ್ದು , ಇದು ಸರಾಸರಿಯಲ್ಲಿ ಸುಮಾರು ಅಗಲಕ್ಕಿಂತ ಹತ್ತರಷ್ಟು ಶೆ 
ಉದ್ದವಿರುತ್ತದೆ. ನಿರ್ಗಮನ ನೀರ್ಗುಳ್ಳೆಗಳು ಬಹುಪಾಲು ಯಾವಾಗಲೂ ಇರುತ್ತವೆ. 
ಬೀಜಾಣುದಾನಿಗಳು ಅಪರೂಪಕ್ಕೆ ಖಾಲಿಕೋಶದೊಳಗಡೆಯಿಂದ ಬಹುಫಲಪ್ರದ 
ಹೊಂದುತ್ತವೆ, ಬಹುವಾಗಿ ಆಗಾಗ ಬದಿಯಿಂದ ಕವಲೊಡೆದಿರುತ್ತವೆ. ಜೂಬೀಜಾಣು 
ಗಳು ಜಡತ್ವದವು, ಆಗಾಗ್ಗೆ ಗುಂಪುಗಳಲ್ಲಿದ್ದು, ಅತ್ಯಂತ ವಿವಿಧವಾಗಿದ್ದು ಮತ್ತು 
ಸ್ವಲ್ಪ ಚಲನಾವಧಿಯ ನಂತರ ಕವಚಕೋಶಗಳಾಗಿ ಬೀಜಾಣುದಾನಿಯ ಹತ್ತಿರ ಅಕ್ಕ 
ಪಕ್ಕದಲ್ಲಿರುತ್ತವೆ. ದ್ವಿತೀಯ ಜೂಬೀಜಾಣುಗಳು ಅನೇಕ ಗಂಟೆಗಳ ನಂತರ ಹೊರ 
ಹಾಕಲ್ಪಡುತ್ತವೆ. ಜೆಮ್ಮಗಳು ಸಾಧಾರಣವಾಗಿ ಗೋಳಾಕಾರಿತ, ತಂತುದಾರಗಳ 
ತುದಿಯಲ್ಲಿ ಗೊಂಚಲಾಗಿದ್ದು, ಸುಮಾರು 45 ವ್ಯಾಸವಿದ್ದು ಅಥವಾ ಚಿಕ್ಕ ಸರಣಿ 
ಗಳಲ್ಲಿದ್ದು, ಉದ್ದ ಗದೆಯಾಕಾರಿತ ತಂತುದಾರದ ಮೇಲೆ 170ವರೆಗಿರುತ್ತವೆ. 
ನಳಿಕೆಗಳ ಮುಖಾಂತರ ಮೊಳೆಯುತ್ತವೆ. ಅಂಡಾಣುದಾನಿಗಳು 50-55. ಬಹು 
ಪಾಲು ಯಾವಾಗಲೂ ಗೋಳಾಕಾರಿತ, ಪ್ರಾಥಮಿಕ ತಂತುದಾರಗಳ ಮೇಲೆ ಒಂಟಿಯಾಗಿ 
ಗೊಂಚಲಿನಲ್ಲಿದ್ದು ಅಥವಾ ಬದಿಯ ತಂತುದಾರಗಳ ತುದಿಯಲ್ಲಿರುತ್ತವೆ. ಯಾವಾ 
ಗಲೂ ಸರಣಿಗಳಲ್ಲಿರುವುದಿಲ್ಲ. ಅಂಡಾಣುದಾನಿಗಳ ಭಿತ್ತಿ ಎದ್ದು ತೋರುವಂತಹ, 
ಕಂದುಹಳದಿ, ಮೇಲ್ಮೈ ಅನಿಯಮಿತ ಸಾಲುಗುರುತುಳ್ಳ, ಸೂಕ್ಷ್ಮಗುಳಿಯುತ, 
ಕ್ಲೋರೋಜಿಂಕ್‌ ಐಯೊಡೈಡ್‌ ಕಂದುಮಿಶ್ರಿತ ಕೆಂಪುಬಣ್ಣವಾಗುತ್ತದೆ. ಗುಳಿಗಳು 
(ಚುಕ್ಕಿಗಳು) ಸಮೃದ್ಧವಿರಬಹುದು. ಪುಂದಾನಿಯ ತಂತುದಾರಗಳು ಯಾವಾಗಲೂ 
ದ್ವಿಲಿಂಗಯುತ ; ದ್ವಿತೀಯಕವಲುಗಳು ಅಂಡಾಣುದಾನಿಯ ಬುಡದ ತೊಟ್ಟಿನಿಂದ 
ಉದ್ಭವಿತವಾಗಿರುತ್ತವೆ; ಒಂದೊಂದು ಸಾರಿ ಅಂಡಾಣುದಾನಿಯಿಂದ ಅದರ ವ್ಮಾಸ 
ಕ್ಕಿಂತಲೂ ಸ್ವಲ್ಪ ದೂರವಿರುತ್ತವೆ. ಪುಂದಾನಿಗಳು ಗದೆಯಾಕಾರಿತ, ಒಂದುಸಾರಿ 
ಕವಲೊಡೆದು, ಸಾಧಾರಣವಾಗಿ ಅಂಡಾಣುದಾನಿಯ ಬುಡಕ್ಕೆ ಜಂಟಿಸಿರುತ್ತವೆ. 
ಅಂಡಾಣುಗಳು ಗೋಳಾಕಾರಿತ, ಮಧ್ಯಬೆಳವಣಿಗೆಯುತ, ಪೂರ್ಣಪಕ್ಕವಾದಾಗ 2-3 
ದಪ್ಪ ಪಾರದರ್ಶಕ ಭಿತ್ತಿಯಿದ್ದು, ವ್ಯಾಸವು 25-45, (ಸಾಧಾರಣ 39-42). 
ಒಂಟಿಯಾಗಿ ಅಥವಾ ಬಹು ಅಪರೂಪಕ್ಕೆ ಎರಡು ಪ್ರತಿ ಅಂಡಾಣುದಾನಿಯಲ್ಲಿರು 
ತ್ತವೆ, ಮೊಳೆಯುವಿಕೆಯು ಕಂಡುಬಂದಿಲ್ಲ. 


ಮಣ್ಣಿನಿಂದ: ಜರ್ಮನಿ (55). 


164 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಣ 


5. ಐಸೊ ಆಕ್ಲಿಯ ಟೆರಸ್ಟ್ರಿಸ್‌ ರಿಚ್‌ಟರ್‌ 


ಉದ್ದ, ನೇರ, ವಿಶಾಲವಾದ, ತೆಳುತಂತುದಾರಗಳು ಬುಡದಲ್ಲಿ 29-42 
ಅವುಗಳ ಮಧ್ಯೆ ಮಧ್ಯಮವಾಗಿ, 18-21, ಮತ್ತು ತುದಿಗಳಲ್ಲಿ 
ಸುಮಾರು 18 ವ್ಯಾಸವಿರುತ್ತವೆ. ಆವು ಉದ್ದಕ್ಕೂ ಕಿರಿದಾಗುತ್ತ ದುಂಡಾದ 
ತುದಿಗಳುಳ್ಳದ್ದಾಗಿದ ದೆ. 


ಹಾ ಕ ಜ್‌ A 3 
ರ್ದ, ಒಟ್ಟಾಗಿ ಒಂದು ಪಾರದರ್ಶಕವಲಯೆದಂತೆ ಕಾಣುತ್ತ 
ಎಳೆಯ ತಂತುದಾರದಲ್ಲಿನ ಜೀವರಸವು ಕಪ್ಪಕಂದು, ಹಿರಿಯ ತಂಶುದಾರದಲ್ಲಿ ಸ್ವಲ್ಪ 


ತಿಳಿಯಾಗಿರುತ್ತವೆ. ಹೆಚ ಕಡಮೆ ಕೆಲವು ಬದಿಯ ಕವಲುಗಳು ಉದ್ದ, ತೆಳು ಮತ್ತು 
ನೇರವಾಗಿದ್ದು ಹೆಚ್ಚಾಗಿ ಬಾಗಿರುತ್ತವೆ. ಇದೆರ ಜೊತೆಗೆ ಚಿಕ್ಕ ದೊಡ್ಡಮುಳ್ಳಿ ನಂತಹ 
ಕವಲುಗಳು ವಿರಳವಾಗಿ ಕಂಡುಬರುತ್ತವೆ. ತುದಿಯ ಬೀಜಾಡುವಾನಿಗಳು 
293-543 x 25-34. ಅವುಗಳು ಒಂಟಿ ಅಥವಾ ಗುಂಪುಗಳಲ್ಲಿದ್ದು ಮತ್ತು 
ಒಂದು ರೀತಿಯ ವಿಶಿಷ್ಟಲಕ್ಷಣವಾದ ಬಹುಫಲಪ್ರದವಾಗುವಿಕೆ ಐಸೊಲಕ್ಷಿಯದಲ್ಲಿ 
ಕಂಡುಬರುತ್ತದೆ... ಜೂಬೀಜಾಣದಾನಿ ಭಿತ್ತಿಗಳು ಸ್ಪಷ್ಟ ಗುಳಿಯುತ, ಒಂದು 


ಬಟು 
ಆಥವಾ ಆನೇಕ ಬದಿಯ, ಹೆಚ್ಚು ಆಥವಾ ಕಡಮೆ ದೊಡ್ಡ (16-20) ನಿರ್ಗಮನ 
ನಳಿಕೆಗಳು ತುದಿಯನಳಿಕೆಯ ಜೊತೆಗೆ ಕಂಡುಬರುತ್ತವೆ. ಬೀಜಾಣುಗಳು 8-10 


ವ್ಯಾಸವಿರುತ್ತವೆ. ಅಂಡಾಣುದಾನಿಯ ತೊಟ್ಟು ಸೇರ, ಒಂದೊಂದು ಸಾರಿ ಸ್ವಲ್ಪ 


೨ 
ಚ 


ಬಾಗಿರುತ್ತದೆ; 6-94 ವ್ಯಾಸ, ಅಂಡಾಣುದಾನಿಯ ವ್ಯಾಸಕ್ಕಿಂತ ಒಂದೂವರೆಯಿಂದ 
ಮೂರುಸಲ ಉದ್ದವಾಗಿರುತ್ತವೆ. ಅಂಡಾಣದಾನಿಗಳು ಗೋಳಾಕಾರಿತ, ಒಂದೊಂದು 
ಸಲ ಅನಿಯಮಿತಾಕಾರ, ಗೊಂಚಲಾಗಿದ್ದು, 32-44 ವ್ಯಾಸ ; ಒಂದು ಕಪ್ಪ ಭಿತ್ತಿ 
ಯಿದ್ದು ಗುಳಿಗಳಿರುವುದಿಲ್ಲ. ಅನೇಕ ಪ್ರಭೇದಗಳಲ್ಲಿ ನಯವಾಗಿದ್ದು ಆಥವಾ ಕೆಲವು 
ಅನಿಯಮಿತ ಬೆಳವಣಿಗೆಗಳರುತ್ತವೆ, 10-12 ಉದ್ದ. ಅಂಡಾಣುಗಳು ಒಂದರಿಂದ 
ಐದು, ಸಾಧಾರಣವಾಗಿ ಎರಡು ಅಥವಾ ಮೂರು, ಗೋಳಾಕಾರಿತ ಅಥವಾ ಒತ್ತಡ 
ದಿಂದ ಬದಿಯಲ್ಲಿ ಚಪ್ಪಟೆಯಾಗಿ ಪೂರ್ಣವಾಗಿ ಅಂಡಾಣುದಾನಿಯನ್ನು ತುಂಬಿದ್ದು 
16-274, ಒಂದು ದೊಡ್ಡ ಅಸಮರೀತಿ ಬೆಳೆದ ಕೊಬ್ಬುಗೋಲಕ(ಹನಿ)ವಿರುತ್ತದೆ. 
ಪುಂದಾನಿಗಳು ಅಂಡಾಣುದಾನಿಗಳ ಅರ್ಧದಷ್ಟು ಕಂಡುಬರುತ್ತ ವೆ, ಆಗಾಗ ನಿಧಾನವಾಗಿ 
ಕಾಣಿಸಿಕೊಳ್ಳುತ್ತವೆ, 8 ವ್ಯಾಸ ಮ್ತ ಅಂಡಾಣುದಾನಿಯ ಬದಿಯಲ್ಲಿದ್ದು ಆಥವಾ 

ಪ್ಸವಾಗಿ ಅದನ್ನು ಆವರಿಸಿ, ಬಹುಸುರುಳಿಗಳಲ್ಲಿರುತ್ತವೆ. ಅವುಗಳು ಅಂಡಾಣು 
ದಾನಿಯಿರುವ ಸ್ಥಳದಿಂದ ಹುಟ್ಟಿದ ತೆಳುವಾದ, ಕವಲೊಡೆದ, ದ್ವಿತೀಯ ತಂತುದಾರ 
ಗಳ ತುದಿಗಳಲ್ಲಿ ಬಿಟ್ಟಿದ್ದು, ಅಂಡಾಣುದಾನಿಯ ತೊಟ್ಟಿನ ತಂತುದಾರದಿಂದಲೇ ಅಥವಾ 
ಕೆಲವು ಪ್ರಭೇದಗಳಲ್ಲಿ, ವಿವಿಧ(ಭಿನ್ನ)ತಂತುದಾರಗಳಲ್ಲಿರುತ್ತವೆ. 


'ಮಣ್ಣಿನಿಂದ : ಜರ್ಮನಿ(1 53). 


ಸದ ಜೆಣ ಉಗಿ ಗಹನ ಯಿ 
ಸ್ಕಾಪೊ_ಲಿಗ್ಲ್ನಿಯವನ್ನು ಹೊ ಶ್ತಿದ್ದು ಮತ್ತು 
ಯನ್ನು ಕೆಲವು ಪ್ರಭೇದಗಳನ್ನಾಗಿ ಪ್ತ ನ್ಮ 

ಹೋಲಿಸಿ ಸಂಘಟಿಸಲಾಗಿದೆ... ಬೀಜಾಣ ಘಿ 
ದಾನಿಗಳು ಮಾದರಿಯಂತೆ (ಬಾಲೋಸ್‌ 35099 


ಗುಂಪನ್ನು ಹೊರತಾಗಿಸಿ) ಮಧ್ಯೆ ಆಥವಾ 
ಬುಡದಲ್ಲಿ ಅತ್ಯಂಶ ಅಗಲವಾಗಿ ಕ್ರಮೇಣ 1 
ಮೊನಜಾ ಕಾಗಿದ್ದು, ಇತರವುಗಳಿಂದ 
ಗದೆ ಆದರೆ ಹಿರಿಯ ನಪುಗಳ ತಳಗಡೆ ಬದಿಯ 
ಕವಲುಗಳಿಂದ, ಕೆಲವ್ರು. ಸಮಯಗಳಲ್ಲಿ 
ನಿಬಿಡಗೊಂಬಲುಗಳಲ್ಲಿದ್ದು, ಪನಃ ಬಹು 
ವಾಗಿ ಅಲ್ಲಲ್ಲೆ ಬ್ರಮುಖ ಕವಲೊಡೆದು 
ಜೋಡಣೆಯಾಗಿರುತ್ತವೆ. ಸಾ 
ಬೀಜಾಣುದಾನಿಯನ್ನು ಬಿ ದಕ್ಕೆ 
ಮೊದಲು ಒಂದು ಸಾರಿ ದ ಶಿ 
ಆಥವಾ ಒಂದು ಅವಧಿಯಲ್ಲಿ ನಿಧಾನವಾಗಿ ಕ 
ಗುಂಪಾಗಿದ್ದು, ಒಂದು ಖಾಲಿಯಾದ 
ಗೋಳಾಕಾರಿತ ಅಥವಾ ಅನಿಯಮಿತ ಗೊಂಚಲಿನಲ್ಲಿ (ಅನೇಕ ಪ್ರಭೇದಗಳಲ್ಲಿ ಯಾವು 
ದಿಲ್ಲದಿದ್ದರೂ ತಂತು ಚಾಟಿಯುಳ್ಳದ್ದಾಗಿ ಹೊರಬೀಳುತ್ತವೆ). ಕವಜಕೋಶಗಳಾಗುತ್ತೆ 
ಮತ್ತು ಕೆಲವು ಗಂಟೆಗಳ ನಂತರ, ಸ್ಕಾಪ್ರೊಲಿಗ್ನಿಯನ್ಸಿದ್ದೆಂತೆಯೇ ಈಜುತ್ತವೆ; 
ಅಂಡಾಣುದಾನಿಗಳು ಸ್ಮಾಪ್ರೊಲಿಗ್ನಿಯದಲ್ಲಿದ್ದೆ ಂತೆಯೇ ವಿವಿಧವಾಗಿ ಬಿಟ್ಟಿರುತ್ತವೆ. 
ಗುಳಿಗಳು ಆಥವಾ ನೀರ್ಗುಳ್ಳೆಗಳು ಇರುತ್ತವೆ ಅಥವಾ ಇರುವುದಿಲ್ಲ. ಅಂಡಕಗಳು 
ಎಲ್ಲ ವಸ್ತುವನ್ನು ಉಪಯೋಗಿಸಿಕೊಂಡು ಬೆಳೆಯುತ್ತದೆ ಮತ್ತು ಅಂಡಾಣುದಾನಿ 
ಗಳನ್ನು ಪೂರ್ಣವಾಗಿ ತುುಬಿರುವುದಿಲ್ಲ. ಒಂದರಿಂದ ಅನೇಕ, ವಿವಿಧ ಗುಂಪುಗಳಲ್ಲಿ 
ವಿವಿಧಾಕಾರವುಳ್ಳದ್ದಾಗಿರುತ್ತವೆ. ಪುಂದಾನಿಗಳು ಸಮಾಪ ಆಥವಾ ಸ್ವಲ್ಪ ಸಮಾಪ 
ದಲ್ಲಿ ಉದ್ಭ ವಿತ ಹೊಂದಿ, ದ್ವಿ ಲಿಂಗಯುತ ಆಥವಾ ವಿವಿಧ ತಂತುದಾರಗಳ ಲ್ಲಿರುತ್ತವೆ. 
ಕೆಲವು ಪ್ರಭೇದೆಗಳಲ್ಲಿರುವುದಿಲ್ಲ. ಗರ್ಭಾಂತುರಿತ ನಳಿಕೆಗಳು ಸಾಧಾರಣವಾಗಿ ಇರುತ್ತವೆ, 





೧ 
1 


ಚಿತ್ರ 31, ಆಕ್ಲಿಯ 4 ಬೀಜಾಣುದಾನಿ 
ಬೀಜಾ ಆ ಅಂಡಾಜುದಾನಿ (ಕೊಕರ್‌ 


i 


ಡಿ 


) 


£ 


ಆಕ್ಲಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a. ಅಂಡಾಣುದಾನಿಗಳೆಲ್ಲವೂ ಗೋಳಾಕಾರಿತ. 


166 ಮಣ್ಣು ಶಿಲೀಂಧ್ರಗಳ ಕೈಏಡಿ 


ರ. ಅಂಡಾಣುದಾನಿಗಳಿಗೆ ಮುಳ್ಳು ಗಳು . ಅಥವಾ 
ನೀರ್ಗುಳ್ಸೆಗಳು ಬೆಳೆದಿರುವುದಿಲ್ಲ ಅಥವಾ ಕೆಲವು 
ಗಳಲ್ಲಿ ಕೆಲವೊಂದು ಹೊರಚಾಚಿದ ಭಾಗಗಳಿರು 
ತ್ತವೆ. 


€, ಪುಂದಾನಿಗಳು ದ್ವಿಲಿಂಗ ಕವಲುಗಳಿಂದ ಉದ್ಭ 
ಎತವಾಗಿರುತ್ತವೆ. 


d., ಅಂಡಕಗಳು ಚಿಕ್ಕವು, ಸರಾಸರಿ 23 
ಗಿಂತಲೂ ಕಡಮೆ ವ್ಯಾಸವಿರುತ್ತವೆ. 


€. ಅಂಡಾಣುದಾನಿಗಳ ಭಿತ್ತಿಗಳು ಗುಳಿ 
ಯುತ; ಪುಂದಾನಿಗಳ ಕವಲುಗಳು 
ಮೂಲ ತಂತುದಾರಗಳಿಂದ 
ಅಂಡಾಣುದಾನಿಯ ಕವಲುಗಳ 
ಮಧ್ಯೆ ಉದ್ಭವಿತವಾಗಿರುತ್ತವೆ. 1. ಆ. ಅಮೆರಿಕಾನ 


೮. ಅಂಡಾಣುದಾನಿಗಳ ಭಿತ್ತಿಗಳು ಗುಳಿ 
ರಹಿತ (ಪುಂದಾನಿಗಳು ಜಂಟಿಸಿದ 
ಭಾಗಹೊರತು). 
7. ಪುಂದಾನಿಯ ಕವಲುಗಳು ಅಂಡಾ 
ಣುದಾನಿಯ ಕವಲುಗಳಿಂದ 
ಉದ್ಭವಿತವಾಗಿರುತ್ತವೆ. 2. ಆ. ರೆಸಿಮೋಸ 


ಗ. ಪುಂದಾನಿಯ ಕವಲುಗಳು 
ಪ್ರಾಥಮಿಕ ತಂತುದಾರದಿಂದೆ 
ಅಲ್ಲದೆ ಅಂಡಾಣುದಾನಿಗಳ 
ತೊಟ್ಟುಗಳಿಂದ ಉದ್ಭವಿತವಾ 
ಗಿರುವುದಿಲ್ಲ. 3, ಆ. ಡಿಬಾರಿಯಾನ . 


dd. ಅಂಡಕಗಳು ದೊಡ್ಡವು, ಸರಾಸರಿ 23 
ವ್ಯಾಸಕ್ಕಿಂತಲೂ ದೊಡ್ಡವು. 
€. ಅಂಡಕಗಳು ಚದುರಿದಂತೆ ಬೆಳೆದಿರು 
ತ್ತವೆ. 4, ಆ. ಸೆಬ್ಬೆರೇನಿಯ 


66. ಅಂಡಕಗಳು ಮಧ್ಯ ಬೆಳವಣಿಗೆ ರೀತಿ. 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 167 


೯. ಅಂಡಾಣುಬಾನಿಯ ಕವಲುಗಳು 

ಅಂಡಾಣುದಾನಿಗಳ ವ್ಯಾಸದ 

ಎರಡುರಷು ), ಉದ್ದವಿದ್ದು 

ಸಾ ಎ 

ಅಥವಾ ಇನ್ನೂ ಉದ್ದವಿದ್ದು, 

ಅಂಡಾಣುದಾನಿಗಳ ಭಿತ್ತಿಗಳಲ್ಲಿ 
ಬಲಿಷ್ಠ ಗುಳಿಗಳಿರುತ್ತವೆ. 5. ಆ. ಕಾನ್‌ಸ್ಪಿಕುವ 


ತಾ 


ಗಿ, ಅಂಡಾಣುದಾನಿ ಕವಲುಗಳು 
ಬಹು ಉದ್ದವಾಗಿ ಅಂಡಾಣು 
` ದಾನಿಗಳ ವ್ಯಾಸಕ್ಕಿಂತಲೂ 
ಹೆಚ್ಚು ;  ಅಂಡಾಣುದಾನಿಗಳ 
ಭಿತ್ತಿಗಳಲ್ಲಿ ಗುಳಿಗಳಿರುವುದಿಲ್ಲ. 
8. ಅಂಡಕಗಳು ಸುಮಾರು 
21, ದೆಪ್ಪ ; ; ಐದರಿಂದ 
ಇಪ್ಪತ್ತೈದು ಒಂದು 
ಅಂಡಾಣುದಾನಿಯಲ್ಲಿರು 
ತ್ತವೆ. 
೧, ಪುಂದಾನಿಗಳು ತುದಿ 
ಯಿಂದ ಜಂಟಿಸಿರು 
ತ್ತವೆ, 6, ಆ. ಸ್ಟಾರೋವಿ 


hh. ಪುಂದಾನಿಗಳು ತುದಿ 
ಯಿಂದ ಜಂಟಿಸಿರು 

ತ್ತವೆ. 7. ಆ. ಪಾಲಿಯಾಂಡ್ರ 
88. ಅಂಡಕಗಳು ಬಹುಪಾಲು 
33-364 ದಪ್ಪ, ಸಾಧಾ 
ರಣವಾಗಿ ಒಂದರಿಂದ 
ಎರಡು ಒಂದು ಅಂಡಾಣು 

ದಾನಿಯಲ್ಲಿ ಇರುತ್ತವೆ. 8. ಆ. ಒರಿಯಾನ್‌ 


'೦೦, ಪುಂದಾನಿಗಳು ವಿವಿಧ ತಂತುದಾರಗಳಿಂದ 
ಅಥವಾ ದ್ವಿ ಲಿಂಗ ಕವಲುಗಳಲ್ಲಿಯೂ ಉದ 
ವಿತವಾಗಿರುತ್ತ ವೆ. 


168 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


dೆ. ಅಂಡಾಣುದಾನಿಯ ಭಿತ್ತಿ ಗುಳಿರಹಿತ. 
€. ಅಂಡಾಣುಗಳು 42-52 ವ್ಯಾಸ 


ವಿರುತ್ತವೆ. 9, ಆ. ಮೆಗಾಸ್ಟರ್ಮ 


€€. ಅಂಡಾಣುಗಳು 20-304 ವ್ಯಾಸ 


ವಿರುಶ್ವವೆ. 10. ಆ. ರಾಡ್ರಿಗಿಯಿಜಿಯಾನ 


dd, ಅಂಡಾಣುದಾನಿಯ ಭಿತ್ತಿ ಗುಳಿಯುತ. 


€. ಪುಂದಾನಿಗಳು ವಿವಿಧ ಶಂತುದಾರ 
ಗಳಿಂದಲೂ ಮತ್ತು ದ್ವಿಲಿಂಗ ತಂತು 
ದಾರಗಳಿಂದಲೂ ಉದ್ದ ೈವಿತವಾಗಿರು 


ಪಿ 
ತ್ತವೆ. 


f. ಪುಂದಾನಿ ಕವಲುಗಳು ಸುಮಾ 
ರಾಗಿ ಮೂಲ ತೆಂತುದಾರವನ್ನು 


ಸುತ್ತುವರಿದಿರುತ್ತವೆ. 11. 


ಗಿ. ಪ್ರಂದಾನಿಯ ಕವಲುಗಳು 
ಮೂಲ ತಂತುದಾರವನ್ನು 
ಸುತ್ತುವರೆಯುವುದಿಲ್ಲ ಮತ್ತು 
ಯಾವಾಗಲೂ ಅಂಡಾಣುದಾ 
ನಿಯ ತೊಟ್ಟುಗಳಿಂದ ಉದ್ಧ ಶೆ 
ವಿತವಾಗಿರುವುದಿಲ್ಲ. 


g. ಏಕಲಿಂಗಾಶ್ರಯಿ. 


1. ಅಂಡಾಣುಗಳು ಸ್ವಲ್ಪ 
ಸಾಧಾರಣವಾಗಿ ಒಂದ 
ರಿಂದ ಆರು, ಸಾಧಾ 


ರಣವಾಗಿ ಮೂರು. 12. ಆ. ಮಿಚಿಗಾನೆನ್ಸಿಸ್‌ 


hh. ಅಂಡಾಣುಗಳು ಅಸಂ 
ಖ್ಯಾತ, ಒಂದರಿಂದ 
ಹತ್ತು, ಸಾಧಾರಣ 
ವಾಗಿ ಎರಡರಿಂದ 


ಹತ್ತು. 13, ಆ. ಫ್ಲಾಜಿಲ್ಲೇಟ 


ಆ, ಪ್ರಾಲಿಫೆರಾಯ್ಡಿಸ್‌ 


88. ಭಿನ್ನಲಿಂಗಾಶ್ರಯಿ. 
h. ಅಂಡಾಣುಗಳು 24- 
30 ವ್ಯಾಸ 14. 
hh. ಅಂಡಾಣು 18-21 


6p ವ್ಯಾಸ. 15. 


: 6. ಪುಂದಾನಿಗಳು ಯಾವಾಗಲೂ 
ವಿವಿಧತಂತುದಾರಗಳೆ ಕವಲುಗಳಿಂದ 
ಉದ್ಭವಿತಪಾಗುತ್ತವೆ. 16. 

"0. ಆಂಡಾಣುದಾನಿಗಳಲ್ಲಿ ಬಹುಪಾಲು ಮುಳ್ಳುಗಳು 
ಅಥವಾ ನೀರ್ಗುಳ್ಳೆ ಬೆಳವಣಿಗೆಗಳಿರುತ್ತವೆ. 
€. ಹೊರ ಬೆಳೆದ ಅಂಡಾಣುದಾನಿ ಭಿಶ್ತಿ ಎರಡು 
ಹೀಳಾಗಿರುತ್ತದೆ. 17. 
೧೦. ಹೊರ ಬೆಳೆದ ಅಂಡಾಣುದಾನಿ ಭಿತ್ತಿಯ 
ಮುಳ್ಳುಗಳು ಆಥವಾ ನೀರ್ಗುಳ್ಳೆಗಳು ಸರ 
ವಾಗಿರುತ್ತವೆ. ' 


305 


ಉಲ 


6, ಅಂಡಾಣುದಾನಿಗಳೊಂದಿಗೆ ಪುಂದಾನಿ 
ಗಳಿರುವುದಿಲ್ಲ. 
ಆ. ಆಂಡಕಗಳು ಚಿಕ್ಕವು 18-23. 18. 
ee. ಅಂಡಕಗಳು ದೊಡ್ಡವು 24-64, 19. 
dd. ಅಂಡಾಣುದಾನಿಗಳು(ಭಾಗಶಃವಾದರೂ) 
ಪುಂದಾನಿಗಳೆ ಜೊತೆಯಿರುತ್ತಿವೆ. 
€. ಪುಂದಾನಿಗಳು ಯಾವಾಗಲೂ ವಿವಿಧ 
ತಂತುದಾರಗಳ ಕವಲುಗಳಲ್ಲಿರು 
ತ್ತವೆ, : 20. 
66: ಪುಂದಾನಿಗಳು ದ್ವಿಲಿಂಗವಾಗಿಯೂ 
ಮತ್ತು ವಿವಿಧ ತಂತುದಾರ ಕವಲು 
ಗಳೆರಡರಲ್ಲೂ ಇರುತ್ತವೆ. 
೯. ಅಂಡಾಣುದಾನಿಗಳಿಗೊಂದು ಒಂಟಿ 
ಅಗ್ರಸ್ಥ ಭಾಗವಿರುತ್ತದೆ. 21. 


ಆ. ಬೈಸೆಕ್ಷುಆಲಿಸ್‌ 


ಆ. ಹೆಟಿರೊಮಾರ್ಫ 


ಆ. ಲೋಬೇಟ 


ಆ, ಕೆರೊಲಿನಿಯಾನ 


ಆ, ಆಬಾರ್ಟಿವ 


ಆ, ಎಪಿಕುಲೇಟ 


PY 


170 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಅಂಡಾಣುದಾನಿಗಳಿಗೆ ಅಸಂಖ್ಯಾತ 
ನೀರ್ಗುಳ್ಳಿಗಳಿರುತ್ತವೆ. 


8. ಅಂಡಾಣುದಾನಿಗಳ ತೊಟ್ಟು 
ಗಳು ಸುರುಳಿ ಸುತ್ತಿಕೊಂಡಿದ್ದು, 
ಅಂಡಾಣುಗಳು 25-35. 22. ಆ. ಸ್ಟಿರಾಕಾಲಿಸ್‌ 


88. ಅಂಡಾಣುದಾನಿಗಳ ತೊಟ್ಟು 
ಗಳು ಸುರುಳಿಯಾಗಿರದೆ, 
ಅಂಡಾಣುಗಳು 22-27. 23. ಆ. ರಿಕರ್ವ 

೮೭6೬. ಪುಂದಾನಿಗಳು ಎಲ್ಲ ಅಥವಾ ಬಹು 
ಪಾಲು ದ್ವಿಲಿಂಗ ಕವಲುಗಳ ಮೇಲಿ 
ರುತ್ತವೆ. 
£. ಆಗಾಗ ಪುಂದಾನಿಗಳು ಉಚ್ಚೆ 

ಅಂಡಾಶ್ರಯ ಕೋಶದಿಂದ 
ಉದ್ಭವಿತವಾಗಿರುತ್ತವೆ. ಅಂಡಕ 
ಗಳು ಸಾಧಾರಣವಾಗಿ ಮೂರ 
ರಿಂದ ಐದು ಒಂದು ಅಂಡಾಣು 


ದಾನಿಯಲ್ಲಿರುತ್ತವೆ. 24. ಆ. ಹೈಪೊಗ್ಳನ 
ಗ. ಪುಂದಾನಿಗಳು ಮೇಲಿನದರಂತೆ 
ರೂಪಿತವಾಗಿರುವುದಿಲ್ಲ. 


8. ಅಂಡಕಗಳು ಸಾಧಾರಣ 
ವಾಗಿ ಒಂದು ಅಥವಾ ಆಪ 
ರೂಪಕ್ಕೆ ಎರಡು ಅಥವಾ 

, ಮೂರು ಒಂದು ಅಂಡಾಣು 
ದಾನಿಯಲ್ಲಿರುತ್ತವೆ. 


h. ಅಂಡಾಣುದಾನಿಗಳನ್ನು 
ಮೊನಚು ಮುಳ್ಳುಗಳು 
ಆವರಿಸಿದ್ದು ; ಅಂಡಕ 
ಗಳು ಸಾಧಾರಣವಾಗಿ 
34-36.54 ದಪ್ಪ 
ವಿರುತ್ತವೆ. 25. ಆ. ರೇಡಿಯೋಸೆ 


ಸ್ಮಾಪ್ರೊಲಿಗ್ನಿಯೇಲ್ಲ್‌ 171 


hh. ಅಂಡಾಣುದಾನಿಗಳನ್ನು 
ಮೊಂಡಾದ ಉಬ್ಬು 
ಬೆಳೆದ ಭಾಗಗಳು ಆವ 
ರಿಸಿರುತ್ತವೆ. ಅಂಡಕ 
ಗಳು ಸರಾಸರಿ 204 
ದಪ್ಪವಿರುತ್ತವೆ. 26. ಆ. ಗ್ಲಾಮೊರೇಟ 


88. ಅಂಡಕಗಳು ಸಾಧಾರಣ 
ವಾಗಿ ಒಂದರಿಂದ ನಾಲ್ಕು 
ಒಂದು ಅಂಡಾಣುದಾನಿಯ 
ಲ್ಲಿರುತ್ತವೆ. 27. ಆ. ಕಾಲೊರೇಟ 


೩೩. ಅಂಡಾಣುದಾನಿಗಳು ಆಗಾಗ ಸೀಳಾಗಿರುತ್ತವೆ. 28. ಆ, ಪಿನ್ನುಲೇಟ 


1. ಆಕ್ಲಿಯ ಅಮೆರಿಕಾನ ಹಂಫ್ರಿ 


ಬೆಳವಣಿಗೆಯು ನಿಬಿಡವಾಗಿರದೆ, ಬಲಿಷ್ಠ ತಂತುದಾರವನ್ನೊಳಗೊಂಡಿದ್ದು, 
ಹೆಚ್ಚುಕಡಮೆ ತೆಳುವಾದ, ಪರಸ್ಪರ ಮಿಶ್ರಣವಾದ, ಅತ್ಯಂತ ದೊಡ್ಡದಾಗಿದ್ದು, 
ಬುಡದಲ್ಲಿ 1004 ದಪ್ಪವಾಗಿ ತುದಿಗಳು ಮೊನಚಾಗಿರುತ್ತವೆ. ಬೀಜಾಣುದಾನಿಗಳು 
ಉದ್ದ, ತೆಳು, ಹೆಚ್ಚುಕಡಮೆ ಕದರಿನಾಕಾರಿತ (ಒಂದು ಸರಾಸರಿ ಗಾತ್ರದ ಅಳತೆಯು 
ಸುಮಾರು 22 » 370) : ಸಾಧಾರಣವಾಗಿ ಖಾಲಿಯಾಗುತ್ತ, ಬೀಜಾಣುಗೆಳು ಹೊರ 
ಬೀಳುವಾಗ ತಂತುಚಾಟಿಗಳನ್ನು ಹೊಂದಿರುತ್ತವೆ (ಹಂಥ್ರಿ), 10.54 ದಪ್ಪ. 
ಜೆಮ್ಮಗಳು ಬಹು ಸ್ವಲ್ಪ, ಸಾಮಾನ್ಯವಾದ, ನೀಳಾಕಾರಿತ ಮತ್ತು ಭಾಗಿತವಾಗುತ್ತಿ 
ರುವ ತಂತುದಾರಗಳಿಂದ ರೂಪಿತವಾಗುತ್ತವೆ ; ಒಂದು, ಎರಡು ಅಥವಾ ಮೂರು 
ಒಂದು ಸಾಲಿನಲ್ಲಿರುತ್ತವೆ. ಅಂಡಾಣುದಾನಿಗಳು ಅಸಂಖ್ಯಾತ ಮಧ್ಯಾರಂಭಿ ರೀತಿಯಲ್ಲಿ 
ತಂತುದಾರಗಳ ಬುಡದಿಂದ ತುದಿವರೆಗೆ ಚಿಕ್ಕ ತೊಟ್ಟುಗಳಲ್ಲಿ ಬಿಟ್ಟೆದ್ದು, ಅವು ಸಾಧಾ 
ರಣವಾಗಿ ನೇರವಾಗಿದ್ದು, ಬಹುಪಾಲು ಅಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ಚಿಕ್ಕದಾ 
ಗಿದ್ದು (ಅಪರೂಪಕ್ಕೆ ಅಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ಹೆಚ್ಚು ಉದ್ದವಾಗಿರು 
ತ್ತವೆ) ; ಸಾಧಾರಣವಾಗಿ ಮೂಲ ಎಳೆತುದಿಗಳ ಮೇಲಿರುತ್ತವೆ. ಅಂತರ್ಬೆಳವಣಿಗೆ 
ಯಲ್ಲಿರುವುದು ಒಂದೂ ಕಂಡುಬಂದಿಲ್ಲ (ಅಪರೂಪವಾಗಿ ಅಂತರ್ಬೆಳವಣಿಗೆಯುತ 
-ಹಂಥ್ರಿ) ; ಗೋಳಾಕಾರಿತ, ಅಪರೂಪಕ್ಕೆ ವಿಕಾರಿತವಾಗಿದ್ದು, 40-90%. ಬಹು 
ಸುಮಾರಾಗಿ 50-604 ದಪ್ಪ, ಭಿತ್ತಿಗಳು ಪಾರದರ್ಶಕ, ಸುಮಾರಾಗಿ ತೆಳುಗುಳಿಗಳು 
ಅಸಂಖ್ಯಾತ ಮತ್ತು ಸ್ಪಷ್ಟವಿರುತ್ತವೆ. ಅಂಡಕಗಳು ಗಾತ್ರದಲ್ಲಿ ಸ್ವಲ್ಪ ವಿವಿಧವಿರು 
"ತ್ತವೆ. 18.5-25, ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿದ್ದು ಸುಮಾರು 22 ದಪ್ಪ: 


172 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಪರೂಪಕ್ಕೆ ಕೆಲವೊಂದು ಚಿಕ್ಕವು. ಸುಮಾರು ಅರ್ಧಗಾತ್ರದ ಸ್ಥಾ 0 ಭಾವಿಕದವುಗಳ 
ಜೊತೆಯಲ್ಲಿ ಕಂಡುಬರುತ್ತವೆ... ಮೂರರಿಂದ ಮೂವತ್ತು ಆಥವಾ ಇನ್ನೂ ಹೆಚ್ಚು, 
ಸಾಧಾರಣವಾಗಿ, ಆರರಿಂದ ಹನ್ನೆರಡು ಒಂದು ಅಂಡಾಣುದಾನಿಯಲ್ಲಿ ಇರುತ್ತವೆ. 
ಚದುರಿದಂತೆ ಬೆಳೆದಿರುತ್ತವೆ. ಪುಂದಾನಿ ಕವಲುಗಳು ದ್ವಿಲಿಂಗಯುತ, ಆಗಾಗ ಬದಿ 
ಯಲ್ಲಿ ಜಂಟಿಸಿದ ಎಳೆಗಳಿಂದಲೂ ಬಿಟ್ಟಿದ್ದು, ಒಂದು ಅಥವಾ ಎರಡು, ಒಂದೊಂದು 
ಸಾರಿ ಇನ್ನೂ ಹೆಚ್ಚಿಗೆ ಪ್ರತಿಯೊಂದು ಅಂಡಾಣುದಾನಿಯಲ್ಲಿ ಇರುತ್ತವೆ. ಅಂಡಾಣು 
ದಾನಿಗಳ ಹತ್ತಿರದ ಮೂಲತಂತುದಾರದಿಂದ ಅಥವಾ ಅಪರೂಪಕ್ಕೆ ಅಂಡಾಣುದಾನಿ 
ಗಳ ತೊಟ್ಟುಗಳಿಂದ ಉದ್ಭವಿತವಾಗಿರುತ್ತವೆ. ಪುಂದಾನಿಗಳು ನೀಳಾಕಾರಿತ ಮತ್ತು 


ಅಂಡಾಣುದಾನಿಗಳಿಗೆ ನಿಬಿಡವಾಗಿ ಜಂಟಿಸಿರುತ್ತವೆ. ಪುಂದಾನಿಗಳ ನಳಿಕೆಗಳು ಬೆಳೆ 


ದಿರುವುದು ಮತ್ತು ಸ್ಪಷ್ಟವಾಗಿರುವುದು ಕಂಡುಬರುತ್ತದೆ. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಫ್ಲಾರಿಡ (232), 


ಉತ್ತರ ಕೆರೊಲಿನ (44) (217). 


ಗಿ 


2. ಆಕ್ಲಿಯ ರೆಸಿಮೊಸ ಓಲ್ನ ಬ್ರಾಂಡ್‌ 

ತಂತುದಾರ ಬಲಿಷ್ಕವಾಗಿದ್ದು, ಸಾಧಾರಣವಾಗಿ 25-364 ಬುಡದಲ್ಲಿ ದಪ್ಪ 
ವಾಗಿರುತ್ತದೆ. ಬೀಜಾಣುದಾನಿಗಳು ಉದ್ದವಾಗಿದ್ದು, ಬಹಳ ಮಟ್ಟಿಗೆ ಉರುಳೆಯಾ 
ಕಾರಿತ, ದುಂಡಾಕಾರಿತ ಅಥವಾ ತುದಿಗಳಲ್ಲಿ ಕಿರಿದಾಗುತ್ತ, ಸುಮಾರು ಅವುಗಳನ್ನು 
ಬಿಟ್ಟ ತಂತುದಾರಗಳ ಗಾತ್ರದಷ್ಟು ಆಥವಾ ಸ್ವಲ್ಪ ದೊಡ್ಡದಾಗಿದ್ದು, ಕೆಲವು ಸಮಯ 
ಒಂದು ಬಿರಡೆ ತಿರುಪ್ಪ ತಿರುಚಿದಂತಿರುತ್ತವೆ... ಬೀಜಾಣುಗಳು 9-11, ವ್ಯಾಸವಿರು 
ತ್ತವೆ. ಹೊರಬಿದ್ದ ನಂತರ ಆನಿಯಮಿತಾಕಾರದ ಗೊಂಚಲಾಗಿ ಅಥವಾ ಅನಿಯಮಿತ 
ಗೋಳಾಕಾರಿತವಾಗಿ ರೂಪಿಸಲ್ಪಟ್ಟಿದ್ದು ಆದು ನಿಧಾನವಾಗಿ ವಿಸ್ತರಿತವಾಗುತ್ತ, 
ಶ್ಲೇಷ್ಮದಲ್ಲಿ ಹೂತಂತೆ ಇರುವುದರಿಂದ ಆ ಬೀಜಾಣುಗಳು ಹೆಚ್ಚುಕಡಮೆ ಒಂಟಿಯಾಗಿ 
ಬೇರ್ಪಟ್ಟು ಅಥವಾ ಗುಂಪ್ರಗಳಲ್ಲಿರುತ್ತವೆ. ಜೆಮ್ಮಗಳು ಸಾಧಾರಣವಾಗಿ ಅಲ್ಪವಿದ್ದು, 
ತಂತುದಾರಗಳ ತುದಿಗಳು ಜುಟಿಗಳಾಗಿ ವಿಭಾಗಿಸಲ್ಪಟ್ಟು ಅವುಗಳಲ್ಲಿ ನಿಬಿಡವಾಗಿ 
ಜೀವರಸ ತುಂಬಿಕೊಂಡನಂಶರ ರೂಪಿತವಾಗುತ್ತವೆ. ಅಂಡಾಣುದಾನಿಗಳು ಬದಿಯಲ್ಲಿ 
ಬಿಟ್ಟ ಮಧ್ಯಾರಂಭಿಗಳಲ್ಲಿ ಉತ್ಪತ್ತಿಯಾಗಿದ್ದು, ಅಪರೂಪಕ್ಕೆ ಅಂತರ್ಜೆಳವಣಿಗೆ 
ಯಾಗಿದ್ದು, ಎಲ್ಲ ವರ್ಧನಗಳಲ್ಲೂ ಸಮೃದ್ಧವಾಗಿರುತ್ತವೆ. ಸುಮಾರಾಗಿ ಚಿಕ್ಕದು, 
40-704 ವ್ಯಾಸವಿದ್ದು, ಪಕ್ಚವಾದಾಗ ಹಳದಿಮಿಶ್ರಿತ, ನಯವಾದ ಮತ್ತು ಪುಂದಾನಿ 
ಗಳು ಜಂಟಿಸಿದ ಭಾಗದ ಹೊರತು ಗುಳಿರಹಿತವಾಗಿರುತ್ತವೆ. ಅಂಡಕಗಳು ವಿವಿಧ 
ಗಾತ್ರದಲ್ಲಿದ್ದು, 16.6-27.7 4 ವ್ಯಾಸವಿದ್ದು, ಬಹು ಸುಮಾರಾಗಿ 22, ಬಹು 
ಪ್ರಭೇದಗಳಲ್ಲಿ ಎರಡರಿಂದ ಐದು, ಮಧ್ಯಬೆಳವಣಿಗೆಯುತ, ಭಿತ್ತಿ ದಪ್ಪವಿದ್ದು 
(ಹಂಫ್ರಿ ಹೇಳುವಂತೆ ಒಂದರಿಂದ ಹತ್ತು), ಕವಲುಗಳಲ್ಲಿ ಚಿಕ್ಕದಾಗಿದ್ದು, ಅಂಡಾಣು 


ಸ್ಕಾಪ್ಟೋಗ್ನಿಯೇಲ್ಸ್‌ 173 
ದಾನಿಯ ಕವಲುಗಳಲ್ಲಿ ಅಂಡಾಣುದಾನಿಗಳ ಬುಡದ ಭಿತ್ತಿಗಳ ಹಶ್ಚಿರ ಉದ ವಿಸಲ್ಪಟ್ಟಿ, 


ರುತ್ತವೆ ಅಥವಾ ಆಗಾಗ್ಗೆ ಅಂಡಾಣುದಾನಿಯ ಬುಡದ ಕಂಠಭಾಗದ ಹತ್ತಿರದಿಂದಲೂ 
ಬಿಟ್ಟೆ ರುತ್ತದೆ. ಪುಂದಾನಿಗಳು ಬಾಃ ಗದ್ದ . ಅಂಡಾಣುದಾನಿಗಳ ತುದಿಗಳಿಗೆ ಜಂಟಿಸಿರುತ್ತವೆ-. 
ಮಣ್ಣಿನಿಂದ: ಆಸ್ಥೆ ಸ್ಟೇಲಿ ಲಿಯ (45), ಜರ್ಮನಿ (153), 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: (44) (79) (217). 


3. ಆಕ್ಲಿಯ ಡಿಬಾರಿಯಾನ ಹಂಫ್ರಿ 
ಮೆದೆಯು 1.5 ಸೆಮಿ ವರೆಗೆ ಅಗಲವಾಗಿದ್ದು, ಒರಟಾದ ಗಡಸು ತಂತುದಾರ 
ವಿದ್ದು, 100-1504 ವಾಸವಿದ್ದು, ನಿರ್ಶಿಂಗವಾಗಿಯೊ ಅಥವಾ ಬೀಜಾಣುದಾನಿ 
ಗಳಲ್ಲೊ ಅಂತ್ಯಗೊಂಡಿರುತ್ತದೆ. ಬೀಜಾಣುದಾನಿಗಳ ತುದಿಗಳಲ್ಲಿದ್ದು ಸಾಧಾರಣ 
ವಾಗಿ ಉರುಳೆಂ ಹಾಕಾರಿತದಿಂದ ಕದರಿನಾಕಾರಿತ, ಬೀಜಾಣುದಾನಿವಂಡಗಳ ವ್ಯಾಸದಷ್ಟೆ 
ರುತ್ತವೆ. ಕೆಲವು ಸಮಯಗಳಲ್ಲಿ 3004ವರೆಗೆ ಉದ್ದ ಮತ್ತು ಸುಮಾರು 50 
ವಾ ಸಂಿರುತ್ತದೆ. ದ್ವಿತೀ ಯ ಬೀಜಾಣುದಾನಿಗಳು ಬದಿಯಲ್ಲಿ ಆ ಕುರ ರೂಪಿಶವಾಗು 
ವಣ ಬುದಾನಿಗಳು ತೆಳುವಾದ, 8-14 ವ್ಯಾಸವಿರುವ, ಗೊಂಚಲಾದ 
ಶುದಾರಗಳೆ ಮೇಲಿದ್ದು, ಇವು ಸುಮಾರಾಗಿ ಒಂದರಿಂದ ಮೂರುಸಲ 
ದಷ್ಟು ಆಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ಉದ್ದವಾಗಿರುತ್ತವೆ. ಅಂಡಾಣುದಾನಿ 
ಗಳು ಗೋಳಾಕಾರಿತ, ಆಗಾಗ ಒಂದು ಚಿಕ್ಕ ಉರುಳೆಯಾಕಾರಿತ, ನೀಳವಾದ ತೊಟ್ಟು 
ಭಾಗವಿದ್ದು, ಗುಳಿರಹಿತ,, ನಯವಾದ ಆಥವಾ ಡಿ ಬಾರಿಯವರ ಪ್ರಕಾರ ವಿರಳ 
ವಾಗಿಲ್ಲದೆ, ಕೆಲವು ಉಬ್ಬಾದ ನೀರ್ಗುಳೆಗಳಂತಹ ಭಾಗಗಳಿದ್ದು ಮತ್ತು ಕೆಲವು ತೆಳು 
ವಾಗಿದ್ದು, ವೃತ್ತಾ ಕಾರದ ಸ ಸ್ಥಳಗಳು ಭಿತ್ತಿಗಳ ಮೇಲೆ ಇರುತ್ತವೆ. 45-65 ವ್ಯಾಸ 
ವಿರುತ್ತವೆ. ಪುಂದಾನಿಗಳು.. ಯಾವಾಗಲೂ ಇರುತ್ತವೆ. ಸುಮಾರಾಗಿ ದೊಡ್ಡವು, 


ಸಾಧಾರಣವಾಗಿ ಅವು ಒಂದರಿಂದ ನಾಲ್ಕು ಗುಂಪುಗಳಲ್ಲಿ ಅಂಡಾಣುದಾನಿಯ ಸಮಾಪ 
ದಲ್ಲಿ ಉದ್ಭ ವಿತವಾಗಿ ಪ್ರಾಥಮಿಕ ತಂತುದಾರದಿಂದ ಬಿಟ್ಟಿರುತ್ತವೆ. ಡಿ ಬಾರಿಯವರ 
ಪ್ರಕಾರ ಅಂಡಾಣ ದಾನಿಗಳ ತೊಟ್ಟುಗಳಿಂದ ಬಿಟ್ಟಿರುವುದಿಲ್ಲ. ದ್ವಿತೀಯ ಕವಲುಗಳು 
ಅಧಿಕವಾಗಿ ಬಾಗಿರುತ್ತವೆ ; ಸಾಧಾರಣವಾಗಿ ಅತೃಧಿಕ ಕವಲೊಡೆದಿದ್ದು, ಆಗಾಗ 
ಅಂಡಾಣುದಾನಿಯ ಕಡೆಗೆ ಬಾಗಿರುತ್ತ ಮತ್ತು ಪರಸ್ಪರ ಪುಂದಾನಿಗಳೊಂದಿಗೆ ಮಿಲನ 
ಗೊಂಡಿದ್ದು * ಒಂದರಿಂದ ಎರಡು ಗರ್ಭಾಂಕುರ ನಳಿಕೆಗಳು ಪ್ರತೀ ಪುಂದಾನಿಗಳಲ್ಲಿರು 
ತ್ತವೆ. ಅಂಡಾಣುಗಳು ಸಾಧಾರಣವಾಗಿ ಅಸಂಖ್ಯಾತವಿದ್ದು, ಮೂರರಿಂದ ಹತ್ತು 
ಒಂದೊಂದು ಸಾರಿ ಒಂದರಿಂದ ಎರಡು ಮಾತ್ರವಿರುತ್ತವೆ, ಗೋಳಾಕಾರಿತ ; ನಳಿಕೆ 
ಗಳಿಂದ ಮೊಳೆಯುತ್ತ ಅಥವಾ ಬೀಜಾಣುದಾನಿಗಳಂತೆಯೇ ಇರುತ್ತವೆ, 18-25, 
ಸವಿರುತ್ತವೆ. “ 
ಮಣ್ಣಿನಿಂದ: ಜರ್ಮನಿ (153). 


pa 
KS 


£ 
© 
ಬ 
ಲು 
Gt 
ಕ | 


174 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


4, ಆಕ್ಲಿಯ ಸಬ್ಬೆರೇನಿಯ ಕೊಕರ್‌ ಮತ್ತು ಬ್ರಾಕ್ಸ್‌ಟನ್‌ 

ಬೆಳವಣಿಗೆಯು ಅತ್ಯಂತ ನಿಬಿಡವಾಗಿ ಒಂದು ಸೆಣಬಿನ ಬೀಜದ ಅಥವಾ 
ಬೇಯಿಸಿದ ಮುಸುಕಿನಜೋಳದ ಕಾಳಿನ ಮೇಲೆ ಇದ್ದು, 9 ಮಿಮಿ ವರೆಗೆ ಎತ್ತರಕ್ಕೆ 
ತಲುಪುತ್ತದೆ. ಸೆಣಬಿನ ಬೀಜದ ಮೇಲೆ ಮೂಲತಂತುದಾರವು 92.54ವರೆಗೆ ಬುಡ 
ದಲ್ಲಿದ್ದು, ಕ್ರಮೇಣ ತುದಿಕಡೆಗೆ ಕಿರಿದಾಗಿ, ಸಾಧಾರಣವಾಗಿ ಸುಮಾರು 18-35, 
ಬೆಳೆಯುವ ತುದಿಗಳು ನಯವಾಗಿದ್ದು, ಪಾರದರ್ಶಕವಾಗಿರುತ್ತವೆ. ಬೀಜಾಣುದಾನಿ 
ಗಳು ಸಮೃದ್ಧವಿದ್ದು, ಪ್ರಾಥಮಿಕಗಳು ಉದ್ದವಾಗಿ 625 ಇದ್ದು, ಅವುಗಳನ್ನು 
ಬಿಟ್ಟ ತಂತುದಾರಕ್ಕಿಂತಲೂ ಸ್ವಲ್ಪ ಮಾತ್ರ ದಪ್ಪವಾಗಿರುತ್ತವೆ. ಬೀಜಾಣುಗಳು 
ಸಾಧಾರಣವಾಗಿ ಬೀಜಾಣುದಾನಿಯಲ್ಲಿನ ಒಂದರಿಂದ ಅನೇಕ ರಂಧ್ರಗಳ ಮುಖಾಂತರ 
ದ್ವಿತಂತುಚಾಟಿ ಸಹಿತವಾಗಿ ನಿರ್ಗಮಿಸುತ್ತವೆ ಮತ್ತು ಅವುಗಳಲ್ಲಿ ಅರ್ಧದಷ್ಟು 
ಈಜುತ್ತ ತಕ್ಷಣವೇ ದೂರ ಹೋಗಿ ಸ್ಕಾಫ್ರೊಲಿಗ್ನಿಯದಲ್ಲಿದ್ದಂತೆಯೇ ವರ್ತಿಸುತ್ತವೆ. 
ಉಳಿದವು ಒಂದೇ ಬಾರಿಗೆ ಸುಪ್ತಾವಸ್ಥೆಗೆ ಬರುತ್ತವೆ. , ಅನಿಯಮಿತಾಕಾರಿತವಾಗಿ, 
ಸಡಿಲವಾಗಿ, ಗೋಳಾಕಾರಿತ ಗೊಂಚಲಾಗಿ ಬೀಜಾಣುದಾನಿಯ ಬಾಯಿಯ ಹತ್ತಿರ 
ರೂಪಿತವಾಗುತ್ತವೆ ಮತ್ತು ಆಕ್ಲಿಯದಲ್ಲಿದ್ದಂತೆಯೆ ಪ್ರವರ್ತಿಸುತ್ತವೆ. ಆದರೆ ಆಗಾಗ್ಗೆ 
ಅನೇಕ ಬೀಜಾಣುಗಳು ಅಪರೂಪವಾಗಿ ಅರ್ಧದಷ್ಟು ಬೀಜಾಣುದಾನಿಯಲ್ಲಿಯೇ ಉಳಿ 
ದಿರುತ್ತವೆ : ಕವಚಕೋಶಗಳಾದ ಬೀಜಾಣುಗಳು 10.5-134 ವ್ಯಾಸವಿದ್ದು, 
ಸಾಮಾನ್ಯವಾಗಿ 11-12 ಇರುತ್ತವೆ. ಬೀಜಾಣುದಾನಿಯ ಭಿತ್ತಿಯು ಬೀಜಾಣು 
ಗಳು ಹೊರಬಿದ್ದ ನಂತರ ನಾಶವಾಗುತ್ತವೆ. ಜೆಮ್ಮಗಳು ಎಲ್ಲ ವರ್ಧನಗಳಲ್ಲಿ ಕೆಲವು 
ದಿವಸಗಳಾದನಂತರ ಬಹು ಸಮೃದ್ಧವಾಗಿ ಬೀಜಾಣುದಾನಿಗಳ ಕೆಳಗಡೆಯ ಎಳೆಗಳಿಂದ 
ರೂಪಿತವಾಗಿರುತ್ತವೆ. ಅಂಡಾಕಾರಿತದಿಂದ ನೀಳಾಕಾರಿತ ಅಥವಾ ಗದೆಯಾಕಾರಿತ, 
ಸುಮಾರು ಹದಿನಾರರವರೆಗೆ ಒಂದು ಸಾಲಿನಲ್ಲಿದ್ದು ಆಗಾಗ ಭಾಗಶಃ ಅಥವಾ ಪೂರ್ಣ 
ವಾಗಿ ಒಡೆದು ಪಕ್ಚಗೊಂಡಾಗ ಪ್ರತಿಯೊಂದೂ ಬೇರ್ಪಟ್ಟು ಅವುಗಳಲ್ಲಿ ಭಾಗಶಃ 
ತಕ್ಷಣವೇ ರೂಪಿಸಲ್ಪಟ್ಟು ಮತ್ತು ಬೀಜಾಣುಗಳನ್ನು ಆಕ್ಲಿಯದಲ್ಲಿದ್ದಂತೆಯೇ ಹೊರ 
ಬಿಡುತ್ತವೆ (ದ್ವಿತಂತುಚಾಟಿಯುತವಾಗಿ ಹೊರಬರುತ್ತವೆ) ಅಥವಾ ಬಹುವಾಗಿ 
ಆಗಾಗ್ಗೆ ಒಂದು ಅಥವಾ ಎರಡು ಉದ್ದ ನೀಳವಾದ ತಂತುದಾರಗಳನ್ನು ಉತ್ಪತ್ತಿಮಾಡಿ 
ಅವುಗಳು ತುದಿಯಲ್ಲಿ ಬೀಜಾಣುದಾನಿಗಳನ್ನು ಬಿಡುತ್ತವೆ; ಬೀಜಾಣುಗಳು ಆಕ್ಲಿಯ 
ದಲ್ಲಿದ್ದಂತೆಯೇ ಬಹುಪಾಲು ಹೊರಬೀಳುತ್ತವೆ, ಆದಾಗ್ಕೂ ಬಹುವಾಗಿ ಡಿಕ್ಬಿಯುಕಸ್‌ 
ನಲ್ಲಿದ್ದಂತೆಯೇ ಮತ್ತು ಕೆಲವು ಸಮಯಗಳಲ್ಲಿ ತ್ರಾಸ್ಫೊಶೀಕದಲ್ಲಿದ್ದಂತಿರುತ್ತವೆ. 
ಅಂಡಾಣುದಾನಿಗಳು ಎಲ್ಲ ವರ್ಧನಗಳಲ್ಲಿ ಸುಮಾರು ಎರಡು ವಾರಗಳನಂತರ ಸಮೃದ್ಧ 
ವಾಗಿ ಗೋಳಾಕಾರಿತ ಅಥವಾ ಅನಿಯಮಿತಾಕಾರವಾಗಿ, ಬದಿಯ ಚಿಕ್ಕ ಕವಲುಗಳ ` 
ಮೇಲೆ ಮೂಲ ತಂತುದಾರದಲ್ಲಿ ಬಿಟ್ಟಿರುತ್ತವೆ, ತೊಟ್ಟುಗಳು ಸಾಧಾರಣವಾಗಿ 
ಒಂದೂವರೆಯಿಂದ $ರಷ್ಟು ಅಂಡಾಣುದಾನಿಯ ವ್ಯಾಸಕ್ಕಿಂತಲೂ ಹೆಚ್ಚು ಉದ್ದವಿರು 


ಸ್ಮಾಪ್ರೊಲಿಗ್ನಿಯೇಲ್ಲ್‌ 175 


ತ್ತವೆ; ಸಾಧಾರಣವಾಗಿ ಸುಮಾರು 58-68; ಸಾಕಷ್ಟು ್ಸಿ ದಪ್ಪವಾದ ಭಿತ್ತಿಗಳಲ್ಲಿ 
ಎರಡರಿಂದ ಅನೇಕ ಬಹುಚೆಕ್ಕ, ಮೊಂಡು ಹೊರಬೆಳೆದ ಭಾಗಗಳು 5.54 ಉದ್ದದವು 
ಉತ್ಪತ್ತಿಯಾಗಿದ್ದು, ಬಹುವಾಗಿ ಪುಂದಾನಿಗಳ ಕೆಳಭಾಗದಲ್ಲಿ ಕಂಡುಬರುತ್ತವೆ. ಭಿತ್ತಿ 
ಗಳು ಗುಳಿರಹಿತ; ಪುಂದಾನಿಗಳ ಕೆಳಭಾಗ ಬಿಟ್ಟು ಒಂದು ಬಾಹ್ಯ ಬೆಳವಣಿಗೆಯು ಪ್ರತೀ 
ಪುಂದಾನಿಯ ಕೆಳಗಡೆಯಿರುತ್ತದೆ. ಅಂಡಕಗಳು ಪಕ್ವಗೊಂಡಾಗ ಕುಡು, ಎರಡರಿಂದ 
ಎಂಟು, ಸಾಧಾರಣವಾಗಿ ನಾಲ್ಕರಿಂದ ಆರು, ಒಂದು ಅಂಡಾಣುದಾನಿಯಲ್ಲಿರುತ್ತವೆ. 
ಗೋಳಾಕಾರಿತ ಮೊಟ್ಟೆಯಾಕಾರಿತವು ಒತ್ತಡದಿಂದಾಗಿದ್ದು, ಯಾವಾಗಲೂ ಅಥವಾ 
ಪೂರ್ಣವಾಗಿ ಅಂಡಾಣುದಾನಿಯನ್ನು ತುಂಬಿರುತ್ತವೆ. 26-33 ವ್ಯಾಸವಿದ್ದು 
ಸಾಧಾರಣವಾಗಿ 28-314, ಅಸಮರೀತಿ ಬೆಳೆದಿದ್ದು » ಒಂದು ಏಕ ದೊಡ್ಡ ಎಣ್ಣೆ 
ಹನಿಯು ಒಂದೆಡೆಯಲ್ಲಿರುತ್ತದೆ. ಪುಂದಾನಿಗಳು ಒಂದರಿಂದ ಅನೇಕ, ಎಲ್ಲ ಅಂಡಾಣು 
ದಾನಿಗಳ ಮೇಲಿರುತ್ತವೆ. ಚಿಕ್ಕವು ಮತ್ತು ತುದಿಯಿಂದ ಜುಟಿಸಿದ್ದು, ದ್ವಿಲಿಂಗಯುತ 
ಅಥವಾ ವಿವಿಧ ತಂತುದಾರಗಳಲ್ಲಿರುತ್ತವೆ. ಪ್ರಾಯಶಃ ಬಹುವಾಗಿ ದ್ವಿಲಿಂಗಯುತ 
ವಾಗಿದ್ದು, ಪುಂದಾನಿಯ ಕವಲುಗಳು ಅಂಡಾಣುದಾನಿಯ ಸಮೀಪದಲ್ಲಿ ಅಥವಾ 
ಸ್ವಲ್ಪ ದೂರವಿದ್ದು ಅನೇಕ ಬೆರಳುಗಳಂತಹ ಪುಂದಾನಿಗಳಿರುತ್ತವೆ. ಪುಂದಾನಿಗಳ 
ನಳಿಕೆಗಳು ಕೆಲವು ಸಮಯಗಳಲ್ಲಿ ಕಂಡುಬರುತ್ತವೆ, ಆದರೆ ಅಸ್ಪಷ್ಟ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(41) (44), ಓಕ್ಕೊಹಾಮ (82). 


5. ಆಕ್ಲಿಯ ಕಾನ್‌ಸ್ಪಿಕುವ ಕೊಕರ್‌ 


ತಂತುದಾರವು ಉದ್ದವಾಗಿ ಮತ್ತು ಇತರ ಆಕ್ಲಿಯಾಗಳಿಗಿಂತಲೂ ಹೆಚ್ಚು 
ಬಲಿಷ್ಠವಾಗಿ ಇರುತ್ತದೆ, ಬುಡದ ಹತ್ತಿರ 1664 ದಪ್ಪವಾಗಿದ್ದು ಅಥವಾ 30 
ವರೆಗೆ ಚಿಕ್ಕದಾಗಿದ್ದು, ತುದಿಗಳು ಆಗಾಗ್ಗೆ ಒಣಗಿರುತ್ತವೆ.  ತಂತುದಾರಗಳು ಒಂದು 
ಅಂಕುರದಿಂದ ಆ. ಫ್ಲಾಜಿಲ್ಲೇಟ ಇತ್ಯಾದಿಗಳಲ್ಲಿದ್ದಂತೆ ವಿಸ್ತರಿತಗೊಂಡಿದ್ದು, ಬೀಜಾಣು 
ದಾನಿಗಳು ಸಮೃದ್ಧವಾಗಿದ್ದು, ದ್ವಿತೀಯದವುಗಳೂ ಸಮೃದ್ಧವಾಗಿದ್ದು, ವಿವಿಧವಾಗಿ 
ಚಿಕ್ಕದಾಗಿ, ತೆಳುವಾಗಿರುವುದರಿಂದ ಬಹು ಉದ್ದವಾಗಿ, ನೀಳವಾಗಿರುತ್ತ ವೆ ಅಥವಾ 
ವಿರಳವಾಗಿ ಚಿಕ್ಕದಾಗಿದ್ದು ಕ್ರೊಢೀಕರಿತವಾಗಿದ್ದು, 18-60 x 105-5504 ಇರು 
ತ್ತವೆ. ಬೀಜಾಣುಗಳು ಖಾಲಿಯಾಗುತ್ತ ಆಕ್ಲಿಯದ ಮಾದರಿಯಾಗಿದ್ದು 10-5 
ದಪ್ಪವಿರುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿರುವುದಿಲ್ಲ ಅಥವಾ ಸಾಮಾನ್ಯ 
ವಾಗಿ ಉದ್ದವಿರುವುದಿಲ್ಲ. ಅಂಡಾಣುದಾನಿಗಳು ಗೋಳಾಕಾರಿತ. ಅಥವಾ ಅಪರೂ 
ಪಕ್ಕೆ ಅಂಡಾಕಾರಿತ, 51-118 ದಪ್ಪ, ಬಹು ಸುಮಾರಾಗಿ 70, ಭಿತ್ತಿಗಳಂ 
ಹಳದಿ ಮಿಶ್ರಿತ, ದಪ್ಪವಿರದೆ, ಆಗಾಗ ಗುಳಿಯುತವಿದ್ದು ಗುಳಿಗಳು ವಿಎಧ ಸಂಖ್ಯೆ 
- ಗಳಲ್ಲಿ ಸುಮಾರು 55, ಅಗಲವಿರುತ್ತವೆ. ಅಂಡಕಗಳು ಮೂರರಿಂದ ಮೂವತ್ತು ' 


176 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಹೆಚ್ಚು, ಸಾಧಾರಣವಾಗಿ ನಾಲ್ಕರಿಂದ ಹತ್ತು, 22-294 ವ್ಯಾಸವಿದ್ದು, 
ಬಹು ಸುಮಾರಾಗಿ 25,4. ನಿಯಮದಂತೆ ಅಂಡಾಣುದಾನಿಯನ್ನು ಪೂರ್ಣ ತುಂಬಿ 
ರುವುದಿಲ್ಲ. ವಿರಳವಾಗಿ ಪಕ್ಕವಾಗುತ್ತವೆ. ಮತ್ತಿ ಅಸ್ಪಷ್ಟ ಆಕಾರವಿರುತ್ತವೆ 
ಆ. ಎಪಿಕುಲೇಟದುತೆಯೆಃ ನಿಯಮದಂತಿದ್ದಾ ಗ ಮಾತ್ರ, ಸುಮಾರಾಗಿ ಯಾವಾಗಲೂ 
ಭಿತ್ತಿಗಳು ತಕ್ಷಣವೆ ಕರಗುತ್ತ ದಿ ದ್ವಿಲಿಂಗಯುತವಾಗಿರುತ್ತ ಆಥವಾ ಭಿನ್ನತಂತುದಾರ 
ಗಳಿರುತ್ತವೆ. ಸಾಧಾರಣವಾಗಿ ಸ ಸರಳವಾಗಿದ್ದು ಅಂಡಾಣುದಾನಿಯ ಸಮಾಪ ದಲ್ಲಿ 
ಮೂಲತಂತುದಾರದಿಂದ ಆಥವಾ ಆಗಾಗ್ಗೆ ಆಂಡಾಣುದಾನಿಗಳ ತೊಟ್ಟು ಗಳಿಂದ ಹುಟ್ಟಿ, 
ಸಾಧಾರಣವಾಗಿ ಒಂದು ಅಥವಾ ಎರಡು, ಅಪರೂಪಕ್ಕೆ ಹೆಚ್ಚಾ , ಪ್ರತಿಯೊಂದು 
ಅಂಡಾಣುದಾನಿಯಲ್ಲಿ ಇರುತ್ತವೆ. ಪ್ರಂದಾನಿಗಳಂ ಎಲ್ಲ ಆಂಡಾಣುದಾನಿಗಳ ಮೇಲೆ 
ಇದ್ದು » ಉರುಳೆಯಾಕಾರಿತ ಆಥವಾ ಉದ್ದ ಗೆಡ್ಮೆಯಾಕಾರಿತ. ಸಾಧಾರಣವಾಗಿ 
ಅಂಡಾಣುದಾನಿಯ ಪಾದದಂತಹ ಜಂಟಿತ ಹೊರಸೂಸು ಭಾಗಗಳು ಎಲ್ಲ ಕಡೆಯೂ 
ಸೇರಿರುತ್ತದೆ. ಪುಂದಾನಿಗಳ ನಳಿಕೆಗಳು ಅಸ್ಪಷ್ಟವಾಗಿರುತ್ತವೆ. ಜೆಮ್ಮಗಳು ಸಾಮಾನ್ಯ 
ವಾಗಿದ್ದು, ಉದ್ದ. ಆಗಾಗ ಉದ್ದ ವಾದ ಎಳೆಗಳು ವಿಭಾಗವಾಗುವುದರಿಂದ ಸಾಲು 
ಗಳಲ್ಲಿರುತ್ತವೆ. ವಿರಳವಾಗಿ ಮುಳ್ಳುಗಳಿದ್ದು, ಬೀಜಾಣುದಾನಿಗಳಿಗೆ ಹಿತಕರ ಪರಿಸ್ಥಿತಿ 
ಯಿದ್ದಾಗ ಖಾಲಿಯಾಗುತ್ತವೆ. 
ನಿಣ್ಣಿನಿಂದ: ಜರ್ಮನಿ (153), ಮೆಕ್ಸಿಕೊ (228). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಫ್ಲಾರಿಡ (232), ಉತ್ತರ ಕೆರೊಲಿನ 

(44). 


'6. ಆಕ್ಲಿಯ ಸ್ಪಾಾರೋಎ ರಿಷ್ಟ ರ್‌ 


ತಂತುಜಾಲದ ಬೆಳವ ಣಿಗೆಯು ನಿಬಿಡವಾಗಿದ್ದು, ಸುಮಾರಾಗಿ 1.5 ಸೆಮಿ ವ್ಯಾಸ 
ವನ್ನು ತಲ ಪತ್ತ ಸೆಣಬಿನ ಬೀಜದ ಮೇಲಿರುತ್ತವೆ. ಮೂಲ ತಂಶುದಾರವು ಬುಡದಲ್ಲಿ 
50804 ಅಗಲವಿರುತ್ತದೆ. ಬೀಜಾಣುದಾನಿಗಳು ಸ್ವಲ್ಪ ವಿರಳವಾಗಿರುತ್ತವೆ, 
220-400 ೬ 26-35, ದ್ವಿತೀಯ ಬೀಜಾಣುದಾನಿಗಳ ಕೆಳಗಡೆಯಿಂದ ಮಧ್ಯಾರಂಭಿ 
ಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಜೂಬೀಜಾಣುಗಳ ಹೊರಬೀಳುವಿಕೆಯು ಈ ಜಾತಿಗೆ 
ಮಾದರಿಯಂತಿದ್ದು, ಕವಚಕೋಶದ ಬೀಜಾಣುಗಳು 114 ವ್ಯಾಸವಿರುತ್ತವೆ. ಜೆಮ್ಮ 
ಗಳು ಕಂಡುಬಂದಿಲ್ಲ. ಅಂಡಾಣುದಾನಿಗಳು ಗೋಳಾಕಾರಿತ,. ಸಮ್ಮ ದ್ವವಾಗಿದ್ದು, 
33-101 (57-77), ಮೂಲತಂತುದಾರದಿಂದ ಚಿಕ್ಕತೊಟ್ಟುಗಳ ಮೇಲಿರುತ್ತವೆ, 
ಆಗಾಗ ತುದಿಯಲ್ಲಿರುತ್ತವೆ. ಅಂಡಾಣುದುನಿಗಳ ಭಿತ್ತಿನಯ, ಪುಂದಾನಿಗಳ ಕೆಳಗಡೆ 
ಹೊರತಾಗಿ ಗಂಳಿರಹಿತ, ಅಂಡಾಣುಗಳು ಗೋಳಾಕಾರಿತ, ಒಂದರಿಂದ ಹನ್ನೊಂದು, 
ಸಾಧಾರಣವಾಗಿ ಮೂರು ಅಥವಾ ನಾಲ್ಕು ಒಂದು ಅಂಡಾಣುದಾನಿಯಲ್ಲಿರುತ್ತವೆ. 


ಸ್ಮಾವ್ಪೊಲಿಗ್ನಿಯೇಲ್ಸ್‌ 177 


28.6-33/ ವ್ಯಾಸವಿದ್ದು, ಪಕ್ಚವಾದಾಗ ಸ್ವಲ್ಪ ಉಪಮಧ್ಯೆ ಇರುತ್ತದೆ. ಅಂಡಾಣು 
ಭಿತ್ತಿ ನಯವಾಗಿ ದಪ್ಪವಿರುತ್ತದೆ. ಪುಂದಾನಿಗಳು . ಎಲ್ಲ ಅಂಡಾಣುದಾನಿಗಳ 
ಮೇಲಿದ್ದು, ಪ್ರತೀ ಅಂಡಾಣುದಾನಿಯಲ್ಲಿ ಒಂದರಿಂದ ನಾಲ್ಕು ಇರುತ್ತವೆ. ಇವು 
ಅಂಡಾಣುದಾನಿಯ ತೊಟ್ಟಿನಿಂದ, ಅಂಡಾಣುದಾನಿಯ ಕಂಠದಿಂದ ಅಥವಾ ಅಂಡಾಣು 
ದಾನಿಯ ಮೇಲ್ಮೈಯಿಂದ ಉದ್ಭವಿತವಾಗಿರುತ್ತವೆ. ಸರಳೆ, ಗದೆಯಾಕಾರಿತ, 
ತುದಿಯಿಂದ ಜಂಟಿಸಲ್ಪಟ್ಟಿದ್ದು, ಯಾವಾಗಲೂ ಬದಿಯಿಂದ ಸೇರುವುದಿಲ್ಲ ಮತ್ತು 
ಕವಲೊಡೆಯುವುದಿಲ್ಲ. 


ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (152). 


7. ಆಕ್ಲಿಯ ಪಾಲಿಯಾಂಡ್ರ ಹಿಲ್ನ್‌ ಬ್ರಾಂಡ್‌ 

ತಂತುದಾರ ಬಲಿಷ್ಠ, ಉದ್ದವಾಗಿರುತ್ತವೆ. ಜೂಬೀಜಾಣುಗಳು ಆಗಾಗ್ಗೆ 
ಸಮೃದ್ಧ ವಾಗಿರುವುದಿಲ್ಲ. ದ್ವಿತೀಯಗಳು ವಿರಳ, ಸುಮಾರಾಗಿ ಉರುಳೆಯಾಕಾರಿತ. 
ಅಂಡಾಣುದಾನಿಗಳ ಕವಲುಗಳು ಸಾಧಾರಣವಾಗಿ ಬಹು ಉದ್ದವಾಗಿದ್ದು ಆಗಾಗ್ಗೆ 
ತುದಿಗಳಲ್ಲಿ ಹಿಂಬಾಗಿರುತ್ತವೆ ಮತ್ತು ಮಧ್ಯಾರಂಭಿಗಳಲ್ಲಿರುತ್ತವೆ. ಅಂಡಾಣುದಾನಿ 
ಗಳು ತುದಿಯೆಲ್ಲಿದ್ದು, ಗೋಳಾಕಾರಿತ, ನಯವಾದ ಮತ್ತು ಗುಳಿರಹಿತ ಭಿತ್ತಿಗಳಿರು 
ತ್ತವೆ. ಪುಂದಾನಿಗಳ ಕವಲುಗಳು ಮುಖ್ಯವಾಗಿ ಅಂಡಾಣುದಾನಿಗಳ ಕವಲುಗಳಿಂದಲ್ಲದೆ 
ಅಂಡಾಣುದಾನಿಯಿಂದ ಉದ್ಭವಿತವಾಗಿರುವುದಿಲ್ಲ; ಆಗಾಗ ಕವಲೊಡೆದಿರುತ್ತವೆ. 
ಪುಂದಾನಿಗಳು ಒಂದೆರಿಂದ ಅನೇಕ ಒಂದು ಅಂಡಾಣುದಾನಿಯಲ್ಲಿದ್ದು, ಚಿಕ್ಕ ಗದೆಯಾ 
ಕಾರಿತವಾಗಿರುತ್ತವೆ. ಅಂಡಾಣುಗಳು ಐದರಿಂದ ಇಪ್ಪತ್ತೈದು, ಸಾಧಾರಣವಾಗಿ 
ಹತ್ತರಿಂದ ಹದಿನೈದು, ಒಂದು ಅಂಡಾಣುದಾನಿಯಲ್ಲಿ ಇರುತ್ತವೆ. ಮಧ್ಯಬೆಳವಣಿಗೆ 
ಯುತ, ಅವುಗಳ ಸರಾಸರಿ ವ್ಯಾಸವು 27. 

ಮಣ್ಣಿನಿಂದ : ಜರ್ಮನಿ (153), ವೇಲ್ಸ್‌ (86). 


8, ಆಕ್ಲಿಯ ಒರಿಯಾನ್‌ ಕೊಕರ್‌ ಮತ್ತು ಕೌಚ್‌ 

ತಂತುದಾರದ ಎಳೆಗಳು ನೊಣಗಳ ಮೇಲೆ 1.5 ಸೆಮಿವರೆಗೆ ಉದ್ದವಿರುತ್ತವೆ. 
ಇತರ ಆಕ್ಲಿಯ ಪ್ರಭೇದಗಳಿಗಿಂತಲೂ ಬಹು ತೆಳುವಾಗಿ ಇರುತ್ತವೆ, ಬುಡದ ಹತ್ತಿರ 
10-404 ದಪ್ಪವಾಗಿರುತ್ತವೆ, ವಿರಳವಾಗಿ 85ವರೆಗೆ ದಪ್ಪವಿದ್ದು, ಆಗಾಗ್ಗೆ 
ಅಲೆಯೋಪಾದಿಯಲ್ಲಿ ಸಾಧಾರಣವಾಗಿ ಸ್ವಲ್ಪ ಕವಲೊಡೆದು ಮತ್ತು ಎಳೆಯದರಲ್ಲಿ 
ಮೊನಚಾದ ತುದಿಗಳಿದ್ದು, ವಯಸ್ಸಾದಂತೆ ಸಾಕಷ್ಟು ಕವಲೊಡೆದಿರುತ್ತ ವೆ. ಬೀಜಾಣು 
ಗಳು ಸಮೃದ್ಧವಾಗಿರುತ್ತವೆ. ಉರುಳೆಯಾಕಾರಿತ, ಸಾಧಾರಣವಾಗಿ ಮೂಲತಂತೆಂ 
ದಾರಗಳ ತುದಿಗಳ ಮೇಲೆ ಒಂಟಿಯಾಗಿ ಬಿಟ್ಟು ಎಳೆಯ ವರ್ಧನಗಳಲ್ಲಿರುತ್ತವೆ, 
ಪುನರಪಿಯಾಗಿ ಮಧ್ಯಾರಂಭಿ ಕವಲುಗಳಲ್ಲಿದ್ದು, ಆಗಾಗ್ಗೆ ಅನೇಕ ಗೊಂಚಲುಗಳಲ್ಲಿ 


[121 


178 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ನಿಯಮಿತ ಅಂತರಗಳಲ್ಲಿ ಒಂದೇ ತಂತುದಾರದಲ್ಲಿರುತ್ತವೆ. ಅನಿಯಮಿತವಾಗಿ ಮತ್ತು 
ಅಲೆಯೋಪಾದಿಯಲ್ಲಿ ಹಿರಿಯ ವರ್ಧನಗಳಲ್ಲಿದ್ದು, 12-37 x 36-604 (ಅಪರೂ 
ಪಕ್ಕೆ 900, ವರೆಗಿರುತ್ತವೆ). ಬೀಜಾಣುಗಳು 9-104 ದಪ್ಪ, ಆಕ್ಲಿಯ ಪ್ರಭೇದ 
ಗಳಂತೆಯೇ ಸಾಧಾರಣವಾಗಿ ಹೊರಬೀಳುತ್ತವೆ, ಆದರೆ ಆಗಾಗ್ಗೆ ಗೋಳಾಕಾರಿತವಾಗಿ 
ಬೀಜಾಣುದಾನಿಯ ಬಾಯಿಯ ಹತ್ತಿರ ರೂಪಿತವಾಗಿರದೆ ಕೆಳಗಡೆಗೆ ತೆರೆದ ಗುಂಪಿನಲ್ಲಿ 
ಬಿದ್ದಿರುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿ ನೊಣಗಳ ಗ್ರಬ್‌ಗಳ ಮೇಲಿರು 
ತ್ತವೆ ಮತ್ತು ಸಸ್ಮಸಂಬಂಧ ಪೋಷಕ ಮಾಧ್ಯಮದಲ್ಲಿರುತ್ತವೆ, ತಂತುದಾರಗಳ ಬುಡ 
ದಿಂದ ತುದಿವರೆಗೆ ವರ್ಧನದಲ್ಲಿ ಪೂರ್ಣವಾಗಿ ಹರಡಿರುತ್ತವೆ, ಇದರಿಂದಾಗಿ ವರ್ಧನವು 
ಹೆಣೆದ ಬಲೆಯಂತೆ ಕಾಣುತ್ತದೆ ; ವ್ಯಾಸ 30-60 ೬, ಸಾಧಾರಣವಾಗಿ 32-48 ; 
ಒಂಟಿಯಾಗಿ ಉದ್ದವಾದ, ಡೊಂಕಾಗಿರುವ, ಹಿಂಬಾಗಿದ ತೊಟ್ಟುಗಳು ಮೂಲತಂತು 
ದಾರಗಳಿಂದ ಮಧ್ಯಾರಂಭಿ ಬಗೆಯಲ್ಲಿ ಹುಟ್ಟಿ ಅವು ವಿವಿಧವಾಗಿ ಎರಡರಿಂದ ಹತ್ತು 
ಸಲದಷ್ಟು ಅಂಡಾಣುದಾನಿಗಳೆ ವ್ಯಾಸಕ್ಕಿಂತ ಹೆಚ್ಚು ಉದ್ದವಾಗಿರುತ್ತವೆ; ಅಂಡಾಣು 
ದಾನಿಗಳ ತೊಟ್ಟುಗಳು ಕವಲಾಗಿದ್ದರೆ ಎರಡು ಅಂಡಾಣುದಾನಿಗಳು ಬಿಟ್ಟಿರುತ್ತವೆ 
ಮತ್ತು ಅಪರೂಪಕ್ಕೆ ಅಂಡಾಣುದಾನಿಗಳು ತೊಟ್ಟಿನ ಮೇಲೆ ಬಿಟ್ಟಿದ್ದು ಅದು ನೇರ 
ವಾಗಿ ಬೇರೊಂದು ಅಂಡಾಣುದಾನಿ ಭಿತ್ತಿಯ ಮೇಲೆ ಉದ್ಭವಿತವಾಗಿರಬಹುದು ; 
ಬಹು ಅಪರೂಪಕ್ಕೆ ಮಧ್ಯಂತರ್ಬೆಳವಣಿಗೆಯಲ್ಲಿರುತ್ತವೆ. ಅಂಡಾಣುದಾನಿಭಿತ್ತಿ 
ಸಾಧಾರಣವಾಗಿ ಗುಳಿರಹಿತ (ಪುಂದಾನಿಗಳ ನಳಿಕೆಗಳ ಒಳತೋರಿದ ಭಾಗದ ಹೊರತಾಗಿ) 
ನೊಣಗಳ ಅಥವಾ ಗ್ರಬ್‌ಗಳ ಮೇಲೆ ಬೆಳೆದಾಗ ಮಾತ್ರ, ಆದರೆ ನಿಯಮದ ಪ್ರಕಾರ 
ಗುಳಿಗಳಿರಬೇಕು ; ಬೇಯಿಸಿದ ಮುಸುಕಿನಜೋಳದ ಮೇಲಿದ್ದಾಗ ಇರುತ್ತವೆ. 
ಅಂಡಕಗಳು ಒಂದರಿಂದ ಎಂಟು, ಸಾಧಾರಣವಾಗಿ ಒಂದು: ಅಥವಾ ಎರಡು, ಪ್ರತಿ 
ಅಂಡಾಣುದಾನಿಯಲ್ಲಿರುತ್ತವೆ, 25-45 ವಾಸವಿದ್ದು, ಬಹುಪಾಲು 33-36. 
ಪಕ್ಷ ಕೈಗೊಂಡಾಗ ಮಧ್ಯಬೆಳವಣಿಗೆಯುತ, ಒಂದು ದೊಡ್ಡ ಎಣ್ಣೆ ಹನಿಯಿದ್ದು, ಸಾಧಾ 
ರಣವಾಗಿ ಗೋಳಾಕಾರಿತ, ಆದರೆ ಆಗಾಗ್ಗೆ ಮೊಟ್ಟೆಯಾಕಾರವು ಒತ್ತಡದಿಂದುಂಟಾಗಿ 
ರುತ್ತದೆ. ಪುಂದಾನಿಗಳ ಕವಲುಗಳು ಯಾವಾಗಲೂ ದ್ವಿಲಿಂಗಯುತ, ಸಾಧಾರಣವಾಗಿ 
ಅಂಡಾಣುದಾನಿಗಳ ತೊಟ್ಟಿನಿಂದ ಆಗಾಗ್ಗೆ ಮೂಲತಂತುದಾರದಿಂದಲೂ ಉದ್ಭವಿಸಿ 
ಒಂದು ಅಥವಾ ಎರಡು ಪ್ರತಿ ಅಂಡಾಣುದಾನಿಯಲ್ಲಿರುತ್ತವೆ. ಗದೆಯಾಕಾರಿತ ಮತ್ತು 
ಸ್ಪಷ್ಟವಾಗಿರುತ್ತವೆ. ಸಾಧಾರಣವಾಗಿ ಒಂದು ಅಥವಾ ಎರಡು ಪ್ರತಿ ಅಂಡಾಣುದಾನಿ 
ಯಲ್ಲಿರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(44) (217). 


ಸ್ಕಾಪ್ಟೊಲಿಗ್ನೀಲ್ಸ್‌._ 179 
9, ಆಅಕ್ಲಿಯ ಮೆಗಾಸ್ಪೆರ್ಮ ಹಂಫ್ರಿ yy 


ಇದರಲ್ಲಿನ ತಂತುಜಾಲಗಳು ಇತರ ಯಾವುದೇ ಆಕ್ಲಿಯ ಪ್ರಭೇದಕ್ಕಿಂತ ಹೆಚ್ಚು 
ತೆಳುವಾಗಿರುತ್ತವೆ. ಬೀಜಾಣುದಾನಿಗಳು ಅನೇಕವಿರುತ್ತವೆ ಆಕ್ಲಿಯ ಮಾದರಿಯವೇ 
ಆಗಿದ್ದು ಒಂಟಿಯಾಗಿ ಅಥವಾ ಗೊಂಚಲುಗಳಲ್ಲಿ (ಸುಮಾರು 8 "ರವರೆಗೆ) ತಂತುದಾರ 
ಗಳು ತುದಿಯಲ್ಲಿ ಇರುತ್ತವೆ. ಆಕಾರದಲ್ಲಿ ಹೆಚ್ಚು ವಿಭಿನ್ನವಾಗಿದ್ದು ಉದ್ದಕ್ಕೆ, ತೆಳ್ಳಗೆ, 
ಕಿರಿದಾಗಿರುವ ಆ. ಎಪಿಕ್ಕುಲೇಟ ರೀತಿಯಿಂದ ತುದಿಯಲ್ಲಿ ಉಬ್ಬಿಕೊಂಡಿರುವ ಗದೆಯಾ 
ಕಾರದವರೆಗೆ ಇರುತ್ತವೆ: 100 ರಿಂದ 1000, ಉದ್ದವಿದ್ದು ಬಹುಮಟ್ಟಿಗೆ 300 
ರಿಂದ 4004 ಇರುತ್ತವೆ. ಬೀಜಾಣುಗಳು 11 ವ್ಯಾಸವಿರುತ್ತವೆ. ಜೆಮ್ಮಗಳ್ಳು 
ಷ್ಟು ಹೇರಳವಾಗಿ ಬೆಳೆದಿರುತ್ತವೆ; ಒಂಟೆಯಾಗಿ, ಚೂಪಾದ ತುದಿಯುಳ್ಳೆ 
ಬೀಜಾಣುದಾನಿ ಆಕಾರವಿದ್ದು ಅಥವಾ ಹೇರಳವಾಗಿ ಕವಲೊಡೆದು ವ್ಯಾಪಿತವಾಗಿರು 
ತ್ತವೆ. ಒಂಟಿಯಾಗಿದ್ದಾಗ ಸಾಮಾನ್ಯವಾಗಿ ತುಂತುದಾರದಿಂದ ಬೇರ್ಪಟ್ಟು ತಳಕ್ಕೆ 
ಬೀಳುತ್ತವೆ. ಅಂಡಾಣುದಾನಿಗಳು ರೆಸಿಮೋಸ್‌ ರೀತಿಯಲ್ಲಿ ಅಂಡಾಣುದಾನಿಯ 
ದಪ್ಪದಷ್ಟೇ ಉದ್ದವಾದ ಅಥವಾ ಚಿಕ್ಕದಾಗಿರುವ ಕವಲುಗಳ ಮೇಲೆ ಬಿಟ್ಟಿರುತ್ತವೆ; 
ಅಪರೂಪಕ್ಕೆ ಅಂಡಾಣುದಾನಿ ಕವಲುಗಳು ಉದ್ದವಾಗಿರುತ್ತವೆ. ಅಂಡಾಣುದಾನಿಗಳಲ್ಲಿ 
ಏಪಿಕ್ಕುಲಸ್‌ ಇರುವುದಿಲ್ಲ: ಸಾಮಾನ್ಯವಾಗಿ ಗೋಳಾಕಾರವಿದ್ದು ಕೆಲವೊಮ್ಮೆ 
ಆಯತಾಕಾರ, ಅಪರೂಪಕ್ಕೆ ಉರಂಳಿಯಾಕಾರ, 60 ರಿಂದ 119 ದಪ್ಪ, ಸಾಮಾನ್ಯ 
ವಾಗಿ 70 ರಿಂದ 80 ಇರುತ್ತವೆ; ಅಂಡಾಣುದಾನಿ ಭಿಶ್ತಿಯು ದಪ್ಪ ಗೊಳಿಸಲ್ಪ 
ಟ್ಟಿ ದ್ದು, ಗುಳಿರಹಿತವಾಗಿದ್ದು, ಪುಂದಾನಿಗಳ ಕೆಳಗೆ ಮಾತ್ರ ಹೀಗೆ ಇರುವುದಿಲ್ಲ" 
ಅಂಡಕಗಳು ಒಂದರಿಂದ ಹತ್ತು ಅಥವಾ ಅಪರೂಪಕ್ಕೆ ಹೆಚ್ಚು, ಸಾಮಾನ್ಯವಾಗಿ ಎರಡ 
ರಿಂದ ಐದು, ಬಹುಮಟ್ಟಿಗೆ ಅಥವಾ. ಪೂರ್ತಿಯಾಗಿ ಅಂಡಾಣುದಾನಿಯನ್ನು ತುಂಬಿದ್ದು 
ಸಾಮಾನ್ಯವಾಗಿ ಒತ್ತ ಡದಿಂದ ಮೊಟ್ಟೆಯಾಕಾರವಾಗಿರುತ್ತದೆ ; 39 ರಿಂದ 66 ಓ 
ದಪ್ಪ, ಸಾಮಾನ್ಯವಾಗಿ 42 ರಿಂದ 52 (ಒಂದು ಅಂಡಾಣುದಾನಿಯಲ್ಲಿ 9 ಅಂಡಕ 
ಗಳಿರುವಾಗ ಸರಾಸರಿ ಗಾತ್ರವು 44.1 / ಇರುತ್ತದೆ); ರಚನೆಯು ಉಪಕೇಂದ್ರಕ 
ಮತ್ತು ನಿರ್ದಿಷ್ಟವಾಗಿ ಆ. ಎಪಿಕ್ಕುಲೇಟದಲ್ಲಿದ್ದಂತೆ ಇರುತ್ತದೆ; ಭಿತ್ತಿಗಳು 
3 ರಿಂದ 4.6 4 ದಪ್ಪ. ಪುಂದಾನಿ ಕವಲುಗಳು ಭಿನ್ನತಂತುದಾರಗಳಲ್ಲಿ ಅಥವಾ 
ದ್ವಿಲಿಂಗಯುತವಾಗಿರುತ್ತವೆ. ಆದರೆ ಅಂಡಾಣುದಾನಿ ತೊಟ್ಟಿನಿಂದ ಹುಟ್ಟಿರುವುದಿಲ್ಲ: 
ಸಾಮಾನ್ಯ ವಾಗಿ ಭಿನ್ನತಂತುದಾರಯುತ, ಹೆಚ್ಚಾಗಿ ಬಹು ಕವರಿತ ಮತ್ತು ಅಂಡಾಣು 
ದಾನಿಗಳಿಗೆ » ಅನ್ವಯವಾಗಿರುವುದಿಲ್ಲ; ಉದ್ದ ಮತ್ತು ಹೆಚ್ಚು ತೆಳು, ಅಂಡಕಗಳಂ 
ರೂಪಿತವಾದ ಸಂತರ ಪೂರ್ತಿಯಾಗಿ ಕಾಣುತ್ತ ವೆ. ಪುಂದಾನಿಗಳು ನಳಿಕೆಯಾಕಾರ 
ಮತ್ತು ಸುಮಾರು ಸ್ಪಷ್ಟವಾಗಿರುತ್ತದೆ; ಪ್ರತಿ ಅಂಡಾಣುದಾನಿಯ ಮೇಲೆ ಒಂದು 
ಅಥವಾ ಎರಡು ಇರುತ್ತವೆ : ಇಲ್ಲದಿರುವುದೂ ಅಪರೂಪವಲ್ಲ. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ 


(44) (217). 


180 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
10, ಆಕ್ಲಿಯ ರಾಡ್ತಿಗುಯಿಜಿಯಾನ ಎಸ್‌. ಟಿ. ವುಲ್ಫ್‌ 


ಸೆಣಬಿನ ಬೀಜದ ಮೇಲೆ ಸುಮಾರಾಗಿ ನಿಬಿಡವಾಗಿರುತ್ತದೆ, 2-2.5 ಸೆಮಿ 
ಗಾತ್ರ ತಲುಪಿರುತ್ತದೆ. ಮೂಲತಂತುದಾರವು ಸುಮಾರು 40.50, ಅಗಲದವರೆಗೆ 
ಬುಡದಲ್ಲಿರುತ್ತದೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು , ಪೃನರಪಿಯಾಗಿ 
ಮಧ್ಯಾರಂಭಿಯಲ್ಲಿ ಕೆಳಗಡೆಯಿಂದ ಕವಲೊಡೆದಿರುತ್ತವೆ. ಜೂಬೀಜಾಣುಗಳು ಹೊರ 
ಬಂದಾಗ ಕವಚಕೋಶಗಳಾಗುತ್ತ ಒಂದು ಟೊಳ್ಳಾದ ಗೋಳಾಕಾರಿತವಾಗಿ ಬೀಜಾಣು 
ದಾನಿಯ ಬಾಯಿಯ ಹತ್ತಿರ ರೂಪಿತವಾಗುತ್ತವೆ, ಕವಚಕೋಶಗಳಾದ ಜೂಬೀಜಾಣು 
ಗಳು ಸುಮಾರು 10 ವ್ಯಾಸವಿರುತ್ತವೆ. ಜೆಮ್ಮಗಳು ಸುಮಾರು ಸಮೃದ್ಧವಾಗಿದ್ದು, 
ದುಂಡಾಕಾರಿತ, ತಂತುದಾರಗಳು ಚೂರಾಗುವುದರಿಂದ ರೂಪಿತವಾಗುತ್ತವೆ. ಸಸ್ಯ 
ಏಕಲಿಂಗಾಶ್ರಯಿ, ಅಂಡಾಣುದಾನಿಗಳು ಗೋಳಾಕಾರಿತ, ಮೂಲತಂತುದಾರದಿಂದ 
ಚಿಕ್ಕ ಬದಿಯ ಕವಲುಗಳ ಮೇಲೆ ಬಿಟ್ಟಿರುತ್ತವೆ; ಅಂಡಾಣುದಾನಿಯ ಭಿಶ್ತಿಯು 
ನಯವಾಗಿದ್ದು, ಪಾರದರ್ಶಕ, ಗುಳಿರಹಿತವಿರುತ್ತದೆ. ಅಂಡಾಣುಗಳು ಒಂದರಿಂದ 
ನಾಲ್ಕು ಪ್ರತಿ ಅಂಡಾಣುದಾನಿಯಲ್ಲಿರುತ್ತವೆ. ಸುಮಾರು ಶೇಕಡಾ 50ರಷ್ಟು 
ಅಂಡಾಣುದಾನಿಗಳಲ್ಲಿ ಒಂದು ಏಕ ಅಂಡಾಣುವಿರುತ್ತದೆ, 40ರಷ್ಟು ಭಾಗದಲ್ಲಿ ಎರಡು 
ಅಂಡಾಣುಗಳಿರುತ್ತವೆ, 10ರಷ್ಟು ಭಾಗದಲ್ಲಿ ಮೂರು ಅಂಡಾಣುಗಳಿರುತ್ತವೆ, ನಾಲ್ಕು 
ಅಂಡಾಣುಗಳಿರುವುದು ಬಹಳ ವಿರಳ. ಅಂಡಾಣುಗಳು 20-304 ವ್ಯಾಸವಿದ್ದು, 
ಸರಾಸರಿ 27, ಪಕ್ಕಗೊಂಡಾಗ ಅಸಮರೀತಿ ಬೆಳೆದಿದ್ದು » ಒಂಟಿಯಾದ ದೊಡ್ಡ ಎಣ್ಣೆ 
ಹನಿಯಿದ್ದು ; ಅಂಡಾಣುಭಿತ್ತಿ ನಯವಾಗಿದ್ದು ದಪ್ಪವಿರುತ್ತದೆ ; ಪುಂದಾನಿಗಳು 
ಯಾವಾಗಲೂ ವಿವಿಧ ತಂತುದಾರಗಳಲ್ಲಿ ಉದ್ಭವಿತವಾಗಿರುತ್ತವೆ, ಬಹು ಅಪರೂಪಕ್ಕೆ 
ದ್ವಿಲಿಂಗಯುತ, ಪುಂದಾನಿಯ ತಂತುದಾರ ಬಹು ತೆಳುವಾಗಿದ್ದು ಕವಲೊಡೆದಿರುತ್ತದೆ. 
ಪುಂದಾನಿಗಳು ಉದ್ದನಾಳಾಕಾರ, ವಕ್ತಾಕಾರವಾಗಿ ಉಬ್ಬಿದ್ದು ; ಪುಂದಾನಿಗಳ ನಳಿಕೆ 
ಗಳು ಕಂಡುಬರುತ್ತವೆ. ಅಂಡಾಣುಗಳು ಅಂಡಾಣುದಾನಿಯಲ್ಲಿದ್ದು ಪುಂದಾನಿಗಳ 
ಅನುಪಸ್ಥಿತಿಯಲ್ಲಿ ಅನಿಷೇಕಜನಿಕ ರೀತಿ ಫಲವತ್ತಾಗುತ್ತವೆ. 


ಮಣ್ಣಿನಿಂದ : ಕೊಸ್ಟರೀಕ (229). 


11. ಆಕ್ಲಿಯ ಫ್ರಾಲಿಫೆರಾಯ್ಡಿಸ್‌ ಕೊಕರ್‌ | 
ಬೆಳವಣಿಗೆಯು ಮಾಧ್ಯಮಿಕವಾಗಿ ನಿಬಿಡ, ಬಲಿಷ್ಕವಾಗಿದ್ದು, ಸುಮಾರು 1 
ಸೆಮಿವರೆಗೆ ಒಂದು ನಾಯಿಕೊಡೆ ಗ್ರಬ್‌ ಮೇಲೆ ಉದ್ದವಾಗಿರುತ್ತದೆ. ತಂತುದಾರ 
ಮಾಧ್ಯಮಿಕವಾಗಿ ಕವಲೊಡೆದು, ವಿವಿಧಗಾತ್ರಗಳಲ್ಲಿದ್ದು, ಸಾಧಾರಣವಾಗಿ ಅಲೆಯೋ 
ಪಾದಿ ಮತ್ತು ಅನಿಯಮಿತಾಕಾರಿತ ; ತುದಿಗಳು ಪಾರದರ್ಶಕ ಮತ್ತು ಅಲ್ಲಲ್ಲೆ ಒಣಗಿ 
ಬಿದ್ದಿದ್ದು ಆ. ಫ್ಲಾಜಿಲ್ಲೇಟದಲ್ಲಿದ್ದಂತಿರುತ್ತವೆ. ಬೀಜಾಣುದಾನಿಗಳು ಉಪಉರುಳಿಯಾ 


ಸ್ಕಾಪ್ರೊಲಿಗ್ನಿಯೇಲ್ಡ್‌ 181 


ಕಾರಿತ, ಸಾಧಾರಣವಾಗಿ ಬಾಗಿದ್ದು, ಆಗಾಗ ಅನೇಕ ರಂಧ್ರಗಳಿದ್ದು ; ಸುಮಾರು 
35-45 ದಪ್ಪವಾಗಿ ನಿಯಮದ ರೀತಿ ಇರುತ್ತವೆ. ಚಿಕ್ಕದು ಅಥವಾ ಉದ್ದ, 
ಹಲವು ಸಮಯಗಳಲ್ಲಿ 1,425 ಉದ್ದದವರೆಗಿರುತ್ತವೆ. ಬೀಜಾಣುಗಳು 11-12 
ದಪ್ಪ, ದ್ವಿಗುಣಿತದವುಗಳು ಸಾಮಾನ್ಯ. ಕೆಳಕ್ಕೆ ಹೊರಬೀಳುವಾಗ ತೆರೆದ ಗುಂಪುಗಳ 
ಲ್ಲಿರುತ್ತವೆ.  ಅಂಡಾಣುದಾನಿಗಳು ಸಮೃದ್ಧವಾಗಿರುತ್ತವೆ. ಗೋಳಾಕಾರಿತ, ನಯ 
ವಾಗಿದ್ದು, 40-55 ವ್ಯಾಸವಿರುತ್ತವೆ. ಅಂತ್ಯಾರಂಭಿಗಳಲ್ಲಿ ತೊಟ್ಟುಗಳ ಮೇಲಿದ್ದು 
ಅವು ಸುಮಾರು ಒಂದರಿಂದ ಮೂರನೇ ಎರಡು ಸಲದಷ್ಟು ಸ ಅಂಡಾಣುದಾನಿಯ ವ್ಯಾಸ 
ಕ್ಕಿಂತ ಹೆಚ್ಚು ಉದ್ದ ಇರುತ್ತವೆ. ಭಿತ್ತಿ ಪಾರದರ್ಶಕ, ದಪ್ಪರಹಿತ ; ಗುಳಿಗಳು 
ಅಸಂಖ್ಯಾತ, ಆದರೆ ಸ್ಪಷ್ಟವಾಗಿರುವುದಿಲ್ಲ. ಅಂಡಕಗಳು ಅಸಮ, ಮಧ್ಯ ಬೆಳವಣಿಗೆ 
ಯುತ, ಒಂದು ದೊಡ್ಡ ಎಣ್ಣೆಹನಿಯಿದ್ದು, ಸುಮಾರು 18-24 ವ್ಯಾಸ, ಆಗಾಗ 
ಮೊಟ್ಟೆಯಾಕಾರಿತ, ಅತ್ಯಧಿಕ ಸಂಖ್ಯೆಯವು. ಪಕ್ವವಾಗುವುದಕ್ಕೆ ಮುಂಚೆ ಸಾಧಾರಣ 
ಪೋಷಕ ಮಾಧ್ಯಮದ ಮೇಲೆ ಒಡೆದು ಚೂರಾಗುತ್ತವೆ. ಪುಂದಾನಿಗಳ ಕವಲುಗಳು 
ಅಸಂಖ್ಯಾತವಾಗಿದ್ದು, ಭಿನ್ನತಂತುದಾರಗಳಲ್ಲಿದ್ದು ಅಥವಾ ದ್ವಿ ರ_ಲಿಂಗಯುತವಾಗಿ 
ಸಾಧಾರಣವಾಗಿ ಉದ್ದ, ತಿರುಮುರಿಯಾಗಿದ್ದು ಬಹುಕವಲೊಡೆದು, ಅನೇಕ ಪ್ರಭೇದ 
ಗಳಲ್ಲಿ ತಮ್ಮಲ್ಲಿಯೇ ಸುಮಾರು ಸುರುಳಿ ಸುತ್ತಿಕೊಂಡು ಆಯ್ದ ಕೆಲವು ತಂತುದಾರಗಳಲ್ಲಿ 
ಅಂಡಾಣುದಾನಿಗಳನ್ನು ಬಿಟ್ಟು ಅಥವಾ ಬಿಟ್ಟೆಲ್ಲದೆ ಇರಬಹುದು. ಪುಂದಾನಿಗಳು 
ಒಂದರಿಂದ ಅನೇಕ, ಪ್ರತಿಯೊಂದು ಅಂಡಾಣುದಾನಿಯ ಮೇಲಿದ್ದು ನೀಳವಾಗಿರುತ್ತ ವೆ. 
ತಮ್ಮ ಬದಿಗಳಿಂದ ಅಥವಾ ಅನೇಕ ಮೊಂಡಾದ ಪಾದದಂತಹ ಬೆಳವಣಿಗೆಗಳಿಂದ 
ಅಂಡಾಣುದಾನಿಗಳಿಗೆ ಜಂಟಿಸಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ 
(44). 
12, ಆಕ್ಲಿಯ ಮಿಚಿಗಾನೆನ್ಸಿಸ್‌ ಟಿ. ಡಬ್ಲೂ. ಜಾನ್ಸನ್‌ 

ಬೆಳವಣಿಗೆಯು ಸೆಣಬಿನ ಬೀಜದ ಮೇಲೆ ನಿಬಿಡವಾಗಿದ್ದು 1.7.5 ಸೆಮಿ ವ್ಯಾಸ 
ತಲುಪಿರುತ್ತದೆ. ತಂತುದಾರವು ಬುಡದಲ್ಲಿ 40-504 ವ್ಯಾಸವಿರುತ್ತದೆ. ಜೆಮ್ಮ 
ಗಳು ವಿರಳ, ವಿವಿಧವಾಗಿದ್ದು , ಅನಿಯಮಿತಾಕಾರ. ಬಹುವಾಗಿ ತುದಿಗಳಲ್ಲಿದ್ದು 
ಮತ್ತು ಒಂಟಿಯಾಗಿ ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಸರಣಿಗಳಲ್ಲಿರುವುದಿಲ್ಲ. ಬೀಜಾಣು 
ಗಳು ಸಮೃದ್ಧವಾಗಿದ್ದು ಉರುಳೆಯಾಕಾರಿತ ಅಥವಾ ತುದಿಗಳ ಕಡೆಗೆ ಕಿರಿದಾಗಿ, 
ಮಧ್ಯದಲ್ಲಿ ಅತ್ಯಂತ ಅಗಲವಾಗಿದ್ದು 112-280 x 14-28 (152-210 x17- 
22); ಪುನರಹಿಯಾಗಿ ಮಧ್ಯಾರಂಭಿಗಳಲ್ಲಿ ಕವಲೊಡೆದಿರುತ್ತವೆ. ಪ್ರಾಥಮಿಕ 
ಬೀಜಾಣುಗಳು ತುದಿಯ ರಂಧ್ರದಿಂದ ಹೊರಬೀಳುತ್ತವೆ. ' ಕವಚಕೋಶಗಳಾದ 
ಬೀಜಾಣುಗಳು 9.9-11.0, ವ್ಯಾಸವಿರುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಿದ್ದು 


4, 


182 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗೋಳಾಕಾರಿತ ಅಥವಾ ಚಿಕ್ಕ ಪಿಯರಾಕಾರಿತ, ಬುಡಗಳಲ್ಲಿ ಬಾಗಿರುವ ಅಥವಾ ನೇರ 
ತೊಟ್ಟುಗಳ ಮೇಲೆ ಅಂಡಾಣುದಾನಿಯ ವ್ಯಾಸಕ್ಕಿಂತಲೂ ಒಂದರಿಂದ ನಾಲ್ಕು ಸಲ 
ದಷ್ಟು ಹೆಚ್ಚು ಉದ್ದವಾಗಿ ಬಿಟ್ಟಿರುತ್ತವೆ. ಅಪರೂಪಕ್ಕೆ ಅಗ್ರಸ್ಥ ; ಮಧ್ಯಂತರ್ಬೆಳ 
ವಣಿಗೆಯಿಲ್ಲ. 35-66 (38.5-44.5) ಗರ್ಭಾಂಕುರಿತವಾಗಿರದ ಅಂಡಾಣು 
ದಾನಿಗಳಲ್ಲಿ ಬಹು ಫಲಪ್ರದವಾಗುವುದು ಸಾಮಾನ್ಯ. ಭಿತ್ತಿನಯ, ತೆಳು, ಪುಂದಾನಿ 
ಕೋಶಗಳು ಅಂಟಿದ ಭಾಗವುಳಿದು ಇತರೆ ಗುಳಿರಹಿತ. ಅಂಡಾಣುಗಳು ಗೋಳಾಕಾರಿತ 
ಚದುರಿದಂತೆ ಬೆಳೆದು 18.7-28.6(22.0-25.34) ವ್ಯಾಸವಿದ್ದು, ಒಂದರಿಂದ 
ಆರು ಇರುತ್ತವೆ. ಸಾಧಾರಣವಾಗಿ ಭಿನ್ನತಂತುದಾರಗಳಲ್ಲಿದ್ದು \ ದ್ವಿಲಿಂಗಯುತ 
ವಾಗಿದ್ದಾಗ ಅಂಡಾಣುದಾನಿಯಲ್ಲಿ ಉದ್ಭವಿಸುತ್ತವೆ. ಉದ್ದವಾಗಿ ಬಹುಕವಲೊಡೆ 
ದಿದ್ದು, ಅನಿಯಮಿತ ಮತ್ತು ತಿರುಮುರಿಯಾಗಿದ್ದು, ಶಾಶ್ವತ, ಒಂದರಿಂದ ನಾಲ್ಕು 
ಪ್ರತೀ ಅಂಡಾಣುದಾನಿಯಲ್ಲಿ ಇರುತ್ತವೆ, 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಚ್ಚಿಗನ್‌ (93). 


13. ಆಕ್ಲಿಯ ಫ್ಲಾಜಲ್ಲೇಟ ಕೊಕರ್‌ 
ಸಹನಾಮ: ಆ. ಇಂಪರ್ಫೆಕ್ಟ ಕೊಕರ್‌ 


ಬೆಳವಣಿಗೆ ಬಲಿಷ್ಠ ಮತ್ತು ಮಧ್ಯಮ ನಿಬಿಡವಾಗಿ ಸುಮಾರು 1 ಸೆಮಿ ಉದ್ದ 
ದವರೆಗೆ ತಲುಪಿ ನಾಯಿಕೊಡೆ ಗ್ರಬ್‌, ಇರುವೆ ಅಥವಾ ಕಂಬಳಿ ಹುಳುಗಳ ಮೇಲಿರು 
ತ್ತವೆ. ತಂತುದಾರ ಕವಲೊಡೆದು ಹೊರಗಡೆಗೆ ಕಿರಿದಾಗಿ ಬುಡದ ಹತ್ತಿರ 150; 
ದಪ್ಪ ವಿದ್ದು ಹೆಚ್ಚುಕಡಮೆ ನಿಬಿಡ ಮತ್ತು ಅಸಮವಾಗಿರುತ್ತ ವೆ. ತುದಿಗಳು ಪಾರ 
ದರ್ಶಕ ಮತ್ತು ಆಗಾಗ್ಗೆ ಮೃತವಾಗಿರುತ್ತವೆ. ಒಂದು ಬದಿಯಿಂದ ಪುನರಾವರ್ತನೆ 
ಯಾಗಿ ಮುಂದೆ ಸಾಗುತ್ತವೆ. ಈ ಗುಂಪಿನಲ್ಲಿನ ಇತರ ಪ್ರತಿಯೊಂದರಲ್ಲಿ ಕಾಣುವ 
ಹಾಗೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು. ಉಪಉರುಳೆಯಾಕಾರಿತ, ಬಹು 
ವಿವಿಧ ಗಾತ್ರವಿದ್ದು, ಆಗಾಗ್ಗೆ ಬಾಗಿರುತ್ತದೆ ಮತ್ತು ಹಲವು ಸಮಯಗಳಲ್ಲಿ ಒಂದ 
ಕ್ಕಿಂತ ಹೆಚ್ಚು ರಂಧ್ರಗಳಿದ್ದು, ಚದುರಿರುತ್ತ ವೆ ಅಥವಾ ಒಗ್ಗೂಡಿರುತ್ತವೆ. ಬೀಜಾಣು 
ಗಳು ಹೊರಬಿದ್ದಾಗ ಕೆಳಗಡೆ ಗೊಂಚಲಿನಲ್ಲಿ ಇರುತ್ತವೆ. ಸುಮಾರು 11.11.5, 
ದಪ್ಪ. ಜೆಮ್ಮಗಳು ಸಮ್ಮ ದ್ಧ ವಾಗಿದ್ದು . ಸಾಧಾರಣವಾಗಿ ವಿಭಾಗಿಸಲ್ಪಟ್ಟ ಭಾಗ 
ದಿಂದೆ ಸಾಲುಗಳಲ್ಲಿ ತಂತುದಾರಗಳ ತುದಿಗಳಲ್ಲಿರುತ್ತವೆ, ಚಿಕ್ಕ ಅಥವಾ ಉದ್ದ, 
ಸಾಧಾರಣವಾಗಿ ಉರುಳೆಯಾಕಾರಿತ, ಆದರೆ ಆಗಾಗ್ಗೆ ಪಿಯರಾಕಾರಿತ ಅಥವಾ 
ದಶಸೂಚಿಯಾಕಾರಿತ (ಟೆನ್‌ಪಿನ್‌ ಶೇಪ್‌ಡ್‌) ಅಥವಾ ಹಲವು ಸಮಯಗಳಲ್ಲಿ ಬಹು 
ಅನಿಯಮಿತಾಕಾರಿತ. ಸಾಧಾರವಾಗಿ ಪೋಷಕಮಾಧ್ಯಮ ಬದಲಾಯಿಸಿದಾಗ ಬೀಜಾಣು 
ದಾನಿಗಳಾಗಿ ಬದಲಾಗುತ್ತ, ತುದಿಯಲ್ಲಿನ ಯಾವುದಾದರೊಂದು ನೀಳವಾದ 


¥ 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 183 


ನೀರ್ಗುಳ್ಳೆಯೆ ಮುಖಾಂತರ ಹೊರಬೀಳುತ್ತವೆ. ಅಂಡಾಣುದಾನಿಗಳು ಸಮೃದ್ಧ 
ವಾಗಿದ್ದು, ಮಾದರಿಯಂತೆ ಗೋಳಾಕಾರಿತ, ಆದರೆ ಸಾಧಾರಣವಾಗಿ ಅನಿಯಮಿತವಾಗಿ 
ಒಂದೊಂದೇ ಬೆಳೆದು ವಕ್ರವಾಗಿರುತ್ತವೆ ಮತ್ತು ಒಂದು ಅಥವಾ ಎರಡು ನೀರ್ಗುಳ್ಳೆ 
ಗಳಂತೆ ಬೆಳೆದಿದ್ದು ಅಪರೂಪಕ್ಕೆ ಕಂಡುಬರಬಹುದು. ಸಾಧಾರಣವಾಗಿ ಸುಮಾರು 
48-75 4, ಅಪರೂಪಕ್ಕೆ 1004ವರೆಗೆ ಇದ್ದು, ಅಂತ್ಕಾರಂಭಿಯಲ್ಲಿ ಚಿಕ್ಕ ನೀಳ 
ತೊಟ್ಟುಗಳ ಮೇಲೆ ಬಿಟ್ಟೆದ್ದು, ಅಂಡಾಣುದಾನಿಗಳ ವ್ಯಾಸದಷ್ಟೆ ಅಥವಾ ಸ್ವಲ್ಪ ಕಡಮೆ 
ಉದ್ದವಿರುತ್ತವೆ. ಅಪರೂಪಕ್ಕೆ ಉದ್ದ ತೊಟ್ಟುಗಳಿದ್ದು ಮತ್ತು ಸಾಕಷ್ಟು ಅಪರೂಪ 
ವಾಗಿ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. ಭಿತ್ತಿ ಪಾರದರ್ಶಕ, ದಪ್ಪರಹಿತ (ಸುಮಾರು 
1.54); ಗುಳಿಗಳು ಬಹು ಭಿನ್ನವಾಗಿದ್ದು, ಪ್ರಾಯಶಃ ಇರುವುದಿಲ್ಲ ಆಥವಾ 
ಅಸಂಖ್ಯಾತವಾಗಿ ಸುಲಭವಾಗಿ ಕಾಣುವಂತೆ, ಸುಮಾರು 5.5 ಅಗಲವಿರುತ್ತವೆ, 
ಅಂಡಕಗಳು ಗೋಳಾಕಾರಿತ, ಚದುರಿದಂತೆ ಬೆಳೆದಿದ್ದು, ದೊಡ್ಡ ಎಣ್ಣೆ ಹನಿಯಿದ್ದು, 
ಒಂದರಿಂದ ಹತ್ತು (ಅಪರೂಪಕ್ಕೆ ಇಪ್ಪತ್ತು) ಬಹುಪಾಲು ಎರಡರಿಂದ ಆರು ಪ್ರತೀ 
ಅಂಡಾಣುದಾನಿಯಲ್ಲಿ ಇರುತ್ತವೆ. ವ್ಯಾಸ 26-35, ಬಹು ಸುಮಾರಾಗಿ 28, 
ಅಪರೂಪಕ್ಕೆ ಚೆಕ್ಕವು 18 ಗಿಂತಲೂ ಕಡಮೆ ಇದ್ದು ಇತರವುಗಳ ಜೊತೆಯಲ್ಲಿ ಮಿಶ್ರ 
ವಾಗಿರುತ್ತವೆ. ಪುಂದಾನಿಗಳ ಕವಲುಗಳು ಸಮೃದ್ಧವಾಗಿದ್ದು, ಸಾಧಾರಣವಾಗಿ 
ಬಹುಕವಲೊಡೆದು ಅನಿಯಮಿತವಾಗಿರುತ್ತವೆ. ಒಂದಕ್ಕೊಂದು ಸೇರಿ ಬಬೆಹೆಣೆ 
ದಂತಾಗಿ ಒಂದು ಗುಂಪು ಶಿಫಾವೃಂತಗಳಾದಂತೆ ಇರುತ್ತವೆ. ತಂತುದಾರಗಳು ಬದಿ 
ಯಲ್ಲಿ ಮತ್ತು ತುದಿಯಲ್ಲಿ ಉದ್ಭವಿತವಾಗಿದ್ದು, ಅವು ಅಂಡಾಣುದಾನಿಗಳನ್ನು 
ಬಿಟ್ಟೋ ಅಥವಾ ಬಿಟ್ಟಿರದೆಯೋ ಇರುತ್ತವೆ. ಒಂದೇ ಅಥವಾ ಬೇರೆ ಬೇರೆ ಎಳೆಗಳಲ್ಲಿ 
ಅಥವಾ ಎರಡೂ ರೀತಿಯಲ್ಲಿ ಅಂಡಾಣುದಾನಿಗಳಿಗೆ ಜಂಟೆಸಿರುತ್ತವೆ. ಸಾಮಾನ್ಯವಾಗಿ 
ದ್ವಿಲಿಂಗಯುತವಾಗಿರುವುದಕ್ಕಿಂತಲೂ ತಂತುದಾರಗಳಲ್ಲಿರುತ್ತವೆ. ಪ್ರಾಯಶಃ ಸಾಧಾ 
ರಣವಾಗಿ ಇರುವುದಕ್ಕಿಂತ ಮೂರುಸಲದಷ್ಟು ಹೆಚ್ಚಾಗಿದ್ದು , ಆದರೆ ಈ ವಿಚಾರದಲ್ಲಿ 
ವಿವಿಧವಾಗಿರುತ್ತವೆ. ಪುಂದಾನಿಗಳ ಕವಲುಗಳು ಯಾವಾಗಲೂ ಅಂಡಾಣುದಾನಿಗಳ 
ತೊಟ್ಟುಗಳಿಂದ ಹುಟ್ಟುವುದಿಲ್ಲ. ಪುಂದಾನಿಗಳು ಸಾಮಾನ್ಯವಾಗಿ ಎಲ್ಲ ಅಂಡಾಣು 
ದಾನಿಗಳ ಮೇಲೂ ಇದ್ದು ಒಂದು ಅಥವಾ ಆನೇಕ ಅಂಡಾಣುದಾನಿಯ ಜೊತೆಗೆ 
ಬದಿಯಲ್ಲಿ ನೀಳವಾಗಿರುತ್ತವೆ. ಸಾಮಾನ್ಯವಾಗಿ ಅಂಡಾಣುದಾನಿಯನ್ನು ಪಾದದಂತಹ 
ಭಾಗಗಳಿಂದ ಮುಟ್ಟಿರುತ್ತವೆ. ಪುಂದಾನಿಗಳ ನಳಿಕೆಗಳು ಸುಲಭವಾಗಿ ಕಂಡು 
ಬರುತ್ತವೆ. 
ಮಣ್ಣಿನಿಂದ : ಡೆನ್ಮಾರ್ಕ್‌ (108), ಜರ್ಮನಿ (153), ಜಮೈಕ (46), 
ವಿಕ್ಟೋರಿಯ (45), ವೇಲ್ಸ್‌ (86). ` 
ಅಮೆರಿಕ ಸಂಯುಕ್ತ, ಸಂಸ್ಥಾನಗಳು: ಫ್ಲಾರಿಡಾ (232), ಕೆಂಟುಕಿ (82), 
ಮಿಚಿಗನ್‌ (93), ಮಿಸಿಸಿಪಿ (82), ನ್ಯೂಯಾರ್ಕ್‌ (46) (82), ಉತ್ತರ 


184 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೆರೊಲಿನ (41) (44) (79) (82) (217), 'ಓಕ್ಲಹಾಮ (82), ಎಸ್ಕಾನ್ಸಿನ್‌ 
(82). 


14. ಆಕ್ಷಿಯ ಬೈಸೆಕ್ಷುಆಲಿಸ್‌ ಕೊಕರ್‌ 

ಏಕಲಿಂಗಾಶ್ರಯಿ ಸಸ್ಯ ; ಬೆಳವಣಿಗೆ ಪುಷ್ಕವಾಗಿದ್ದು ಸಾಧಾರಣ ಮಾಧ್ಯಮದ 
ಮೇಲಿದ್ದು, ಒಂದು ಸೆಮಿ ಅಥವಾ ಹೆಚ್ಚು ಉದ್ದದ ಸೆಣಬಿನ ಬೀಜ, ಮುಸುಕಿನ 
ಜೋಳದ ಕಾಳಿನ ಮೇಲಿದ್ದಾಗ ಒಂದು ವಾರದಲ್ಲಿ ತಲುಪುತ್ತದೆ. ತಂತುದಾರ ಸುಮಾ 
ರಾಗಿ ಬಲಿಷ್ಠ, ಸುಮಾರು ಆ. ಫ್ಲಾಜಿಲ್ಲೇಟದಲ್ಲಿದ್ದಂತೆಯೇ ಪ್ರಾಥಮಿಕ ಬೀಜಾಣು 
ದಾನಿಗಳು ಉದ್ದ, ಮೊನಚು, ಸಾಧಾರಣವಾಗಿ ಸುಮಾರು 30-60 x 300-900; : 
ಬೀಜಾಣುಗಳು 9.6-10.8,; ವರ್ತನೆ ಈ ಜಾತಿಗೆ ಶಕ್ಕಂತಿರುತ್ತದೆ. ಜೆಮ್ಮಗಳು 
ಮಾದರಿಯಾಗಿ ಪಿಯರಾಕಾರಿತದಿಂದ ಸೀಸೆಯಾಕಾರಿತ, ಆಗಾಗ್ಗೆ ಸುಮಾರು ಗೋಳಾ 
ಕಾರಿತ, ಕೆಲವು ನೀಳಾಕಾರಿತ, ಬಹುಪಾಲು 40-100 ದಪ್ಪ, ಸುಪ್ತಾವಧಿ ಕಳೆದ 
ನಂತರ ಮೊಳೆತು ಒಂದು ನಳಿಕೆಯಾಗಿ (ಆಗಾಗ್ಗೆ ಉದ್ದವಿದ್ದು) ನೇರವಾಗಿ ಬೀಜಾಣಂ 
ಗಳನ್ನು ಹೊರಬಿಡುತ್ತವೆ ಅಥವಾ ಬೀಜಾಣುದಾನಿಗಳನ್ನು ನಳಿಕೆ ತುದಿಗಳಲ್ಲಿ ರೂಪಿ 
ಸುತ್ತವ ಅಂಡಾಣುದಾನಿಗಳು ಸುಮಾರು ಉದ್ದ (ಅಪರೂಪಕ್ಕೆ ಚಿಕ್ಕದು)ವಾದ 
ಬದಿಯ ಎಳೆಗಳಲ್ಲಿ ಅಥವಾ ಮೂಲ ಎಳೆಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ ; ಹೆಚ್ಚಾಗಿ 
ಗೋಳಾಕಾರಿತ, ಸಾಮಾನ್ಯವಾಗಿ ಆಯತಾಕಾರಿತ, ಸುಮಾರು 50-80 ದಪ್ಪ ; 
ತೆಳು ಭಿತ್ತಿಯಲ್ಲಿ ಪುಂದಾನಿಗಳು ಮುಟ್ಟಿದ ಭಾಗದಲ್ಲಿ ಗುಳಿಗಳಿರುತ್ತವೆ. ಅಂಡಕಗಳು 
ಎರಡರಿಂದ ಹತ್ತು, ಸಂಮಾರು 24-30, ದಪ್ಪ, ಅಸಮರೀತಿ ಮಧ್ಯೆ ಬೆಳೆದಿದ್ದು 
ಒಂದು ದೊಡ್ಡ ಎಣ್ಣೆಹನಿಯಿದ್ದು ಅಪರೂಪಕ್ಕೆ ಪಕ್ವವಾಗುತ್ತವೆ. ಪುಂದಾನಿ 
ಕವಲುಗಳು ಉದ್ದ, ಬಹು ಕವಲೊಡೆದು, ಸಮೃದ್ಧವಾಗಿದ್ದು ಒಂದು ರಾಶಿ 
ಲೋಮಾಂಗಸಹಿತ, ಹೆಚ್ಚು ಕವಲೊಡೆದ ಪುಂದಾನಿಗಳನ್ನು ಉತ್ಪಾದಿಸುತ್ತವೆ. 
ಯಾವಾಗಲೂ ನಿಯಮದ ಪ್ರಕಾರ ಪೂರ್ತಿಯಾಗಿ ಅಥವಾ ಸಾಕಷ್ಟು ಅಂಡಾಣು 
ದಾನಿಗಳ ಮೇಲ್ಮೈಯನ್ನು ಮುಚ್ಚಿರುತ್ತವೆ. ಗರ್ಫಾಂಕುರ ನಳಿಕೆಗಳು ಇದುವರೆಗೆ 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ಉತ್ತರ ಕೆರೊಲಿನ 
(40) (44). 


15. ಆಕ್ಲಿಯ ಹೆಟಿರೊಮಾರ್ಫ ಹಾರ್ವೆ 


ಇದು "ಎ' ವಿಭೇದ ; ತಂತುಜಾಲವು 35-37 ಮಿ.ಮೀ. ವರೆಗೆ (ವ್ಯಾಸದ 
ಬೆಳವಣಿಗೆ) ಹತ್ತು ದಿನಗಳೊಳಗೆ ಬೆಳೆದಿರುತ್ತದೆ. ತಂತುದಾರ ಕಣ್ಣಿಗೆ ಕಾಣುವಷ್ಟು 
ಪ್ರಧಾನವಾಗಿದ್ದು, ನಿಬಿಡ ಮತ್ತು ಬಿಳಿ ; ಸಾಧಾರಣವಾಗಿ ಸುಮಾರು 504 ದಪ್ಪ, 


ಸ್ಕಾಪ್ರೊಲಿಗ್ನಿಯೇಲ್ಲ್‌ 185 


ಆದಾಗ್ಯೂ ಅವು 1004 ಅಥವಾ ಹೆಚ್ಚಾಗಿರುತ್ತವೆ ಮತ್ತು ಪ್ರಾಯೋಗಿಕವಾಗಿ ಅದೇ 
ವ್ಯಾಸವನ್ನು ಉದ್ದಕ್ಕೂ ಹೊಂದಿರುತ್ತವೆ. ನೇರ ಅಥವಾ ಡೊಂಕಾಗಿ ಕವಲೊಡೆ 
ದಿರುತ್ತವೆ.. ಬೀಜಾಣುದಾನಿಗಳು ಮೂರನೇ ದಿನದಲ್ಲಿ ಕಂಡುಬಂದು, ಒಂದು ವಾರ 
ದೊಳಗಡೆ ಬಹಂ ಸಮೃದ್ಧವಾಗಿರುತ್ತವೆ. ಪ್ರಾಯೋಗಿಕವಾಗಿ ಎಲ್ಲ ತಂತುದಾರಗಳು 
ಅಂತ್ಯದಲ್ಲಿ ಹಾಗೂ ಉಪಾಂತ್ಮದಲ್ಲಿ ಅಥವಾ ಅಂತರ್ಜೆಳವಣಿಗೆಯಲ್ಲಿರುತ್ತವೆ ; ಹೆಚ್ಚು 
ಕಡಮೆ ಉರುಳೆಯಾಕಾರಿತ ಅಥವಾ ಮಧ್ಯೆ ಅಥವಾ ವಂಧ್ಯಭಾಗದಿಂದ ಕೆಳಗಡೆ ಅಗಲ 
ವಾಗಿರುತ್ತವೆ ; ತುದಿಗಳಲ್ಲಿ ಆಕರ್ಷಕವಾಗಿ ಕೃಶಗೊಂಡಿದ್ದು, ಒಂದೊಂದು ಸಾರಿ ಬದಿ 
ಕವಲುಗಳಿದ್ದು, ಇಂತಹ ಕವಲುಗಳಿದ್ದಾಗ ಸಾಧಾರಣವಾಗಿ ಉಪಾಂತ್ಯದಲ್ಲಿ ಅಥವಾ 
ಅಂತರ್ಬೆಳವಣಿಗೆಯಲ್ಲಿ ಬೀಜಾಣುದಾನಿಗಳಿರುತ್ತವೆ; ಇವು 960 ವರೆಗೆ ಉದ್ದ 
ಮತ್ತು 56-104 ಅತಿ ದೊಡ್ಡ ವ್ಯಾಸವಿರುತ್ತವೆ. ತಂತುದಾರ ಪುನರಾವರ್ತನೆ 
ಗೊಂಡಂ ದ್ವಿಮುಖ ಬೆಳವಣಿಗೆಯಲ್ಲಿ ಕವಲೊಡೆದ್ಕು ಮೂರು ಅಥವಾ ನಾಲ್ಕರ 
ಗೊಂಚಲಾಗಿ ಬೀಜಾಣುದಾನಿಗಳು ಉತ್ಪತ್ತಿಯಾಗಿರುತ್ತವೆ. ಬೀಜಾಣುಗಳು ತಂದಿಯ 
ಲ್ಲಿನ ಆಥವಾ ಬದಿಯ ನೀರ್ಗುಳ್ಳೆಗಳ ಮುಖಾಂತರ ಹೊರಬೀಳುತ್ತವೆ, ಹೊರಬಿದ್ದ 
ಸ್ಥಳದಲ್ಲಿ ಒಂದು ಟೊಳ್ಳಾದ ಗೋಳಾಕಾರವಾಗಿ ರೂಪಿತವಾಗುತ್ತವೆ. ಒಂದೊಂದು 
ಸಾರಿ ಗೊಂಚಲುಗಳು ಹಿರಿಯ ವರ್ಧನಗಳಲ್ಲಿ ಕಲಕಿದಾಗ ಹೊರತಾಗಿ ಬೇರ್ಪಟ್ಟೆರು 
ತ್ತವೆ ಮತ್ತು ಹೊರಹಾಕಲ್ಪಟ್ಟ ಬೀಜಾಣುಗಳು ಅಸಾಮಾನ್ಯವಾಗಿ ಆ ಸ್ಥಳದಲ್ಲಿ 
ಕರಗಿಹೋಗುತ್ತವೆ ; ಸುಪ್ತಾವಧಿಯಲ್ಲಿ 10.8-12.6. ಜೆಮ್ಮಗಳು ಹತ್ತು ದಿನ 
ಗಳಲ್ಲಿ ಸಮೃದ್ಧವಾಗಿ ಬಹುಭಾಗ ಉದ್ದ ಮತ್ತು ಹೆಚ್ಚು ಕಡಮೆ ಉರುಳೆಯಾಕಾರಿತ 
ಅಥವಾ ದಶಸೂಚಿಯಾಕಾರಿತ (ಟೆನ್‌ಪಿನ್‌) ಅಥವಾ ಶೀಸೆಯಾಕಾರಿತ ಮತ್ತು ಇನ್ನೂ 
ಕೆಲವು ವರ್ಧನಗಳಲ್ಲಿ ಗೋಳಾಕಾರಿತ ; ಒಂಟಿ ಅಥವಾ ಲೋಮಾಂಗಗಳಲ್ಲಿ ಹನ್ನೆರಡರ 
ವರೆಗೆ ನೀಳಾಕಾರಿತದವು ಇರುತ್ತವೆ. ಗೋಳಾಕಾರಿತಗಳು ಒಂಟಿ ಅಥವಾ ಎರಡರ 
ಅಥವಾ ಮೂರರ ಸರಣಿಗಳಲ್ಲಿದ್ದು, ಕಿರಿಯ ವರ್ಧನಗಳಲ್ಲಿ ನಿಬಿಡವಾಗಿದ್ದು, ಹಿರಿಯ 
ವರ್ಧನಗಳಲ್ಲಿ ಒಡೆದು ಬೇರ್ಪಡುತ್ತವೆ. ಅನೇಕ ಉರುಳೆಯಾಕಾರಿತಗಳು ಅಳತೆಯಲ್ಲಿ 
3604 ಉದ್ದವಿದ್ದು, ಸಾಧಾರಣವಾಗಿ 50-60 ವ್ಯಾಸವಿರುತ್ತವೆ. ಗೋಳಾಕಾರಿತ 
ಗಳು ಸುಮಾರು 2004 ಇದ್ದು ಅಂಡಾಣುದಾನಿಗಳು ಪಕ್ಚವಾಗಿಲ್ಲದಿರುವುದನ್ನು 
ಸೂಚಿಸುತ್ತವೆ. “ಬಿ' ವಿಭೇದದೊಂದಿಗೆ ಸಂಕರಣ ಮಾಡದೆ ಇದ್ದಾಗ ಇದುವರೆಗೆ 
ಅಂಡಾಣುದಾನಿಗಳು ಉತ್ಪತ್ತಿಯಾಗಿರುವುದು ಕಂಡುಬಂದಿಲ್ಲ, 'ಬಿ' ವಿಭೇದ ತಂತು' 
ಜಾಲವು 30 ಮಿಮಿವರೆಗೆ (ವ್ಯಾಸದ ಬೆಳವಣಿಗೆ) ಸೆಣಬಿನ ಬೀಜದ ಆಧಾರ ಸ್ಥಳದಲ್ಲಿ 
ಹತ್ತು ದಿನಗಳೊಳಗಡೆಯಿದ್ದು, ತಂತುದಾರಗಳು ಪ್ರತಿಯೊಂದು ಬಹಂದೊಡ್ಡವು, ಬಿಳಿ 
ಮತ್ತು ಪ್ರಧಾನವಾಗಿದ್ದು ("ಎ' ವಿಭೇದದಲ್ಲಿದ್ದಂತೆಯೆ), 30-1004 ವ್ಯಾಸ: 
ಕನಿಷ್ಠವಾಗಿ ಕಿರಿದಾಗಿ ಮತ್ತು ಹೊರಗಡೆಗೆ ಚೂಪಾದ ತುದಿಗಳಿದ್ದು ವಿಶೇಷವಾಗಿ 
ಸಮೂಹದ ಹೊರ ಅರ್ಧಭಾಗದಲ್ಲಿ ಮುಕ್ತ ವಾಗಿ ಕವಲೊಡೆದಿರುತ್ತವೆ. ಬೀಜಾಣು 


186 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಾನಿಗಳು ಅತಿವಿರಳ, ತುದಿಗಳಲ್ಲಿ ಇದ್ದಾಗ ತುದಿಗಳು ಕಿರಿದಾಗಿರುತ್ತವೆ. ಅಂತರ್ಬೆಳೆ 
ವಣಿಗೆಯಾದವುಗಳು ಉದ್ದ ಮತ್ತು ತೆಳು. ಕೊನೆಯ ಬಗೆಯವು ಅಳತೆಯಲ್ಲಿ 
1,600 x 454. ಕೆಲವು ಸ್ವತಂತ್ರ ಬೀಜಾಣುಗಳು ಈಜುತ್ತಾ ಅಥವಾ ತೇಲಾಡು 
ಶ್ರಿರುತ್ತವೆ ಮತ್ತು ಕೆಲವು ನೀರಿನಲ್ಲಿ ಮೊಳೆತು ವರ್ಧಿಸುತ್ತವೆ. ಜೆಮ್ಮಗಳು ಸಮ್ಮ ದ್ಧ 
ವಾಗಿದ್ದು, ಒಂಟಿ ಅಥವಾ ತುದಿಯಲ್ಲಿ ಬಿಟ್ಟಿದ್ದು ಅಥವಾ ತಂತುದಾರಗಳ ವಿಭಜನೆ 
ಯಿಂದ ಒಂದು ಸಾಲಿನಲ್ಲಿ ಉತ್ಪತ್ತಿಯಾಗಿರುತ್ತವೆ. ಸಾಧಾರಣವಾಗಿ ದುಂಡಾದ ತುದಿ 
ಗಳಿರುತ್ತವೆ ಮತ್ತು ತುದಿಯಲ್ಲಿ ಹುಟ್ಟಿ ಬದಿಗೆ ಇಡಲ್ಪಟ್ಟ ಮೊಳಕೆ ನಳಿಕೆಗಳಂತೆ 
ಉಪಾಂಗಗಳಿರುತ್ತವೆ ಅಥವಾ ಇವು ಕವಲೊಡೆದು, ಆಗಾಗ್ಗೆ ಭಾಗಶಃ ಬೇರ್ಪಟ್ಟು 
ಪಕ್ವವಾಗುತ್ತ ಕಪ್ಪಾಗುತ್ತವೆ. ಅಳತೆಯಲ್ಲಿ 1,000, ಉದ್ದಕ್ಕಿಂತಲೂ ಮಿಗಿಲಾಗಿದ್ದು 
ಬೇರೆಯವು ಬಹು ಚಿಕ್ಕವು. ಅಂಗೀಯ ವಂಶಾಭಿವ ಓದ್ಧಿಯು ಇದುವರೆಗೆ ಸಿ ವಿಭೇದ 
ದೊಂದಿಗೆ ಸಂಕರಣ ಮಾಡದ ಹೊರತು ಕಂಡುಬಂದಿಲ್ಲ. 

ಹಿ ಮತ್ತು ಔ ವಿಭೇದಗಳನ್ನು ಸಂಯೋಗಿಸುವುದರಿಂದ ಅಂಡಾಣುದಾನಿಗಳು 
ಮೂರರಿಂದ ಐದು ದಿನಗಳೊಳಗಡೆ ಮುಸುಕಿನ ಜೋಳದ ಅಗಾರ್‌ ಪೋಷಕ ಮತ್ತು 
ಹೋಳಾದ ಸೆಣಬಿನಬೀಜದ ಮೇಲೆ ನೀರಿನಲ್ಲಿ ಸಮೃದ್ಧವಾಗಿ ಕಂಡುಬರುತ್ತವೆ ; 
ಗೋಳಾಕಾರಿತ, ಅಂಡಾಕಾರಿತ ಅಥವಾ ಪಿಯರಾಕಾರಿತ, ಬದಿಯ ಕವಲುಗಳ ತುದಿ 
ಯಲ್ಲಿರುತ್ತವೆ ಅಥವಾ ಲೋಮಾಂಗಗಳಾಗಿ ಮತ್ತು ಅಂತರ್ಜೆಳವಣಿಗೆಯಲ್ಲಿರುತ್ತವೆ. 
ಗೋಳಾಕಾರಿತ ಅಂಡಾಣುದಾನಿಗಳು ಸಾಧಾರಣವಾಗಿ 54-68.4/ ವ್ಯಾಸವಿದ್ದು, 
ಒಂದೊಂದು ಸಲ ದೊಡ್ಡದಾಗಿ, ಅಂತರ್ಬೆಳವಣಿಗೆಯವು 195 ವರೆಗೆ ಉದ್ದ ಮತ್ತು 
ಅವುಗಳನ್ನು ಬಿಟ್ಟ ತಂತುದಾರಗಳಷ್ಟೇ ವ್ಯಾಸವಿರುತ್ತವೆ, ಭಿತ್ತಿಗಳು ಪುಂದಾನಿಗಳು 
ಮುಟ್ಟಿದಲ್ಲಿ ಹೊರತು ಗುಳಿರಹಿತ; ನಯ; ಸುಮಾರು 1.3 ದಪ್ಪ ಮತ್ತು ಒಂದು 
ಹಸುರು ಮಿಶ್ರಿತ ಲೇಪನವಿರುತ್ತದೆ. ಅಂಡಾಣುದಾನಿ ತೊಟ್ಟುಗಳು ಸಾಧಾರಣವಾಗಿ 
ಅಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ಉದ್ದವಿರುತ್ತವೆ. ಆದಾಗ್ಯೂ ಕೆಲವು ಸಮಯ 
ದೆಲ್ಲಿ ಚಿಕ್ಕದಾಗಿದ್ದು, 100್ಯಗಿಂತಲೂ ಹೆಚ್ಚಾಗಿರುತ್ತವೆ. ನಿಯಮದಂತೆ ಬುಡದಲ್ಲಿ 
ಬಹುನೀಳವಾಗಿದ್ದು, 9-18, ಅಡ್ಡವಿದ್ದು ; ಸಾಧಾರಣವಾಗಿ ತುದಿಯಲ್ಲಿ 27-40) 
ಅಗಲವಾಗಿ ಅಂಡಾಣುದಾನಿಯು ಸೇರ್ಪಡುವ ಜಾಗದಲ್ಲಿರುತ್ತವೆ. ಅಂಡಾಣುಗಳು 
3-9 ಕೆಲವೊಮ್ಮೆ ಹೆಚ್ಚಾಗಿ ಇಪ್ಪತ್ತೊಂದರವರೆಗೆ ಇದ್ದು ಗೋಳಾಕಾರಿತ ಅಥವಾ 
ಕೆಲವು ಸಮಯಗಳಲ್ಲಿ ಅಂಡಾಕಾರದಿಂದ ನೀಳಾಕಾರಿತವಾಗಿ ತೆಳ್ಳಗಿರುವ ಅಂಡಾಣು 
ದಾನಿಗಳಲ್ಲಿ ಸಾಲಿನಲ್ಲಿ ಉತ್ಪತ್ತಿಯಾಗಿರುತ್ತವೆ, ಇಲ್ಲವಾದಲ್ಲಿ ಆಂಡಾಣುದಾನಿಗಳನ್ನು 
ಪೂರ್ಣವಾಗಿ ತುಂಬಿರುವುದಿಲ್ಲ, ಅಸಮರೀಶಿ ಬೆಳೆದಿದ್ದು, 18-23.44 ; ಒಂದೊಂದು 
ಸಲ ಚಿಕ್ಕದು ಅಥವಾ ದೊಡ್ಡದು, ನೀಳಾಕಾರದ ಒಂದು ಅಂಡಾಣುವಿನ ಅಳತೆಯು 
25.2: 12.6, ; ಭಿತ್ತಿಗಳು ಸುಮಾರು 1 ದಪ್ಪವಿರುತ್ತವೆ. ಪುಂದಾನಿಗಳು ಬಹು 
ಅಸಂಖ್ಯಾತವಾಗಿ ಎಲ್ಲ ಅಂಡಾಣುದಾನಿಗಳ ಮೇಲಿದ್ದು ಅವುಗಳ ತೊಟ್ಟುಗಳು 


ಸ್ಕಾಪ್ಟೊಲಿಗ್ನಿಯೇಲ್ಸ್‌ 187 
ಅಂಡಾಣುದಾನಿಗಳನ್ನು ಮತ್ತು ತಂತುದಾರಗಳನ್ನು ಸುತ್ತಿಕೊಂಡಿದ್ದು , ಅಲ್ಲಿ ಅವು 
ಹೆಚ್ಚಾಗಿ ಕವಲೊಡೆದು ಮತ್ತು ಶಿರುಚಿಕೊಂಡು ಪುಂದಾನಿಗಳ ತಂತುದಾರಗಳು 
ಅಂಡಾಣುದಾನಿಯನ್ನು ಸಂಧಿಸಿರುತ್ತವೆ. ಗರ್ಭಾಂಕಂರ ನಳಿಕೆಗಳುಕಂಡುಬಂದಿಲ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (83) 
16. ಆಕ್ಲಿಯ ಪ್ರಾಲಿಫೆರ (ನೀಸ್‌) ಡಿ ಬಾರಿ 


ಮೂಲ ಎಳೆಗಳು ಬಲಿಷ್ಠ, ಪ್ಲಾ ಥಮಿಕ ಬೀಜಾಣುದಾನಿಗಳಲ್ಲಿ ಅಂತ್ಯ ಗೊಂಡಿದ್ದು 
ಅವುಗಳ ತಳಗಡೆಯಲ್ಲಿ ದ್ವಿ ಶೀಯಗಳು ದ್ವಿ ಮುಖ ಕವಲಾಗಿ ರೂಪಿತವಾಗಿರುತ್ತ ವೆ. 
ಂಡಾಣುದಾನಿಗಳು ಅಂತ್ಮಾರಂಭಿಗಳಲ್ಲಿ "ಮೂಲತಂತುದಾರದ ಬದಿಯಲ್ಲಿನ ಚಿಕ್ಕ 
ಕವಲುಗಳು ಮೇಲೆ ಜೋಡಣೆಯಾಗಿರುತ್ತವೆ. ನಿಯಮದ ಪ್ರಕಾರ ತುದಿಗಳಲ್ಲಿ, 
ಗೋಳಾಕಾರಿತ, ಭಿತ್ತಿಗಳಲ್ಲಿ ಅಸಂಖಾ ತ. ಬಹು ಶೀಕ್ಷ ಇರೂಪಿತ, ಸ್ಪಷ್ಟ ೈಗುಳಿಗಳಿದ್ದು, 
40-60 ವ್ಯಾಸವಿರುತ್ತವೆ, ಅಂಡಕಗಳು ವಿವಿಧ ಸಂಜಿ ಯಲ್ಲಿದ್ದು, ಸಾದಾರಣವಾಗಿ 
ಆರರಿಂದ ಹತ್ತು, ಚದುರಿದಂತೆ ಬೆಳೆದಿದ್ದು, 20- 26 ವ್ಯಾಸವಿರುತ್ತವೆ. ಪುಂದಾನಿ 
ಗಳ ಕವಲುಗಳು ಭಿನ್ನತಂತುದಾರಗಳಲ್ಲಿದ್ದು, ಬಹು ತಿರುಚಿದ್ದು ಮತ್ತು ಕವಲೊಡೆದು 
ಪರಾವಲಂಬಿಗಳಂತೆ ಅಂಡಾಣುದಾವಿಗಳ ಸುತ್ತ ಸುತ್ತುಹಾಕಲ್ಪಟ್ಟು ಮತ್ತು ಅವು 
ಗಳನ್ನು ಬಿಟ್ಟ ಎಳೆಗಳನ್ನು ಆವರಿಸಿರುತ್ತವೆ. ಅಂಡಾಣುದಾನಿಗಳ ಭಿತ್ತಿಗಳು ದಪ್ಪ 
ವಾಗಿದ್ದು ಮತ್ತು ಆಗಾಗ್ಗೆ ಪೂರ್ಣವಾಗಿ ಆವೃತವಾದ ಈ ಕವಲುಗಳಲ್ಲಿ, ಅನೇಕವನ್ನು 
ಬಿಟ್ಟಿರುತ್ತವೆ. ಹಲವು ಸಮಯಗಳಲ್ಲಿ ಅಂತರ್ಬೆಳವ ವಣಿಗೆಯಲ್ಲಿದ್ದು, ಪುಂದಾನಿಗಳು, 
ತಮ್ಮ ಮ್ಮ ಬದಿಗಳನ್ನು ಅಂಡಾಣುದಾನಿಗೆ ಎದುರಾಗಿದ್ದು ಮತ್ತು ಗರ್ಭಾಂಕುರಿತನಳಿಕೆ 
ಸಂಯುಕ್ತಗಳನ್ನು ಹೊರಕಳಿಸುತ್ತೆವೆ. 


ಮಣ್ಣಿನಿಂದ: ಅಮೆರಿಕ ಸಂಸ್ಥಾನಗಳು: ಉತ್ತರ ಕೆರೊಲಿನ (217) 


17. ಆಕ್ಲಿಯ ಲೊಬೇಟ ಜಿಗ್ಲರ್‌ ಮತ್ತು ಗಿಲ್ಪಿನ್‌ 

ತಂತುಜಾಲದ ಬೆಳವಣಿಗೆ ನಿಬಿಡವಾಗಿದ್ದು ಸೆಣಬಿನ ಬೀಜದ ಮೇಲೆ 1-1.5 
ಸೆಮಿ ವ್ಯಾಸ ತಲುಪಿರುತ್ತದೆ. ಬೀಜಾಣುದಾನಿಗಳು ಎಳೆಯ ವರ್ಧನಗಳಲ್ಲಿ 
ಸಮೃ ದ್ದ ವಾಗಿದ್ದು, ಉದ್ದ, ಉರುಳಿಯಾಕಾರದಲ್ಲಿದ್ದು, 111-210.9 x 22-29.6p 
ಇರುತ್ತ ದೆ. ಜೆಮ್ಮಗಳಲ್ಲಿ ಒಂದು ಸಾಲು ಚಿಕ್ಕ ಸ್ವಲ್ಪ ಉಬ್ಬಾದ ಕೋಶಿಕೆಗಳಿದ್ದು, 
ತುಟ್ಟ ತುದಿಯದು ಕಿರಿದಾಗಿದ್ದು, ಸಮ್ಮ ಗರು ವೆ; ” ಅಂಡಾಣುದಾನಿಗಳು 
ಗೋಳಾಕಾರಿತ್ನ ಮೊಂಡಾದ ಸರಳ ಅಥವಾ ದ್ವಿಭಾಗಿತ ನೀರ್ಗುಳ್ಳಿಗಳು ಸರಾಸರಿ 
48.14 ವ್ಯಾಸವಿರುತ್ತವೆ. ಅಂಡಾಣುದಾನಿಗಳ “ಟ್ಟು ಗಳು ಒಂದರಿಂದ ಎರಡು 
ಸಲದಷ್ಟು ಅಂಡಾಣುದಾನಿಯ ಅಗಲಕ್ಕಿಂತ ಹೆಚ್ಚಾ ಗಿರುತ್ತ ವೆ ನೀರ್ಗುಳ್ಳೆಗಳು 6,7_ 
7.4 ಉದ್ದವಿರುತ್ತವೆ. ಅಂಡಕಗಳು ಸಾಧಾರಣವಾಗಿ ಗೋಳಾಕಾರಿತ, ಅಸಮ 


188 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಧ್ಯೆ ಬೆಳೆದು, ಒಂದರಿಂದ ನಾಲ್ಕು ಅಥವಾ ಬಹುಪಾಲು ಒಂದು ಅಥವಾ ಎರಡು 

25.9-33,3 (29.6, ವ್ಯಾಸವಿರುತ್ತವೆ. ಪುಂದಾನಿಗಳು ಭಿನ್ನತಂತುದಾರ 

ಗಳಲ್ಲಿದ್ದು, ಸಮೃದ್ಧ ಮತ್ತು ಶಾಶ್ವತವಾಗಿ ಅಂಡಕಗಳು ಪಕ್ವವಾಗುವವರೆಗಿರುತ್ತವೆ. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಫ್ಲಾರಿಡ (243) 


18. ಅಕ್ಲಿಯ ಕಾರೊಲಿನಿಯಾನ ಕೊಕರ್‌ 


ತಂತುದಾರಗಳು ಸುಮಾರಾಗಿ ಬಲಿಷ್ಠವಾಗಿದ್ದು, ಸುಮಾರು 48 ದಪ್ಪ ಬುಡ 
ದಲ್ಲಿದ್ದು ಮತ್ತು 204 ತುದಿಯ ಹತ್ತಿರವಿರುತ್ತವೆ. ಬಲಿಷ್ಠವರ್ಧನಗಳಲ್ಲಿ 1.5 
ಸೆಮಿ ಉದ್ದ ತಲುಪಿರುತ್ತವೆ. ಬೀಜಾಣುದಾನಿಗಳು ಅನಿಯಮಿತ, ಉರುಳೆಯಾಕಾರಿತ, 
ಸುಮಾರು 20-30 ವ್ಯಾಸ, ಆಗಾಗ್ಗೆ ಅನೇಕ ರಂಧ್ರಗಳ ಮುಖಾಂತರ ಹೊರ 
ಹಾಕುತ್ತವೆ. ಕೆಲವು ಸಮಯ ಮುಚ್ಚಿರುತ್ತ ಡಿಕ್ಟಿಯುಕಸ್‌ನಲ್ಲಿದ್ದಂತೆ ಖಾಲಿಯಾಗು 
ತ್ತವೆ. ಹೊರಬೀಳುವಾಗ ತಂತುಚಾಟಿಸಹಿತವಾಗಿ ಇತರ ಪ್ರಭೇದಗಳಂತೆಯೇ ಪ್ರವರ್ತಿ 
ಸುತ್ತವೆ. ಬೀಜಾಣುಗಳು 11-124 ವ್ಯಾಸವಿದ್ದು, ಬಹುಸುಮಾರಾಗಿ 11.24 
ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, ಬಹುಚಿಕ್ಕವು, 24-55 ದಪ್ಪ, ಬಹು 
ಸುಮಾರಾಗಿ 30-37, ತುದಿಗಳಲ್ಲಿದ್ದಾಗ ಗೋಳಾಕಾರಿತ, ಭಿತ್ತಿ ನಯವಾಗಿದ್ದು, 
ಒಂದು ಅಥವಾ ಎರಡು ನೀರ್ಗುಳ್ಳೆಗಳು ಆಥವಾ ಕೋನಗಳು ಇದ್ದು, ತೆಳು, ಗುಳಿರಹಿತ, 
ದೊಡ್ಡದಾದಂತೆ ಸ್ವಲ್ಪ ಹಳದಿ; ಚಿಕ್ಕವು ಆಥವಾ ಮಾಧ್ಯಮಿಕ ಉದ್ದ, ತೆಳುಕವಲುಗಳೆ 
ಅಂತ್ಯದಲ್ಲಿದ್ದು, ಅವುಗಳು ಅಂತ್ಯಾರಂಭಿಗಳಲ್ಲಿ ಬಲಿಷ್ಠ ಮೂಲ ತಂತುದಾರಗಳಲ್ಲಿ 
ಬಿಟ್ಟಿರುತ್ತವೆ ಅಥವಾ ಅಪರೂಪಕ್ಕೆ ಅಂತರ್ಬೆಳವಣಿಗೆಯಲ್ಲಿರುತ್ತವೆ ; ನೀಳಾಕಾರಿತ, 
ಹಲವು ಸಮಯ ಬಾಲದಾಕಾರಿತವಿದ್ದು, ನೀಳವಾದ ಅಂಡಕಗಳನ್ನು ಒಂದು ಸಾಲಿನಲ್ಲಿ 
ಹೊಂದಿರುತ್ತವೆ. ಅಂಡಾಣುದಾನಿಕವಲುಗಳು ಸಾಧಾರಣವಾಗಿ ಸರಳ, ಆದರೆ ಆಗಾಗ್ಗೆ 
ಬುಡದ ಹತ್ತಿರ ಅಥವಾ ಕೆಲವು ಸಮಯಗಳಲ್ಲಿ ಅಂಡಾಣುದಾನಿಗಳ ಹತ್ತಿರ, ಒಂದು 
ಅಥವಾ ಎರಡು ಕವಲುಗಳನ್ನು ಬಿಟ್ಟಿದ್ದು ಅವೂ ಸಹ ಅಂಡಾಣುದಾನಿಗಳಲ್ಲಿ ಅಂತ್ಯ 
ಗೊಂಡಿದ್ದು ನಿಯಮದ ಪ್ರಕಾರ, ಕೆಳಕ್ಕೆ ಬಾಗಿರುತ್ತವೆ. ಅಂಡಕಗಳು ಸಾಧಾರಣವಾಗಿ 
ಒಂದರಿಂದ ಎರಡು, ನಾಲ್ಕೂ ಇರುತ್ತವೆ ; ಚದುರಿದಂತೆ ಬೆಳೆದು ಒಂದು ಹೊಡ್ಡ 
ಎಣ್ಣೆಗೋಲಕವಿರುತ್ತವೆ, 18.5-23 ವ್ಯಾಸವಿದ್ದು, ಸರಾಸರಿ ಸುಮಾರು 22, 
ಆಗಾಗ್ಗೆ ಒತ್ತಡದಿಂದಾಗಿ ನೀಳಾಕಾರಿತವಾಗಿರುತ್ತವೆ. ಪುಂದಾನಿಗಳಿರುವುದಿಲ್ಲ. ಒಂದು 
ನೀರ್ಗುಳ್ಳೆ, ದಪ್ಪಭಿತ್ತಿಯುತ ಮತ್ತು ತಕ್ಷಣವೆ ಖಾಲಿಯಾಗುತ್ತ, ಆಗಾಗ್ಗೆ ಅಂಡಾಣು 
ದಾನಿಯೊಳಕ್ಕೆ ಬುಡದ ಮುಖಾಂತರ ಪ್ರಾಲಿಫೆರಗಳ ಗುಂಪು ಮತ್ತು ಅ. ಹೈಪೊಗೈನ 
ದಲ್ಲಿರುವಂತೆಯೇ ಬೆಳೆದಿರುತ್ತವೆ. 


ಮಣ್ಣಿನಿಂದ; ಡೆನ್ಮಾರ್ಕ್‌ (108), ಜಮೈಕ (46), ವೇಲ್ಸ್‌ (86). 


ಸ್ಮಾಪ್ರೊಲಿಗ್ನಿಯೇಲ್ವ್‌ 189 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (46), ಮಿಸಿಸಿಪಿ (82), 
ಉತ್ತರ ಕೆರೊಲಿನ (41) (79) (82). 


19. ಆಕ್ಲಿಯ ಅಬಾರ್ಟಿವ ಕೊಕರ್‌ 


ಬೆಳವಣಿಗೆಯು ಬೇಯಿಸಿದ ಮುಸುಕಿನ ಜೋಳ, ಸೆಣಬಿನ ಬೀಜ ಅಥವಾ ಮರಳ 
ಮರ (ಟಿಮ್ಸನ್‌ ವೀಡ್‌) ಬೀಜದ: ಮೇಲೆ ಸಾಕಷ್ಟು ನಿಬಿಡವಾಗಿದ್ದು ಸುಮಾರು 1.3 
ಸೆಮಿ ಉದ್ದ ತಲುಪಿರುತ್ತದೆ. ಮೂಲತಂತುದಾರ 128 ದಪ್ಪ ಬುಡದಲ್ಲಿದ್ದು, 
ಕ್ರಮೇಣವಾಗಿ ತುದಿಕಡೆಗೆ ಕಿರಿದಾಗಿ, ಸರಾಸರಿ ಸುಮಾರು 18-304 ಇಡೀ ವರ್ಧನ 
ದಲ್ಲಿದ್ದು; ಬೆಳೆಯುವ ತುದಿಗಳು ನಯ, ಪಾರದರ್ಶಕ. ಬೀಜಾಣುದಾನಿಗಳು 
ಸಾಧಾರಣವಾಗಿ ಸಮೃದ್ಧವಾಗಿದ್ದು, ಉದ್ದ ಸುಮಾರು 525 ವರೆಗಿದ್ದು, ಅವು 
ಗಳನ್ನು ಬಿಟ್ಟ ತಂತುದಾರಕ್ಕಿಂತಲೂ ಸ್ವಲ್ಪ ದಪ್ಪವಾಗಿದ್ದು, ಸಾಧಾರಣವಾಗಿ ಸ್ವಲ್ಪ 
ಮಾತ್ರ ತುದಿಕಡೆಗೆ ಕಿರಿದಾಗುತ್ತವೆ. ಆಗಾಗ್ಗೆ ಬಾಗಿದ್ದು, ಕೆಲವು ಸಲ ಕವಲೊಡೆದಿದ್ದು, 
ಅವುಗಳಲ್ಲಿ ಅನೇಕವು ಬೀಜಾಣುಗಳನ್ನು ಅಸಂಖ್ಯಾತ ರಂಧ್ರಗಳ ಮುಖಾಂತರ ಹೊರ 
ಹಾಕುತ್ತವೆ. ಬೀಜಾಣುಗಳು 10.5-12( ವ್ಯಾಸವಿದ್ದು, ಸಾಧಾರಣವಾಗಿ ಆಕ್ಲಿಯ 
ದಲ್ಲಿದ್ದಂತೆಯೇ ಪ್ರವರ್ಶಿಸುತ್ತವೆ. ಬೀಜಾಣುದಾನಿಯ ಬಾಯಿಯ ಹತ್ತಿರ ಒಂದು 
ಟೊಳ್ಳು ' ಗೋಳಾಕಾರದಲ್ಲಿ ರೂಪಿತವಾಗಿದ್ದು ಅಥವಾ ವರ್ಧನದಲ್ಲಿ ಕೆಳಕ್ಕೆ ಬಿದ್ದು 
ಒಂದು ಗುಂಪಿನಲ್ಲಿರುತ್ತವೆ. ಜೆಮ್ಮಗಳು ಎಲ್ಲ ವರ್ಧನಗಳಲ್ಲಿ ಕೆಲವು ದಿನಗಳೆ ನಂತರ 
ಸಮೃದ್ಧವಾಗಿರುತ್ತವೆ ; ಸಾಧಾರಣವಾಗಿ ಅುಡಾಕಾರದಿಂದ ನೀಳಾಕಾರ ಅಥವಾ 
ಗದೆಯಾಕಾರಿತ, ಆಗಾಗ ಗೋಳಾಕಾರಿತ ಅಥವಾ ಸ್ವಲ್ಪ ಆಗಾಗ್ಗೆ ಉದ್ದ ದುಂಡಾ 
ಕಾರಿತ, ತಂತುದಾರಗಳು ವಿಭಾಗಿತವಾಗುವುದರಿಂದ ರೂಪಿತವಾಗುತ್ತವೆ. ಸಾಧಾರಣ 
ವಾಗಿ ಅನೇಕವು ಒಂದು ಸಾಲಿನಲ್ಲಿ ಬಿಟ್ಟಿರುತ್ತವೆ. ಆಗಾಗ್ಗೆ ಹನ್ನೆರಡರವರೆಗಿರುತ್ತವೆ, 
ಸುಮಾರು 75, ವರೆಗೆ ದಪ್ಪವಿದ್ದು, ಉದ್ದವಾದವು ಸುಮಾರು 300 ವರೆಗೆ 
ಉದ್ದವಿರುತ್ತವೆ. ಅಂಡಾಣುದಾನಿಗಳು ಅತಿಕಡಮೆ ಶಾಖವಿದ್ಧಾಗ ಹೊರತು 
ರೂಪಿತವಾಗುವುದಿಲ್ಲ. ಶೈತ್ಯಕಾರಕಗಳಲ್ಲಿಟ್ಟಾಗ ಮಾತ್ರ ಸಾಕಷ್ಟು ಸಮೃದ್ಧವಾಗಿ 
ಅನೇಕ ವರ್ಧನಗಳಲ್ಲಿ, ಕೆಲವು ದಿನಗಳೊಳಗೆ ಪಕ್ವವಾದ ವರ್ಧನಗಳಲ್ಲಿ ಕಂಡುಬರುತ್ತವೆ 
ಮತ್ತು ಎಳೆಯ ವರ್ಧನಗಳಲ್ಲಿ ಏಳರಿಂದ ಎಂಟು ದಿನಗಳ ನಂತರ ಕಂಡುಬರುತ್ತವೆ; 
ಪ್ರಧಾನವಾಗಿ (ಸುಮಾರು ಶೇ. 75 ರಷ್ಟು) ಆಯತಾಕಾರಿತ ಮತ್ತು ಸಾಧಾರಣವಾಗಿ 
ಒಂದು ಕಂಠವಿದ್ದು, ಗುಳಿರಹಿತ ಭಿತ್ತಿಗಳು ಪೂರ್ಣವಾಗಿ ಅನೇಕ ಅನಿಯಮಿತ, ಚಿಕ್ಕೆ 
ಅಥವಾ 23 ಉದ್ದದ ಮೊಂಡು ಹೊರಬೆಳವಣಿಗೆಗಳಿಂದ ಆವರಿತವಾಗಿರುತ್ತವೆ ; 
ವ್ಯಾಸ, ಉಬ್ಬಾದ ಭಾಗಗಳು ಸೇರಿ 37-66 x 46-81 (ಕಂಠಬಿಟ್ಟು) ; ಮೂಲ 
ತಂತುದಾರದಿಂದ ಒಂಟಿಯಾಗಿ ತೆಳುವಾದ ಕವಲುಗಳ ತುದಿಯಲ್ಲಿ ಬಿಟ್ಟಿದ್ದು ; ಕವಲು 
ಗಳು ಅಂಡಾಣುದಾನಿಗಳ ವ್ಯಾಸಕ್ಕಿಂತ ಒಂದರಿಂದ ಮೂರುಸಲದಷ್ಟು ಉದ್ದವಿದ್ದು 


190 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮತ್ತು ಸಾಧಾರಣವಾಗಿ ಅಂಡಕಗಳು ಸ್ವಲ್ಪ ರೂಪಿತವಾದ ತಕ್ಷಣವೆ ಮುರಿದುಬೀಳು 
ತ್ತವೆ. ಅಂಡಕಗಳು ಒಂದರಿಂದ ಮೂರು, ಸಾಧಾರಣವಾಗಿ ಒಂದು ಪ್ರತೀ ಅಂಡಾಣು 
ದಾನಿಯಲ್ಲಿರುತ್ತವೆ. "24-46.5, ವ್ಯಾಸವಿದ್ದು ಬಹುಪಾಲು 30-36, 
ಗೋಳಾಕಾರಿತದಿಂದ ಉಪಗೋಳಾಕಾರಿತ, ಆಗಾಗ್ಗೆ ಮೊಟ್ಟೆಯಾಕಾರಿತ, ಅಂಡಾಣು 
ದಾನಿಯನ್ನು ಪೂರ್ಣತುಂಬಿರದೆ, ಚಡುರಿದಂತೆ ಬೆಳೆದಿದ್ದು , ಪಕ್ಚಗೊಂಡಾಗ ಒಂದು 
ದೊಡ್ಡ ಎಣ್ಣೆಹನಿಯು ಒಂದು ಕಡೆಯಿರುತ್ತದೆ (ಶೇಕಡಾ 95 ರಷ್ಟಕ್ಕೂ ಹೆಚ್ಚಾಗಿ 
ಪಕ್ಕವಾಗುವುದಕ್ಕೆ ಮೊದಲೇ ಮುರಿದು ಚೂರಾಗುತ್ತವೆ). ಪುಂದಾನಿಗಳು ಉತ್ಪತ್ತಿ 
ಯಾಗುವುದಿಲ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(41) (44). 


19%. ಆಕ್ಲಿಯ ಅಬಾರ್ಟಿವ ಫಾರ್ಮ ನಾರ್ಮಾಲಿಸ್‌ ಕೊಕರ್‌ 


ಬೆಳವಣಿಗೆಯು ಬಹುನಿಬಿಡವಾಗಿರದೆ ಸೆಣಬಿನ ಬೀಜ ಅಥವಾ ಬೇಯಿಸಿದ 
ಮುಸುಕಿನಜೋಳದ ಮೇಲೆ 8 ಮಿಮಿ ಉದ್ದವಿರಂತ್ತದೆ... ಮೂಲತಂತುದಾರವು 
ತೆಳುವಾಗಿದ್ದು, 115 ವರೆಗೆ ಬುಡದಲ್ಲಿದ್ದು, ಸರಾಸರಿ 12-244 ಮಧ್ಯಭಾಗದಲ್ಲಿ 
ಬೆಳವಣಿಗೆಯ ಉದ್ದಕ್ಕೂ ಇರುತ್ತದೆ. ಬೀಜಾಣುದಾನಿಗಳು ತಂತುದಾರಗಳೆ ತುದಿ 
ಗಳಲ್ಲಿದ್ದು, ಸಮೃದ್ಧವಾಗಿರದೆ, ಶೀಘ್ರವಾಗಿ ಅದೃಶ್ಯಹೊಂದಿ, ವಿರಳವಾಗಿ ಮಧ್ಯಾ 
ರಂಭಿ ಕವಲುಗಳಲ್ಲಿ ಪುನರ್‌ವೃದ್ಧಿ ಹೊಂದುತ್ತ 720 ವರೆಗೆ ಉದ್ದವಿದ್ದು, ಸಾಧಾರಣ 
ವಾಗಿ 270-5504, ತೆಳುವಾಗಿದ್ದು, ಆಗಾಗ್ಗೆ ಎರಡು ಸಾಲುಗಳಷ್ಟು ಕಡಮೆ 
ಬೀಜಾಣುಗಳನ್ನೊಳಗೊಂಡಿದ್ದು, ತುದಿಯಲ್ಲಿ ಅತ್ಯಂತ ಅಗಲವಾಗಿರುತ್ತವೆ. ಬೀಜಾಣು 
ಗಳು 11,5-12,5್ಯ ವ್ಯಾಸವಿದ್ದು, ಆಕ್ಲಿಯದಂತೆ ಸಾಮಾನ್ಯವಾಗಿ ಪ್ರವರ್ತಿಸುತ್ತವೆ. 
ಜೆಮ್ಮಗಳು ಹಿರಿಯವರ್ಧನಗಳಲ್ಲಿ ಸಾಕಷ್ಟು ಸಮೃದ್ಧವಾಗಿರುತ್ತವೆ. ಆಕಾರ ಮತ್ತು 
ಗಾತ್ರದಲ್ಲಿ ವಿವಿಧವಾಗಿ ದಂಡಾಕಾರಿತ ಅಥವಾ ಗದೆಯಾಕಾರಿತದಿಂದ ಅಂಡಾಕಾರಿತ, 
ಆರರವರೆಗೆ ಅಥವಾ ಹೆಚ್ಚಾಗಿ ಒಂದು ಸಾಲಿನಲ್ಲಿರುತ್ತವೆ. ಅಂಡಾಣುದಾನಿಗಳು 
ಬಹುವರ್ಧನಗಳಲ್ಲಿ ಸಮೃದ್ಧವಾಗಿರುತ್ತವೆ. ವಿಶೇಷವಾಗಿ ಮುಸುಕಿನಜೋಳದ ಮೇಲೆ 
ಮೂಲತಂತುದಾರದಲ್ಲಿ ಅಂತ್ಯಹೊಂದಿದ್ದು ಅಥವಾ ಬದಿಯ ಚಿಕ್ಕಕವಲುಗಳ ಮೇಲೆ 
ಸಾಧಾರಣವಾಗಿ ಒಂದೂವರೆಯಿಂದ ಎರಡು ಸಲದಷ್ಟು ಅಂಡಾಣುದಾನಿಗಳ 
ವ್ಯಾಸಕ್ಕಿಂತ ಹೆಚ್ಚು ಉದ್ದವಿರುತ್ತವೆ. ಎರಡು ಅಥವಾ ಅನೇಕಗಳು ಆಗಾಗ್ಗೆ ಬದಿಯ 
ತೊಟ್ಟಿನ ಮೇಲಿರುತ್ತವೆ. ಸಾಧಾರಣವಾಗಿ ಗೋಳಾಕಾರಿತ, ಆಗಾಗ್ಗೆ ಸ್ವಲ್ಪ 
ಆನಿಯಮಿತಾಕಾರಿತ, 30-98 ವ್ಯಾಸ, ಬಹುಪಾಲು 55-75, ಅಂಡಾಣು 
ದಾನಿಗಳ ಭಿತ್ತಿಗಳು ಸುಮಾರು ತ್ಯ ದಪ್ಪ, ಅಸಂಖ್ಯಾತ ಸ್ಪಷ್ಟಗುಳಿಗಳಿರುವುದರಿಂದಾಗಿ 
ಭಿತ್ತಿ ಗೆ ಅಲೆಯೋಪಾದಿ ಲಕ್ಷಣವು ಕಂಡುಬರುತ್ತದೆ. ಅಂಡಕಗಳು ಒಂದರಿಂದ ಐದು 


ಸ್ಕಾಪ್ರೊಲಿಗ್ಗಿಯೇಲ್ಲ್‌ 191 


ಪ್ರತೀ ಆಂಡಾಣುದಾನಿಯಲ್ಲಿರುತ್ತವೆ. ಸಾಧಾರಣವಾಗಿ ಎರಡರಿಂದ ನಾಲ್ಕು, 
21-45 ವ್ಯಾಸ, ಸರಾಸರಿ 31-36, ಭಿತ್ತಿಗಳು 3-3,3 ದಪ್ಪ, ಚದುರಿ 
ದಂತಹ ಬೆಳವಣಿಗೆ, ಒಂದು ದೊಡ್ಡ ಎಣ್ಣೆಹನಿಯು ಅಂಡಕದ ಒಂದು ಬದಿಯಲ್ಲಿರು 
ತ್ತದೆ. ಅನೇಕ ಅಂಡಕಗಳು ಸಾಧಾರಣವಾಗಿ ಪಕ್ಚವಾಗುತ್ತವೆ. ಪುಂದಾನಿಕವಲುಗಳು 
ಉದ್ದ ಮತ್ತು ತೆಳುವಾಗಿರುತ್ತವೆ. ವಾಗಲೂ ಭಿನ್ನತಂತುದಾರಗಳಲ್ಲಿ ಬಿಟ್ಟಿ; ದ್ದು \ 

ಬೇಗನೆ ನಾಶವಾಗುತ್ತ ವೆ. ಜ್‌ ಗ್‌ ಒಂದು ಅಥವಾ ಹೆಚ್ಚು 
ಇರುತ್ತವೆ. ವರ್ಧನಗಳು ದೊಡ್ಡ ವಾದಂತೆ ಬೇಗನೆ ಕರಗಿಹೋಗುವುದರಿಂದ ಪುಂದಾನಿ ' 
ಕವಲುಗಳು ಸ್ವಲ್ಪವೂ ಕಾಣಬರುವುದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತಸಂಸ್ಥಾನಗಳು: ಉತ್ತರ ಕೆರೊಲಿನ (40). 


190. ಆಕ್ಲಿಯ ಅಬಾರ್ಟಿವ ಕಂಟಾರ್ಟಿಡ್‌ ಫಾರ್ಮ 


ಬೆಳವಣಿಗೆಯು ಸೆಣಬಿನ ಬೀಜದ ಮೇಲೆ ಅತಿ ಚಿಕ್ಕದು, ನಿಬಿಡ ಮತ್ತು ನಿಧಾನಿ, 
ಜಿಯೊಲಿಗ್ನಿಯದಂತೆಯೇ ಬಹುಪಾಲು, 4 ಮಿಮಿ ಉದ್ದ ತಲುಪುತ್ತದೆ. ತಂತುದಾರ 
ಗಳು ಚಿಕ್ಕವು ಮತ್ತು ಅನಿಯಮಿತಾಕಾರಿತ, ಡೊಂಕಾಗಿದ್ದು, ಬಹಂಕವಲೊಡೆದಿರು 
ತ್ತವೆ. ಬೀಜಾಣುದಾನಿಗಳು ಕಂಡುಬಂದಿಲ್ಲ ಜೆಮ್ಮಗಳು ಒರಟು ಮತ್ತು ಅನಿಯ 
ಮಿತಾಕಾರಿತ, ಗೋಳಾಕಾರಿತದಿಂದ ಗದೆಯಾಕಾರಿತ, ಅಂಡಾಣುದಾನಿಗಳು ಅಸಂಖ್ಯಾತ 
ಮೂಲತಂತುದಾರಗಳ ತುದಿಗಳಲ್ಲಿ ಅಥವಾ ಬದಿಯ ಚಿಕ್ಕಕವಲುಗಳ ಮೇಲೆ ಬಿಟ್ಟಿರು 
ತ್ತವೆ, ಆಕಾರದಲ್ಲಿ ಬಹು ಅನಿಯಮಿತ, ಸಾಧಾರಣವಾಗಿ ಗೋಳಾಕಾರಿತ, ಅಸಂಖ್ಯಾತ, 
ಹೊರ ಬೆಳವಣಿಗೆಯುಳ್ಳವಾಗಿರುತ್ತವೆ ; 40-120 ವ್ಯಾಸವಿದ್ದು, ಭಿತ್ತಿಗಳು 
ಸಾಕಷ್ಟು ದಪ್ಪ, ಗುಳಿರಹಿತ. ಅಂಡಕಗಳು ಒಂದರಿಂದ ಐದು, ಸಾಧಾರಣವಾಗಿ 
ಒಂದರಿಂದ ಮೂರು, ಪ್ರತೀಅಂಡಾಣುದಾನಿಯಲ್ಲಿರುತ್ತವೆ. ಗೋಳಾಕಾರಿತ, ಆಗಾಗ್ಗೆ 
ಅಂಡಾಣುದಾನಿಗಳ ಒತ್ತಡದಿಂದ ಸ್ವಲ್ಪ ಅನಿಯಮಿತಾಕಾರವಾಗುತ್ತವೆ. 32-45 
ವ್ಯಾಸವಿದ್ದು, ಚದುರಿದಂತೆ ಬೆಳೆದಿದ್ದು, ಅನೇಕವು ಪಕ್ಕವಾಗುವುದಕ್ಕಿಂತ ಮೊದಲೇ 
ಒಡೆದು ಚೂರಾಗುತ್ತವೆ. ಸ್ವಾಭಾವಿಕ ಪುಂದಾನಿಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (40). 


20. ಆಕ್ಲಿಯ ಇನ್ಸೇಟ ಕೊಕರ್‌ 

ದೈಹಿಕ ಬೆಳವಣಿಗೆಯು ಸಾಕಷ್ಟು ನಿಬಿಡವಾಗಿ ಬೇಯಿಸಿದ ಸೆಣಬಿನ ಬೀಜ 
ಅಥವಾ ಮಾಡ್ನಿಂಗ್‌ಗ್ಲೋರಿ ಬೀಜದ ಮೇಲೆ 14 ಮಿಮೀ ಉದ್ದವನ್ನು ತಲುಪಿರು 
ತ್ತದೆ. ಮುಸುಕಿನ ಜೋಳದ ಮೇಲೆ ಬೆಳವಣಿಗೆ ಬಹು ಕಡಮೆ. ಮೂಲತಂತುದಾರ 
ದೊಡ್ಡದಾಗಿರುವುದಿಲ್ಲ, 754 ವರೆಗೆ ಬುಡದಲ್ಲಿದ್ದು, ಸರಾಸರಿ 15-25, ವರ್ಧನ 
ಪೂರ್ತಿ ಇರುತ್ತದೆ. ` ಜೆಳೆಯುತ್ತಿ ರುವ ತುದಿಗಳು. ನಯ ಪಾರದರ್ಶಕ." .ಬೀಚಾಣು 


ತ 


ಎ. ರ್ಟ 8 1 ಯ [ೃ್ಕುಟ 


192 ಮಣ್ಣು ಶಿಲೀಂಧ್ರಗಳ ಕೈಪಡಿ 


ದಾನಿಗಳು ಅಷ್ಟಾಗಿ ಸಮೃದ್ಧವಾಗಿರದೆ ಹಿರಿಯವರ್ಧನಗಳಲ್ಲಿ ವಿರಳವಾಗಿ ಕಂಡು 
ಬರುತ್ತವೆ. ದ್ವಿತೀಯಗಳು ಸಾಧಾರಣವಾಗಿ ರೂಪಿತವಾಗಿರುವುದಿಲ್ಲ; ಸುಮಾರು 
ಅವನ್ನು ಹೊತ್ತ ತಂತುದಾರದಷ್ಟೇ ಅಗಲ ಮತ್ತು 2754 ಉದ್ದ. ಬೀಜಾಣುಗಳು 
10.5-11.5 ವ್ಯಾಸವಿದ್ದು, ಬೀಜಾಣುದಾನಿಗಳ ತುದಿಗಳ ಬಾಯಿಹತ್ತಿ ರ ಅನಿಯ 
ಮಿತಾಕಾರಿತ ಗುಂಪುಗಳಾಗಿದ್ದು ಮತ್ತು ಆಕ್ಲಿಯೆದ ನಮೂನೆಯಂತೆ ಪ್ರವರ್ಶಿಸುತ್ತವೆ. 
ಜೆಮ್ಮಗಳು ಹಿರಿಯವರ್ಧನಗಳಲ್ಲಿಲ್ಲ ಕಂಡುಬರುತ್ತವೆ, ಸಮೃದ್ಧವಾಗಿಲ್ಲ; ಸಾಧಾರಣ 
ವಾಗಿ ಉದ್ದ ಗದೆಯಾಕಾರಿತದಿಂದ ಗೋಳಾಕಾರಿತ, ಆಗಾಗ್ಗೆ ಐದರವರೆಗೆ ಅಥವಾ 
ಆರು ಒಂದು ಸಾಲಿನಲ್ಲಿರುತ್ತವೆ. ಅಂಡಾಣುದಾನಿಗಳು ಎಲ್ಲ ವರ್ಧನಗಳೆಲ್ಲೂ ಸಮೃದ್ಧ 
ವಾಗಿರುತ್ತವೆ, ಎರಡು ಅಥವಾ ಮೂರಂದಿನಗಳಾದ ನಂತರ ಕಂಡುಬರುತ್ತವೆ. 
ಅನೇಕವುಗಳಲ್ಲಿ ಓಳವಸ್ತುಗಳು ಅಂಡಕಗಳಾಗಿ ರೂಪಿತವಾಗುವುದಕ್ಕೂ ಮೊದಲು 
ಕರಗಿಹೋಗುತ್ತವೆ; ದೊಡ್ಡಗೋಳಾಕಾರಿತ, ಉಬ್ಬಿದಂತೆ ಕಂಡುಬರುತ್ತದೆ, 78-176 
ವ್ಯಾಸವಿದ್ದು, ಸರಾಸರಿ 120-1504 ಇದ್ದು, ಮೂಲತಂತುದಾರದಿಂದ ಬಿಟ್ಟ 
ಬದಿಯ ಉದ್ದವಾದ ತೊಟ್ಟುಗಳ ಅಂತ್ಮದಲ್ಲಿರುತ್ತವೆ. ತೊಟ್ಟುಗಳು ಎರಡರಿಂದ 
ಮೂರರಷ್ಟು ಸಲ ದೊಡ್ಡ ಅಂಡಾಣುದಾನಿಗಳ ವ್ಯಾಸಕ್ಕಿಂತ ಹೆಚ್ಚು ಉದ್ದವಿರುತ್ತವೆ, 
ಕೆಲವು ಸಲ ಚಿಕ್ಕವು. ಅಂಡಾಣುದಾನಿಗಳ ಭಿತ್ತಿ ಅನೇಕ ಸುಮಾರು ಸ್ಪಷ್ಟ ಗುಳಿಯುತ 
ವಾಗಿದ್ದು ಒಂದು ಅಥವಾ ಎರಡು ಮೊಂಡು ಹೊರ ಬೆಳವಣಿಗೆ ಭಾಗಗಳು ಬುಡ 
ದಲ್ಲಿರುತ್ತವೆ. ಅಂಡಕಗಳು ಅಸಂಖ್ಯಾತವಿದ್ದು, ಎರಡರಿಂದ ಇಪ್ಪತ್ತರವರೆಗೆ ಪ್ರತೀ 
ಅಂಡಾಣುದಾನಿಯಲ್ಲಿರುತ್ತವೆ. ಸರಾಸರಿ, ಏಳರಿಂದ ಹನ್ನೆರಡಿದ್ದು, ಅಪರೂಪವಾಗಿ 
ಅರ್ಧಭಾಗದಷ್ಟು ಅಂಡಾಣುದಾನಿಯನ್ನು ತುಂಬಿರುತ್ತವೆ, , 29-37, ವ್ಯಾಸವಿದ್ದು, 
31-35 ಸರಾಸರಿ, ಚದಂರಿದಂತೆ ಬೆಳೆದಿದ್ದು, ಒಂದು ದೊಡ್ಡ ಎಣ್ಣೆ ಹನಿಯು ಒಂದು 
ಬದಿಯಲ್ಲಿದ್ದು, ಬಹಂಪಾಲು ಅಧಿಕವಾಗಿ ಪಕ್ವಗೊಳ್ಳು ವುದಕ್ಕೆ ಮುಂಚೆ ಒಡೆದು 
ಚೂರಾಗಿ ಹೋಗಂತ್ತವೆ. ಪುಂದಾನಿ ನಳಿಕೆಗಳು ಕೆಲವು ಸಮಯ ಕಂಡುಬರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(40) (44), 
21, ಅಕ್ಲಿಯ ಎಪಿಕ್ಕುಲೇಟ ಡಿ ಬಾರಿ 

ದೈಹಿಕ ಬೆಳವಣಿಗೆಯು ಸಾಕಷ್ಟಿದ್ದು, ಸಮೃದ್ಧವಾಗಿರುತ್ತದೆ. ಮೂಲ ತಂತು 
ದಾರಗಳು ಸುಮಾರು 40-60 ದಪ್ಪ, ತುದಿಗಳು ದುಂಡಾಗಿದ್ದು, ಪಕ್ವವಾದ ತಕ್ಷ 
ಣವೆ ಒಡೆದುಚೂರುಗಳಾಗಿ ಸ್ವಲ್ಪ ಅಥವಾ ಬದಲಾವಣೆಯಿಲ್ಲದೆ ಕಂಡುಬರುತ್ತದೆ, 
ಪ್ರತಿಯೊಂದು ಭಾಗಗಳು ಒಂದೊಂದು ಜೆಮ್ಮವಾಗುತ್ತ, ಅನಿರ್ದಿಷ್ಟವಾದ ಕಾಲದವರೆಗೆ 
ಸೂಕ್ತವಾತಾವರಣದಲ್ಲಿದ್ದು ಅನಂತರ ಬೀಜಾಣುದಾನಿಗಳಂತೆಯೇ ಬೀಜಾಣುಗಳನ್ನು 
ರೂಪಿಸುತ್ತದೆ. ಬೀಜಾಣುದಾನಿಗಳು ಮಾಧ್ಯಮಿಕವಾಗಿ ಸಮೃದ್ಧವಾಗಿದ್ದು, ಉದ್ದ 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 193 


ವಾಗಿ ಅಥವಾ ಚಿಕ್ಕದಾಗಿದ್ದು , ಸಾಧಾರಣವಾಗಿ ಎಳೆಗಳಿಗಿಂತಲೂ ಸ ಲ್ಲ ದೊಡ್ಡದಾ 
ಗಿದ್ದು, ತುದಿಗಳ ಕಡೆಗೆ ಕ್ರಮೇಣವಾಗಿ ಕಿರಿದಾಗಿ, ಮಾದರಿಯಂತೆ ಖಾಲಿಯಾಗುತ್ತ 
ಅಥವಾ ಆಗಾಗ್ಗೆ ತೆರೆದುಕೊಳ್ಳದೆ ಡಿಕ್ಟಿಯುಕಸ್‌ನಂತೆ ಖಾಲಿಯಾಗುತ್ತದೆ, ಬೀಜಾಣು 
ಗಳು ಶಂತುಚಾಟಿಯುತವಾಗಿ ಹೊರಬೀಳುತ್ತವೆ ಮತ್ತು ಕೆಲವು ವಾತಾವರಣಗಳಲ್ಲಿ 
ಈಜಬಲ್ಲವು, 12,5-14.5, ವ್ಯಾಸವಿದ್ದು, ಹಲವು ಸಮಯಗಳಲ್ಲಿ ದೊಡ್ಡವಾಗಿರು 
ವೆ. ಅಂಡಾಣುದಾನಿಗಳು ನಿಯಮಿತವಾಗಿ ರೂಪಿತವಾಗದೆ, ಕಡಮೆ ಉಷ್ಣಾಂಶದಲ್ಲಿ 
ಸಮೃದ್ಧವಾಗಿದ್ದು, ಆಂತ್ಯಾರಂಭಿಯಲ್ಲಿ ಚಿಕ್ಕ ಅಥವಾ ಸುಮಾರು ಉದ್ದದ ಕವಲು 
ತುದಿಗಳ ಮೇಲೆ ಬಿಟ್ಟಿದ್ದು, ಅವು ಸಾಧಾರಣವಾಗಿ ಬಾಗಿದ್ದು, ಕೆಲವು ಸಲ ಪೂರ್ಣ 
ತಿರುಗಿರುತ್ತದೆ. ಅಪರೂಪಕ್ಕೆ ಅಂತರ್ಬೆಳವಣಿಗೆಗೊಂಡಿದ್ದು, ಅಂಡಾಕಾರಿತ, ಚಿಕ್ಕ 
ಪಿಯರಾಕಾರಿತ ಅಥವಾ ಗೋಳಾಕಾರಿತ, ಕಡಮೆ ಉಷ್ಣಾಂಶದಲ್ಲಿ ಬಹು ಅಪರೂಪಕ್ಕೆ 
ಖಾಲಿ ಬೀಜಾಣುದಾನಿಯೊಳಗಡೆ ಬಿಟ್ಟಿರುತ್ತವೆ (ಸ್ಕಾಪ್ರೊಲಿಗ್ನಿಯ ಫೆರಾಕ್ಸ್‌ನಲ್ಲಿದ್ದಂತೆ). 
ಮಾದರಿಯಂತೆ (ಕೆಲವುಸಲ ಇರುವುದಿಲ್ಲ) ಒಂದು ಹೆಚ್ಚುಕಡಮೆ ಪ್ರಧಾನ ಅಗ್ರಸ್ಥ 
ಭಾಗವಿರುತ್ತದೆ ; 60-1194 ದಪ್ಪ, ಬಹು ಸುಮಾರಾಗಿ 80, ; ಭಿತ್ತಿ ಗಳು ತೆಳು, 
ನಯ, ಗುಳಿರಹಿತ, ಅಂಡಕಗಳು ಸ್ವಲ್ಪವಿದ್ದು ದೊಡ್ಡವು, ಬಹು ಕಪ್ಪ, ಉಪ ಮಧ್ಯ 
ಬೆಳವಣಿಗೆಯುತ, `: ಒಂದರಿಂದ ಐದು, ಸಾಧಾರಣವಾಗಿ ಎರಡು ಅಥವಾ ಮೂರು 
(ಅಪರೂಪಕ್ಕೆ ಹತ್ತು), 25-40 ದಪ್ಪ, ಕೆಲವುಸಲ ದೊಡ್ಡವು, ಸರಾಸರಿ ಸುಮಾರು 
364. ಪುಂದಾನಿ ಕವಲುಗಳು ಸಾಧಾರಣವಾಗಿ ದ್ವಿಲಿಂಗಯುತ, ಆದರೆ ಆಗಾಗ್ಗೆ ಭಿನ್ನ 
ತಂತುದಾರಗಳಲ್ಲಿದ್ದು, ತಕ್ಷಣವೆ ಅಸ್ಪಷ್ಟವಾಗುತ್ತದೆ. ಪುಂದಾನಿಗಳು ಚಿಕ್ಕವು, ಗೆಡ್ಡೆಯಾ 
ಕಾರಿತ ಅಥವಾ ಉರುಳೆಯಾಕಾರಿತ. ಸಾಧಾರಣವಾಗಿ ಒಂದು ಅಥವಾ ಹೆಚ್ಚು ಪ್ರತೀ 
ಅಂಡಾಣುದಾನಿಯೊಂದಿಗೆ ಇರುತ್ತವೆ, 
ಮಣ್ಣಿನಿಂದ: ಆಸ್ಟ್ರೇಲಿಯ (45), ಜರ್ಮನಿ (153), ವೇಲ್ಸ್‌ (86). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (44) (217). 


22. ಆಕ್ಲಿಯ ಸ್ಟೈರಕಾಲಿಸ್‌ ಟಿ. ಡಬ್ಲ್ಯು. ಜಾನ್ಸನ್‌ 
ತಂತುಜಾಲದ ಬೆಳವಣಿಗೆಯು ಬಲಿಷ್ಠ ಮತ್ತು ವಿಸ್ತಾರವಾದದ್ದು, ಸೆಣಬಿನ 
ಬೀಜದ ಮೇಲೆ 3-4.2 ಸೆಮೀ ವ್ಯಾಸದವರೆಗೂ ತಲುಪಿದ್ದು, ಮುಖ್ಯ ತಂತುದಾರ 
119 ವ್ಯಾಸದವರೆಗೂ ಬುಡದಲ್ಲಿದ್ದು, ಅಲೆಯೋಪಾದಿ : ಮಧ್ಯಮರೀತಿ ಕವಲೊಡೆ 
ದಿರುತ್ತದೆ. ಜೆಮ್ಮಗಳು ಕೆಲವು ; ಒಂಟಿಯಾಗಿ, ತುದಿಯಲ್ಲಿ, ಉದ್ದಕ್ಕೆ ಕಿರಿದಾಗುತ್ತ, 
ಬೀಜಾಣುದಾನಿಯಂತೆ ಇರುತ್ತವೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು, 
ಅಗ್ರಸ್ಥ, ಉದ್ದಕ್ಕೆ ಕಿರಿದಾಗುತ್ತ ಅಥವಾ ಉರುಳೆಯಾಕಾರಿತ, ಸಾಧಾರಣವಾಗಿ ಮಧ್ಯ 
ದಲ್ಲಿ ಅತ್ಯಂತ ಅಗಲವಾಗಿ, 280-637 x 28-42 (497-595 x 35-42) 
; ಇರುತ್ತವೆ. ಬೀಜಾಣುಗಳು ಈ ಜಾತಿಗೆ ತಕ್ಕ ನಮೂನೆಯಾಗಿ ಹೊರಹಾಕಲ್ಪಡುತ್ತವೆ. 


[13] 


194 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸುಪ್ತಕವಚಕೋಶಿ ಬೀಜಾಣುಗಳು 11-14.14 ವ್ಯಾಸವಿರುತ್ತವೆ. ಅಂಡಾಣು 
ದಾನಿಗಳು ಸಮೃದ್ಧ ; ಬದಿಯಲ್ಲಿನ ಬಹು ಉದ್ದವಾದ, ಬಿಗಿ ಅಥವಾ ಸಡಿಲವಾಗಿ 
ಸುರುಳಿಗೊಂಡು ಬಾಗಿದ ತೊಟ್ಟುಗಳ ಮೇಲೆ ಬಿಟ್ಟೆರುತ್ತವೆ; ಅಪರೂಪಕ್ಕೆ 
ಎರಡು ಅಥವಾ ಮೂರು ಚಿಕ್ಕ ನೇರ ಅಥವಾ ಬಾಗಿದ ತೊಟ್ಟುಗಳು ಜೊತೆ 
ಯಾಗಿರುತ್ತವೆ : ತೊಟ್ಟುಗಳು ಕೆಲವು ಸಮಯ ಕವಲೊಡೆದಿರುತ್ತ ವೆ. ಸಾಮಾನ್ಯ 
ವಾಗಿ ತುದಿಯಲ್ಲಿರದೆ. ಸಾಧಾರಣವಾಗಿ ಆಕಾರದಲ್ಲಿ ವಿವಿಧವಾಗಿದ್ದು , ಬಹು 
ಪಾಲು ಗೋಳಾಕಾರಿತ ಅಥವಾ ಅಂಡಾಕಾರಿತ. ಭಿತ್ತಿ ಸುಮಾರು 1.24 ದಪ್ಪ, 
ಗುಳಿರಹಿತ, ನಿಬಿಡವಾಗಿ ದುಂಡಾದ ಹೊರಬೆಳೆದ ಮುಳ್ಳುಗಳು ಇರುತ್ತವೆ, ಮುಳ್ಳು 
ಗಳನ್ನು ಬಿಟ್ಟು 4.4-30.8 (9.9-14.3)4: 44-83.6 (60.6-72,5),, 
ವ್ಯಾಸವಿರುತ್ತದೆ. ಅಂಡಾಣುಗಳು ಒಂದರಿಂದ ಹನ್ನೆರಡು, ಬಹುವಾಗಿ ನಾಲ್ಕರಿಂದ 
ಎಂಟು 13.2-49.5 (25-30.8)4 ಮಧ್ಯೆಬೆಳವಣಿಗೆಯುತ : ಗೋಳಾಕಾರಿತ, 
ದಪ್ಪ ಭಿತ್ತಿ, ಪಾರದರ್ಶಕ ಪ್ರಂದಾನಿ ಕವಲುಗಳು ಶೇಕಡಾ 8-12 ಅಂಡಾಣುದಾನಿ 
-ಗಳಲ್ಲಿದ್ದು, ದ್ವಿಲಿಂಗಯುತ ಮತ್ತು ಭಿನ್ನತಂತುದಾರಯುತ ; ಸಮಾನವಾಗಿರುತ್ತವೆ. 
ಪ್ರಂದಾನಿಗಳು ಅವುಗಳ ತುದಿಯಿಂದ ಅಂಡಾಣುದಾನಿಗಳಿಗೆ ಜಂಟಿಸಿರುತ್ತದೆ. 
ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ಮಿಚಿಗನ್‌ (91). 


23, ಆಕ್ಲಿಯ ರಿಕರ್ವ ಕಾರ್ನು 
ಬೆಳವಣಿಗೆ ಸುಮಾರು ಆಧಾರಸ್ಥಳದಿಂದ 1 ಸೆಮಾವರೆಗೆ ವಿಸ್ತಾರವಾಗಿದ್ದು, 
ಬಲಿಷ್ಠ ಎಳೆಗಳು ಸುಮಾರು 90 ದಪ್ಪ ಬುಡದಲ್ಲಿರುತ್ತವೆ, ಬೀಜಾಣುದಾನಿಗಳು 


ದ್ದೆ. ಉರುಳೆಯಾಕಾರಿತ ಅಥವಾ ಸ್ವಲ್ಪ ಕದರಿನಾಕಾರಿತ, ದ್ವಿತೀಯಗಳು ಸ್ವಲ್ಪ 
ರುತ್ತವೆ. ಅಂಡಾಣುದಾನಿಗಳು ಅಸಂಖ್ಯಾತವಾಗಿದ್ದು, ಸ್ವಲ್ಪ ಕವಲೊಡೆದವುಗಳ 
ಂದಿಗಳ ಮೇಲೆ ಕೆಲವೊಂದರಲ್ಲಿ ಬಿಟ್ಟಿರುತ್ತವೆ. ಆಗಾಗ್ಗೆ ತೆಳುವಾದ ಮುಖ್ಯ ಎಳೆಗಳು 
ಚ್ಚು ಕಡಮೆ ನೀಳವಾದವುಗಳ ಮೇಲಿದ್ದು, ಹಲವು ಸಮಯಗಳಲ್ಲಿ ಬಹು ಉದ್ದವಾಗಿ 
ತತ್ತು ಒಂದು ಬಿಲ್ಲಿನಂತೆ ಬಾಗಿರುತ್ತವೆ ಮತ್ತು ಅದು ಬೀಜಾಣುದಾನಿಗಳಿಂದ ಹೊರ 
ಬಂದಂತಿರುತ್ತದೆ. ಇದನ್ನು ಮುಖ್ಯ ತಂತುದಾರವು ಹೊಂದಿರುತ್ತದೆ. ಅಂಡಾಣು 
ದಾನಿಗಳು ಗೋಳಾಕಾರಿತ, ಅಪರೂಪಕ್ಕೆ ತುದಿಯು ವಿಸ್ತರಿತವಾಗಿರುವುದರಿಂದ 
ನೀಳಾಕಾರಿತ ಮತ್ತು ಅನೇಕವು ನಿಬಿಡವಾಗಿದ್ದು, ಮೊಂಡು, ಟೊಳ್ಳು, ಹೊರಚಾಚಿದ 
ಭಾಗಗಳಿರುತ್ತವೆ; ಅಂಡಾಣುದಾನಿಗಳ ವ್ಯಾಸ 50-90 ; ಮುಳ್ಳುಗಳು ಇದ್ದು, 
ಕಡೆಯದು 7-114 ಉದ್ದವಿರುತ್ತದೆ. ಪುಂದಾನಿಗಳು ಉರುಳೆಯಾಕಾರಿತದಿಂದ 
ಗದೆಯಾಕಾರಿತ, ಚಿಕ್ಕದಾಗಿದ್ದು ತೆಳುಕವಲುಗಳ ಮೇಲಿರುತ್ತವೆ. ಅವುಗಳು ಸ್ವಲ್ಪ 
ಅಥವಾ ಸ್ವಲ್ಪವೂ ಕವಲೊಡೆಯದೆ ಇದ್ದು ; ಡೊಂಕಾಗಿರುವುದಿಲ್ಲ. ಆದರೆ ಹೆಚ್ಚಾಗಿ 
ಒಂದು ಬಿಲ್ಲಿನಂತೆ ಬಾಗಿದ್ದು, ಒಂದರಿಂದ ಮೂರರವರೆಗೆ ಮಾತ್ರ ಪ್ರತಿ ಅಂಡಾಣುದಾನಿ 


“ups 
ಮ 


₹1 


ಸ್ಮಾಮ್ಕೊಲಿಗ್ನಿಯೇಲ್ಡ್‌ 195 


ಅಂಡಕಗಳು ಗೋಳಾಕಾರಿತ, ಒಂದರಿಂದ ಇಪ್ಪತ್ತೈದು, ಹೆಚ್ಚಾಗಿ ಹತ್ತು ; ಅಂಡಾಣು 


ದಾನಿಯನ್ನು ಪೂರ್ಣವಾಗಿ ತುಂಬಿದ್ದು ಸ 2227 ದಪ್ಪ ಇರುತ್ತವೆ 


ಯೊಂದಿಗೆ ಇರುತ್ತವೆ. ಅಂಡಾಣುದಾನಿಯ ತೊಟ್ಟಿನಲ್ಲಿ ಭಾಗಶಃ ಮಾತ್ರ ಬಿಟ್ಟಿರುತ್ತವೆ 


ಮಣ್ಣಿನಿಂದ: ಉತ್ತರ ಕೆರೊಲಿನ (44) (217). 


24, ಆಕ್ಷಿಯ ಹೈಪೊಗೈನ ಕೊಕರ್‌ ಮತ್ತು ಪೆಂಬರ್‌ಟನ್‌ 


ತಂತುದಾರ ತೆಳುವಾಗಿದ್ದು, ಕ್ರಮೇಣ ತುದಿಕಡೆಗೆ ಕಿರಿದಾಗುತ್ತ, ಬುಡದಲ್ಲಿ 
ಸುಮಾರು 35, ವ್ಯಾಸವಿದ್ದು, ತುದಿಯಲ್ಲಿ ಅಥವಾ ಸಮಾಪದಲ್ಲಿ ಸುಮಾರು ಕ್ಷಿ, 
ಪುಷ್ಠವಾದ ವರ್ಧನಗಳಲ್ಲಿ 1 ಸಮಾ ಉದ್ದ ತಲುಪಿರುತ್ತದೆ. ಬೀಜಾಣುದಾನಿಗಳು 
ಖಮಾರಾಗಿ ಸಮ ದ್ದ ಅಥವಾ ಸ್ವಲ್ಪವಿರುತ್ತವೆ. ಸುಮಾರು ಉರುಳೆಯಾಕಾರಿತ, 
ದುಂಡಾದ ನೀರ್ಗುಳ್ಳೆ ಇರುವ ತುದಿಯಲ್ಲಿ ಸ್ವಲ್ಪ ದೊಡ್ಡದಾಗಿದ್ದು, ಸಾಧಾರಣವಾಗಿ 
ಬಾಗಿದ್ದು ಪ್ರೋಟೋ ಆಕ್ಷಿಯ ಪಾ ್ಯರಾಡಾಕ್ಸ್‌ ಗಳಂತೆ ಇರುತ್ತದೆ. ಡಿಕ್ಟಿಯೊಬೀಜಾಣು 
ದಾನಿಗಳು ಸಾಮಾನ್ಯ ವಾಗಿದ್ದು, ಕೆಲವು ಸಲ, ಮಾದರಿಗಿಂತಲೂ ಬಹು ಸಮೃದ್ಧ 
ವಾಗಿರುತ್ತ ವೆ. ಬೀಜಾಣುಗಳು ಹೊರಬೀಳುವಾಗ ಶಂತುಚಾಟಿಯುತ, ಒಂದು 
ಭಾಗವು ತಳಕ್ಕೆ ಹೋಗಿ ಮತ್ತು ಮಂದ ತಂತುಚಾಟಿಗಳ ಅಲ್ಪ ಚಲನೆ ಕಂಡು 
ಬರುತ್ತದ್ದೆ ಜೆಮ್ಮಗಳು ಹಲವು ಸಮಯಗಳಲ್ಲಿ ಸಮೃದ್ಧವಾಗಿದ್ದು, ಕೆಲವು ಸಲ 
ಸ್ವಲ್ಪವಿದ್ದು . ಹಿಯರಾಕಾರಿಶ ಅಥವಾ ಶೀಸೆಯಾಕಾರಿತ ಆಗಾಗ್ಗೆ ಗೋಳಾಕಾರಿತ, 
ಸಾಮಾನ್ಯವಾಗಿ ಎರಡು, ಮೂರರ ಅಥವಾ ನಾಲ್ಕರ ಸರಣಿಗಳಲ್ಲಿರುತ್ತವೆ. 
ಉದ್ದ, ದುಂಡಾಕಾರಿತಗಳು ತಂತುದಾರಗಳ ನೆಂದ ರೂಪಿತವಾಗುತ್ತವೆ 
೦ಡಾಣುದಾನಿಗಳು ಸಾಧಾರಣವಾಗಿ ಬದಿಯ ಚಿಕ್ಕ ಕವಲುಗಳ ಮೇಲೆ ಬಿಟ್ಟಿರು 
ವೆ, ಆಂತ್ಯಾರಂಭಿಗಳಲ್ಲಿ ಮಂಲತಂತುದಾರದ ಮೇಲಿ ಜೋಡಣೆಯಾಗಿರು 
ವೆ, ಅದರೆ ಅಪರೂಪಕ್ಕೆ ಮೂಲ ತಂತುದಾರದ ಅಂತ್ಯದಲ್ಲಿರುತ್ತವೆ ಮತ್ತು ಬಹು 
ಅಪರೂಪಕ್ಕೆ ಅಂತರ್ಬೆಳವಣಿಗೆಯಲ್ಲಿದ್ದು, ಗೋಳಾಕಾರಿತ ಅಥವಾ ಅಪರೂಪಕ್ಕೆ 
ಆಯತಾಕಾರಿತ ; -ಭಿತ್ತಿಗಳು ಗುಳಿರಹಿತ, ಹೆಚು ಕಡಮೆ ಚಿಕ್ಕ ಅಥವಾ ಉದ್ದ ವಾದ 
ಮಂಡು ಹೊರ ಬೆಳವಣಿಗೆಗಳು ಹೇರಳವಾಗಿ ಉತ್ಪತ್ತಿ ಯಾಗಿರುತ್ತ ವೆ ಅಥವಾ “ವಿಧ 
ಪ್ರಮಾಣದಲ್ಲಿ ನಯವಾಗಿರುತ್ತ ಮುಪ್ಪಾದಾಗ ಹಳದಿಯಾಗಿರುತ್ತದೆ; ವ್ಯಾಸ 
26-83, ನೀರ್ಗುಳ್ಳಿ ಗಳನ್ನು ಬಿಟ್ಟು ಅವು 304 ವರೆಗೆ ಉದ್ದವಿರುತ್ತವೆ, ಅತ್ಯಂತ 
ಉದ್ದವಾದುದು ಹಲವು ಸಮಯಗಳಲ್ಲಿ ಚಿಕ್ಕ ಬೀಜಾಣುದಾನಿಗಳೆ ಮೇಲಿರುತ್ತದೆ. 
ಅಂಡಕಗಳು ಒಂದರಿಂದ ಏಳು (ಸಾಧಾರಣವಾಗಿ ಮೂರರಿಂದ ಐದು), ಮಧ್ಯ 
ಬೆಳವಣಿಗೆಯುತ, ವ್ಯಾಸ 20.36, ಸರಾಸರಿ 27-28 ಇದ್ದು, ಸಾಮಾನ್ಯವಾಗಿ 
ಮೊಟ್ಟೆಯಾಕಾರಿತ ಮತ್ತು ಅನಂತರ 45x57 ವರೆಗಿರುತ್ತವೆ. ಪುಂದಾನಿಗಳು 


AT IG 


196 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಂಡಾಣುದಾನಿಕವಲುಗಳಿಂದ ಅಂಡಾಣುದಾನಿಗಳ ಸ್ವಲ್ಪ ಕೆಳಗಡೆ ಬೇರ್ಪಟ್ಟಿರುತ್ತವೆ ; 
ಬಹು ವಿರಳವಾಗಿ ಇರುವುದಿಲ್ಲ, ಸರಳವಾದ ಪುಂದಾನಿಕವಲುಗಳು ಒಂದು ಅಥವಾ 
ಹೆಚ್ಚು ಕವಲೊಡೆದಿರುತ್ತವೆ. ಪುಂದುನಿಗಳು ಗೆಡ್ಡೆಯಾಕಾರಿತವಾಗಿ ಹಲವು ಸಮಯ 
ಗಳಲ್ಲಿದ್ದು ಮತ್ತು ಉಪಅಂಡಾಣುದಾನಿಕೋಶಿಕೆಯಿಂದ ಅಥವಾ ಅದರ ಕೆಳಗಡೆ 
ಅಥವಾ ಮೂಲ ತಂತುದಾರದಿಂದಲೂ ಉದ್ಭವಿಸಿರುಕ್ತವೆ. ತಂತುದಾರದಿಂದ ಹುಟ್ಟಿ 
ದಾಗ ಭಿನ್ನ ತಂತುದಾರಗಳಲ್ಲಿರುತ್ತವೆ. ಗರ್ಭಾಂಕುರನಳಿಕೆಗಳು ಸಾಮಾನ್ಯ ಅಡ್ಡ 
ಭಿಶ್ತಿಗಳ ಮುಖಾಂತರ ಉಪಲಂಡಾಣುದಾನಿಯ ಕೋಶಿಕೆಯಿಂದ ಹುಟ್ಟಿ ಅಂಡಾಣು 
ದಾನಿಗಳನ್ನು ತಳಗಡೆಯಿಂದ (ಉಚ್ಛ ಅಂಡಾಶಯ) ತೂರಿಕೊಂಡು ಹೋಗುತ್ತವೆ, 
ಇತರ ಪುಂದಾನಿಗಳಲ್ಲೂ ಅವು ಇದ್ದಾಗ ಕಂಡುಬರುತ್ತವೆ. 

ಮಣ್ಣಿನಿಂದ ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು; ಉತ್ತರ ಕೆರೊಲಿನ 
(79) (82). 


25, ಆಕ್ಲಿಯ ರೇಡಿಯೋಸೆ ಮಾರಿಜಿಯೊ 


ತಂತುದಾರಗಳು ನಿಬಿಡವಾಗಿದ್ದು , ಸುಮಾರು 1-1, ಸೆಮಾ ಉದ್ದ, 
14.5-49, ದಪ್ಪವಿದ್ದು, ಅಂತರ ಸ್ಥಳಗಳಲ್ಲಿ ದಪ್ಪನಾಗಿರುತ್ತದೆ. ಬೀಜಾಣುದಾನಿ 
ಗಳು ಜಾತಿಯನುಗುಣವಾಗಿರುತ್ತವೆ; ಉರುಳೆಯಾಕಾರಿತ ; ದ್ವಿಮುಖ ಬೆಳವಣಿಗೆ 
ಕವಲೊಡೆದು ಜೋಡಣೆಗೊಂಡಿದ್ದು, ಆಗಾಗ್ಗೆ ತಮ್ಮ ಕೆಳಗಡೆ ಅಂಡಾಣುದಾನಿಕವಲು 
ಗಳನ್ನು ಬಿಟ್ಟಿರುತ್ತವೆ. ಜೂಬೀಜುಣುಗಳು ಮಾಮೂಲಿನಂತೆ ಇರುತ್ತವೆ. ಅಂಡಾಣು 
ದಾನಿಗಳು ನಮೂನೆಯೆಂತೆ ಅಂತ್ಕಾರಂಭಿಗಳಲ್ಲಿ ಬಿಟ್ಟಿದ್ದು ಅಥವಾ ಹಾಗೆಯೇ ಮೂಲ 
ಅಥವಾ ದ್ವಿತೀಯ ತಂತುದಾರಗಳ ಮೇಲೆ ಬಿಟ್ಟಿರುತ್ತವೆ; ಗೋಳಾಕಾರಿತ, ದಪ್ಪ 
ಮುಳ್ಲಿನುತಹ, ಮೊನಚಾದ, ಉಬ್ಬಾದ ಭಾಗಗಳು ಮೇಲ್ಮೈಯಲ್ಲಿರುತ್ತವೆ ; 
ಭಿತ್ತಿ ಹಳದಿಮಿಶ್ರಿತ, ಮುಳ್ಳುಗಳನ್ನು ಬಿಟ್ಟು ವ್ಯಾಸವು 31.5. 46, ಅವುಗಳು 
ಸೇರಿ 40-54.54. ಮುಳ್ಳುಗಳು 7-124 ಉದ್ದ, 9.5-12 ದಪ್ಪ 
ಬುಡದಲ್ಲಿರುತ್ತವೆ. ಅಂಡಕಗಳು ಒಂದು, ಅಪರೂಪಕ್ಕೆ ಎರಡು ಅಥವಾ ಬಹು 
ವಿರಳವಾಗಿ ಮೂರು, ಸ್ವಲ್ಪ ನೀಳಾಕಾರಿತ ಅಂಡಾಣುದಾನಿಗಳಲ್ಲಿರುತ್ತವೆ, ಅಂಡಾಣು 
ದಾನಿಯನ್ನು ಪೂರ್ಣವಾಗಿ ತುಂಬಿರುತ್ತವೆ. ಅಂಡಕದ ಮೃದು ಪೊರೆ ಸ್ಪಷ್ಟ ಹಳದಿ ; 
ಒಳವಸ್ತು ಮಂದ (ದಪ್ಪ) ವಾಗಿದ್ದು, ಅಸಂಖ್ಯಾತ ದೊಡ್ಡ ಮತ್ತು ಚಿಕ್ಕ ಎಣ್ಣೆ 
ಹನಿಗಳಿರುತ್ತವೆ ; ವ್ಯಾಸ 29-39, ಬಹುಪಾಲು 34-36.5 . ಪುಂದಾನಿಗಳು 
ಅಂಡಾಣುದಾನಿ ತೊಟ್ಟುಗಳಿಂದ ಅಥವಾ ಮೂಲತಂತುದಾರಗಳಿಂದ ಬದಿಯ ಬಾಗಿದ 
ತೊಟ್ಟುಗಳ ಮೇಲಿರುತ್ತವೆ. ಗದೆಯಾಕಾರಿತ, ಬಹುಪಾಲು ಎಲ್ಲಾ ಅಂಡಾಣು 
ದಾನಿಗಳ ಮೇಲಿರುತ್ತವೆ. ಪುಂದಾನಿನಳಿಕೆಗಳು ಸುಮಾರಾಗಿ ಯಾವಾಗಲೂ 
ಇರುತ್ತವೆ. ಕೆಲವು ಪ್ರಭೇದಗಳಲ್ಲಿ ಪುಂದಾನಿಗಳು ವೃದ್ಧಿಹೊಂದುವಾಗ ಸ್ಥಗಿತ 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 197 


ಗೊಂಡು ಮತ್ತು ಸ್ವಲ್ಪಕಾಲನಂತರ ಉದುರಿಹೋಗುತ್ತವೆ ಮತ್ತು ಆಗ ಅವುಗಳನ್ನು 
ಪೋಷಕ ಮಾಧ್ಯಮಕ್ಕೆ ತಂದಾಗ ಚಿಗುರಿ ತಂತುದಾರವಾಗುತ್ತವೆ. ಮಾದರಿ ಜೆಮ್ಮ 
ಗಳಿರುವುದಿಲ್ಲ. 

ಮಣ್ಣಿನಿಂದ : ವೇಲ್ಸ್‌ (80). 
26. ಆಕ್ಲಿಯ ಗ್ಲಾಮರೇಟ ಕೊಕರ್‌ 

ತಂತುದಾರ ' ಸುಮಾರಾಗಿ ಬಲಿಷ್ಠ, ಕವಲೊಡೆದಿದ್ದು, ಉದ್ದವಾಗಿರುವುದಿಲ್ಲ. 
ಸುಮಾರು 40-45 ವ್ಯಾಸ ಬುಡದಲ್ಲಿದ್ದು ಮತ್ತು ತುದಿಯಲ್ಲಿ ಸುಮಾರು 12 
ವ್ಯಾಸದವರೆಗೆ ಕೃಶವಾಗಿರುತ್ತದೆ. ಪಕ್ತವಾದಾಗ ಮೂಲ ತಂತುದಾರ ಬಲಿಷ್ಠವಾಗಿ 
ನೀಳವಾದ ವಿಭಾಗಗಳಾಗಿ ವಿಭಾಗಗೊಂಡು ಬಾಗಿಕೊಂಡಿದ್ದು , ನಿಬಿಡವಾದ ಜೀವರಸ 
ತುಂಬಿರುತ್ತದೆ. ಬೀಜಾಣುದಾನಿಗಳು ಹೆಚ್ಚುಕಡಮೆ ಉರುಳೆಯಾಕಾರಿತ, ಬಾಗಿದ್ದು 
ಸ್ವಲ್ಪ ಅನಿಯಮಿತಾಕಾರ ಮತ್ತು ಆಗಾಗ್ಗೆ ಒಂದು ಬಾಗಿದ ನೀರ್ಗುಳ್ಳೆಯ ಮುಖಾಂತರ 
ತೆರೆದುಕೊಳ್ಳುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, ಸುಮಾರು ಗೋಳಾ 
ಕಾರಿತ, ಗುಳಿರಹಿತ, ಚಿಕ್ಕ, ಮೊಂಡು, ಅನಿಯಮಿತ ಉಬ್ಬುವಿಕೆಗಳಿಂದ ಪೂರ್ಣವಾಗಿ 
ಆವೃತವಾಗಿರುತ್ತವೆ, 29-44, ದಪ್ಪ, ಉಬ್ಬುವಿಕೆಗಳು ಸುಮಾರಾಗಿ 33 
ದಪ್ಪವಿರುತ್ತವೆ. ಅಂಡಾಣುದಾನಿಗಳು ಬಹು ತೆಳು ಮತ್ತು ಸೂಕ್ಷ್ಮವಾದ ತುದಿಗಳಲ್ಲಿ 
ಬಿಟ್ಟಿ ದ್ದು , ಅಪು ತಿರುಮುರಿಗೊಂಡ ಬದಿಯ ಕವಲುಗಳಾಗಿ, ಅವು ಸರಳವಾಗಿದ್ದಾಗ, 
ಒಂದಕ್ಕಿಂತ ಹೆಚ್ಚು ಅಂಡಾಣುದಾನಿ ಇರುವುದಿಲ್ಲ ಅಥವಾ ಹೆಚ್ಚುಕಡಮೆ ಕ್ಲಿಷ್ಟವಾಗಿ 
ಕವಲೊಡೆದಿದ್ದಾಗ, ಅನೇಕ ಸಂಖ್ಯೆಯಲ್ಲಿ ಅಂಡಾಣುದಾನಿಗಳು ಕವಲುಗಳ ತುದಿಗಳಲ್ಲಿ 
ಬಿಟ್ಟಿರುತ್ತವೆ. ಅಂಡಕಗಳು ಒಂಟಿ ಆಥವಾ ಬಹು ಅಪರೂಪವಾಗಿ ಪ್ರತೀ ಅಂಡಾಣು 
ದಾನಿಯಲ್ಲಿರುತ್ತವೆ. ಅಸಮ ಮಧ್ಯ ಬೆಳವಣಿಗೆಯುತ, ಅವುಗಳ ವ್ಯಾಸ 15-23 
ಸುಮಾರು 20 ಸರಾಸರಿ. ಪುಂದಾನಿಗಳು ಅನೇಕ ಅಂಡಾಣುದಾನಿಗಳಲ್ಲಿ ಇರುವು 
ದಿಲ್ಲ, ಇದ್ದಾಗ ಗದೆಯಾಕಾರಿತ. ಕವಲುಗಳ ತುದಿಗಳಲ್ಲಿ ಬಿಟ್ಟಿದ್ದು ಚಿಕ್ಕ ಚೆ:ಡಿನಾ 
ಕಾರವಿರುತ್ತವೆ. ಒಂದು ಅಥವಾ ಅನೇಕ ಪ್ರತೀ ಅಂಡಾಣುದಾನಿಯಲ್ಲಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಸಿಸಿಪಿ (82), 
ನ್ಯೂಯಾರ್ಕ್‌ (46), ಉತ್ತರ ಕೆರೊಲಿನ (44). 


21. ಆಕ್ಲಿಯಕಲೊರೇಟ ಪ್ರಿಂಗ್‌ಷೆಯಿಂ 


ತಂತುದಾರ ಬಲಿಷ್ಮವಾಗಿದ್ದು, 25-50 ೬ ವ್ಯಾಸವು ಬುಡದಲ್ಲಿರುತ್ತದೆ. 
ಬೀಜಾಣುದಾನಿಗಳು ಉದ್ದ, ಸುಮಾರು ಉರುಳೆಯಾಕಾರಿತ ಅಥವಾ ಸ್ವಲ್ಪ ತುದಿ 
ಕಡೆಗೆ ಕಿರಿದಾಗುತ್ತಿದ್ದು, ಬಹು ಸ್ವಲ್ಪ ಅಥವಾ ಅವುಗಳನ್ನು ಬಿಟ್ಟ ತಂತುದಾರಗಳಿಗಿಂತ 


ಸ್ವಲ್ಪವೂ ದೊಡ್ಡ ದಾಗಿರುವುದಿಲ್ಲ. ಬೀಜಾಣುಗಳು 11 4 ವಾಸವಿದ್ದು, ಆ. ರೆಸಿಮೋಸ 
6 | " 


198 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಲ್ಲಿದ್ದಂತೆ ಹೊರಬೀಳುತ್ತವೆ ಮತ್ತು ಪ್ರವರ್ತಿಸುತ್ತವೆ. ಯಾವುದಾದರೊಂದು 
“ಪ್ರಭೇದಗಳಲ್ಲಿ ಸ್ವತಃ ಪ್ರವರ್ತಿತ ಚಲನೆಯು ಸುಪ್ತವಾಗುವುದೆಕ್ಕೆ ಮೊದಲು ಕಂಡು 
ಬಂದಿದೆ. ಅಂಡಾಣುದಾನಿಗಳು ಬಹುವಾಗಿ ವಿವಿಧ ಆಕಾರದಲ್ಲಿರುತ್ತವೆ. 41-90 
ವ್ಯಾಸವಿದ್ದು, ಅಪರೂಪಕ್ಕೆ 107 ವರೆಗೂ ಹೆಚ್ಚಾಗಿದ್ದು, ಸಾಧಾರಣವಾಗಿ 
55-66, ಅಂತ್ಯಾರಂಭಿಗಳಲ್ಲಿ ಚಿಕ್ಕ ಬದಿಕವಲುಗಳಲ್ಲಿ ಮತ್ತು ಬಹುತೇಕ ಮೂಲ 
ತಂತುದಾರಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ; ಹಳದಿ ಭಿತ್ತಿಗಳಲ್ಲಿ ಚಿಕ್ಕ ಮೊಂಡು ಹೊರ 
ಬೆಳವಣಿಗೆಗಳು ವಿವಿಧ ಸಂಖ್ಯೆಗಳಲ್ಲಿ ಉತ್ಪತ್ತಿಗೊಂಡಿದ್ದು ಅಥವಾ ಅಪರೂಪಕ್ಕೆ 
ಹೆಚ್ಚು ಕಡಮೆ ನಯವಾಗಿರುತ್ತವೆ. ಅಂಡಕಗಳು, ಬಹುವಾಗಿ ಒಂದರಿಂದ ನಾಲ್ಕು, 
ಅಪರೂಪಕ್ಕೆ ಐದು ಅಥವಾ ಬಹು ಅಪರೂಪಕ್ಕೆ ಆರು, 26-39, ವ್ಕಾಸವಿದ್ದು, 
ಬಹು ಸುಮಾರಾಗಿ 30-37 : ಮಧ್ಯ ಬೆಳವಣಿಗೆಯು, ಭಿತ್ತಿ ಬಹು ದಪ್ಪವಾಗಿರು 
ತ್ತದೆ. ಪುಂದಾನಿ ಕವಲುಗಳು ಬುಡದ ಭಿತ್ತಿಯಿಂದ ಹುಟ್ಟಿ ಕ ಮತ್ತು ಆ. ರೆಸಿಮೋಸದಲ್ಲಿ 
ದಂತೆಯೇ ಮಾದರೀಯವಾಗಿರುತ್ತವೆ. ಆಗಾಗೆ, ಕಂಠದಾಕಾರಿತ ಅಂಡಾಣುದಾನಿಯ 
ಬುಡದಿಂದಲೂ ಸಹ, ಅಪರೂಪಕ್ಕೆ ಮೂಲತಂತುದಾರದಿಂದ ಇರುವ ಪುಂದಾನಿಗಳು 
ಒಂದರಿಂದ ನಾಲ್ಕು ಸಾಧಾರಣವಾಗಿ ಎರಡು ಪ್ರತಿಯೊಂದು ಅಂಡಾಣುದಾನಿಯಲ್ಲಿರು 
ತ್ತವೆ. ಚಿಕ್ಕ ಗದೆಯಾಕಾರಿತ, ಸಾಧಾರಣವಾಗಿ ಬಾಗಿದ್ದು, ತಮ್ಮ ತುದಿಗಳಿಂದ 
ಅಂಡಾಣುದಾನಿಗೆ ಜಂಟಿಸಿರುತ್ತವೆ. ಜೆಮ್ಮಗಳ ವರ್ಧನವು ಪಕ್ಕ ಓವಾಗಿದ್ದಾ ಗ 
ಅಸಂಖ್ಯಾತವಾಗಿ ರೂಪಿತವಾಗುತ್ತವೆ. ಅವು ತಂತುದಾರಗಳ ವಿರಳವಾಗಿ ವಿಸ್ತೃತವಾದ 
ವಿಭಾಗಗಳು ; ಸಾಲುಗಳಲ್ಲಿ ಏಐದಕ್ಕಿಂತಲೂ ಹೆಚ್ಚಾ ಗಿ ಜೋಡಣೆಯಾಗಿರುತ್ತವೆ. 


ಒಂದು ತುದಿಯು, ವಿಭಾಗಿಸಲ್ಪಟ್ಟ ಭಾಗದಿಂದ ಕೆಳಗದೆ ಒಂದು ಕಡೆಗೆ ಹೊರಜಾಚಿದ್ದು 
ಸ್ವಲ್ಪ ದಪ್ಪವಾಗಿರುತ್ತದೆ. ಅವುಗಳು ಆಧಾರಸ್ಥಳದ ಮೇಲೆ ಯಾವಾಗಲೂ ರೂಪಿಸ 


ಲೃಟ್ಟಿರುವುದಿಲ್ಲ, ಆದರೆ ತಂತುದಾರಗಳ ತುದಿಗಳ ಹಶ್ತಿರ ಮಾತ್ರ ಕೊಳದ ನೀರಿಗೆ 
ತಂದಾಗ, ಅವುಗಳು ನಳಿಕೆಗಳಾಗಿ ಚಿಗುರುತ್ತವೆ ಅಥವಾ ಬೀಜಾಣುದಾನಿಗಳಾಗುತ್ತವೆ 
ಮಣ್ಣಿನಿಂದ: ಜರ್ಮನಿ (153) 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (41)(44)(217), 


28. ಅಕ್ಷಿಯ ಪಿನ್ನುಲೇಟ ಹಾರ್ವೆ 

ಸಮೂಹದ ಬೆಳವಣಿಗೆಯು ಹೋಳಾದ ಸೆಣಬಿನ ಬೀಜದ ಮೇಲೆ 20-22 
ಮಿಮಿ ಒಂದು ವಾರದಲ್ಲಿ ಬೆಳೆಯುತ್ತದೆ. ಅನಂತರ ಮಿಠವಾದ ಬೆಳವಣಿಗೆಯು 
ಕಂಡುಬಂದು ಒಂದು ವಾರದ ನಂತರ ವಿಬಿಡಗೊಳ್ಳುತ್ತ, ಜಾಪೆಹಾಸಿನಂತೆ, ಅಪಾರ 
ದರ್ಶಕ, ನಸುಕಪ್ಪಿನಿಂದ ಹೆಚ್ಚುಕಡಮೆ ಕಪ್ಪಾಗಿ ಮುಪ್ಪಾದಾಗ ಕಾಣುತ್ತದೆ, 
ಬೀಜಾಣುದಾನಿಗಳು ಹೆಚ್ಚುಕಡಮೆ ಉರುಳೆಯಾಕಾರಿತ ಆಥವಾ ಬುಡದಲ್ಲಿ ಅಥವಾ 
ಮಧ್ಯದಲ್ಲಿ ಅಗಲವಾಗಿದ್ದು, ಮೊದಲಿನವು (ಒಂದು ದಿನದ ನಂತರ) ಸಾಧಾರಣವಾಗಿ 


ತಿ 


ಸ್ಕಾಪ್ಪೊಲಿಗ್ನಿಯೇಲ್ಸ್‌.. 199 


ಚಿಕ್ಕವು 128% 52, ಆಗಾಗ್ಗೆ ಸಾಕಷ್ಟು ಉದ್ದ ಮತ್ತು ನೀಳವಾಗಿದ್ದು, 1,080 
48, ೩. ಆ ಒಂದು ಪ್ಪ ಸ ತೆಳು ಭಿತ್ತಿಯುತ, ಬೀಜಾಣುಗಳನ್ನು ಹೊರ 
ಹಾಕಲ್ಪಟ್ಟ ನಂತರ ಅಧಿಕವಾಗಿ ತಿರುಚಿದ್ದು ಮತ್ತು ಸುಕ್ಕಲಾಗಿರುತ್ತವೆ. ಸಾಧಾರಣ 
ಗಿ ಅನೇಕ ಬಾಯಿಗಳ 'ಅಥವಾ ನೀರ್ಗುಳ್ಳಿ ಕವಲುಗಳ ಮುಖಾಂತರ ಖಾಲಿಮಾಡು 
ತ್ನವೆ. ಇಂತಹ ಕವಲುಗಳು 160ವರೆಗೆ ಅಥವಾ ಅಧಿಕವಾಗಿ ಉದ್ಭವಾಗಿರು 
ತ್ರವೆ. ಹೊಸ ತಂತುದಾರ ಫಲಪ್ರದವಾಗಿರುವುದು ಇತರ ಪ್ರಭೇದಗಳಲ್ಲಿರುಮುತೆಯೇ 
ಕಂಡುಬರುತ್ತದೆ. ದ್ವಿಮುಖಕವಲೊಡೆದು (ಪರ್ಯಾಂ ರುವಾಗಿ) ಅಥವಾ ಬಹು 
ಸಾಧಾರಣವಾಗಿ ಅಭಿಮುಖವಾಗಿದ್ದು ಅಥವಾ ಇ ಅಪರೂಪಕ್ಕೆ ವೃತ್ತಜೋಡಣೆ 
ಗೊಂಡ ಕವಲುಗಳಿದ್ದು, ಇವುಗಳು ಅದ ಜಾ ಪ್ರನರಾವತ ೯ನೆಯಾಗಿ ಮುಂದು 
ವರೆಯುತ್ತವೆ. ಬೀಜಾಣುದಾನಿಗಳು ಸಾಮಾನ್ಮವಾಗಿ ಗೊಂಚೆಲುಗಳಲ್ಲಿ ಉತ್ಪತ್ತಿಯಾ 
ಗಿರುತ್ತವೆ. ಬೀಜಾಣುಗಳು ಒಂದಂ ಅಥವಾ ಅನೇಕ ರಂಧ್ರಗಳಲ್ಲಿ ಒಗ್ಗೂಡಿ 
ಹೊರಬಂದು ಅನೇಕವು ಅಲ್ಲಿಯೇ ಶಾಶ್ವ ತವಾಗಿ ಈ ರಂಧ್ರ ಭಾಗಗಳಲ್ಲಿದ್ದು ಇತರವು 
ವರ್ತನೆಯಲ್ಲಿ ಡೈಪ್ಲಾನೆಟಿಕ್‌ ರೀತಿ ಪ್ರದರ್ಶಿಸುತ್ತ ವೆ. ಆದರೆ ವಿರಳವಾಗಿ ಕೆಲವು 
ಅಥವಾ ಎಲ್ಲ ಬೀಜಾಣುಗಳು ಹಾಗೆಯೇ ಶಾಶ್ವತವಾಗಿ ಹೊರಹಾಕಲ್ಪಡದೆ, ಇದ್ದ 
ಸ್ಥಳದಲ್ಲಿಯೇ ಮೊಳೆಯುತ್ತ, ಹೊರಹಾಕಲ್ಪಟ್ಟ ಬೀಜಾಣುಗಳು ಸುಪ್ತಾವಧಿಯಲ್ಲಿ, 
10.8-12,6,, ಹೊರಹಾಕಲ್ಪಡದವುಗಳು. ಆಗಾಗ್ಗೆ 19.8, ವರೆಗಿರುತ್ತವೆ. 
ಜೆಮ್ಮಗಳು ಮೂಲ ತಂತುದಾರಗಳು ವಿಭಾಗಿಸಲ್ಪಡುವುದರಿಂದ ರೂಪಿತವಾಗುತ್ತವೆ, 
ಹಲವು ಸಮಯಗಳಲ್ಲಿ ಬಹು ಆಸಂಖ್ಯಾತವಾಗಿದ್ದು, ಬೀಜಾಣುಗಳಂತೆಯೇ ಇದ್ದು 
ಸಾಧಾರಣವಾಗಿ ತುದಿಭಾಗದಲ್ಲಿರುತ್ತವೆ. ಅಂಡಾಣುದಾನಿಗಳು ಎರಡನೆ ದಿನದಲ್ಲಿ 
ಕಂಡುಬರುತ್ತವೆ. ಒಂದು ವಾರದೊಳಗೆ ಸಮೃದ್ಧವಾದ ಮೂಲ ತಂತುದಾರಗಳಂ 
ಪುಂದಾನಿಗಳು ಮತ್ತು ಪುಂದಾನಿತೊಟ್ಟುಗಳ ಜೊತೆಯಲ್ಲಿದ್ದು ಸಮೂಹದ ವಿವರಗಳು 
ಅಸ್ಪಷ್ಟವಾಗಿ ಕಾಣಲು ಕಾರಣವಾಗುತ್ತವೆ. ಒಂಟಿಯಾಗಿ ಬದಿಯಕವಲುಗಳ ಮೇಲೆ 
ಅಥವಾ ವಿರಳವಾಗಿ ಎರಡು ಅಥವಾ ಮೂರು ಅಂಡಾಣುದಾನಿಗಳು ಒಂದೇ ತೊಟ್ಟಿನಿಂದ 
ಬಿಟ್ಟಿರುತ್ತವೆ : ಬಹುತೇಕ ಎಲ್ಲವೂ ಗೋಳಾಕಾರಿತ, ಆಗಾಗ್ಗೆ ಬುಡದಲ್ಲಿ ಆಸರೆದೊಟ್ಟಿ 
ನಷ್ಟೇ ಕಿರಿದಾಗಿರುತ್ತವೆ ಅಥವಾ ಒಂದೊಂದು ಸಾರಿ ಮೂಲತಂತುದಾರದ ಭಾಗ 
ವಾಗಿದ್ದು, ಅಪರೂಪಕ್ಕೆ ಅನಿಯಮಿತಾಕಾರಿತವಾಗಿ ಹೋಳಾಗಿದ್ದು, ಗೋಳಾಕಾರಿತ 
ಉಬ್ಬುಗಳು ದ್ರಾಕ್ಷಿಹಣ್ಣನ ಗೊಂಚಲಿನಂತಿರುತ್ತವೆ. ಪ್ರತಿಯೊಂದು ಹೋಳಿನಲ್ಲೂ 
ಒಂದು ಅಥವಾ ಎರಡು ಅಂಡಾಣುಗಳಿರುತ್ತವೆ. ಗೋಳಾಕಾರಿತದವು ಸಾಧಾರಣನಾಗಿ 
54-63, ಆಗಾಗ್ಗೆ ದೊಡ್ಡದಾಗಿದ್ದು, ಭಿತ್ತಿಗಳು 2 ದಪ್ಪಕ್ಕೂ ಕಡಮೆಯಿದ್ದು, 
ಒಂದೊಂದುಸಲ ಪುಂದಾನಿಗಳು ಮುಟ್ಟಿದ ಭಾಗದ ಹೊರತು ಗುಳಿಯುತವಾಗಿರುತ್ತವೆ. 
, ಅಂಡಾಣುಗಳು ಮಧ್ಯೆ ಬೆಳವಣಿಗೆಯುತವಿರದೆ, ಅಸಂಖ್ಯಾತವಾಗಿದ್ದು, ನಾಲ್ಕರಿಂದೆ 
ಆರು ಆಂಡಾಣುದಾನಿಗಳಲ್ಲಿದ್ದು ಮತ್ತು 'ಒಂದು ಡಜನ್‌ವರೆಗೆ ಅಥವಾ ಹೆಚ್ಚು 


200 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಇರುತ್ತವೆ, ಒಂದೊಂದು ಸಲ ಹೆಚ್ಚೆಂದರೆ ಮೂವತ್ತರವರೆಗೂ ಇದ್ದು, ದೊಡ್ಡದಾದ 
ಅಂಡಾಣುದಾನಿಗಳು ಗೋಳಾಕಾರಿತ ಅಥವಾ ಅಂಡಾಕಾರಿತವಾಗಿ ಒತ್ತಲ್ಪಟ್ಟಾಗಿದ್ದು, 
ಬಹುಪಾಲು 21.6-23.6 ವ್ಯಾಸವಿದ್ದು, ಕೆಲವು ಸಮಯ ದೊಡ್ಡದಾಗಿರುತ್ತವೆ. 
ಪುಂದಾನಿಗಳು ಸಾಧಾರಣವಾಗಿ ಬಹುವಾಗಿ ಪ್ರತೀ ಅಂಡಾಣುದಾನಿಗಿರುತ್ತವೆ. ಸಾಧಾ 
ರಣವಾಗಿ ಭಿನ್ನತಂತುದಾರಗಳಲ್ಲಿದ್ದು, ಆದರೆ ಪದೇಪದೇ ದ್ವಿಲಿಂಗಯುತವಾಗಿ ಸ್ವಲ್ಪ 
ದೂರದಲ್ಲಿರುತ್ತವೆ ಅಥವಾ ಪುಂದಾನಿಯ ತೊಟ್ಟುಗಳಿಂದ ಉದ್ಭವಿಸಲ್ಪಟ್ಟು ಅಂಡಾಣು 
ದಾನಿವೊಂದಕ್ಕೆ ಎಲ್ಲಿಂದಲಾದರೂ ಜಂಟಿಸಲ್ಪಟ್ಟಿರುತ್ತವೆ, ಆಗಾಗ್ಗೆ ಸಾಕಷ್ಟು ದೂರ 
ದಲ್ಲಿರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (83). 


ಐ 


(7) ಅಫನೊಮ್ಮೈೆಸಿಸ್‌ ಡಿ ಬಾರಿ 


ತಂತುದಾರಗಳು ಬಹು ತೆಳು, ಉದ್ದ, ವಿರಳವಾಗಿ ಕವಲೊಡೆದಿರುತ್ತವೆ. 
ಬೀಜಾಣುದಾನಿಗಳು ಕವಲೊಡೆದಿರದ ತಂತುದಾರಗಳಿಂದ ರೂಪಿಸಲ್ಪಟ್ಟು ಸ್ವಲ್ಪ 


ವದು 
ಉದ್ದದಿಂದ ಬಹು ಉದ್ದವಾದ. ಹಳೆಯವುಗಳಿಂದ ಅಂತರ್‌ ಫಲಪ್ರದವಾಗದೆ, ಅಪ 
ರೂಪಕ್ಕೆ ಕೆಳಗೆಡೆ ಬದಿಯಿಂದ ಆಗುತ್ತದೆ. ೦ 
ಬೀಜಾಣುಗಳು, ಒಂದು ಒಂಟಿ ಸಾಲಿನಲ್ಲಿ ಘಿ 


ಬಿಟ್ಟಿರುತ್ತವೆ, ಅನಂತರ ದುಂಡಾಗುತ್ತ 
ಮತ್ತು ರಾಶಿಕವಚಕೋಶಗಳಾಗುತ್ತ ಬೀಜಾ 
ಣುದಾನಿ ತುದಿಯಲ್ಲಿ ಆಕ್ಲಿಯದಲ್ಲಿದ್ದೆಂ 
ತೆಯೇ ಇರುತ್ತವೆ, ನಂತರ ಹೊರಬಿದ್ದು 
ಈಜುತ್ತ ಜಾತಿಯಲ್ಲಿದ್ದಂತೆಯೇ ಇರುತ್ತವೆ. 
ವಿಶಿಷ್ಟ ಜೆಮ್ಮಗಳಿರುವುದಿಲ್ಲ. ಅಂಡಾಣು 





ದಾನಿಗಳು ತುದಿಗಳಲ್ಲಿ, ಚಿಕ್ಕ ಅಥವಾ ಉದ್ದ 0. 
ಕವಲುಗಳ ಮೇಲೆ; ನಯವಾದ ಅಥವಾ 
ಬಾಹ್ಯ ಬೆಳವಣಿಗೆಯುತ, ತೆಳು ಭಿತ್ತಿಯುತ ಚಿತ್ರ 32.  ಅಥೆನೊಮ್ಮೆ ಸಿಸ್‌ 


ಮತ್ತು ಗೆಳಿರಹಿತ. ಪುಂದಾನಿಗಳು ಭಿನ್ನ a ನ ಜಾ b. ಅಂಡಾಣು 
ತಂತುದಾರಗಳಲ್ಲಿದ್ದು ಅಥವಾ ದ್ವಿಲಿಂಗ 

ಯುತ; ಯಾವಾಗಲೂ ಇರುವುದಿಲ್ಲ. ಅಂಡಕಗಳಂ ಒಂಟಿಯಾಗಿದ್ದು, ಅಂಡಾಣು 
ದಾನಿಯನ್ನು ಪೂರ್ಣವಾಗಿ ತುಂಬಿರದೆ, ಮಧ್ಯ ಬೆಳವಣಿಗೆಯುತವಾಗಿರದೆ, ಒಂದು 
ಒಂಟೆಯಾದ ದೊಡ್ಡ ಎಣ್ಣೆಹನಿಯು ಜೀವರಸದೊಳಗಡೆ ಒಂದು ಬದಿಯಲ್ಲಿದ್ದು 
ಅಥವಾ ಎಣ್ಣೆ ತುಂತುರುಗಳು ಅರ್ಧಚಂದ್ರಾಕಾರಿತದ ತಟ್ಟೆಯಂತೆ ಇರುತ್ತವೆ. 


ಸ್ಕಾಪ್ಟೊಲಿಗ್ನಿಯೇಲ್ಸ್‌. 201 
ಅಫನೊಮೈಸಿಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಅಂಡಾಣುದಾನಿಭಿತ್ತಿಗಳು ನಯ, ಮುಳ್ಳುಗಳು 
ಅಥವಾ ಬಾಹ್ಯಬೆಳವಣಿಗೆ ಇರುವುದಿಲ್ಲ; ಅಂಡಕಗಳು : 
16.5-264 ದಪ್ಪವಿರುತ್ತವೆ. 
b. ಅಂಡಾಣುದಾನಿಗಳಿಗೆ ನಯವಾದ ತೆಳು ಭಿತ್ತಿ 
ಗಳಿರುತ್ತವೆ. 1. ಅ, ಲೇವಿಸ್‌ 
bb. ಅಂಡಾಣುದಾನಿಗಳು ದಪ್ಪ ಭಿತ್ತಿ ಯುತ, ಆಂತರಿಕ 
ಅಲೆಯೋಪಾದಿ ಹೊರಭಾಗವಿರುತ್ತದೆ, 2, ಅ. ಯುಟೈಕಸ್‌ 
೩೩, ಅಂಡಾಣುದಾನಿಗಳಲ್ಲಿ ನಿರ್ದಿಷ್ಟವಾದ ಮುಳ್ಳು ಗಳು 
ಅಥವಾ ನೀರ್ಗುಳ್ಳೆಗಳಿದ್ದು ಅಂಡಾಣುದಾನಿಗಳು 
22-23 (ನೀರ್ಗುಳ್ಳೆಗಳ ಸಹಿತ). 3, ಅ. ಸ್ಟೆಲ್ಲೇಟಸ್‌ 
೩೩೩, ಅಂಡಾಣುದಾನಿಗಳೆ ಭಿತ್ತಿಗಳು ಅನಿಯಮಿತ ಅಥವಾ 
ಗಡ್ಡೆಯಾಕಾರಿತ ಉಬ್ಬುಳ್ಳ, ಮುಳ್ಳುರಹಿತ ; ಅಂಡಕ 
ಗಳು 13-18.5). 4, ಆ. ಸ್ಕಾಬರ್‌ 


1. ಅಫನೊಮೈೆಸಿಸ್‌ ಲೆವಿಸ್‌ ಡಿ ಬಾರಿ '` 


ತಂತುದಾರಗಳು ಮೃತೋಪಜೀವಿ ಅಥವಾ ಅಪರೂಪಕ್ಕೆ ಪರಾವಲಂಬಿಯಾಗಿ 
ಡೆಸ್ಮಿಡ್ಸ್‌ ಮತ್ತು ಡಯಾಟಮ್‌ಗಳ ಮೇಲಿರುತ್ತವೆ; ತೆಳುವಾಗಿದ್ದು, ಬಹುಕವಲೊಡೆ 
ದಿದ್ದು ಸುಮಾರು 5-7.54 ದಪ್ಪವಿರುತ್ತವೆ. ಬೀಜಾಣುದಾನಿಗಳು ಉದ್ದ ಮತ್ತು 
ತಂತುದಾರದಷ್ಟೇ ಗಾತ್ರವಿರುತ್ತವೆ, ಆಗಾಗ್ಗೆ ಆಧಾರಸ್ಥಳದೊಳಗಡೆಗೆ ವಿಸ್ತರಿತವಾಗಿ 
ರುತ್ತದೆ. ಬೀಜಾಣುಗಳು 7.3-11 ಹೊರಬಿದ್ದನಂತರ ವ್ಯಾಸವಿದ್ದು, ಬಹು 
ಸುಮಾರಾಗಿ 9-10, ಬೀಜಾಣುದಾನಿಯೊಳಗಡೆ ದು:ಡಾಕಾರಿತ. ಅಂಡಾಣು 
ದಾನಿಗಳು ಬದಿಯಕವಲುಗಳ ತುದಿಗಳಲ್ಲಿರುತ್ತವೆ : ಗೋಳಾಕಾರಿತ ಅಥವಾ ಸುಮಾರು 
ಗೋಳಾಕಾರಿತ ; ತೆಳಂ ನಯವಾದ ಭಿತ್ತಿಗಳು ಗುಳಿರಹಿತ, 18-33, ವ್ಯಾಸವಿರು 
ತ್ತವೆ. ಅಂಡಕಗಳು ಒಂಟಿಯಾಗಿದ್ದು, 16-26 ವ್ಯಾಸವಿದ್ದು, ಬಹುಪಾಲು 
ಸುಮಾರು 19-22, ದಪ್ಪಭಿಶ್ತಿಯುತ, ಅಸಮ ಮಧ್ಯಬೆಳವಣಿಗೆಯುತ, ಒಂದು 
ಬಹುದೊಡ್ಡ ಎಣ್ಣೆ ಹನಿಯು ಜೀವರಸದಲ್ಲಿದ್ದು ಮತ್ತು ಮೇಲ್ಮೈಯಲ್ಲಿ ಮೇಲುಭಾಗದ 
ಹತ್ತಿರ ಒಂದು ಬದಿಯಲ್ಲಿರುತ್ತವೆ. ಪುಂದಾನಿಕವಲುಗಳು ಬಹಂಸಮೃದ್ಧವಾಗಿದ್ದು, 
ಕೆಲವುಸಲ ಅಂಡಾಣುದಾನಿಗಳ ಸುತ್ತಲೂ ಸುತ್ತಿಕೊಂಡಿದ್ದು ಗಂಟಾಗಿರುತ್ತವೆ. 
ಪುಂದಾನಿಗಳು ದೊಡ್ಡವು. ದ್ವಿಲಿಂಗಯುತವಾಗಿ ಅಥವಾ ವಿಭಿನ್ನತಂತುದಾರಗಳಲ್ಲಿ 


ಸ 


202 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರುತ್ತವೆ. ಎಲ್ಲ ಅಂಡಾಣುದಾನಿಗಳ ಮೇಲೂ ಸಮ್ಮ ಸಿದ್ದವಾಗಿದ್ದು ಮತ್ತು ವಿಸ್ತಾರವಾಗಿ 
ಅವುಗಳ ಸುತ್ತಲೂ ಸುಮಾರಾಗಿ ಆವರಿಸುತ್ತವೆ. ಪದಾನಿ ನಳಿಕೆಗಳು ವೃದಿ 
ಗೊಂಡಿದ್ದು ಸರಿಯಾಗಿ ಕಂಡುಬರುತ್ತದೆ. 


ಣ್ವೆನಿಂದ : ವೇಲ್ಸ್‌ (86). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಫ್ಲಾರಿಡ (232), ನ್ಯೂಯಾರ್ಕ್‌ 
(89) ಉತ್ತರ ಕೆರೊಲಿನ (44) (79) (81). 


2... ಅಫನೊಮೈೈಸಿಸ್‌ ಯುಟೈೈಕಸ್‌ ಡ್ರೆಷ್ಲೆರ್‌ 


ತಂತುದಾರ ಪಾರದರ್ಶ ಕವಾಗಿದ್ದು, ಮಧ್ಯಮ ಅಂತರಗಳಲ್ಲಿ ಸುಮಾರು 
ಸಮಾನಾಂತರ ಕೋನದಲ್ಲಿ ಕವಲೆ ಸೂಡೆದಿರುತ ದೆ (20-150): 4-104 ವ್ಯಾಸ 


ಪ್ರತೀಲೋಮಾಂಗಗಳ ಅಗಲ ವೈವಿಧ್ಯ ತಿಯು ಇದ್ದಕ್ಕಿದ್ದಂತೆ ಆಗುವುದಿಲ್ಲ; ಪ್ರಕೃತಿ 

ಯಲಿ ಪರಪೋಷಿಸಸ್ಸದ ತೊಗಟೆಕೊಃಶಿ ಶಿಕೆಗಳಲ್ಲಿದ್ದು ಸ; ಫೋಷಕದ್ರಾ ವಣಗಳಲ್ಲಿ ವಿಸ್ತಾರ 
[xe] ಐ ಛು [ce] 

ವಾದ ಸಾಮೂಹಿಕ ತಂತುಜಾಲವು ಅತಿ ಪಾರಲರ ಕವಾಗಿರುತ್ತದೆ. 


ಬೀಜಾಣುದಾನಿಗಳು ಕೃತಕ ವರ್ಧನದಲ್ಲಿ ವಿಸ್ತಾರವಾದ ದೈಹಿಕ ತಂತುಚಾಲದಲ್ಲಿ 
ಒಂದು ಅಥವಾ ಹೆಚ್ಚು ಅಡ್ಡಭಿತ್ತಿಗಳಿಂದ ಬೇರ್ಪಟ್ಟು ಉದ್ಭವಿತವಾಗುತ್ತವೆ ; 
ಆಗಾಗ್ಗೆ ಆನೇಕ ಕವಲುಗಳೊಡಗೂಡಿರುತ್ತವೆ. ಒಂದು ಅಥವಾ ಅನೇಕ (ನಾಲ್ಕರ 
ವರೆಗೆ) ಕಿರಿದಾದೆ ಕವಲುಗಳ ಮುಖಾಂತರ ಬೀಜಾಣುಗಳನ್ನು ಹೊರಹಾಕುವ ತುದಿ 
ಭಾಗಗಳು ಸಾಧಾರಣವಾಗಿ ಸಾಮಾನ್ಯ 4, ಅಳೆತೆಯಿರುತ್ತ ವೆ. 
ಜೂಬೀಜಾಣುಗಳು ಉರುಳೆಯಾಕಾರಿತ, ಹೊರಹಾಕಲ್ಪಡುವ ಕವಲುಗಳ 
ಮುಖಾಂತರ ಹೊರಬಂದು ತೆಳುವಾಗಿರುವುದರಿಂದ ಶಾವಿಗೆಯಂತಹ ಭಾಗವಾಗಿದ್ದು * 
ಸಾಧಾರಣವಾಗಿ 3.5 ವ್ಯಾಸ, 30-50 ಉದ್ದ ವಿರುತ್ತವೆ. ಇವು ಬೀಜಾಣುದಾನಿಯ 
ಬಾಯಿಹತ್ತಿರ ಗೋಳಾಕಾರಿತ ಕವಚ 'ಕೋಶಗಳಾಗಿ ರೂಪಿತವಾಗಿರುತ್ತವೆ. ಆಳತೆಯಲ್ಲಿ 
ಸಾಧಾರಣವಾಗಿ 8-11 ವ್ಯಾಸವಿದ್ದು, ಅಪರೂಪಕ್ಕೆ 16್ಯವರೆಗಿದ್ದು; ಡೈಪ್ಲಾನೆಟಿಕ್‌ 
ಶೂನೈಗೋಳಾಕಾರಿತ ಭಿತ್ತಿಯು ಹೊರಚಾಚಿದ ಖಾಲಿ ಮಾಡುವ 1 ಉದ್ದದಿಂದ 
2.5-ತ್ಯ ವ್ಯಾಸವಿರುವ ನಳಿಕೆಯಿಂದ ವಿಶಿಷ್ಟವಾಗಿರುತ್ತದೆ ' 
ಅಂಡಾಣುದಾನಿಯು ಸಾಧಾರಣವಾಗಿ, ಒಂದು ಬದಿಯ ಚಿಕ್ಕ ಕವಲಿನ ತುದಿ 
ಯಲ್ಲಿದ್ದು ಕವಲಿನಿಂದ ಇದನ್ನು ಬೇರ್ಪಡಿಸುವ ರಚನೆಯು ಒಂದು ಸರಳ ಅಡ್ಡಭಿತ್ತಿ 
ಯಾಗಿರುತ್ತದೆ ದೆ. ಬೇರೆ ಸಮಯಗಳಲ್ಲಿ ಒಂದು ಅಥವಾ ಆಧಾರಸ್ತಂಭದಂತಹ 
ರಚನೆಯು ಅಂಡಾಣುದಾನಿಯ ರಂಧ್ರದೊಳಕ್ಕೆ ಬೆಳೆದಿರುತ್ತದೆ ; ಉಪಗೋಳಾಕಾರಿತ, 
ಅಳತೆಯಲ್ಲಿ ಸಾಧಾರಣವಾಗಿ 25-354 ವ್ಯಾಸ; ಪಕ್ಚವಾದಾಗ ಬಾಹ್ಯಭಿತ್ತಿಯು 
ದಪ್ಪನಾಗಿ ಕಂಡು ಜೊತೆಗೆ ನಯವಾದ ಹೊರಮೇಲ್ಮೈಯಲ್ಲಿದ್ದು ಮತ್ತು 


ಕ 


ಸ್ಯಾಪ್ರೊಲಿಗ್ನಿಯೇಲ್ಸ್‌. 203 


ಅಲೆಯೋಪಾದಿ ಒಳಮೇಲ್ವೈಯಿರುವುದರಿಂದ, ಅನಿಯಮಿತ ದಪ್ಪವಿರುತ್ತೆದೆ. ಈ 
ಆಳತೆಯು ವಿವಿಧವಾಗಿ 1-54, ಸಾಧಾರಣವಾಗಿ 1-25, ಗಳಲ್ಲಿರುತ್ತದೆ 
ಪುಂದಾನಿಗಳು ನಮೂನೆಯಂತಿ ವಿಭಿನ್ನ ತಂತುದಾರಗಳಲ್ಲಿ ಒಂದು ತೊಟ್ಟಿನ 
ಮೇಲಿದ್ದು, ಇದು ಸಾಮಾನ ದಾಗಿ : ಅಂಡಾಣುದಾಸಿ ತೊಟ್ಟಿಗೆ ಸೇರಿರುತ್ತದೆ ಮತ್ತು 
ಒಂದಂ ಅಥವಾ ಅನೇಕ ಸಲ ಕವಲೊಡೆದಿರುತ್ತ ದೆ. ಅಳತೆಯಲ್ಲಿ 8-104 ವ್ಯಾಸ»: 
15-184 ಉದ್ದ ಅಥವಾ ಸಾಕಷ್ಟು ಉದ್ದವಾಗಿದ್ದಾಗ ಆಗಾಗ ಬಹುಸ್ಪಷ್ಟವಾಗಿ 
ಕಮಾನಿನಂತೆ ಬಾಗಿದ್ದು, ಅಸ್ಪಷ್ಟ ದಾಳಿಗಳಿದ್ದು., ಅಡ್ಡ ಭಿತ್ತಿಗಳುಂಟಾಗುವುದರಿಂದ 
ಸಂಯುಕ್ತ ವಾಗಿರುತ್ತವೆ ಬ. " 


€ 


ಅಂಡಾಣುಗಳು ಉಪಗೋಳಾಕಾರಿತ ಅಥ: ಹು ಅಪರೂಪವಾಗಿ ಒಳ 
ತೂರಿದ ಆಧಾರಸ್ತಂಭದುತಹ ಭಿತ್ತಿ ವಂದ ಮೊಟ್ಟೆ ಯಾಕಾರಿತವಾಗಿ 
18-254 (ಸಾಧಾರಣವಾಗಿ 20-23) ವ್ಯಾಸವಿದ್ದು : ಜೊತೆಗೊಂ ದು ಸಮಾ 
ದಪ್ಪಭಿತ್ತಿ ಯಿದ್ದಾಗ, ಈ ಅಳತೆಯು ವಿವಿಧವಾಗಿ 1.2-1.8 (ಸಾಧಾರಣವಾಗಿ 
1. No ಸ್ವಲ್ಪ ಅಸಮ ಮಧ್ಯ ಬೆಳವಣಿಗೆಯುತ ಒಳರಚನೆಯಿದ್ದು | (ಉಪಮಧ್ಯ 
ಬೆಳವಣಿಗೆಯುತ) : ಸುಪ್ತಾವಧಿಯಿಲ್ಲದೆ, ನೇರವಾಗಿ ಮೊಳೆತು ಒಂದರಿಂದ ಮೂರು 
ಬ ತಂತುದಾರ ಅಧವಾ ಒಂಡು ಒಂಟಿ ಕವಲೊಡೆಯದ ಬೀಜಾಣುದಾನಿ 
ಲೋಮಾಂಗವಾಗಿ ಉತ್ಪತ್ತಿಗೆ ಇಂಡು ಸಾಧಾರಣವಾಗಿ 200-350, ಉದ್ದವಿದ್ದು, 
ಸಾಧಾರಣ ಹದಿಮೂರರಿಂದ ಹದಿನೆಂಟು ಜೂಬೀಜಾಣುಗಳು ಉತ್ಪತ್ತಿ ) ಯಾಗುತ್ತ ವೆ. 
ಸುಮಾರು ಅರ್ಧದಷ್ಟು ಅಂಡಾಣುಭಿತ್ತಿಯೊಳಗಡೆ ಬೇರ್ಪಟ್ಟಿರುತ್ತವೆ 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(41) (44), 


3. ಳ್‌ ಸ್ವೈಲ್ಲೇಟಸ್‌ ಡಿ ಬಾರಿ 


ತಂತುದಾರ ನೇರ, ತೆಳು, ಸ್ವಲ್ಪ ಕವಲೊಡೆದಿದ್ದು, ಸುಮಾರು 5.5-6.5, 
ವ್ಯಾಸ, ಸ ದ ಸದ್ಭುದ್ಧವಾಗಿ ಹೊರಹೊಮ್ಮಲ್ಪ ಲ್ಪಟ್ಟೆದ್ದು, ತುದಿಗಳು 
ದುಂಡಾಗಿರುತ್ತವೆ. ಬೀಡಾಣುದಾನಿಗಳು ಬದಲಾಗದ ತ ಎತುದಾರಗಳಿಂದ ಉದ್ಭವ 
ಗೊಂಡಿರುತ್ತದೆ. ಬಹು ಉದ್ದವಾಗಿದ್ದು ಸಾಧಾರಣವಾಗಿ ಆಧಾರಸ್ಸ ಳಕ್ಕೆ ತಲುವರು 
ತ್ತವೆ. ಬೀಜಾಣುಗಳು ಬೀಜಾಣುದಾನಿಯೊಳಗೆ ಅನಿಯಮಿತ ದಂಡಾಕಾರಿತ, ಅಸಮ 
ತುದಿಗಳಿರುತ್ತವೆ. ಹೊರಬಂದ ನಂತರ ದುಂಡಗಾಗಿ ಮತ್ತು ಬೀಜಾಣಕೆದಾನಿಯ 
ಬಾಯಿಯ ಹತ್ತಿರ ಒಂದು ಅನಿಯಮಿತ ಗುಂಪಿನಲ್ಲಿ ಕವಚಕೋಶಗಳಾಗುತ್ತವೆ. ವ್ಯಾಸ 
8-8.54 (ಹಲವು ಸಮಯಗಳಲ್ಲಿ ಕೆಲವೊಂದು ದ್ವಿಪ್ಪತಿ ದೊಡ್ಡವು 11-12, 
ವ್ಯಾಸವಿದ್ದು, ಇತರವುಗಳ ಜೊತೆ ಮಿಶ್ರಣಗೊಂಡಿರುತ್ತವೆ), ಹೊರಬಿದ್ದು ಚುರುಕಾಗಿ 


204 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಈಜುತ್ತ ಸಾಧಾರಣ ಆಕಾರವಿದ್ದು, ದೊಡ್ಡ ಕವಚಕೋಶಗಳು ಎರಡು ಸಾಧಾರಣ 
ಗಾತ್ರದ ಬೀಜಾಣುಗಳನ್ನು ಉತ್ಪತ್ತಿಮಾಡುತ್ತವೆ. ಅಂಡಾಣುದಾನಿಗಳು ಉಪಗೋಳಾ 
ಕಾರಿತ, ಸುಮಾರಾಗಿ ಉದ್ದದ ಅಥವಾ ಚಿಕ್ಕ ಬದಿಯ ಕವಲುಗಳ ಮೇಲೆ ಬಿಟ್ಟಿ ದ್ದು, 
ಸಾಧಾರಣವಾಗಿ ಹೆಚ್ಚು ಕಡಮೆ ನಿಬಿಡವಾದ ಸ್ಪಷ್ಟ 5.5 ಉದ್ದದ ನೀರ್ಗುಳ್ಳಿಗಳಿಂದ 
ಆವರಿಸಿ, ಅಂಡಾಣುದಾನಿ ವ್ಯಾಸವು ನೀರ್ಗುಳ್ಳೆಸಹಿತ್ಕ ಸುಮಾರು 22-33; 
ಭಿತ್ತಿಗಳು ಸುಮಾರು ತೆಳು, ಗುಳಿರಹಿತ, ನೀರ್ಗುಳ್ಳೆಯೊಳಕ್ಕೆ ಭಿಶ್ತಿಯು ವಿಸ್ತರಿಸಿರು 
ತ್ತದೆ. ಅಂಡಕಗಳು 16-264 ಬಹುಪಾಲು ಸುಮಾರು 18.5, ಒಂಟಿಯಾಗಿ 
(ಅಫರೂಪಕ್ಕೆ ಎರಡು, ಡಿ ಬಾರಿ). ಪೂರ್ಣ ಪಕ್ಕ ವಾದಾಗ ಒಳವಸ್ತುವು ಚದುರಿರುತ್ತದೆ, 
ಒಂದು ಅಸ್ಪಷ್ಟ ಅರ್ಧಚಂದ್ರಾಕಾರಿತ ಸಾಲುಗಳಲ್ಲಿ ಹನಿಗಳು ಬದಿಯಲ್ಲಿರುತ್ತವೆ. 
ಪುಂದಾನಿ ಕವಲುಗಳು ದ್ವಿಲಿಂಗಯುತವಾಗಿ ಅಥವಾ ಅಕ್ಕಪಕ್ಕದ ಎಳೆಗಳಿಂದ 
ಬಿಟ್ಟಿರುತ್ತವೆ. ಪುಂದಾಸಿಗಳು ಚಿಕ್ಕಗೆಡ್ನೆಯಾಕಾರಿತ, ದೊಡ್ಡವು, ಎಲ್ಲ ಅಥವಾ 
ಸುಮಾರಾಗಿ ಎಲ್ಲ ಅಂಡಾಣುಗಳ ಮೇಲೆ ಇರುತ್ತವೆ. 

ಮಣ್ಣಿನಿಂದ : ಜರ್ಮನಿ (153). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (79) (82). 


4. ಅಫನೊಮೈಸಿಸ್‌ ಸ್ಕ್ಯಾಬರ್‌ ಡಿ ಬಾರಿ 

ತಂತುದಾರ ತೆಳು, ಕವಲೊಡೆದಿದ್ದು, ಸುಮಾರು 5-7.5 ದೆಪ್ಪ, ಅಪರೂಪ 
ವಾಗಿ 2.5, ಗಿಂತಲೂ ಚಿಕ್ಕದಾಗಿರುತ್ತದೆ. ಸ್ಕಾಪ್ರೋಲಿಗ್ನಿಯದಂತಹ ತಂತುದಾರ 
ವಿದ್ದು, ಅನಿರ್ದಿಷ್ಟವಾಗಿ ಉದ್ದವಾಗಿರುತ್ತದೆ. ಬೀಜಾಣುಗಳು ಕವಚಕೋಶಗಳಾಗು 
ವಾಗ ಸುಮಾರು 9-5 ದಪ್ಪವಿದ್ದು, ಬೀಜಾಣುದಾನಿಯಲ್ಲಿ ನೀಳವಾಗಿರುತ್ತವೆ. 
ಅಂಡಾಣುದಾನಿಗಳು ಚಿಕ್ಕ ಅಥವಾ ಮಧ್ಯಮ ಉದ್ದದ ಕವಲುಗಳ ಮೇಲಿರುತ್ತವೆ. 
ಬಹುಚಿಕ್ಕದು, 15-23.7 ವ್ಯಾಸವಿದ್ದು, ಸರಾಸರಿ ಸುಮಾರು 21.5, ಮೇಲ್ಮೈ 
ಅನಿಯಮಿತ ಅಥವಾ ವಿವಿಧದಿಂದ ಚಿಕ್ಕಗೆಡ್ಡೆಯಾಕಾರಿತ. ಆದರೆ ಆ. ಸ್ಪೈೆಲ್ಲೇಟಸ್‌ 
ನಲ್ಲಿರುವಂತೆ ಪ್ರಧಾನವಾದ ಹೊರಲಉಬ್ಬುಗಳಿರುವುದಿಲ್ಲ; ಭಿತ್ತಿ ತೆಳು, ಗುಳಿರಹಿತ, 
ಅಂಡಕಗಳು ಒಂಟಿ, 13-18.5 ವ್ಯಾಸ, ಸರಾಸರಿ ಸುಮಾರು 13.3-15.5,. 
ಚದುರಿ ಬೆಳೆದು ಒಂದು ಒಂಟಿ ಎಣ್ಣೆ ಹನಿಯ ಒಂದು ಬದಿಗಿರುವ ಜೀವರಸವು ಸ್ವಲ್ಪ 
ಪ್ರಮಾಣದಲ್ಲಿ ತೆಳು ಬಣ್ಣವಿದ್ದು, ಭಿತ್ತಿ ಸುಮಾರು ದಪ್ಪವಿರುತ್ತದೆ, ' ಫಿಷರ್‌ರವರ 
ಪ್ರಕಾರ ಪುಂದಾನಿಗಳು ಎಲ್ಲ ಅಂಡಾಣುದಾನಿಗಳ ಮೇಲಿರುತ್ತವೆ ; ಹಂಫ್ರಿಯವರ 
ಪ್ರಕಾರ ಎಲ್ಲ ಅಂಡಾಣುದಾನಿಗಳ ಮೇಲಿರುವುದಿಲ್ಲ. 
ಮಣ್ಣಿನಿಂದ : ವೇಲ್ಸ್‌ (86). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ಕ್ಯಾಲಿಪೋರ್ನಿಯ (83), ನ್ಯೂಯಾರ್ಕ್‌ 
(46). 


ಸ್ಮಾಪ್ರೊಲಿಗ್ನಿಯೇಲ್ಸ್‌ 205 


(8) ಕ್ಯಾಲಿಪ್ಟ್ವಾಲಿಗ್ಗಿಯ ಕೊಕರ್‌ 
ತಂತುಜಾಲವು ಆಕ್ಲಿಯೆದಂತಹ ಬಗೆ 
ಯದಾಗಿರುತ್ತದೆ. ಬೀಜಾಣುಗಳು ಬೀಜಾ 
ಣುದಾನಿಯೊಳಗಡೆ ಸುಪ್ತವಾಗುವುದರಿಂದ 
ಕೋನಾಕಾರಿತ, ಬೀಜಾಣುದಾನಿಯಣು ಅಗ್ರ 
ಭಾಗದ ಒಡೆಯುವಿಕೆಯಿಂದ ಬಿರಿಯುತ್ತದೆ, 
ಬೀಜಾಣುಗಳು ಬಿಟ್ಟು ಬಿಟ್ಟು ತಪ್ಪಿಸಿ 
ಕೊಳ್ಳುವುದರ ಕಾರಣ ಮೇಲಿನಿಂದ ಕೆಳಕ್ಕೆ 
ಒಂದಾದ ನಂತರ ಒಂದಂ ಗುಂಪುಗಳಾಗಿ 
ಉಬ್ಬಿ ಕೊಂಡು ಒಡೆಯುವುದರಿಂದ ಅನಂತರ 
ಕವಚಕೋಶಗಳಿಂದ ಹೊರಬಿದ್ದು ಆಕ್ಲಿಯ ಚಿತ್ರ 33. ಕ್ಯಾಲಿಪ್ಭ್ರಾಲಿಗ್ನಿಯ 0,0.' 
ದೆಲ್ಲಿದ್ದಂತೆಯೇ ಈಜುತ್ತ ಹೋಗುತ್ತದೆ. ಬೀಜಾಣುದಾನಿಗಳು; €,.' ಅಂಡಾಣುದಾನಿ 
ಅಂಡಕಗಳು ಗುಣಸಂಖ್ಯೆಗಳಲ್ಲಿದ್ದು, ಮಧ್ಯ ಗಳು (ಕೊಕರ್‌ಕೃಪೆ). 
ಬೆಳವಣಿಗೆಯುತ ಅಥವಾ ಉಪ ಮಧ್ಯ | 
ಬೆಳವಣಿಗೆಯುತ, ಅಸಂಖ್ಯಾತ ಚಿಕ್ಕ ಎಣ್ಣೆಹನಿಗಳಿರುತ್ತವೆ. ಪುಂದಾನಿಗಳು ದ್ವಿಲಿಂಗ 
ಯುತ. 





1. ಕ್ಯಾಲಿಪ್ಟ್ರಾಲಿಗ್ನಿಯ ಆಕ್ಲಿಯಾಯ್ಡಿಸ್‌ ಕೊಕರ್‌ ಮತ್ತು ಕೌಚ್‌ 

ಸಹನಾಮ : ತಾಸ್ಪೋಶೀಕ ಆಕ್ಲಿಯಾಯ್ಡಿಸ್‌ ಕೊಕರ್‌ 

ಬೆಳವಣಿಗೆಯು ಬಹುಪುಷ್ಕ ಆದರೆ ನಿಧಾನಗತಿಯದು, ಆತ್ಯಂತ ದೊಡ್ಡ ಎಳೆ 
ಗಳು ಕೆಲವುಸಲ ಬುಡದಲ್ಲಿ 1504 ವ್ಯಾಸ, ಉದ್ದ, ನೇರ ಅಥವಾ ಅಲೆಯೋಪಾದಿ 
ಯಿದ್ದು, ಕವಲು ಅಪರೂಪಕ್ಕೆ ಅಥವಾ ಆಗುವುದಿಲ್ಲ. ಬೀಜಾಣುದಾನಿಗಳು ಆಕ್ಲಿಯ 
ಅಥವಾ ಸ್ಕ್ಯಾಪ್ರೊಲಿಗ್ನಿಯದಲ್ಲಿದ್ದಂತೆಯೇ ರೂಪಿತವಾಗಿದ್ದು, ಸಮವಾಗಿದ್ದು ಅಥವಾ 
ಅವುಗಳನ್ನು ಬಿಟ್ಟ } ಎಳೆಗಿಂತಲೂ ಅಧಿಕವ್ಮಾಸ ಇರುತ್ತವೆ. ಕಿರಿದಾಗಿರದೆ, ಆದರೆ ಆಗಾಗ್ಗೆ 
ಅನಿಯಮಿತವಾಗಿ ದಪ್ಪವಾಗಿ ಅವುಗಳ ಉದ್ದಕ್ಕೂ ' ಕಂಡುಬರುತ್ತದೆ. ತುದಿಗಳು 
ದುಂಡಾಕಾರಿತ ; ಮೊದಲಿನೆ ಬೀಜಾಣುದಾನಿಗಳು ನೇರವಾಗಿದ್ದು ಅಥವಾ ಸ್ವಲ್ಪ ಬಾಗಿದ 
ತುದಿಗಳಿರುತ್ತವೆ. ನಂತರದವುಗಳು ಹೆಚ್ಚುಕಡಮೆ ನಿಯಮಿತ ಬಾಗಿದ ತುದಿ ಹೊಂದಿರು 
ತ್ತವೆ. ಬೀಜಾಣುಗಳು ತ್ರಾಸ್ಫೋತೀಕ ಕ್ಲಾವೇಟ ಆಕ್ಲಿಯ ಇತ್ಯಾದಿಯಲ್ಲಿದ್ದಂತೆಯೇ ರೂಪಿತ 
ವಾಗಿರುತ್ತವೆ, ಆದರೆ ಹೊರಹಾಕುವಿಕೆಯು ಬೀಜಾಣುದಾನಿಯ ತುದಿಯ ಸಾಕಷ್ಟು 
ಭಾಗವು ಚೂರಾಗುವುದರಿಂದ ಆಗುತ್ತದೆ. ತುದಿಯಲ್ಲಿ ಬೀಜಾಣುಗಳು ಗುಂಪುಗೂಡಿ 
ಉಬ್ಬುವುದೇ ಈ ರೀತಿಯಾಗಲು ಕಾರಣ. ಇದಾದ ನಂತರ ಬೀಜಾಣುಗಳು ತಕ್ಷಣವೆ 
ಹೊರಬೀಳಂತ್ತವೆ ಅಥವಾ ಸುಪ್ತಾವಸ್ಥೆಗೆ ಬಂದು ಅನೇಕ ದಿನಗಳ ನಂತರ ಹೊರಬೀಳು 


206 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತ್ತವೆ, ಸಾಧಾರಣವಾಗಿ ಬೀಜಾಣುದಾನಿಯ ತುದಿಯು ಬಿರುಕುಬಿಟ್ಟ ಕೆಲವು ಸೆಕೆಂಡು 
ಗಳ ನಂತರ ತುದಿಯ ಬೀಜಾಣುಗಳ ಗುಂಪು ಹೊರಚಿಮ್ಮುವಿಕೆಯು ತ್ರಾಸ್ಪೋತೀಕ 
ದಲ್ಲಿದ್ದಂತೆ ಕಂಡುಬರುತ್ತದೆ. ಈ ತುದಿ ಬೀಜಾಣುಗಳ ಗುಂಪಿನ ಕೆಳಗಿನದು ಅನಂತರ 
ಉಬ್ಬುತ್ತದೆ, ಕತ್ತರಿಸಲ್ಪಟ್ಟ ಬೀಜಾಣುದಾನಿತುದಿಯು ಸ್ವಲ್ಪ ವಿಸ್ತಾರವಾಗಿ ಮತ್ತು 
ಕೆಲವೊಂದು ಸೆಕೆಂಡುಗಳ ನಂತರ ಚಲನೆಗೊಂಡು ಅವುಗಳ ಸರದಿಗೆ ಬಂದು ಇದೇ ರೀತಿ 
ಹೊರಹೋಗುತ್ತವೆ. ಈರೀತಿ ಅನೇಕ ಸಾರಿ ಭಾಗಶಃ ಕೆಲವೊಂದು ಪದರದ ಬೀಜಾಣು 
ಗಳು ಪ್ರತಿಸಲ ಹೊರಹಾಕಲ್ಪಡುತ್ತ ಐದರಿಂದ ಹತ್ತು ನಿಮಿಷಗಳಲ್ಲಿ ಎಲ್ಲ ಬೀಜಾಣು 
ಗಳು ಹೊರ ಹೋಗಿ ಅವುಗಳಲ್ಲಿ ಅನೇಕವು ಬೀಜಾಣುದಾನಿಯ ತುದಿಯಿ:ದ ಹೊರ 
ಹಾಕಲ್ಪಡುತ್ತವೆ. ಅಲ್ಲಿ ಅವು ಹರಡಿಕೊಂಡು ಒಂದು ವಿರಳ ಅನಿಯಮಿತ ಸಮೂಹ 
ವಾಗುತ್ತವೆ. ಕೆಲವೊಂದು ಬೀಜಾಣುಗಳು ಯಾವಾಗಲೂ ಬೀಜಾಣುದಾನಿಗಳಲ್ಲಿ 
ಉಳಿದುಕೊಳ್ಳುತ್ತವೆ. ಬೀಜಾಣುಗಳು ಹೊರಬೀಳುವುದಕ್ಕೆ ಮುಂಚೆ ಅನಿಯಮಿತ 
ವಾಗಿ ಕವಚಕೋಶಗಳಾಗುತ್ತ, ಗೋಳಾಕಾರಿತವಾಗದೆ, ಎಳೆಗಳಿಂದ ಆಕ್ಲಿಯದಲ್ಲಿದ್ದೆಂತೆ 
ಅಂಟಿಕೊಂಡಿರದೆ, ಆದರೆ ಹೊರಬೀಳುವಾಗ ಒಂದು ನಿರ್ದಿಷ್ಟ ಪರಸ್ಪರ ಆಕರ್ಷಣೆ 
ಯನ್ನು ಡಿಕ್ಬಿಯುಕಸ್‌ನಲ್ಲಿ ತೋರುವಂತೆ ಹೊಂದಿರುತ್ತದೆ. ಅವು ಒಂದರ ಮೇಲೊಂದು 
ಜಾರುತ್ತ ತಮ್ಮ ಸಂಪರ್ಕಸ್ಥಾನಗಳನ್ನು ಬದರಿಸುತ್ತೆವೆಯಾದರೂ ಯಾವಾಗಲೂ 
ಹೊರಬೀಳುವ ರಾಶಿಯೊಂದಿಗಿನ ಸಂಪರ್ಕವನ್ನು ಬಿಡುವುದಿಲ್ಲ. ಬೀಜಾಣುಗಳು 
ಹೊರಬಂದ ತಕ್ಷಣ ತಮ್ಮ ಕವಚಗಳಿಂದ ಮುಕ್ತವಾಗುತ್ತವೆ. ಕವಚಗಳ ಹೊರ 
ಬೀಳುವಿಕೆಯು ಆಕ್ಲಿಯ ಅಥವಾ ಸ್ಕಾಪ್ರೋಲಿಗ್ನಿಯಗಳಿಗಿಂತಲೂ ಅತ್ಯಧಿಕ ಶೀಘ್ರವಾಗಿ 
ಸುಮಾರು 10 ಸೆಕೆಂಡುಗಳ ಅವಧಿಯಲ್ಲಿ ನಡೆಯುತ್ತದೆ. ಜೆಮ್ಮಗಳು ಕಂಡುಬಂದಿಲ್ಲ. 
ಅಂಡಾಣುದಾನಿಗಳು ಪ್ರಾಯೋಗಿಕಶಾಲೆಯ ಸ್ಥಿತಿಯಲ್ಲಿ ರೂಪಿತವಾಗಿರುವುದು ಅಪ 
ರೂಪ, ಗೋಳಾಕಾರಿತ ಅಥವಾ ಸ್ವಲ್ಪ ಆಯತಾಕಾರಿತ, 55-100 ದಪ್ಪದ 
ಜೊತೆಗೆ ನಯಭಿತ್ತಿಗಳಿರುತ್ತವೆ. ಬದಿಯ ತೊಟ್ಟುಗಳ ಮೇಲೆ ಬಿಟ್ಟಿದ್ದು ಅವುಗಳ 
ಉದ್ದವು ಅಂಡಾಣುದಾನಿಗಳ ವ್ಯಾಸದ ಒಂದರಿಂದ ಎರಡರಪ್ಪಿರುತ್ತವೆ. ಅಂಡಾಣು 
ದಾನಿಗಳ ತೊಟ್ಟುಗಳು ಸಾಧಾರಣವಾಗಿ ಒಂದ ಸಾರಿ ಸುರುಳಿಯಾಗಿದ್ದು, ಸಾಮಾನ್ಯ 
ವಾಗಿ ನೇರವಾಗಿರುವುದಿಲ್ಲ. ಅಂಡಕಗಳು ಒಂದರಿಂದ ಎಂಟು ಪ್ರತೀ ಅಂಡಾಣುದಾನಿ 
ಗಳಲ್ಲಿರುತ್ತೆವೆ, 42-604 ದಪ್ಪವಿದ್ದು, ವಿರಳವಾಗಿ 77, ವರೆಗೆ ದಪ್ಪವಿರುತ್ತವೆ, 
ೂಡ್ಡದಿದ್ದಾಗ್‌ ಯಾವಾಗಲೂ ಒಂದು ಅಂಡಾಣುದಾನಿಯಲ್ಲಿ ಒಂದೇ ಇರು 
ದೆ. ಆಗಾಗ್ಗೆ ನಿಬಿಡವಾಗಿದ್ದು ಒತ್ತಡದಿಂದ ಮೊಟ್ಟೆಯಾಕಾರಿತವಾಗಿರುತ್ತದೆ. 
ಚನೆಯು ಆಕ್ಲಿಯ ಎಪಿಕುಲೇಟದಂತೆ ಇದ್ದು ಮಧ್ಯ ಜೀವರಸದ ಗೋಳವನ್ನು ಎಣ್ಣೆ 
ಹನಿಗಳು ಆವರಿಸಿರುತ್ತವೆ. ಅಂಡಕದ ಭಿತ್ತಿ ಸುಮಾರು ಫೈ ದಪ್ಪವಿರುತ್ತದೆ. 
ಪ್ರಂದಾನಿಗಳು” ಸಾಮಾನ್ಯವಾಗಿ ಯಾವಾಗಲೂ ಇರುವುದಿಲ್ಲ, ಇದ್ದಾಗ ಅಂಡಾಣು 
ದಾನಿಯ ತೊಟ್ಟುಗಳಿಂದ ಉದ್ಭವಿತವಾಗಿರುತ್ತವೆ. . ಸಾಮಾನ್ಯವಾಗಿ ವಿಭಿನ್ನ 


[₹೬ 


a 


ಸ್ಕಾಪ್ಟೊನಿಗ್ನ್ಗಿಯೇಲ್ಲ್‌ 207 


ತಂತುದಾರಗಳಲ್ಲಿರುತ್ತವೆ. ಪ್ರತೀ ಅಂದಾಣುದಾನಿಯ ಮೇಲೆ ಒಂದರಿಂದ ಅನೇಕ ' 
ಎರುತ್ತವೆ. ಪುಂದಾನಿನಳಿಕೆಗಳು ವೃದ್ಧಿಯಾಗುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ 
(40) (41) (42) (44), ಓ 2 


ಗಡ್‌ 
|| 
ಟೆ 


(9) ತ್ರಾಸ್ಫೋತೀಕ ಹಂಫ್ರಿ 

ಪ್ರಾಥಮಿಕ ಎಳೆಗಳು ಬಹು ಭಾಗ ಬಲಿಷ್ಠ 
ವಾಗಿದ್ದು, ವಲೊಡೆದಿರುತ್ತವೆ. ಬೀಜಾಣು 
ದಾನಿಗಳು ಗದೆಯಾಕಾರಿತದಿಂದ ಉಪಉರುಳೆ 
ಯಾಕಾರಿತ, ಆಗಾಗ್ಗೆ ಆನಿಯಮಿತಾಕಾರಿತ. 
ಅಕ್ಲಿಯದದ್ದಿದ್ದಂತೆ ಕೆಳಗದೆಯಿಂದ ಫಲಪ್ರದ 
ವಾಗುತ್ತವೆ. ಬೀಜಾಣುಗಳು ಯಾವಾಗಲೂ 
ಇರುತ್ತವೆ ಆಥವಾ ಅಧಿಕಾಂಶಗಳನ್ಲಿ ಇರುತ್ತವೆ. 
ಬೀಜಾಣುದಾನಿಗಳಲ್ಲಿಯೇ ಕವಚಕೋಶಗಳಾಗಿ 
ರೂಪಿಶವಾದಾಗ ಮತ್ತು ಆನಂತರವೂ ದೆಚ್ಚು 
ಕಡಮೆ ಕೋನಾಕಾರಿತವಿದ್ದು, ಉಬ್ಬಿಕೊಳ್ಳುತ್ತ 
ಮತ್ತು ಅನಿಯಮಿತವಾದ ಹರಿಯುವಿಕೆಯಿಂದ ೩ ಬೀಜಾಣುದಾನಿಗಳು. ರ ಅಂಡಾಣು 
ಅಥವಾ ಬೀಜಾಣುದಾನಿಯ ಭಿತ್ತಿಯು ಭಿದ್ರ ದಾನಿಗಳು (ಕೊಕರ್‌ ಕೃಪೆ), 
ಗೊಳ್ಳುವುದರಿಂದ ಹೊರಬೀಳುತ್ತವೆ. ಒಂದೇ 
ಸಲಕ್ಕೆ ತುದಿ ನೀರ್ಗುಳ್ಳೆಗಳಿಂದ ಹೊರಬೀಳುವುದಿಲ್ಲ; ಆಕ್ಲಿಯದಂತಹ ಪ್ರಾಥಮಿಕ 
ಬೀಜಾಣುದಾನಿಗಳುಳ್ಳೆ ಒಂದು ಪ್ರಭೇದ ಇದಕ್ಕೆ ಹೊರತಾಗಿದೆ. ಅಂಡಾಣುದಾನಿ 
ಗಳಲ್ಲಿ ಒಂದರಿಂದ ಅನೇಕ ಅಂಡಕಗಳಿರುತ್ತವೆ. ಪುಂದಾನಿಗಳು ಇರುತ್ತವೆ. 





ಚಿತ್ರ 34. ತ್ರಾಸ್ಟೋತೀಕ 


ತ್ರಾಸ್ಫೊತೀಕ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಬೀಜಾಣುದಾನಿಗಳು ಗದೆಯಾಕಾರಿತ ಬದಿ ಅಥವಾ ತುದಿ 
ಗಳಲ್ಲಿ ಬೀಜಾಣುದಾನಿಯ ಭಿಶ್ರಿಯು ಒಡೆಯುವುದ 
ರಿಂದ ಆಥವಾ ಕರಗುವುದರಿಂದ ಬಿರಿಯುತ್ತವೆ. 1. ತ್ರಾ.ಕ್ಲಾವೇಟ 
೩೩. ಪ್ರಾಥಮಿಕ ಬೀಜಾಣಂದಾನಿಗಳ ಆಕಾರದಲ್ಲಿ ಮತ್ತು ` 
ಬೀಜಾಣಂಗಳು ಹೊರಬೀಳುವುದು ಆ ಜಾತಿಯಲ್ಲಿದ್ದಂ 
ತಿದ್ದು, ನಂತರದ ಬೀಜಾಣುದಾನಿಗಳು ಉದ್ದಗದೆ 
ಯಾಕಾರಿತದಿಂದ ಉರುಳೆಯಾಕಾರಿತ ಮತ್ತು ಬೀಜಾಣು 


208 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಳು ಅನಿಯಮಿತವಾಗಿ ಒಡೆಯುವುದರಿಂದಲೂ ಮತ್ತು 
ಬೀಜಾಣಂದಾನಿ ಭಿತ್ತಿಗಳು ಕರಗಿಹೋಗುವುದರಿಂದಲೂ 


ಹೊರಬೀಳುತ್ತವೆ. 
0. ಅಂಡಾಣುಭಿತ್ತಿಗಳಲ್ಲಿ ಬಾಹ್ಯ ಬೆಳವಣಿಗೆಗಳು 
ಕಂಡುಬರಂತ್ತವೆ. 2. ತ್ರಾ. ಪ್ರೈಮೋ ಆಕ್ಲಿಯ 
bb. ಅಂಡಾಣುಭಿತ್ತಿಗಳು ನಯಂವಾಗಿರುತ್ತ ವೆ. 3. ತ್ವಾ. ಇರ್ರೆಗ್ಯುಲಾರಿಸ್‌ 


1. ತ್ರಾಸ್ಪೋತೀಕ ಕ್ಲಾವೇಟ (ಡಿ ಬಾರಿ) ಹಂಫ್ರಿ 

ಮೂಲತಂತುದಾರ ದಪ್ಪ, ಬಲಿಷ್ಕವರ್ಧನಗಳಲ್ಲಿ ನೇರವಾಗಿದ್ದು ಸುಮಾರು 
1-2 ಸೆಮಾ ಉದ್ದ ತಲುಪಿರುತ್ತವೆ, 20-12, ದಪ್ಪ, ಸುಮಾರು ಸರಾಸರಿ 37 
ಇರುತ್ತವೆ, ಬಹುಕವಲೊಡೆದು ದ್ವಿತೀಯ ತಂತುದಾರಗಳು ತುದಿಯ ಹತ್ತಿರವಿರು 
ತ್ತವೆ. ದ್ವಿತೀಯ ತಂತುದಾರಗಳು ಅತ್ಯಧಿಕವಾಗಿ ಬಾಗಿ, ಶಿರುಚಿದ್ದು ಮತ್ತು ಆಗಾಗ್ಗೆ 
ಆಶ್ಚರ್ಯಕರಗಂಟಾಗಿದ್ದು ಡೊಂಕಾಗಿರುತ್ತದೆ. ಬೀಜಾಣುದಾನಿಗಳು 37-85 
66-3704, ತುದಿಯಲ್ಲಿ ಅಥವಾ ಅಪರೂಪಕ್ಕೆ ಅಂತರ್ಬೆಳವಣಿಗೆಯಲ್ಲಿದ್ದು, 
ಆಕ್ಷಿಯದಂತೆಯೇ ಫಲಪ್ರದವಾಗುತ್ತವೆ. ಸಾಧಾರಣವಾಗಿ ೭ ೈವು, ಅಗಲ ಮತ್ತು 
ಗದೆಯಾಕಾರಿತ, ಆದರೆ ಆಗಾಗ್ಗೆ ನೀಳಾಕಾರಿತವಾಗಿ ಪೈತಿಯಾಪ್ಸಿಸ್‌ ಅಥವಾ 
ಸ್ಕಾಪ್ರೋಲಿಗ್ನಿಯದಲ್ಲಿದ್ದಂತಿರುತ್ತದೆ. ಸುಮಾರಾಗಿ ಗೋಳಾಕಾರಿತದಿಂದ ಕದರಿನಾ 
ಕಾರಿತದಲ್ಲಿ ವಿವಿಧವಾಗಿರುತ್ತದೆ. ಸಾಪ್ರೊಲಿಗ್ನಿಯೇಸಿಯಲ್ಲಿನ ಬೇರಾವುದೇ ಬೀಜಾಣು 
ದಾನಿಗಿಂತಲೂ ಭಿನ್ನವಾದುದಾಗಿರುತ್ತದೆ ; ಬೀಜಾಣುಗಳು ಸುಮಾರು 12.5, ದಪ್ಪ, 
ಬೀಜಾಣುದಾನಿಯೊಳಗಡೆಯೇ ಅವು ರೂಪಿತಗೊಂಡ ತಕ್ಷಣವೆ ಕವಚಕೋಶಗಳಾಗು 
ತ್ತವೆ ಮತ್ತು ಬೀಜಾಣುದಾನಿಭಿತ್ತಿಯು ಜಡವಾಗಿ ನಿಧಾನವಾಗಿ ಕ್ರಮೇಣ ಒಡೆಯು 
ವುದರಿಂದ ಮತ್ತು ಪುಡಿಯಾಗುವುದರಿಂದ ಹೊರಬೀಳುತ್ತವೆ. ಅಂತರ್‌ ಒತ್ತಡದೆ 
ಕಾರಣದಿಂದ ಈ ರೀತಿಯಾಗುತ್ತದೆ. ಈಗ ಅವುಗಳು ತಮ್ಮ ಕವಚಗಳಿಂದ ಹೊರ 
ಬಿದ್ದು ಮತ್ತು ಚುರುಕಾಗಿ, ಬದಿಯಲ್ಲಿನ ದ್ವಿತಂತುಚಾಟಿಯುತ ಆಕಾರಗಳಾಗಿ, 
ಈಜುತ್ತ, ಪುನಃ ಕವಚಗಳಾಗಿ, ನಂತರ ಚಿಗುರುತ್ತವೆ. ಬೀಜಾಣುದಾನಿಯೊಳಗೆ 
ಅವು ಒತ್ತಡದಿಂದ ಬಹುಚತುರ್ಭುಜಾಕಾರಿತದಲ್ಲಿದ್ದು, ಪ್ರತಿಯೊಂದಕ್ಕೂ ಪ್ರತ್ಯೇಕ 
ತೆಳುಪಾರದರ್ಶಕ ಪೊರೆಯಿರುತ್ತದೆ. ಅಪರೂಪವಾಗಿ ಸಾಮಾನ್ಯ ಬೀಜಾಣುಗಳೊಂದಿಗೆ 
ದೊಡ್ಡ ಅನಿಯಮಿತ ಬೀಜಾಣುಗುಂಪುಗಳು ಹೊರಬೀಳುತ್ತವೆ. ಈ ಗುಂಪುಗಳು 
ನಿಧಾನವಾಗಿ ಒಂದು ರೀತಿ ಗುಂಡಾಗಿದ್ದು ಸುಪ್ತಾವಸ್ಸೆಗೆ ಬರುತ್ತವೆ. ಈಜುವ ' 
ಅವಸ್ಥೆಯಿಬ್ಲದೆ ಚಿಗುರುತ್ತವೆ. ಜೆಮ್ಮಗಳು ಚಿಕ್ಕವು, ಪಿಯರಾಕಾರಿತ ಆಥವಾ 
ಅಪರೂಪಕ್ಕೆ ಗೋಳಾಕಾರಿತ, ಹಿತಕರಸ್ಮಿತಿಯುಂಟಾದಾಗ ಬೀಜಾಣುಗಳಾಗಿ ಬೀಳು 


ಸ್ಕಾಪ್ರೊಲಿಗ್ನಿಯೇಲ್ಸ್‌. 209 


ತ್ತವೆ. ಅಂಡಾಣುದಾನಿಗಳು ಒಂಟಿಯಾಗಿ ಚಿಕ್ಕ, ನೇರವಾದ, ದ್ವಿತೀಯ ತಂತುದಾರಗಳೆ 
ನೀಳತೊಟ್ಟುಗಳಲ್ಲಿ, ಅಪರೂಪಕ್ಕೆ ಪ್ರಾಥಮಿಕಗಳಲ್ಲಿ ಬಿಟ್ಟಿರುತ್ತವೆ. 30-70 
ದಪ್ಪವಿದ್ದು, ಗೋಳಾಕಾರಿತ ನಯವಾದ ಮತ್ತು ಸ್ವಲ್ಪ ಗುಳಿಗಳಿದ್ದು, ಅವು 
ಕ್ಲೋರ್‌ಜಿಂಕ್‌ ಐಯೊಡೈಡ್‌ ಬಣ್ಣ ಹಾಕಲ್ಪಟ್ಟನಂತರ ಮಾತ್ರ ಕಂಡುಬರುತ್ತವೆ. 
ಅಂಡಕಗಳು ಒಂದರಿಂದ ಹತ್ತು ಅಥವಾ ಅಪರೂಪಕ್ಕೆ ಹನ್ನೊಂದು, ಸಾಧಾರಣವಾಗಿ 
ನಾಲ್ಕರಿಂದ ಆರು ಆಥವಾ ಎಂಟು; ಚದುರಿದ ಬೆಳವಣಿಗೆ; ಬದಿಯಲ್ಲಿ ಎಣ್ಣೆ 
ಗೋಲಕವಿರುತ್ತ ದೆ. ಗಾತ್ರವು ಬಹುವಾಗಿ ಒಂದೇ ಸಮವಿರುತ್ತದೆ, ವ್ಯಾಸ ಸುಮಾರು 
18-22 4, ಪುಂದಾನಿಕವಲುಗಳು ವಿಭಿನ್ನತಂತುದಾರಗಳಿದ್ದು, ದ್ವಿತೀಯ ತಂತುದಾರ 
ಗಳಿಂದ ಉದ್ಭವಿಸಲ್ಪಟ್ಟಿರುತ್ತವೆ. ಬಹುವಾಗಿ ಡೊಂಕಾಗಿದ್ದು, ಸಾಕಷ್ಟು ಇರುತ್ತವೆ. 
ಪುಂದಾನಿಗಳು ಗದೆಯಾಕಾರಿತ, ಒಂದು ಭಿತ್ತಿಯಿಂದ ಛೇದಿಸಲ್ಪಟ್ಟಿ ದ್ದು, ಪುಂದಾನಿ 
ನಳಿಕೆಗಳು ಸ್ಪಪ್ಟವಿರುತ್ತ ವೆ. . 

ಮಣ್ಣಿನಿಂದ ; ಆಸ್ಟ್ರೇಲಿಯ (45), ಜರ್ಮನಿ (153), ಜಮೈಕ (46), 
ವೇಲ್ಸ್‌ (86). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೆಂಟುಕಿ (82), ನ್ಯೂಯಾರ್ಕ್‌ (46) 
(82), ಉತ್ತರ ಕೆರೊಲಿನ (41) (44) (82), ವಿಸ್ಕಾನ್ಸಿನ್‌ (82). 


2. ಶ್ರಾಸ್ಫೋತೀಕ ಪ್ರೈಮೊಲಕ್ಲಿಯ ಕೊಕರ್‌ ಮತ್ತು ಕೌಚ್‌ 

ಬೆಳವಣಿಗೆಯು ನಾಯಿಕೊಡೆ ಗ್ರಬ್‌ಗಳು, ಟರ್ಮೈಣಟ್ಸ್‌ ಮತ್ತು ಬೇಯಿಸಿದ 
ಮುಸುಕಿನಜೋಳದ ಚೂರುಗಳ ಮೇಲೆ ಸಾಕಷ್ಟು ನಿಬಿಡವಾಗಿರುತ್ತದೆ ; ತಂತಂದಾರ 
10-1004 ವರೆಗೆ ಬುಡದ ಹತ್ತಿರ ಒಂದೇ ರ್ಮಾನದಲ್ಲಿದ್ದು . ಸಾಕಷ್ಟು ಕವಲೊಡೆ 
ದಿರುತ್ತದೆ. ಮೊನಚು ತುದಿಗಳಿದ್ದು ಬೆಳೆಯುತ್ತಿದ್ದಾಗ ಪಾರದರ್ಶಕ, ಬೀಜಾಣುದಾನಿ 
ಗಳು ಸಮ ೃದೃವಾಗಿ ಉತ್ಪತ್ತಿಯಾಗಿರುತ್ತವೆ. ಮೊದಲಿನವು ಮೂಲತಂತುದಾರಗಳ 
ತುದಿಗಳಲ್ಲಿ ಬಿಟ್ಟಿರುತ್ತವೆ ಮತ್ತು ಸಾಧಾರಣವಾಗಿ ಆಕ್ಲಿಯ ನಮೂನೆಯದಾಗಿರುತ್ತವೆ. 
ಉಪಳಉದರುಳೆಯಾಕಾರಿತ, ಸುಮಾರಾಗಿ ಬಲಿಷ್ಠ ಮತ್ತು ತೆಳುವಾಗಿದ್ದು ನಿಯಮಿತಾ 
ಕಾರದಿಂದ ಅನಿಯಮಿತಾಕಾರಿತ. ಭಿತ್ತಿ ತೆಳು, ಸೂಕ್ಷ್ಮ ಮತ್ತು ಖಾಲಿಯಾದ ಶಕ್ಷಣ 
(ಒಂದು ಅಥವಾ ಎರಡು ದಿನಗಳಲ್ಲಿ) ಭಾಗಶಃ ಅಥವಾ ಪೂರ್ಣವಾಗಿ ಕಣ್ಮರೆಯಾಗು 
ತ್ತದೆ.  ಬೀಜಾಣುತುದಿಯಲ್ಲಿನ ಅಸ್ಪಷ್ಟ ನೀರ್ಗುಳ್ಳೆಯ ಮುಖಾಂತರ ಹೊರಹಾಕ 
ಲ್ಲಟ್ಟು ತುದಿಯಲ್ಲಿ ಗುಂಪುಗಳಾಗಿ, ಆಕ್ಲಿಯದಲ್ಲಿದ್ದಂತೆಯೇ ಹೊರಬೀಳುವಾಗ ಎಳೆ 
ಗಳಿಂದ ಅಂಟಿಕೊಂಡಿರುತ್ತವೆ. ನಂತರ ಬೀಜಾಣುದಾನಿಗಳು ಒಂಟಿ ಅಥವಾ ದೊಡ್ಡ 
ಗುಂಪುಗಳಲ್ಲಿ (ಹತ್ತು ಅಥವಾ ಹೆಚ್ಚು) ತಂತುದಾರಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ. 
ಅನಿಯಮಿತಾಕಾರಿತ, ಸಾಧಾರಣವಾಗಿ ಬಾಗಿದ, ಉರುಳೆಯಾಕಾರಿತ, ಅಪರೂಪಕ್ಕೆ 
ಚಿಕ್ಕಗದೆಯಾಕಾರಿತವಾಗಿ ತ್ರಾ. ಕ್ಲಾವೇಟದಲ್ಲಿದ್ದಂತೆ ತುದಿಯಲ್ಲಿ ಅತ್ಯಂತ ದಪ್ಪನಾಗಿದ್ದು, 


[14] 


210 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹೆಚ್ಚು ಕಡಮೆ ತುದಿಗಳಲ್ಲಿ ಅಥವಾ ಬದಿಗಳಲ್ಲಿ ದುಂಡಾಗಿದ್ದು ಅಥವಾ ಎರಡು ಸ್ಥಳೆ 
ಗಳಲ್ಲಿಯೂ, ಬೀಜಾಣುಗಳು ಕ್ರಮೇಣ ಉಬ್ಬಿ ಹೊರಬಂದು ಬೀಜಾಣುದಾನಿಭಿತ್ತಿಯು 
ಬಹುಪಾಲು ಕಣ್ಮರೆಯಾಗುತ್ತದೆ. ಬೀಜಾಣುಗಳು ಆಕ್ಲಿಯ ನಮೂನೆಯ ಬೀಜಾಣು 
ದಾನಿಗಳಲ್ಲಿದ್ದು ಕವಚಕೋಶಗಳಾದಾಗ ದುಂಡಾಗಿ, ತ್ರಾಸ್ಫೋತೀಕ ನಮೂನೆಯಂತೆ 
ಕೋನಾಕಾರಿತವಿರುತ್ತವೆ. ಹೊರಬಿದ್ದು ಬದಿಯ ಕಶಾಂಬಿಕೆಗಳಿಂದ ಈಜುತ್ತ ಅಥವಾ 
ಇದ್ದ ಸ್ಥಳದಲ್ಲೇ ಚಿಗುರುತ್ತವೆ. ಜೆಮ್ಮಗಳು ಕಂಡುಬಂದಿಲ್ಲ. ಅಂಡಾಣುದಾನಿಗಳು 
ಗೋಳಾಕಾರಿತ ಅಥವಾ ಅಂಡಾಕಾರಿತ, ಅಂತ್ಯಾರಂಭಿ ಕವಲುಗಳ ಮೇಲೆ ಬಿಟ್ಟಿರು 
ತ್ತವೆ... ಅವುಗಳ ಉದ್ದವು ಅಂಡಾಣುದಾನಿಗಳ ವ್ಯಾಸಕ್ಕಿಂತಲೂ ಒಂದರಿಂದ ಅನೇಕ 
ಸಲದಷ್ಟಿರುತ್ತವೆ, 30-754 ದಪ್ಪ, ಭಿತ್ತಿಯಲ್ಲಿ ಸ್ವಲ್ಪದಿಂದ ಅನೇಕ ; ದೊಡ್ಡ, 
ಸ್ಪಷ್ಟ, ಮೊಂಡು, ಬಾಹ್ಯ ಬೆಳವಣಿಗೆಗಳು 3-114 ಎತ್ತರದವರೆಗಿರುತ್ತವೆ ಮತ್ತು 
ತುದಿಗಳಲ್ಲಿ ಪೊರೆಗಳಿಂದ ಮುಚ್ಚಲ್ಪಟ್ಟಿರುತ್ತವೆ. ಅಂಡಕಗಳು 16-23, ದಪ್ಪವಿದ್ದು, 
ಒಂದರಿಂದ ಹದಿನಾರು, ಸಾಧಾರಣವಾಗಿ 4-8, ಚದುರಿದ ಬೆಳವಣಿಗೆ, ಒಂದು ಒಂಟಿ, 
ದೊಡ್ಡ, ಎಣ್ಣೆಹನಿ ಬದಿಯಲ್ಲಿರುತ್ತವೆ; ಸುಮಾರು ಮೂರು ವಾರಗಳ ನಂತರ 
ಮೊಳೆತು ಚಿಕ್ಕ ಬೀಜಾಣುದಾನಿಗಳಾಗಿ, ಸಾಧಾರಣವಾಗಿ ಅಂಡಾಣುದಾನಿಯ ನೀರ್ಗುಳ್ಳಿ 
ಗಳ ಮುಖಾಂತರ ಹೊರಕ್ಕೆ ಬರುತ್ತವೆ. ಪುಂದಾನಿ ಕವಲುಗಳು ದ್ವಿಲಿಂಗಯುತ, 
ಸಾಧಾರಣವಾಗಿ ಅಂಡಾಣುದಾನಿಗಳನ್ನು ಬಿಟ್ಟ ತೊಟ್ಟಿನಿಂದಲೇ ಉದ್ಭವಿಸಿರುತ್ತವೆ, 
ಆಗಾಗ್ಗೆ ಕವಲೊಡೆದಿರುತ್ತವೆ. ಪುಂದಾನಿಗಳು ಚಿಕ್ಕವು. ಅಸ್ಪಷ್ಠ [ವಾಗಿದ್ದು , ಬೆರಳಿ 
ನಂತೆ ಮತ್ತು ಅಂಡಾಣುದಾನಿಗಳ ಬದಿಯಲ್ಲಿ ಜಂಟಿಸುತ್ತವೆ. ತಕ್ಷಣವೆ ಕಣ್ಮರೆಯಾಗಿ 
ಕರಗಿಹೋದಂತೆ ಕಾಣುತ್ತದೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(42) (43), ಓಕ್ಸಹಾಮ (40). 


3. ತ್ರಾಸ್ಫೋತೀಕ ಇರ್ರೆಗ್ಯುಲಾರಿಸ್‌ ಕೊಕರ್‌ ಮತ್ತು ಕೌಚ್‌ 


ಏಕಲಿಂಗಾಶ್ರಯಿ ; ಬೆಳವಣಿಗೆ ನಿಬಿಡವಾಗಿದ್ದು, ಬೇಯಿಸಿದ ಸೆಣಬಿನಬೀಜದ 
ಮೇಲೆ ಶೀಘ್ರವಾಗಿ ಬೆಳೆಯುತ್ತದೆ, ತಂತುದಾರ ಆಗಾಗ್ಗೆ 2 ಸೆಮಾಗಿಂತಲೂ ಉದ್ದ 
ವಿದ್ದು, 12-714 ಬುಡದ ಹತ್ತಿರ ದಪ್ಪವಿದ್ದು, ಅಪರೂಪಕ್ಕೆ 128-5. ಬಹು 
ಪಾಲು ಕವಲೊಡೆದು, ಒಂದೊಂದು ಸಲ ಕವಲೊಡೆದಿರುವುದಿಲ್ಲ; ತುದಿಗಳು ಇತರ 
ತಂತುದಾರಗಳಿಗಿಂತ ಹೆಚ್ಚು ಮೊನಚಾಗಿ ಮತ್ತು ಸ್ವಲ್ಪ ಹರಳುರೂಪಿಯಾಗಿರುತ್ತವೆ. 
ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು , ಮೊದಲಿನವು ಮೂಲತಂತುದಾರಗಳ ತುದಿ 
ಗಳ ಮೇಲೆ ಬಿಟ್ಟಿದ್ದು, ಕೆಲವು ಮಾರ್ಪಟ್ಟು ಆಕ್ಲಿಯ ನಮೂನೆಗಳು ಇದಕ್ಕೆ ಹೊರ 
ತಾಗಿರುತ್ತವೆ. ಸುಮಾರಾಗಿ ಬಲಿಷ್ಠ ಮತ್ತು ನಿಯಮಿತಾಕಾರದಿಂದ ನೀಳಾಕಾರಿತ 
ಮತ್ತು ಅನಿಯಮಿತ, ಉಪಳರುಳೆಯಾಕಾರಿತ ಅಥವಾ ಸಾಧಾರಣವಾಗಿ ತುದಿ 


ಸ್ಮಾಪ್ರೊಲಿಗ್ನಿಯೇಲ್ಸ್‌. 211 


ಅಥವಾ ಮಧ್ಯದಲ್ಲಿ ದಪ್ಪವಾಗಿರುತ್ತವೆ. ತೆಳುವಾದ ಮತ್ತು ಸೂಕ್ಷ ಒವಾದ ಭಿತ್ತಿ 
ಕ್ರಮೇಣವಾಗಿ ಭಾಗಶಃ ಕಣ್ಮರೆಯಾಗಿ ಖಾಲಿಯಾದ ನಂತರ ಪೂರ್ಣವಾಗಿ ಕಣ್ಮರೆ 
ಯಾಗುತ್ತದೆ. ಬೀಜಾಣುಗಳು ಆಸ್ಪಷ್ಟವಾದ ತುದಿಯ ನೀರ್ಗುಳ್ಳೆಯ ಮುಖಾಂತರ 
ಹೊರಬೀಳುತ್ತವೆ ಮತ್ತು ತುದಿ ಹತ್ತಿರವೇ ಒಂದು ಟೊಳ್ಳು ಗೋಳಾಕಾರಿತವಾಗಿ 
ಸುಪ್ತ ವಾಗುತ್ತವೆ. ಹೊರಬಿದ್ದ ತಕ್ಷಣವೆ ಆಕ್ಲಿಯದಲ್ಲಿದ್ದಂತೆ ಈಜುತ್ತ ದೂರ 
ಸಾಗುತ್ತವೆ. ಬಹುಪಾಲು ಬೀಜಾಣುಗಳು ಸುಪ್ತವಾಗುವುದು ಬೀಜಾಣುದಾನಿಯೊಳ 
ಗಡೆ. ಆದರೆ ಒಂದು ನೈಜ ಡಿಕ್ಟಿಯೊ ಬೀಜಾಣುದಾನಿ ಯಾವಾಗಲೂ ರೂಪಿತವಾಗು 
ವುದಿಲ್ಲ. ನಿಧಾನವಾಗಿ ತ್ರಾಸ್ಫೋತೀಕ ನಮೂನೆಯ ಬೀಜಾಣುದಾನಿಗಳು ಒಂಟಿಯಾಗಿ 
ಅಥವಾ ನಾಲ್ಕು ಅಥವಾ ಐದರ ಅತಿ ದೊಡ್ಡ ಗುಂಪುಗಳಲ್ಲಿ ತಂತುದಾರಗಳ ತುದಿಗಳ 
ಮೇಲೆ ಬಿಟ್ಟಿರುತ್ತವೆ. ಅನಿಯಮಿತ ಆಕಾರ, ಆಗಾಗ್ಗೆ ಬಾಗಿರುತ್ತ ಅಥವಾ ಬಹು 
ಡೊಂಕಾಗಿದ್ದು ಅಥವಾ ದ್ವಿಭಾಗಿತವಾಗಿರುತ್ತದೆ. ಬೀಜಾಣುಗಳು ಒಳಗಡೆಯೆ ಸುಪ್ತ 
ವಾಗಿ ಗೋಳಾಕಾರಿತ ಅಥವಾ ಉಪಕೋನಾಕಾರಿತ. ಬೀಜಾಣುದಾನಿಭಿತ್ತಿ ತಕ್ಷಣವೆ 
ಕಣ್ಮರೆಯಾಗುತ್ತದೆ. ಬೀಜಾಣುಗಳು ಹೊರಬಂದ ಮೇಲೆ ಒಂದು ಮಿಥ್ಯಾಬಲೆಯನ್ನು 
ಬಿಟ್ಟಿರುತ್ತವೆ. ಜೆಮ್ಮಗಳು ಸಾಧಾರಣವಾಗಿ ಸಮೃದ್ಧವಾಗಿದ್ದು * ಗೋಳಾಕಾರಿತ, 
ಪಿಯರಾಕಾರಿತ ಅಥವಾ ಶೀಸೆಯಾಕಾರಿತ, ಅಂಡಾಕಾರಿತ, ಗದೆಯಾಕಾರಿತ ಅಥವಾ 
ಸ್ವಲ್ಪ ಕದರಿನಾಕಾರಿತ, ಅಂತರ್ಬೆಳವಣಿಗೆಯಲ್ಲಿ ಅಥವಾ ತಂತುದಾರಗಳ ತುದಿಗಳಲ್ಲಿ 
ಬಿಟ್ಟೆರುತ್ತವೆ. ಆಗಾಗ್ಗೆ ಎರಡರ ಅಥವಾ ಮೂರರ ಸರಣಿಗಳಲ್ಲಿರುತ್ತವೆ. ಕೆಲವು 
ಸಲ ಹೆಚ್ಚೆಂದರೆ ಐದು ಇರುತ್ತವೆ. ಉರುಳೆಯಾಕಾರಿತ ಜೆಮ್ಮಗಳು ತಂತು 
ದಾರಗಳು ವಿಭಾಗಿತಗೊಳ್ಳುವುದರಿಂದ, ಬೀಜಾಣುದಾನಿಗಳು ಖಾಲಿಯಾದ ನಂತರ 
ರೂಪಿತವಾಗುತ್ತವೆ. ಕೆಲವು ಪ್ರಭೇದಗಳಲ್ಲಿ ಬೀಜಾಣುದಾನಿಗಳಂತೆಯೇ ಒಡೆಯು 
ತ್ತವೆ. ಅಂಡಾಣುದಾನಿಗಳು ಬದಿಯ ಚಿಕ್ಕ ಕವಲುಗಳ ಮೇಲೆ ಬಿಟ್ಟಿರುತ್ತವೆ. ಇವು 
ಗಳ ಉದ್ದ ಅಂಡಾಣುದಾನಿಗಳ ವ್ಯಾಸಕ್ಕೆ ಸಮನಿಲ್ಲದಿರಬಹುದು, ಅಪರೂಪಕ್ಕೆ 
ಮೂಲತಂತುದಾರಗಳ ತುದಿಗಳಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. ನಯ 
ವಾದ ಭಿತ್ತಿಯುತ,, ಗೋಳಾಕಾರಿತದಿಂದ ಅಂಡಾಕಾರಿತ, ಬಹುವಾಗಿ ನಿಯಮಿತ 
ಗಾತ್ರವಿದ್ದು, 21.4-71.54, ಬಹುಪಾಲು ಸುಮಾರು 504 ; ಭಿತ್ತಿ ಸುಮಾರು 
ತೆಳು, ಗುಳಿಯುತ ಅಥವಾ ಆಗಾಗ್ಗೆ ಗುಳಿರಹಿತ. ಅಂಡಕಗಳು 16.6-38.3 
ದಪ್ಪ, ಒಂದರಿಂದ ಒಂಭತ್ತು, ಸಾಧಾರಣವಾಗಿ ಮೂರರಿಂದ ಆರು, ಚದುರಿದ 
ಬೆಳವಣಿಗೆ, ಒಂದು ಒಂಟಿ ದೊಡ್ಡ ಎಣ್ಣೆ ಹನಿ ಬದಿಯಲ್ಲಿ ಪಕ್ಕವಾದಾಗ ಇರುತ್ತದೆ, 
ಪುಂದಾನಿಗಳು ಎಲ್ಲ ಪಕ್ಚವಾದ ಅಂಡಾಣುದಾನಿಗಳ ಮೇಲಿದ್ದು ವಿಭಿನ್ನ ತಂತುದಾರ 
ಗಳಲ್ಲಿ ಬಿಟ್ಟಿದ್ದು, ಅಧಿಕ ಸಂಖ್ಯೆಯ ಪುಂದಾನಿಕವಲುಗಳು ಸಾಧಾರಣವಾಗಿ ಪ್ರತಿ 
ಯೊಂದು ಅಂಡಾಣುದಾನಿಯ ಸುತ್ತಲೂ ಸುತ್ತಿರುತ್ತವೆ. ಪುಂದಾನಿಗಳು ಸರಳ 
ಅಥವಾ ಕವಲೊಡೆದಿದ್ದು ಮತ್ತು ಸಾಧಾರಣವಾಗಿ ಆಕಾರದಲ್ಲಿ ಬೆರಳಿನಂತಿದ್ದು 
ಅಂಡಾಣುದಾನಿಗಳಿಗೆ ತಮ್ಮ ಬದಿಗಳಿಂದ ಅಥವಾ ತುದಿಗಳಿಂದ ಜಂಟಿಸಿರುತ್ತವೆ. 


212 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(217). 


(10) ಡಿಕ್ಟಿಯೂಕಸ್‌ ಲೈಟ್‌ಗೆಬ್‌ 


ದೈಹಿಕ ರಚನೆ ಮತ್ತು ಕಾಣುವ ರೀತಿಯು ಆಕ್ಲಿಯದಲ್ಲಿದ್ದಂತೆ. ಆದರೆ ವರ್ಧನ 
ಗಳಲ್ಲಿ ಅತ್ಯಂತ ಮಂದಗತಿ. ಕೊನೇಪಕ್ಷ ಡಿ. ಮಾನೋಸ್ಟೋರಸ್‌ ನಲ್ಲಿ ತಂತುದಾರ 
ತುದಿಗಳಲ್ಲಿ ಸುಮಾರಾಗಿ ಮೊಂಡಾಗಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿಗಳು 
ಸುಮಾರು ಉರುಳೆಯಾಕಾರಿತ, ಮೊಂಡು, ಮಾದರಿಯಂತೆ ಅಂಕು-ಡೋಕು ಉದ್ದ 
ಗೆಣ್ಣು ಗಳಿರುವ ದ್ವಿಕವಲುಗಳಿರುತ್ತವೆ. ಅನಂತರ ಅವುಗಳ ತಂತುದಾರಗಳ ವಿಭಜನೆ 


ಯಿಂದ ಉದ್ದವಾದ ಕೂಡುಭಾಗಗಳಾಗಿ, ( 
ಇಂತಹ ಪ್ರಭೇದಗಳಲ್ಲಿ ಬೀಜಾಣುಗಳು ರು 
ರೂಪಿತವಾದಾಗ ಜಿಮ್ಮಗಳುಂತೆಯೆ ಬೇ ko ಡ್ಯ ನ 





ರೊಂದು ಪೋಷಕವು ದೊರಕುವವರೆಗೆ 
ಸುಪ್ತವಾಗಿದ್ದು, ನಂತರ ಬೀಜಾಣುಗಳನ್ನು 
ಹೊರಹಾಕುತ್ತವೆ ; ತಂತುದಾರದಿಂದ 
ಮತ್ತು ಪರಸ್ಪರ ಬಹುದೂರ ಹೋಗುವ 
ಮತ್ತು ನೀರಿನಲ್ಲಿ ಸ್ವತಂತ್ರವಾಗಿರುವ ತೀವ್ರ 





O 
y 


ಸ ಭಾವವನ್ನು ತೋರುತ್ತದೆ. ಬೀಜಾಣು ಗೆ 

ಗಳು ಬೀಜುಣುದಾನಿಯಿಂದ ಹೊರಬೀಳದೆ ಛಿ 
ಬೇರೆಜಾತಿಯಲ್ಲಿರುವುತೆ (ಎಪ್ಲೇನ್‌ಗಳ 

ಹೊರತಾಗಿ), ಬೀಜಾಣುದಾನಿಯಲ್ಲಿದ್ದು ಚಿತ್ರ 35. ಡಿಕ್ಡಿಯೂಕಸ್‌ 
ಅಲ್ಲಿಯೇ ಭಿತ್ತಿಗಳಲ್ಲಿ ಬಲೆನಾಳ ರಚನೆ ಆ. ಬೀಜಾಣುದಾನಿ ; ರ. ಜೂಬೀಜಾಣು; 


ಗೊಂಡು, ಒಂದು ಸುಪ್ತಾವಧಿಯ ನಂತರ, €. ಅಂಡಾಣುದಾನಿ (ಕೊಕರ್‌ ಕೃಪೆ), 


ತಮ್ಮದೇ ಆದ ರಂಧ್ರಗಳಿಂದ, ಹೊರಬರುತ್ತವೆ. ಅಲ್ಲಿ ಅವು ಎರಡು ಕಶಾಂಬಿಕೆ 
ಗಳಿಂದ ಸ್ಕಾಪ್ರೋಲಿಗ್ನಿಯದ ದ್ವಿತೀಯ ಈಜುವ ಹಂತದಂತೆಯೇ ಈಜುತ್ತವೆ, 
ಅನಂತರ ಸಾಧಾರಣವಾಗಿ ನಿಯಮದ ಪ್ರಕಾರ ತಮ್ಮ ಕುಟುಂಬದಲ್ಲಿದ್ದಂತೆ ಮೊಳೆಯು 
ತ್ತವೆ. ಅವುಗಳಲ್ಲಿ ಕೆಲವೊಂದು ಮೊಳೆಯುವ ಮೊದಲು ಪುನಃ ಈಜಲು ಹೊರಡು 
ತ್ತವೆ. ಜೆಮ್ಮಗಳು ಪ್ರತಿನಿಧಿತವಾಗುವುದು ಬೀಜಾಣುದಾನಿಗಳು ತಮ್ಮ ಬೀಜಾಣುಗ 
ಳೊಂದಿಗೆ ಇರುವಾಗ ಅವನ್ನೇ ಜೆಮ್ಮಗಳೆಂದು ಪರಿಗಣಿಸಿದರೆ ಮಾತ್ರ. ಅಂಡಾಣು 
ದಾನಿಗಳು ಗೋಳಾಕಾರಿತ, ನಯ, ಭಿತ್ತಿ ಗುಳಿರಹಿತ, ತೆಳುವಾದ ಕವಲುಗಳ ತುದಿ 
 ಯಲ್ಲಿರುತ್ತವೆ (ಇರುವುದಿಲ್ಲ (?) ಡಿ. ಮಾನೊಸ್ಟೋರಸ್‌ನಲ್ಲಿ) ಪುಂದಾನಿಗಳು ಬಹು 


ಸ್ಕಾಪ್ರೊಲಿಗ್ನಿಯೇಲ್‌ 213 

ವಾಗಿ ಸ್ಯಾಪ್ಪೊಲಿಗ್ನಿಯ ಮತ್ತು ಆಕ್ಲಿಯದನ್ಲಿದ್ದಂತಿರುತ್ತವೆ. ವಿಭಿನ್ನ ತಂತುದಾರ 

ಳಲ್ಲಿ ಅಥವಾ ದ್ವಿ ಿಲಿಂಗಯುತ, ಗರ್ಭಾಂಕುರಿತ ನಳಿಕೆಗಳು ಕಂಡುಬಂದಿವೆ, ಅಂಡಕಗಳು 

ಒಂದರಿಂದ ಅನೇಕ, ಅಂಡಾಣುದಾನಿಯನ್ನು ಪೂರ್ಣ ತುಂಬಿರುವುದಿಲ್ಲ, ಪಕ್ಷವಾದಾಗ 
ಒಂದು ಅಥವಾ ಕೆಲವು ದೊಡ್ಡ ಎಣ್ಣೆ ಹನಿಗಳು ಜೀವರಸಮೊಳಗೆ ಇರುತ್ತವೆ. 


ಡಿಕ್ಸಿಯುಕಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಬೀಜಾಣುದಾನಿಗಳು ನೈಜಬಲೆ ರೀತಿ (ಬೀಜಾಣುದಾದಿ 
ಭಿತ್ತಿ ಶಾಶ್ವತ). 


0. ಅಂಡಾಣುದಾನಿಗಳಿರುವುದಿಲ್ಲ. _ 1. ಡಿ. ಮಾನೊಸ್ಟೋರಸ್‌ 
bb. ಅಂಡಾಣುದಾನಿಗಳಿರುತ್ತವೆ, ಪುಂದಾನಿಗಳಿರು 
ವುದಿಲ್ಲ. 2. ಡಿ. ಅನಾಮಲಸ್‌ 


೩೩, ಬೀಜಾಣುದಾನಿಗಳು ಹಲವೊಮ್ಮೆ ಮಿಥ್ಕಾಬಲೆಯ 
ನಮೂನೆ. 
10. ಬೀಜಾಣುಗಳಲ್ಲಿ ಎರಡು ಬಗೆಗಳು, ಮೊದಲಿನದು 
ಆಕ್ಲಿಯ ಬಗ್ಗೆ ಅನಂತರದದ್ರ ಮಿಥ್ಮಾಬಲೆಯ 
ಬಗೆ; ಅಂಡಾಣುದಾನಿಗಳಲ್ಲಿ ನೀರ್ಗುಳ್ಳಿಗಳಿರು 
ತ್ತವೆ. 3. ಡಿ. ಆಕ್ಲಿಯಾಯ್ಡಿಸ್‌ 
bb. ಬೀಜಾಣುಗಳೆಲ್ಲವೂ ಮಿಥ್ಯಾಬಲೆಯ ಬಗೆಯವು ; 
ಅಂಡಾಣುದಾನಿಗಳು ನಯವಾಗಿರುತ್ತವೆ. 


€. ಪುಂದಾನಿಗಳಿರುವುದಿಲ್ಲ. 4, ಡಿ. ಮಿಸೌರಿಯೆನ್ಸಿಸ್‌ 


00. ಪುಂದಾನಿಗಳು ಸಾಧಾರಣವಾಗಿ ಇರುತ್ತವೆ. 5. ಡಿ. ಸೂಡೊಡಿಕ್ಟಿಯಾನ್‌ 


1. ಡಿಕ್ಬಿಯುಕಸ್‌ ಮಾನೊಸ್ಟೋರಸ್‌ ಲೈಟ್ಸೆಬ್‌ 

ಸಹನಾಮ : ಡಿ. ಸ್ಪೆಕೈಲ್‌ ಕೊಕರ್‌ 

ಡಿ. ಮಾಗ್ಮೂಸ್ಕಿ ಲಿಂಡ್‌ಸ್ಟೆಟ್‌ 

ದೈಹಿಕ ಬೆಳವಣಿಗೆಯು ಮಧ್ಯಮ ಬಲಿಷ್ಕವಾಗಿರುತ್ತದೆ. ಮೂಲತಂತುದಾರ 
ಕವಲೊಡೆದಿದ್ದು, 55 ದಪ್ಪವಾಗಿದ್ದು, ಬಹುಪಾಲು 30-45, ಬುಡದಲ್ಲಿದ್ದು, 
ಕ್ರಮೇಣವಾಗಿ ತುದಿಕಡೆಗೆ ಕಿರಿದಾಗಿ, ದೊಡ್ಡವು 22-37, ತಂದಿಹತ್ತಿರ ಇರುತ್ತವೆ. 
ಅನೇಕವು ಚಿಕ್ಕವು. ಪ್ರಾಥಮಿಕ ಬೀಜಾಣುದಾನಿಗಳು ತಂತುದಾರಗಳ ತುದಿಗಳ 
ಮೇಲೆ ಬಿಟ್ಟಿರುತ್ತವೆ. ನಂತರದವು ಮಧ್ಯಾರಂಭಿ ಕವಲುಗಳಲ್ಲಿ ರೂಪಿತವಾಗಿರುತ್ತವೆ. 


214 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆದರೆ ಸಾಧಾರಣವಾಗಿ ಮೊದಲಿನವುಗಳಿಂದ ಸ್ವಲ್ಪ ದೂರಕ್ಕೆ ಎಳೆಗಳು ಉದ್ದವಾಗು 
ವುದರಿಂದ ಬೇರ್ಪಡುತ್ತವೆ. ವರ್ಧನ ಮುಪ್ಪಾದಂತೆಲ್ಲ ಜೋಡಣೆಯು ಅನಿಯಮಿತ 
ವಾಗಿ ಕ್ಲಿಷ್ಟವಾಗಿ, ಎಳೆಗಳು ಅಂಚಿನಲ್ಲಿ ವಿಭಾಗಿತವಾಗಿ ಅಸಂಖ್ಯಾತ ಬೀಜಾಣುದಾನಿ 
ಗಳನ್ನು ಸಾಲುಗಳಲ್ಲಿ ಅಥವಾ ಕವಲೊಡೆದ ಗುಂಪುಗಳಲ್ಲಿ ಬಿಟ್ಟಿರುತ್ತವೆ. ಅವುಗಳು 
ಸಾಧಾರಣವಾಗಿ ತುದಿಯಲ್ಲಿ ಅರ್ಧದಷ್ಟು ಸ್ನ ಲ್ಪ ದೊಡ್ಡದಾಗಿದ್ದು ಆಗಾಗ್ಗೆ ಬಾಗಿ 
ರುತ್ತ, ಕೆಲವು ಸಲ ಕವಲೊಡೆದಿದ್ದು, ವಿವಿಧ ಗಾತ್ರಗಳಲ್ಲಿ ಓರಿಯವರ್ಥನಗಳಲ್ಲಿ 
ಆಗಾಗ್ಗೆ ಬಹು ಉದ್ದವಾಗಿದ್ದು, ಎಳೆಯಂತಹ ಒಂದು ಸಾಲು ಬೀಜಾಣುಗಳು ಇರು 
ತ್ತವೆ. ಅವುಗಳು ಸಾಧಾರಣವಾಗಿ ತಂತುದಾರಗಳಿಂದ ಮುರಿದುಹೋಗುತ್ತವೆ. 
ಬೀಜಾಣುಗಳ ಹೊರರೇಖೆಗಳು ನಿರ್ದಿಷ್ಟವಾಗಿ ರೂಪುಗೊಂಡು ಸುಪ್ತಾವಧಿಗೆ 
ಹೋಗುವ ಹಂತದಲ್ಲಿ, ಈ ಹಂತ ಕೆಲವು ದಿನ ಅಥವಾ ಸ್ಥಿತಿಗೆ ತಕ್ಕಂತೆ ಆನೇಕ 
ವಾರಗಳಾಗುತ್ತದೆ. ಈಗ ಬೀಜಾಣುಗಳು ಭಿತ್ತಿಗಳಿಂದ ಬೇರ್ಪಟ್ಟು ಈ ಸ್ಥಿತಿಯಲ್ಲಿ 
ಭಿತ್ತಿಗಳು ವಿರಳವಾಗಿ ಕಂಡುಬರುತ್ತವೆ. ಬೀಜಾಣುಗಳಲ್ಲಿ ಸಾಧಾರಣವಾಗಿ ಸ್ಪಷ್ಟ 
ವಾಗಿ ಕಂಡುಬರುವ ಸೂಕ್ಷ್ಮಕುಹರ ಪ್ರತಿಯೊಂದರಲ್ಲಿ ಇರುತ್ತದೆ. ಬೀಜಾಣುಗಳು 
ಹೊರಬೀಳುವಾಗ ಒಂಟಿಯಾಗಿದ್ದು ಮತ್ತು ಈಜುವಾಗ ಸಾಧಾರಣವಾಗಿ ಜಾತಿ 
ಯಲ್ಲಿದ್ದಂತಿದ್ದು ಅಥವಾ ಅವುಗಳು ಆಗಾಗ್ಗೆ ಇದ್ದ ಸ್ಥಳದಲ್ಲೆ ಮೊಳೆತು ತೆಳುವಾದ 
ತಂತುದಾರವಾಗುತ್ತವೆ. ಬೀಜಾಣುಗಳು 11.8-16.6 ವ್ಯಾಸ ಮೊಳೆಯುವುದಕ್ಕೆ 
ಮೊದಲು ಇರುತ್ತವೆ. ದೊಡ್ಡದಾದ ಸ್ಪಷ್ಟ ಸೂಕ್ಷ್ಮಕುಹರ ಇರುತ್ತದೆ. ಅಂಡಾಣು 
ದಾನಿಗಳು ವೃದ್ಧಿಯಾಗಿರುವುದಿಲ್ಲ. 
ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಫ್ಲಾರಿಡ (232). 

2. ಡಿಕ್ಟಿಯುಕಸ್‌ ಅನಾಮಲಸ್‌ ನಾಗೈ 


ಮೂಲತಂತುದಾರ ಮಧ್ಯಮೃ ಬಲಿಷ್ಮವಾಗಿದ್ದು, 28.8-31.2 ವ್ಯಾಸ 
ಎರುತ್ತದೆ. ಬೀಜಾಣುದಾನಿಗಳು ಅಸಂಖ್ಯಾತವಿದ್ದು, ಉಪಳಉರುಳೆಯಾಕಾರಿತ, 
336-528 x 14.4-36, ದ್ವಿಮುಖ ಬೆಳವಣಿಗೆಯನ್ಲಿ ಕವಲೊಡೆದು ಉದ್ದವಾದ 
ಗಣ್ಣುಗಳಂತರದಲ್ಲಿ ಜೋಡಿಸಲ್ಪಟ್ಟಿದ್ದು, ಅಪರೂಪಕ್ಕೆ. ಅವರೋಹಣ ಕ್ರಮದಲ್ಲಿ 
ಅಥವಾ ಮಧ್ಯಂತರ್ಬೆಳವಣಿಗೆಯಲ್ಲಿದ್ದು, ಆಗಾಗ್ಗೆ ಬುಡದಲ್ಲಿ ಬೇರ್ಪಟ್ಟಿರುತ್ತವೆ. 
ಬೀಜಾಣುಗಳೆ ಹೊರಸಾಗುನಳಿಕೆಯು ಬೀಜಾಣುದಾನಿ ಒಳಭಿತ್ತಿಯಲ್ಲಿದ್ದು, ಇದರ 
ಮುಖಾಂತರ ಬೀಜಾಣುಗಳು ಹೊರಹಾಕಲ್ಪಡುತ್ತವೆ. ಬೀಜಾಣುಗಳು 18೩ ವ್ಯಾಸ 
ಎದ್ದು, ಅಪರೂಪಕ್ಕೆ ಅದರ ಪ್ರಾಕೃತಿಕ ಸಂದರ್ಭದಲ್ಲಿ ಬೀಜಾಣುದಾನಿಯೊಳಗಡೆ 
ಮೊಳೆಯುತ್ತವೆ. ಅಂಡಾಣುದಾನಿತೊಟ್ಟುಗಳು ತೆಳುವಾಗಿದ್ದು, ಬಹುಪಾಲು ಬಾಗಿ 
ರುತ್ತ, ಅಪರೂಪಕ್ಕೆ ಕವಲೊಡೆದು, ಆಗಾಗ್ಗೆ ಅನೇಕ ಅಂಡಾಣುದಾನಿಗಳನ್ನು ಬಿಟ್ಟೆರು 
ತ್ತವೆ... ಅಂಡಾಣುದಾನಿಗಳು ನಯವಾಗಿದ್ದು, ಗೋಳಾಕಾರಿತ, ಗುಳಿರಹಿತ, 


ಸ್ಮಾಪ್ರೊಲಿಗ್ನಿಯೇಲ್ಮ್‌ 215 


28.8-38.44 ವ್ಯಾಸವಿದ್ದು, ಸಾಧಾರಣವಾಗಿ ಒಂದು ಅಂಡಾಣು ಇರುತ್ತದೆ. 
ಅಂಡಾಣು ನಯವಾಗಿದ್ದು, ಗೋಳಾಕಾರಿತ, ಚದುರಿದ ಬೆಳವಣಿಗೆ, 21.6-31.2 
(24-28)4. ಪುಂದಾನಿಗಳು ಬೆಳೆಯುವುದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಚಿಗನ್‌ (93), 


3. ಡಿಕ್ಟಿಯುಕಸ್‌ ಆಕ್ಲಿಯಾಯ್ಡಿಸ್‌ ಕೊಕರ್‌ ಮತ್ತು ಅಲೆಕ್ಸಾಂಡರ್‌ 


ಬೆಳವಣಿಗೆಯು ಬೇಯಿಸಿದ ಸೆಣಬಿನ ಬೀಜದ ಮೇಲೆ ಮಧ್ಯಮ ನಿಬಿಡವಾಗಿರು 
ತ್ತದೆ. 6 ಮಿಮೂ ಉದ್ದವನ್ನು ಐದು ದಿನಗಳಲ್ಲಿ ತಲುಪುತ್ತದೆ. ಮಂಖ್ಯ ತಂತು 
ದಾರ 21-45 ಬುಡದಲ್ಲಿ ದಪ್ಪವಾಗಿದ್ದು, ಕ್ರಮೇಣ ತುದಿಕಡೆಗೆ ಕಿರಿದಾಗುತ್ತದೆ. 
ಬೀಜಾಣುದಾನಿಗಳು ಶಂಶುದಾರ ತುದಿಗಳಿಂದ ಉದ್ಭವಿತವಾಗಿ ಮಧ್ಯಾರಂಭಿ ಕವಲು 
ಗಳಿಂದ ಬಿಟ್ಟಿರುತ್ತವೆ. ಆಕ್ಲಿಯ ಮತ್ತು ಡಿಕ್ಟಿಯುಕಸ್‌ ಬಗೆಗಳು ಸಮೃದ್ಧವಾಗಿರು 
ತ್ತವೆ. ಆಕ್ಲಿಯ ನಮೂನೆಯು ಮೊದಲು ಕಂಡುಬಂದು, ಡಿಕ್ಟಿಯುಕಸ್‌ ನಮೂನೆಯು 
ಅನಂತರ ಕಂಡುಬರುತ್ತದೆ. ಹಿರಿಯವರ್ಧನಗಳಲ್ಲಿ ಡಿಕ್ಸಿಯುಕಸ್‌ ನಮೂನೆ ಹೆಚ್ಚು 
ಪ್ರಧಾನವಾಗಿರುತ್ತವೆ. ಬೀಜಾಣುದಾನಿಗಳಂ ಪದೇಪದೇ ಕವಲೊಡೆದಿದ್ದು , ಸಾಲುಗಳಲ್ಲಿ 
ಬಿಟ್ಟಿರುತ್ತವೆ. ಬೀಜಾಣುಗಳು 10-164, ಬಹುಪಾಲು 42.54 ವ್ಯಾಸವಿರುತ್ತವೆ. 
ಎರಡು ಬಗೆ ಬೀಜಾಣುದಾನಿಗಳಲ್ಲೂ ಒಂದೇ ಗಾತ್ರವಿದ್ದು, ಸಾಮಾನ್ಯವಾಗಿ ಇದ್ದ 
ಸ್ಮಳದಲ್ಲೇ ಮೊಳೆಯುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, ಗೋಳಾ 
ಕಾರಿತ, 25-37.5,, ವ್ಯಾಸವಿದ್ದು, ಒಂಟಿಯಾಗಿ ಉದ್ದವಾದ, ತೆಳುವಾದ, ಸಾಧಾ 
ರಣವಾಗಿ ಬಾಗಿದ ತೊಟ್ಟುಗಳ ಮೇಲೆ ಬಿಟ್ಟಿ ದ್ದು, ಅವು ಮುಖ್ಯತಂತುದಾರಗಳಿಂದ 
ಉದ್ಭವಿಸಿರುತ್ತವೆ ಮತ್ತು ಉದ್ದದಲ್ಲಿ ವಿವಿಧವಿದ್ದು ಸುಮಾರು ಎರಡರಿಂದ ನಾಲ್ಕು 
ಸಲ ಅಂಡಾಣುದಾನಿಗಳ ವ್ಯಾಸಕ್ಕಿಂತ ಹೆಚ್ಚು ಉದ್ದವಿರುತ್ತವೆ. ಅಂಡಾಣುದಾನಿ 
ಭಿತ್ತಿಗಳು ಗುಳಿರಹಿತ, ಸ್ವಲ್ಪ ಹಳದಿ, ಅನೇಕ ನೀರ್ಗುಳ್ಳೆಗಳನ್ನು ಹೊಂದಿದ್ದು ಆವು 
ಉದ್ದದಲ್ಲಿ ವಿವಿಧವಾಗಿದ್ದು 3-11 ವರೆಗಿರುತ್ತವೆ. ಅಂಡಕಗಳು ಚದುರಿದ ಬೆಳ 
ವಣಿಗೆ, 20-27 ವ್ಯಾಸ, ಬಹುಪಾಲು 254, ಪ್ರತಿಯೊಂದು ಅಂಡಾಣುದಾನಿಯಲ್ಲಿ 
ಒಂದರಂತಿರುತ್ತ ವೆ. ಪುಂದಾನಿಗಳು ದ್ವಿಲಿಂಗಯುತ, ಸಾಧಾರಣವಾಗಿ ಅಂಡಾಣು 
ದಾನಿಯ ತೊಟ್ಟಿನಿಂದ ಹುಟ್ಟಿ, ಅಪರೂಪಕ್ಕೆ ಮುಖ್ಯತಂತಂದಾರಗಳಿಂದಲೂ (ಒಂಟಿ 
ಯಾಗಿ) ಸುಮಾರು ಅಂಡಾಣುದಾನಿಗಳ ಶೇಕಡಾ 6.5ರಷ್ಟು ಭಾಗದಲ್ಲಿ ಕಂಡು 
ಬರುತ್ತವೆ. 


| ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(40)(44). 


216 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
4, ಡಿಕ್ಟೆಯುಕಸ್‌ ಮಿಸ್ಸೌರಿಯೆನ್ನಿಸ್‌ ಕೌಚ್‌ 


ತಂತುಜಾಲವು ಸಾಕಷ್ಟು ಪುಷ್ಕವಾಗಿ ಸೆಣಬಿನ ಬೀಜದ ಮೇಲೆ 2 ಸೆಮಾ ವ್ಯಾಸ 
ವಿರುತ್ತದೆ. ತಂತುದಾರವು 7ಕ್ಯವರೆಗೆ ಬುಡದಲ್ಲಿ ದಪ್ಪವಾಗಿದ್ದು, ಸುಮಾರಾಗಿ 
50-604, ಹೆಚ್ಚುಕಡಮೆ ಉದ್ದಕ್ಕೂ ಅಲೆಯೋಪಾದಿಯಿದ್ದು' ಮತ್ತು ತುದಿಯ 
ಅರ್ಧದಲ್ಲಿ ಅಂಕುಡೊಂಕಾಗಿ ಬೀಜಾಣುದಾನಿಗಳು ರೂಪಿತವಾಗಿದ್ದು ಕೆಳಗಡೆಯಿಂದ 
ಬೆಳವಣಿಗೆಯು ಮುಂದುವರೆದಿರುತ್ತದೆ. ಬೀಜಾಣುದಾನಿಗಳು ಉರುಳೆಯಾಕಾರಿತ, 
ಮಧ್ಯೆ ಅತ್ಯಂತ ದಪ್ಪವಾಗಿದ್ದು, 10-40 » 84-4004, ಬಹುವಾಗಿ 25-35 
250-300, ಭಿತ್ತಿ ತೆಳು, ಬೀಜಾಣುಗಳು ರೂಪಿತವಾದ ತಕ್ಷಣ ಕಣ್ಮರೆಯಾಗು 
ತ್ತವೆ. ಬೀಜಾಣುಗಳು ಸಾಧಾರಣವಾಗಿ ದುಂಡಗಾಗಿ ಹೆಚ್ಚು ಕಡಮೆ ಬೀಜಾಣುದಾನಿ 
ಯೊಳಗಡೆಯೆ ಸುಪ್ತವಾಗುತ್ತ ವೆ. ಒಂದು ಅನಿರ್ದಿಷ್ಟ ಬಲೆಯು ರೂಪಿತವಾಗಿ, 
ತಮ್ಮ ಕವಚಗಳಿಂದ ಹೊರಬಿದ್ದು ಬದಿಯ ದ್ವಿಕಶಾಂಬಿಕೆಗಳಿಂದ ಈಜುತ್ತ (ವಿಶೇಷ 
ಸಂಸ್ಕರಣೆಯಿಂದ ಮೊದಲು ರೂಪಿತವಾದ ಬೀಜುಣುದಾನಿಗಳನ್ನು ಆಕ್ಲಿಯ 
ದಲ್ಲಿದ್ದಂತೆಯೆಂ ಹೊರಹಾಕಿಸಬಹುದು), ಸುಮಾರು ಎರಡರಿಂದ ಮೂರುಸಲದಷ್ಟು 
ಅಂಡಾಣುದಾನಿಯ ವ್ಯಾಸಕ್ಕಿಂತ ಹೆಚ್ಚು ಉದ್ದದ ತೆಳುವಾದ ಬದಿಕವಲುಗಳ ಮೇಲೆ 
ಬಿಟ್ಟಿದ್ದು, ತೊಟ್ಟುಗಳು ಸಾಧಾರಣವಾಗಿ ಅಂಡಾಣುದಾನಿಯ ಬುಡದಲ್ಲಿ ಬಾಗಿರು 
ತ್ತವೆ ಮತ್ತು ಅಂಡಾಣುದಾನಿಯ ಬುಡದಲ್ಲಿ ತೊಟ್ಟಿನ ಜೊತೆಗೆ ಕೊಕ್ಕಿನಂತಹ 
ಭಾಗದಿಂದ ಜಂಟಿಸಿರುತ್ತದೆ. ಅಂಡಕಗಳು ಒಂಟಿ, 23-364 ವ್ಯಾಸವಿದ್ದು, ಸಾಧಾ 
ರಣವಾಗಿ 26/೬ ಇದ್ದು, ಅಸಮ ಮಧ್ಯಬೆಳೆವಣಿಗೆಯುತವಾಗಿದ್ದು, ಪುಂದಾನಿ 
ಗಳಿರುವುದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಸ್ಸೌರಿ (44) (47). 


5. ಡಿಕ್ಟಿಯುಕಸ್‌ ಸೂಡೊಡಿಕ್ಸಿಯಾನ್‌ ಕೊಕರ್‌ ಮತ್ತು ಬ್ರಾಕ್ಸ್‌ ಟನ್‌ 

ದೈಹಿಕ ತಂತುದಾರ ಬೆಳವಣಿಗೆಯು ಮಧ್ಯಮ ಬಲಿಷ್ಮವಾಗಿದ್ದು, 1 ಸೆಮಿ 
ಉದ್ದವನ್ನು ತಲುಪಿರುತ್ತದೆ. ತಂತುದಾರ 80್ಯವರೆಗೆ ಬುಡದಲ್ಲಿ ದಪ್ಪನಾಗಿದ್ದು, 
ಬಹುಪಾಲು 30-45), ಸ್ವತಂತ್ರವಾಗಿ ಕವಲೊಡೆದು, ದೊಡ್ಡ ಕವಲುಗಳು 
18-304 ದಪ್ಪ, ಅನೇಕವು ಬಹು ಚಿಕ್ಕದಾಗಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿ 
ಗಳು ಮುಖ್ಯತಂಶುದಾರ ತುದಿಗಳ ಮೇಲೆ ಬಿಟ್ಟಿರುತ್ತವೆ, ದ್ವಿತೀಯವು ಮಧ್ಯಾರಂಭಿ 
ಕವಲೊಡೆದಿರುವುದರಿಂದ ರೂಪಿತವಾಗಿ, ಮೊದಲಿನವುಗಳಿಂದ ಸ್ವಲ್ಪ ಅಂತರದಲ್ಲಿ 
ಬೇರ್ಪಟ್ಟಿರುತ್ತವೆ. ಹಿರಿಯವರ್ಧನಗಳಲ್ಲಿ ಬಹುವಾಗಿ ಅನಿಯಮಿತವಾಗಿ ಜೋಡಣೆ 
ಯಾಗಿದ್ದು ಮತ್ತು ಆನೇಕ ಎಳೆಗಳು ಅಂಚಿನೆಡೆಗೆ ವಿಭಾಗಿತವಾಗಿ ಬೀಜಾಣುದಾನಿ 
ಗಳಾಗಿ ಎರಡು ಅಥವಾ ಮೂರರ ಸಾಲುಗಳಲ್ಲಿ ಕ್ಲಿಷ್ಟವಾಗಿರುತ್ತವೆ ಅಥವಾ ಪೊದೆ 


ಸ್ಮಾಪ್ರೊಲಿಗ್ನಿಯೇಲ್ಸ್‌ 217 


ಯಂತೆ ಕವಲೊಡೆದು ರೂಪಿತವಾಗಿರುತ್ತವೆ. ಬೀಜಾಣುದಾನಿಗಳ ತುದಿಯರ್ಧಭಾಗ 
ಸಾಧಾರಣವಾಗಿ ಸ್ವಲ್ಪ ದಪ್ಪವಾಗಿದ್ದು ಕೆಲವು ಸಲ ಬಾಗಿ, ಬಹುವಾಗಿ ಆಗಾಗ್ಗೆ 
ಕವಲೊಡೆದಿದ್ದು, 12-30» 100-8304, ಸುಪ್ತವಾದ ಬೀಜಾಣುಗಳು ಸಾಲು 
ಗಳಲ್ಲಿ ಸಾಮಾನ್ಯವಾಗಿ ಪರಸ್ಪರ ಮತ್ತು ತಂತುದಾರಕ್ಕೂ ಅಂಟಿಕೊಂಡಿದ್ದು ಬೀಜಾಣು 
ಗಳು ಹೊರಬೀಳುವವರೆಗೂ ಹಾಗೆಯೇ ಇರುತ್ತವೆ. ಬೀಜಾಣುಗಳಂ 12-15 
ವ್ಯಾಸವಿದ್ದು, ಬಹುಪಾಲು 13-14, ಒಂದು ದೊಡ್ಡ ಸ್ಪಷ್ಟವಾದ ಸೂಕ್ಷ್ಮಕುಹರ 
ಇರುತ್ತದೆ. ಹೊರಬಿಳುವಿಕೆಯು ಮೊದಲು ಆಥವಾ ಸುಪ್ತವಾದ ನಂತರ ಯಾವು 
ದಾದರೊಂದು ಪರಿಸ್ಥಿತಿಯನ್ನು ಅನುಸರಿಸಿರುತ್ತದೆ, ಹಲವು ಸಮಯಗಳಲ್ಲಿ ಇದ್ದ 
ಪ್ರಾಕೃತಿಕ ಸ್ಥಿತಿಯಲ್ಲೇ ಮೊಳೆಯುತ್ತವೆ. ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು, 
ಗೋಳಾಕಾರಿತ ಅಥವಾ ಆಗಾಗ್ಗೆ ಪಿಯರಾಕಾರಿತ, 36-44 ವ್ಯಾಸವಿದ್ದು, ಪಿಯರಾ 
ಕಾರಿತವು 45.5 604 ವರೆಗಿದ್ದು, ಭಿತ್ತಿ ನಯವಾಗಿದ್ದು, ಸುಮಾರಾಗಿ ತೆಳು, 
ಪುಂದಾನಿಗಳು ಮುಟ್ಟಿದ ಭಾಗದ ಹೊರತು ಗುಳಿರಹಿತವಾಗಿದ್ದು, ಬದಿಯ ಚಿಕ್ಕ 
ತೊಟ್ಟುಗಳ ಮೇಲಿ ಮೂಲತೆಂತುದಾರ ಅಥವಾ ಕವಲುಗಳಿಂದ ಬಿಟ್ಟಿರುತ್ತವೆ. 
ಅಂಡಕಗಳು ಪ್ರತೀ ಅಂಡಾಣುದಾನಿಯಲ್ಲಿ ಒಂದೊಂದು ಇರುತ್ತವೆ. ಪೂರ್ಣವಾಗಿ 
ತುಂಬಿರದೆ, 2934.54 ವ್ಯಾಸವಿದ್ದು ಜೊತೆಗೊಂದು ಭಿತ್ತಿಯು ಸುಮಾರು 2.5 
ದಪ್ಪವಿದ್ದು, ಅಸಮ ಮಧ್ಯ ಬೆಳವಣಿಗೆಯಾಗಿರುತ್ತವೆ. ಪುಂದಾನಿಗಳು ಶೇ. 85-95 
ಷ್ಟು ಭಾಗ ಅಂಡಾಣುದಾನಿಗಳಲ್ಲಿರುತ್ತವೆ, ಪ್ರತೀ ಆಂಡಾಣಂದಾನಿಯಲ್ಲಿ ಒಂದ 
ರಿಂದ ಅನೇಕವಿರುತ್ತವೆ. ಆಗಾಗ್ಗೆ ಪೂರ್ಣವಾಗಿ ಆವರಿಸಿರುತ್ತವೆ. ಬೆರಳಿನಂತಹ 
ಅಥವಾ ಗಡ್ಡೆಯಾಕಾರಿತ; ಒಂದು ಅಡ್ಡಭಿಶ್ಚಿಯಿಂದ ವಿಭಾಗಿಸಲ್ಪಟ್ಟಿದ್ದು; ಮೂಲ 
ತಂತುದಾರಗಳಿಂದ ಉದ್ಭವಿತಗೊಂಡ ಕವಲುಗಳ ಮೇಲೆ ಅಥವಾ ದ್ವಿತೀಯ ಕವಲು 
ಗಳಿಂದ ಬಿಟ್ಟಿರುತ್ತವೆ ಬಹು ಅನಿಯಮಿತವಾಗಿ ಮತ್ತು ಸೊಟ್ಟವಾಗಿರುತ್ತವೆ 
ಆಗಾಗ್ಗೆ ಬಹುಕವಲೊಡೆದು, ದ್ವಿಲಿಂಗಯುತ ಅಥವಾ ವಿಭಿನ್ನತಂತುದಾರಗಳಲ್ಲಿ 
ಉದ್ಭವಿತವಾಗಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಮಿಸ್ಸೌರಿ (47), 
ತ್ತರ ಕೆರೊಲಿನ (44). 


(11) ಬ್ರಿವಿಲಗ್ನಿಯ ಕೊಕರ್‌ ಮತ್ತು ಕೌಚ್‌ 


ತಂತುಜಾಲವು ಕಿರಿದಾಗಿದ್ದು, 'ನಿಬಿಡ ಮತ್ತು ಅಪಾರದರ್ಶಕ, ಮೇಲ್ಭಾಗ 
ದೆಲ್ಲಿರುವುದಿಲ್ಲ. ಬೀಜಾಣುದಾನಿಗಳಲ್ಲಿ ಬಹುಪಾಲು ಸುಮಾರಾಗಿ ತ್ರಾಸ್ಫೋತೀಕದಲ್ಲಿ 
ದ್ವಂತೆಯೇ ಪ್ರವರ್ಶಿಸುತ್ತ, ಭಿತ್ತಿಯು ಬೇಗ ಕಣ್ಮರೆಯಾಗುತ್ತದೆ (ಕೆಲವು ಪ್ರಭೇದ 
ಗಳಲ್ಲಿ ಆಕ್ಲಿಯ ನಮೂನೆಗಳು ಕಂಡುಬರುತ್ತ ವೆ). ಬೀಜಾಣುಗಳು ಬಹು ವಿವಿಧವಾದ 


ಆ 


218 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಾತ್ರ ಮತ್ತು ಆಕಾರದಲ್ಲಿ ಒಂದೇ ವರ್ಧನ 
ದಲ್ಲಿರುತ್ತ ವೆ. ದೊಡ್ಡವು ಬಹುಕೇಂದ್ರಕ ಬಿಂದು 
ಯುತ, ಇದ್ದ ಸ್ಮಳದಲ್ಲೇ ಸುಪ್ತವಾಗುತ್ತ 
(ಆಕ್ಲಿಯ ಬಗೆಯ ಬೀಜಾಣುದಾನಿಗಳ 
ಹೊರತು) ಮತ್ತು ನಿಧಾನವಾಗಿ ಬೀಜಾಣು 
ದಾನಿ ಭಿಶ್ತಿಯು ನಾಶವಾಗುವುದರಿಂದ ಬೇರ್ಪ 
ಡುತ್ತವೆ ; ಸುಪ್ತವಾದ ನಂತರ ಹೊರಬಿದ್ದು 
ಒಂದೊಂದು ಸಾರಿ ಈಜುತ್ತ ಅಥವಾ ಈಜದೆ 
ಇರುವುದು ಪ್ರಭೇದಗಳನ್ನು ಆವಲುಬಿಸಿರು 
ತ್ತದೆ. ಅಂಡಾಣುದಾನಿಗಳು ಚಿಕ್ಕವು, ಒಂದು 
ಒಂಟಿ ಅಸಮ ಮಧ್ಯ ಬೆಳೆದ ಅಂಡಕವಿರುತ್ತದೆ. 
ಪುಂದಾನಿಗಳು ಇರುತ್ತವೆ ಅಥವಾ ಕೊರತೆ 
ಯಾಗಿರುತ್ತವೆ. ಹೆಚ್ಚಾಗಿ ದ್ವಿಲಿಂಗಯುತವಾಗಿ 
ರುತ್ತವೆ. ಜೆಮ್ಮಗಳು ಅನೇಕ ಪ್ರಭೇದಗಳಲ್ಲಿ 


ಬ್ರೆವಿಲಿಗ್ನಿಯ ಜಾತಿಯಲ್ಲಿನ 


6 


೨ನ 2020229 





ಚಿತ್ರ 36. ಬ್ರೆವಿಲಿಗ್ಗಿಯ. 0,6' 
ಬೀಜಾಣುದಾನಿಗಳು ಥಿ. ಅಂಡಾಣುದಾನಿ 
(ಕೊಕರ್‌ ಕ ೈಪೆ), 


ಕೊರತೆಯಾಗಿರುತ್ತವೆ. 


ಪ್ರಭೇದಗಳ ಸಂಕೇತ 


a. ಬೀಜಾಣುದಾನಿಗಳು ಆಕ್ಲಿಯ ನಮೂನೆಯವಲ್ಲ, ಜೆಮ್ಮ 


ಗಳ ಕೊರತೆಯಿರುತ್ತದೆ. 


1, ಬೀಜಾಣುಗಳು ಸಾಧಾರಣವಾಗಿ 
ಈಜಾಡುತ್ತವೆ. 


c. ಪುಂದಾನಿಗಳಿರುತ್ತವೆ. 


ಒಂದು ಸಾರಿ 


d. ಪುಂದಾನಿಗಳು ದ್ವಿ ಲಿಂಗಯುತವಾಗಿರು 


ತ್ತವೆ, 


dd. ಪುಂದಾನಿಗಳು ವಿಭಿನ್ನ ತಂ 


ಬಿಟ್ಟಿರುತ್ತವೆ. 


1. ಬ್ರೆ, ಯೂನಿಸ್ಪರ್ಮ 


ತುದಾರಗಳಲ್ಲಿ ' 
2. ಚೆ. ಲಾಂಗಿಕಾಲಿಸ್‌ 


cc. ಪುಂದಾನಿಗಳ ಕೊರತೆಯಿರುತ್ತದೆ. 


d. ಅಂಡಾಣುದಾನಿಗಳು ಸಡಿಲ ಫಲಪ್ರದ 
ಗೂಳ್ಳುವ ಕವಲುಗಳ ಮೇಲೆ ಬಿಟ್ಟಿರು 


wp 
ತ್ತವೆ, 


1a. ಬ್ರೆ. ಯೂನಿಸ್ಟರ್ಮ 
ತಳಿ ಮಾಂಟಾನ 


ಸ್ಮಾಪ್ರೊಲಿಗ್ನಿಯೇಲ್ಸ್‌ 219 


dd. ಆಂಡಾಣುದಾನಿಗಳು ಸಾಧಾರಣವಾಗಿ 
ಒಂಟಿಯಾಗಿ ಚಿಕ್ಕ ತೆಳುವಾದ ಮೂಲ 
ತಂತುದಾರಗಳಿಂದ ಬಿಟ್ಟ ಕವಲುಗಳ 
ಮೇಲಿರುತ್ತವೆ. 
€. ಬೀಜಾಣುದಾನಿಗಳು ಉದ್ದವಾಗಿದ್ದು 

ತೆಳುವಾದ ಕೆಲವು ಬೀಜಾಣುಗಳಲ್ಲಿ 
ಈಜು ಅವಸ್ಥೆ ಇರುತ್ತದೆ ಅಥವಾ 


ಇರುವುದಿಲ್ಲ. 
8, ಅಂಡಕಗಳು 15-17.5, 
ವ್ಯಾಸವಿರುತ್ತವೆ. 1b. ಬ್ರೆ. ಯೂನಿಸ್ಪರ್ಮ 
ತಳಿ ಲಿಟೊರಾಲಿಸ್‌ 
bb. ಬೀಜಾಣುಗಳು ಸಾಧಾರಣವಾಗಿ ಈಜುವುದಿಲ್ಲ. 
€, ಬೀಜಾಣುದಾನಿಗಳು ಚಿಕ್ಕವು, ಉಪಗದೆಯಾ 
ಕಾರಿತ, 4. ಬ್ರೆ. ಸಬ್‌ಕ್ಲಾವೇಟ 


೦೦. ಬೀಜಾಣುದಾನಿಗಳು ನೀಳವಾಗಿರುತ್ತೆವೆ. 
6, ಬೀಜಾಣುದಾನಿಗಳೆಲ್ಲದರಲ್ಲಿ ಒಂದು ಏಕ 
ಸಾಲಿನಲ್ಲಿ ಬೀಜಾಣುಗಳಿರುತ್ತವೆ. 5. ಬೆ, ಲಿನಿಯಾರಿಸ್‌ 
dd. ಬೀಜಾಣುದಾನಿಗಳಲ್ಲಿ ಕೆಲವು ಬೀಜಾಣು 
ಗಳು ಒಂದು ಒಂಟೆ ಸಾಲಿನಲ್ಲಿರುತ್ತವೆ. 6. ಬೆ. ಡಿಕ್ಲೈನ 
೩೩. ಪ್ರಾಥಮಿಕ ಬೀಜಾಣುದಾನಿಗಳು ಆಕ್ಲಿಯ ನಮೂನೆ 
ಯಿರುತ್ತವೆ ; ಜೆಮ್ಮಗಳಿರುತ್ತವೆ, 7. ಬ್ರೆ. ಬೆಸ್ಟೋರ 


1. ಬ್ರೆವಿಲಿಗ್ನಿಯ ಯೂನಿಸ್ಟರ್ಮ ಕೊಕರ್‌ ಮತ್ತು ಬ್ರಾಕ್ಸ್‌ಟನ್‌ 
ಸಹನಾಮ : ತ್ರಾಸ್ಫೋತೀಕ ಯೂನಿಸ್ಪರ್ಮ ಕೊಕರ್‌ 
ಕ್ಯಾಲಿಪ್ಟ್ರಾಲಿಗ್ನಿಯ ಯೂನಿಸ್ಪರ್ಮ ಕೊಕರ್‌ 


ಬೆಳವಣಿಗೆಯು ಸಾಕಷ್ಟು ನಿಬಿಡವಾಗಿ ಬೇಯಿಸಿದ ಸೆಣಬಿನ ಬೀಜದ ಮೇಲೆ, 
ಮರಳು ಉಮ್ಮ ತ್ತಿ, ಕಳೆಬೀಜ ಮತ್ತು ನಾಯಿಕೊಡೆಗ್ರಬ್‌ಗಳ ಮೇಲೆ 8 ಮಿಮಾ 
ಉದ್ದದವರೆಗೆ ಒಳ್ಳೆಯ ಹಿತಕರ ಪರಿಸ್ಥಿತಿಯಲ್ಲಿ ತಲುಪಿರುತ್ತದೆ. ಮುಖ್ಯತಂತುದಾರ 
10-68 ವರೆಗೆ ಬುಡದಲ್ಲಿದ್ದು, ಸ್ವತಂತ್ರವಾಗಿ ಕವಲೊಡೆದು ದ್ವಿತೀಯ ಕವಲು 


ಗಳಾಗಿರುತ್ತವೆ, ಬಹುಪಾಲು 18-33 ದಪ್ಪವಿರುತ್ತವೆ, ಬೆಳವಣಿಗೆ ತುದಿಗಳು 


220 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಚೂಪಾಗಿದ್ದು ಪಾರದರ್ಶಕವಾಗಿರುತ್ತ ವೈ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು, 

ಬುದ್ದ ಉರುಳೆಯಾಕಾರಿತ, ಕೆಲವೊಂದು ಚಿಕ್ಕ ಗದೆಯಾಕಾರಿತದವು ಎಳೆಯ ವರ್ಧ: 
ಗಳಲ್ಲಿ ಕಂಡುಬರುತ್ತವೆ, 18-30» 55-370, ಸಾಧಾರಣವಾಗಿ 23-38 
190-350; ಪ್ರಾಥಮಿಕಗಳು ಮುಖ್ಯ ತ:ತುದಾರ ಕವಲುಗಳ ತುದಿಗಳಲ್ಲಿರು 
ತ್ತವೆ. ದ್ವಿತೀಯದವು ಮಧ್ಯಾರಂಭಿ ಕವಲುಗಳಿಂದ ರೂಪಿತವಾಗಿರುತ್ತವೆ, ತುದಿಯ 
ಅರ್ಧವು ದಪ್ಪವಾಗಿದ್ದು, ಬೀಜಾಣುಗಳು ಅಪರೂಪಕ್ಕೆ ಒಂದು ಒಂಟಿಸಾಲಿನಲ್ಲಿ 
ಬಿಟ್ಟಿರುತ್ತವೆ. ಬೀಜಾಣುದಾನಿಭಿತ್ತಿ ಬಹು ತೆಳು, ಬೀಜಾಣುಗಳು ತಪ್ಪಿ ಸಿಕೊಂಡಾಗ 
ಪೂರ್ಣವಾಗಿ ಕಣ್ಮರೆಯಾಗಿ, ಬುಡದಲ್ಲಿ ಚಿಕ್ಕದೊಂದು ತಟ್ಟೆಯಾಕಾರ ಉಳಿದು 
ಕೊಳ್ಳುತ್ತದೆ. ಬೀಜಾಣುಗಳು 10-16.5 ವ್ಯಾಸವಿದ್ದು, ವಿಕೃತಗಳು ಕೆಲವು 
ಸಮಯ 20, ತಲುಪಿರುತ್ತವೆ. ಬೀಜಾಣುದಾನಿಭಿತ್ತಿಯ ಯಾವ ಸ್ಥಳದಲ್ಲಾದರೂ, 
ಬುಡದಲ್ಲಿ, ಬದಿಯಲ್ಲಿ ಅಥವಾ ತುದಿಯಲ್ಲಿ ಹರಿದುಹೋಗಿ ಅಥವಾ ನೋಡು 
ಶ್ರಿದ್ದಂತೆಯೆ ಸಂಪೂರ್ಣವಾಗಿ ಬೀಜಾಣುದಾನಿ ಭಿಶ್ತಿಯು ಕಣ್ಮರೆಯಾಗಿ ಬೀಜಾಣು 
ಗಳು ತಪ್ಪಿಸಿಕೊಳ್ಳುತ್ತವೆ. ಸುಪ್ತವಾದವುಗಳನ್ನು ಬಿಟ್ಟು ಕೋನಾಕಾರಿತದವುಗಳು 
ಎಲ್ಲೆಡೆಗಳಿಂದಲೂ ಹೊರಬೀಳಲು ಸ್ವತಂತ್ರವಿರುತ್ತವೆ. ಒಂದು ಸುಪ್ತಾವಸ್ಥೆಯಂ 
ನಂತೆರ ಬೀಜಾಣುಗಳು ತಪ್ಪಿಸಿಕೊಂಡು ಈಜುತ್ತ ದೂರಸಾಗುತ್ತವೆ. ಅಂಡಾಣುದಾನಿ 
ಗಳು ಸಮೃದ್ಧವಾಗಿ ಎಲ್ಲ ವರ್ಧನಗಳಲ್ಲಿರುತ್ತವೆ. ವರ್ಧನಗಳು ಆರರಿಂದ ಎಂಟು ದಿನ 
ದೊಡ್ಡವಾದ ನಂತರ ಕಂಡುಬರುತ್ತವೆ; ಇದ್ದನೆ, ತೆಳುವಾದ, ಆಗಾಗ ಕವಲೊಡೆ 
ದಿದ್ದು, ಬಾಗಿದ್ದು ಅಥವಾ ಕೆಲವು ಸಮಯಗಳಲ್ಲಿ ಒಂದು ಸಾರಿ ಸುರುಳಿಗೊಂಡ 
ಕವಲುಗಳು 4.5-6 ವ್ಯಾಸವಿದ್ದು ಅವುಗಳ ಮೇಲೆ ಅಂಡಾಣುದಾನಿಗಳು ಬಿಟ್ಟಿರು 
ತ್ತವೆ... ಈ ಅಂಡಾಣುದಾನಿ ತೊಟ್ಟುಗಳು ತಮ್ಮ ಪುಂದಾನಿಗಳೊಂದಿಗೆ ಬಹು ನಿಬಿಡ 
ವಾಗಿ ಅಸ್ಪಷ್ಟವಾಗಿರುತ್ತವೆ. ವಿಕೃತೆಗಳು 39 ವರೆಗಿರುತ್ತವೆ, ಗೋಳಾಕಾರಿತದಿಂದ 
ಅಂಡಾಕಾರಿತ, ಆಗಾಗ್ಗೆ ಬಹು ಅನಿಯಮಿತಾಕಾರಿತ ಮತ್ತು ಜೊತೆಗೆ ಬಾಹ್ಮ 
ಬೆಳೆದವು 6-7, ಉದ್ದವಿರುತ್ತವೆ. ಅಂಡಾಣುದಾನಿಭಿತ್ತಿಗಳು ದಪ್ಪದಲ್ಲಿ ವಿವಿಧ 
ವಾಗಿ ಒಂದೇ ಅಂಡಾಣುದಾನಿಯಲ್ಲಿರುತ್ತವೆ. 1.6 ನಿಂದ ಪೂರ್ತಿ ದಪ್ಪರಹಿತವಿರು 
ತ್ತವೆ. ಅಂಡಕಗಳು ಗೋಳಾಕಾರಿತ, ಒಂಟಿಯಾಗಿ ಅಂಡಾಣುದಾನಿಯಲ್ಲಿದ್ದು ಅದನ್ನು 
ಪೂರ್ಣವಾಗಿ ತುಂಬಿರುವುದಿಲ್ಲ...12-19.5, ವ್ಯಾಸವಿದ್ದು, ಸಾಧಾರಣವಾಗಿ 
14-18, ಚದುರಿದ ಬೆಳವಣಿಗೆಯಾಗಿದ್ದು ; ಒಂದು ಒಂಟಿ, ದೊಡ್ಡ, ದುಂಡಾದ 
ಎಣ್ಣೆ ಹನಿಯು ಬದಿಯಲ್ಲಿರುತ್ತದೆ. ಪುಂದಾನಿಗಳು ದ್ವಿಲಿಂಗಯುತವಾಗಿದ್ದು, ಶೇಕಡಾ 
25-65ರಷ್ಟು ಅಂಡಾಣುದಾನಿಗಳಲ್ಲಿ ಬಹುಪಾಲು ವರ್ಧನಗಳಲ್ಲಿರುತ್ತವೆ. ನಿಯಮದ 
ಪ್ರಕಾರ ಸಾಮಾನ್ಯವಾಗಿ ಅಂಡಾಣುದಾನಿಯ ತೊಟ್ಟುಗಳಲ್ಲಿ ಪೊದರಿನಂತೆ ಕವಲೊಡೆದು 
ಮತ್ತು ಅನಿಯಮಿತವಾಗಿ: ಬಿಟ್ಟಿರುತ್ತವೆ. ಒಂದರಿಂದ ಅನೇಕ ಬೆರಳಿನಂತಹ ಬೆಳೆದ 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 221 
ಭಾಗಗಳು ಅಂಡಾಣುದಾಯಿಗಳನ್ನು ಮುಟ್ಟಿ ೆರುತ್ತವೆ, ಪುಂದಾನಿನಳಿಕೆಗಳು ಇದು : 
ವರೆಗೂ ಕಂಡುಬಂದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ 
(41) (44). 


1a. ಬ್ರೆವಿಲಿಗ್ಗಿಯ ಯೂನಿಸ್ಪರ್ಮ ಶಫಿ ಮಾಂಟಾನ ಕೊಕರ್‌ 


ಬೆಳವಣಿಗೆಯು ಸಾಕಷ್ಟು ನಿಬಿಡವಾಗಿ ಬೇಯಿಸಿದ ಸೆಣಬಿನ ಬೀಜ, ಮರಳು 
ಉಮ್ಮತ್ತಿ, ಕಳೆಬೀಜ ಅಥವಾ ಮುಸುಕಿನ ಜೋಳದ ಮೇಲೆ 5 ಮಿಮಾ ಉದ್ದ 
ತಲುಪಿರುತ್ತದೆ. ಮುಖ್ಯತಂತುದಾರ ಸ್ವತಂತ್ರವಾಗಿ ಕವಲೊಡೆದಿದ್ದು, 754 ದಪ್ಪ 
ಬುಡದಲ್ಲಿದ್ದು, ಸರಾಸರಿ 15-304 ವರೆಗೆ ವರ್ಧನದ ಉದ್ದಕ್ಕೂ ಇರುತ್ತದೆ. 
ಬೀಜಾಣುದಾನಿಗಳು ಪ್ರಭೇದದಲ್ಲಿದ್ದಂತೆಯೇ ಇದ್ದು, ಸಾಧಾರಣವಾಗಿ ಹಿರಿಯ 
ವರ್ಧನಗಳಲ್ಲಿ ನಿಬಿಡವಾಗಿ ಗು:ಪಾಗಿರುತ್ತದೆ. ಅಂಡಾಣುದಾನಿಗಳು ಹಿರಿಯವರ್ಧನ 
ಗಳಲ್ಲಿ ಸಮ್ಮ ೃದ್ಧವಾಗಿ ಹತ್ತುದಿವಸಗಳ ನಂತರ ಕಂಡುಬರುತ್ತವೆ. ಉದ್ದ, ತೆಳುವಾದ, 
ಸಡಿಲವಾಗಿ ಕವಲೊಡೆದ ತಂತುದಾರದ ಮೇಲೆ ಬಿಟ್ಟಿದ್ದು ಸುಮಾರು ಕ್ಲ ದಪ್ಪವಿದ್ದು, 
ಮುಖ್ಯ ತಂತುದಾರಗಳಿಂದ ಉದ್ಭವಿಶವಾಗಿರುತ್ತವೆ. ಅಂಡಾಣುದಾನಿಗಳು ತಿರು 
ಅಂಡಕಾರ ಅಥವಾ ಆಯತಾಕಾರದಿಂದ ಉಪಗೋಳಾಕಾರ ಅಥವಾ ಚಿಕ್ಕ ಗೆಡ್ಡೆ 
ಯಾಕಾರಿತ ಮತ್ತು ಅಪರೂಪಕ್ಕೆ ಆಕರ್ಷಕ ನೀರ್ಗುಳ್ಳೆಗಳಿದ್ದು, 17-26 x 18-32 
ಸರಾಸರಿ 20-23 x 25-30 ಇರುತ್ತವೆ. ಅಂಡಾಣುದಾನಿಭಿತ್ತಿ ತೆಳು, ಗುಳಿ 
ರಹಿತವಾಗಿರುತ್ತದೆ. ಅಂಡಕಗಳು ಗೋಳಾಕಾರಿತ, ಕೆಲವು ಸಲ ಮೊಟ್ಟೆಯಾಕಾರಿತ, 
12-244 ವ್ಯಾಸವಿದ್ದು, ಸರಾಸರಿ 12-19 ಇರುತ್ತವೆ. ಸಾಧಾರಣವಾಗಿ 
ಒಂಟಿಯಾಗಿದ್ದು, ಅಪರೂಪಕ್ಕೆ ಎರಡು, ಪ್ರತೀ ಅಂಡಾಣುದಾನಿಯಲ್ಲಿರುತ್ತವೆ. 
ಚದುರಿದ ಬೆಳವಣಿಗೆಯುತ, ಸುಮಾರು ದಪ್ಪ ಭಿತ್ತಿಗಳಿರುತ್ತವೆ. ಪುಂದಾನಿಗಳಿರುವು 
ದಿಲ್ಲ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕರೊಲಿನ (40). 
1b. ಬ್ರೆವಿಲಿಗ್ಗಿಯ ಯೂನಿಸ್ಪರ್ಮ ತಳಿ ಡೆಲಿಕ ಕೊಕರ್‌ 


ತಂತುಜಾಲವು ಸುಮಾರಾಗಿ ನಿಬಿಡವಾಗಿದ್ದು, 6 ಮಿಮಾ ಉದ್ದವಾಗಿ ಸೆಣಬು 
ಮತ್ತು ಮುಸುಕಿನ ಜೋಳದ ಮೇಲಿರುತ್ತದೆ. ತಂತುದಾರ ತೆಳುವಾಗಿದ್ದು, 15.2- 
214 ದಪ್ಪವಾಗಿ ವರ್ಧನದ ಮುಖ್ಯಭಾಗದಲ್ಲಿರುತ್ತದೆ. ಬೀಜಾಣುದಾನಿಗಳು ಮಿತಿ 
ಮಾರಿ ಸಮೃದ್ಧವಾಗಿರುತ್ತವೆ, 94-682, ಉದ್ದವಿದ್ದು ; ಅನೇಕವುಗಳಲ್ಲಿ ಒಂದು 
ಸಾಲು ಕೆಳಗಡೆ ಮತ್ತು ಎರಡು ಸಾಲು ಮೇಲುಗಡೆ ಮಾತ್ರವಿರುತ್ತವೆ.;: ಪ್ರಾಥಮಿಕ 
ಬೀಜಾಣುದಾನಿಗಳು ಮುಖ್ಯತಂತುದಾರಗಳ .ಮೇಲೆ ಬಿಟ್ಟಿದ್ದು, ದ್ವಿತೀಯಗಳು 


222 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಧ್ಯಾರಂಭಿಯಲ್ಲಿ ಕವಲೊಡೆದು, ವಿಭಿನ್ನ ಉದ್ದದ ಬದಿಯ ಕವಲುಗಳ ಮೇಲೆ 
ಸ್ವಲ್ಪ ಆಂತರದಲ್ಲಿ ಬಿಟ್ಟಿರುತ್ತವೆ. ಬೀಜಾಣುಗಳು ಹೆಚ್ಚುಕಡವೆಂ ಕೋನಾಕಾರಿತ, 
11.7-16.24, ಸುಮಾರಾಗಿ 12.54 ವ್ಯಾಸವಿದ್ದು, ಎರಡು ಮಿತಿಗಳು ಒಂದೇ 
ಅಂಡಾಣುದಾನಿಯಲ್ಲಿ ಕಂಡುಬರುತ್ತವೆ. ಬೀಜಾಣುದಾನಿಭಿತ್ತಿ ಪಕ್ವಗೊಂಡಾಕ್ಷಣವೆ 
ಕಣ್ಮರೆಯಾಗುತ್ತದೆ. ಆದರೆ ಬೀಜಾಣುಗಳು ಸ್ವಲ್ಪ ಹರಡಿಕೊಂಡು, ಬಹುಕಾಲದ 
ವರೆಗೆ ಹಾಗೆಯೇ ಅಂಟಿಕೊಂಡಿದ್ದು ಶ್ಲೇಷ್ಮದಲ್ಲಿದ್ದಂತಿರುತ್ತವೆ.  ಬೀಜಾಣುಗಳು 
ದೊಡ್ಡ ರಾಶಿಯಲ್ಲಿದ್ದು ಈಜುವ ಅವಸ್ಥೆಯಿಲ್ಲದೆ, ಕೆಲವು ಮಾತ್ರೆ ಹೊರಬರುತ್ತ 
ಸುಮಾರಾಗಿ ಡಿಕ್ಕಿ ಕೈಯುಕಸ್‌ನಲ್ಲಿದ್ದಂತಿದ್ದು ಸಾಧಾರಣ ಪ್ರಯೋಗ ಶಾಲೆಯ ಸ್ಥಿತಿಗಳಲ್ಲಿ 
ಈಜುತ್ತವೆ. ಆಅಂಡಾಣುದಾನಿಗಳು ವರ್ಧನದುದ್ದಕ್ಕೂ ಸಮೃದ್ಧವಾಗಿರುತ್ತವೆ, 
ಚಿಕ್ಕವು, ಉದ್ದನೆ, ತೆಳುವಾದದ್ದ ರ ಮೇಲೆ ಬಿಟ್ಟಿರುತ್ತವೆ. ಸಾಧಾರಣವಾಗಿ ಬಾಗಿದ 
ಅಂಡಾಣುದಾನಿತೊಟ್ಟುಗಳಿದ್ದು, ಅವು ಮುಖ್ಯ ತಂತುದಾರದಿಂದ ಉದ್ಭವಿತಗೊಂಡು 
ಅನೇಕ ಪ್ರಭೇದಗಳಲ್ಲಿ ಅಂಡಾಣುದಾನಿಗಳನ್ನು ಮಾತ್ರ ಬಿಟ್ಟಿದ್ದು ಆದರೆ ತುದಿಯಲ್ಲಿ 
ಒಂದು ಬೀಜಾಣುದಾನಿಯನ್ನು ಬಿಟ್ಟಿರಬಹುದು. ಅಂಡಾಣಂದಾನಿತೊಟ್ಟುಗಳು 
ಉದ್ದದಲ್ಲಿ ವಿವಿಧವಾಗಿದ್ದು ಸುಮಾರಾಗಿ ಮೂರರಿಂದ ಏಳು (ಸಾಧಾರಣವಾಗಿ 
ಮೂರು ಮತ್ತು ಒಂದೂವರೆಯಿಂದ ನಾಲ್ಕು) ಸಲದಷ್ಟು ಅಂಡಾಣುದಾನಿಯ 
ವ್ಯಾಸಕ್ಕಿಂತಲೂ ಉದ್ದವಾಗಿರುತ್ತವೆ. ಅಪರೂಪಕ್ಕೆ ಅಂಡಾಣುದಾನಿಯ ತೊಟ್ಟು 
ಕವಲಾಗಿ ಎರಡು ಅಂಡಾಣುಗಳನ್ನು ಬಿಟ್ಟಿರುತ್ತವೆ. ಅಂಡಾಣುದಾನಿಗಳು ಗೋಳಾ 
ಕಾರಿತ, ತುದಿಯ ಹೊರಚಾಚುವಿಕೆ ಇರುತ್ತದೆ ಅಥವಾ ಇರುವುದಿಲ್ಲ, ಇದ್ದಾಗ 
16.5-21, ಬಹುಪಾಲು 18 ವ್ಯಾಸವಿದ್ದು, ನಯವಾದ, ಗುಳಿರಹಿತ ಭಿತ್ತಿ 
ಯಿರುತ್ತದೆ. ಒಂದು ಅಂಡಕ ಪ್ರತೀ ಅಂಡಾಣುದಾನಿಯಲ್ಲಿರುತ್ತವೆ, 15-174 
ವ್ಯಾಸವಿದ್ದು, ಚದುರಿದ ಬೆಳವಣಿಗೆಯುತ, ಒಂದು ದೊಡ್ಡ ಎಣ್ಣೆಹನಿಯಿರುತ್ತದೆ. 
ಪುಂದಾನಿಗಳಿರುವುದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (40). 


10, ಬ್ರೆವಿಲಿಗ್ನಿಯ ಯೂನಿಸ್ಟೋರ ತಳಿ ಲಿಟೊರಾಲಿಸ್‌ ಕೊಕರ್‌ ಮತ್ತು ಬ್ರಾಕ್ಸ್‌ಟನ್‌ 
ಸಹನಾಮ ತ್ರಾಸ್ಪೋತೀಕ ಯೂನಿಸ್ಟರ್ಮ ತಳಿ ಲಿಟೊರಾಲಿಸ್‌ ಕೊಕರ್‌ 


ಬೆಳವಣಿಗೆ ಚಿಕ್ಕದು, ಬೇಯಿಸಿದ ಸೆಣಬಿನ ಬೀಜದ ಮೇಲೆ 3 ವಿಂಮಾ ಉದ್ದ 
ತಲುಪಿರುತ್ತದೆ. ಜಿಯೊಲಿಗ್ನಿಯದಂತೆ ನಿಧಾನವಾದ ಮತ್ತು ಸ್ಥಿಮಿತ ಬೆಳವಣಿಗೆ ; 
ಆದರೆ ಅದರಷ್ಟು ನಿಬಿಡವಾಗಿರುವುದಿಲ್ಲ. ಮುಖ್ಯತಂತುದಾರ 9-60, ಬುಡದಲ್ಲಿ 
ದಪ್ಪವಾಗಿದ್ದು, ಬಹುಪಾಲು 15-25, ದಪ್ಪವಾಗಿದ್ದು, ಸ್ವತಂತ್ರವಾಗಿ ಕವ 
ಲೊಡೆದು, ಕವಲುಗಳು ಆಗಾಗ ಒರಟಾಗಿದ್ದು ತುದಿ ಹತ್ತಿರ ಡೊಂಕಾಗಿರುತ್ತವೆ. 


ಸ್ಕಾಪ್ರೊಲಿಗ್ನಿಯೇಲ್ಸ್‌._ 223 


ಎಳೆಯ ತುದಿ ಪಾರದರ್ಶಕವಾಗಿರುತ್ತದೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು. 
ಎಲ್ಲ ಪ್ರಾಥಮಿಕಗಳು ಚಿಕ್ಕವು, ಚಿಕ್ಕಗದೆಯಾಕಾರಿತ, 21-31 x 31-67, ಅತ್ಯಂತ 
ಚಿಕ್ಕವು ಎಂಟು ಅಥವಾ ಹತ್ತು ಬೀಜಾಣುಗಳನ್ನು ಮಾತ್ರ ಒಳಗೊಂಡಿರುತ್ತವೆ ; 
ದ್ವಿತೀಯಗಳು ಉಪಉರುಳೆಯಾಕಾರ, 15-29 90-255, ವರೆಗಿರುತ್ತವೆ. 
ಸುಮಾರು 140-220, ಉದ್ದವಾಗಿದ್ದು , ಸಾಧಾರಣವಾಗಿ ಮೂರರಿಂದ ಎಂಟರ 
ಗೊಂಚಲುಗಳಲ್ಲಿ ತಂತುದಾರದ ತುದಿಯಲ್ಲಿ ಆಥವಾ ಹತ್ತಿರ ಬಿಟ್ಟಿರುತ್ತವೆ, ತುದಿಯರ್ಧ 
ಭಾಗವು ದೊಡ್ಡದಾಗಿದ್ದು ; ಬೀಜಾಣುದಾನಿಭಿತ್ತಿ ತುದಿಯರ್ಧವು ಮುರಿದುಹೋಗು 
ತ್ತದೆ. ಬೀಜಾಣುಗಳು ಸ್ವಲ್ಪ ಕೋನಾಕಾರಿತ 11.5-15, ವ್ಯಾಸವಿರುತ್ತವೆ, 
ಸಾಧಾರಣವಾಗಿ 12,5-14,, ಸುಮಾರು ತ್ರಾಸ್ಪೋಶೀಕದಲ್ಲಿದ್ದಂತೆಯೆ ಪ್ರವರ್ತಿಸು 
ತ್ತವೆ.  ಅಂಡಾಣುದಾನಿಗಳು ಎಲ್ಲ ವರ್ಧನಗಳಲ್ಲೂ ಸಮೃದ್ಧವಾಗಿ, ಐದು ಅಥವಾ 
ಆರು ದಿನಗಳಾದ ನಂತರ ಕಂಡುಬರುತ್ತವೆ, ಬ್ರೆವಿಲಿಗ್ನಿಯ ಯೂನಿಸ್ಟರ್ಮದಲ್ಲಿದ್ದಂತೆಯೇ 
ರಚನೆ ಮತ್ತು ಆಳತೆಯಲ್ಲಿರುತ್ತವೆ. ಬಾಗಿದ ತೊಟ್ಟುಗಳ ಮೇಲಿದ್ದು ಮುಖ್ಯತಂತು 
ದಾರಗಳಿಂದ ಬಿಟ್ಟೆ ರುತ್ತವೆ, ಆದರೆ ಒಗ್ಗೂಡಿದ ಬೆಂಡುಗಳಂತೆ ಬೆಳೆದು ಬ್ರೆ. ಯೂನಿಸ್ಪರ್ಮ 
ದಲ್ಲಿದ್ದಂತೆ ರೂಪಿತವಾಗುವುದಿಲ್ಲ. ಪುಂದಾನಿಗಳಿರುವುದಿಲ್ಲ. ' 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (41). 


2. ಬ್ರೆವಿಲಿಗ್ನಿಯ ಲಾಂಗಿಕಾಲಿಸ್‌ ಟಿ. ಡಬ್ಲೂ. ಜಾನ್‌ಸನ್‌ 

ತಂತುಜಾಲವು ಕಿರಿದಾಗಿದ್ದು, ಒಂದು ನಿಬಿಡ ಬೆಳವಣಿಗೆಯಾಗಿ, ಸೆಣಬಿನ ಬೀಜದ 
ಮೇಲೆ ಇರುತ್ತದೆ. ತಂತುದಾರ ಸಾಧಾರಣವಾಗಿ 5 ಮಿಮಾ ಉದ್ದಕ್ಕಿತಲೂ 
ಹೆಚ್ಚಾಗಿರದೆ, ಸರಾಸರಿ 24.7, ವ್ಯಾಸ ಮಧ್ಯದ ಹತ್ತಿರವಿದ್ದು, ತೆಳುವಾಗಿದ್ದು, 
ಕವಲೊಡೆದಿರುತ್ತದೆ. ಬೀಜಾಣುದಾನಿಗಳು ಸಮೃದ್ಧವಾಗಿದ್ದು, ತುದಿಯಲ್ಲಿ ಗದೆಯಾ 
ಕಾರಿತದಿಂದ ಉದ್ದ ಉರುಳೆಯಾಕಾರಿತ, 93-375 x 21.8-53.6 (167-301 x 
22,1-26.8),; ಸಾಧಾರಣವಾಗಿ ಮೂರರಿಂದ ಐದು ಬೀಜಾಣುಗಳು ಆಗಲವಿದ್ದು, 
ಕವಲೊಡೆಯದೆ, ಬೀಜಾಣುಗಳನ್ನೊಂದು ಒಂಟಿ ಸಾಲಿನಲ್ಲಿ ಭಾಗಶಃವಾಗಿಯಾಗಲೀ 
ಪೂರ್ಣವಾಗಿಯಾಗಲೀ ಉತ್ಪತ್ತಿ ಮಾಡುವುದಿಲ್ಲ. ದ್ವಿತೀಯ ಬೀಜಾಣುದಾನಿಗಳು 
ಮಧ್ಯಾರಂಭಿಕವಲೊಡೆದಿರುವುದರಿಂದ ಉದ್ಭವಿಸುತ್ತವೆ. ಸುಪ್ತ ವಾದ ಬೀಜಾಣುಗಳು 
ಗೋಳಾಕಾರಿತದಿಂದ ಕೋನಾಕಾರಿತ, 6.2-11(9.1,) ವ್ಯಾಸವಿದ್ದು, ಬೀಜಾಣು 
ದಾನಿಯಲ್ಲಿಯೇ ' ಸುಪ್ತವಾಗಿ ಬಿ:ಜಾಣುದಾನಿಭಿತ್ತಿಯು ನಾಶವಾದ ನಂತರ ತಬ್ಬಸಿ 
ಕೊಳ್ಳುತ್ತವೆ. ಅನಂತರ ಕವಚಗಳನ್ನು ಬಿಟ್ಟು ಚಲಿತಬೀಜಾಣುಗಳು ಹೊರ 
ಹೋಗುತ್ತವೆ. ಅಂಡಾಣುದಾನಿಗಳು -ಸಮೃದ್ಧವಾಗಿದ್ದು, ಗೋಳಾಕಾರಿತ, 22,5- 
33.3(24.8-29)4 ವ್ಯಾಸವಿದ್ದು ; ಒಂಟಿಯಾಗಿ ಉದ್ದನೆಯ ತೆಳುವಾದ, ಬದಿಯ 
ತೊಟ್ಟುಗಳಿಂದ ಉದ್ಭವಿಸಿರುತ್ತವೆ. ಭಿತ್ತಿ ನಯ, ತೆಳು, ಪಾರದರ್ಶಕ, ಗುಳಿರಹಿತ 


224 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಾಗಿರುತ್ತದೆ. ಅಂಡಾಣುಗಳು ಒಂದರಂತೆ ಪ್ರತೀ ಅಂಡಾಣುದಾನಿಯಲ್ಲಿದ್ದು, 
ಗೋಳಾಕಾರಿತ, ಅಂಡಾಣುದಾನಿಯನ್ನು ಪೂರ್ಣವಾಗಿ ತುಂಬಿರುವುದಿಲ್ಲ. ಚದುರಿದ 
ಬೆಳವಣಿಗೆಯುತವಾಗಿದ್ದು, ಒಂದು ದೊಡ್ಡ ಎಣ್ಣೆ ಹನಿಯನ್ನು ಪೂರ್ಣವಾಗಿ ಜೀವ 
ರಸವು ಆವರಿಸಿರುತ್ತದೆ, 20.1-27.5(22.5-26)y. ಪುಂದಾನಿಕವಲುಗಳು ವಿಭಿನ್ನ 
ತಂತುದಾರಗಳಲ್ಲಿದ್ದು, ಉದ್ದ, ಅನಿಯಮಿತಾಕಾರ ಮತ್ತು ಕವಲೊಡೆದಿರುತ್ತವೆ. 
ಯಾವಾಗಲೂ ದ್ವಿಲಿಂಗಯುತವಾಗಿರುವುದಿಲ್ಲ ಮತ್ತು ಒಂದೊಂದುಸಲ ವೃದ್ಧಿಗೊಂಡಿ 
ರುವುದಿಲ್ಲ. ಒಂದು, ಅಪರೂಪಕ್ಕೆ ಎರಡರಿಂದ ನಾಲ್ಕು, ಪುಂದಾನಿಗಳು ಪ್ರತೀ 
ಅಂಡಾಣುದಾನಿಯಲ್ಲಿರುತ್ತವೆ. ಪುಂದಾನಿಕೋಶಿಕೆ ವಿಶಾಲವಾಗಿ ಜಂಟಿಸಿರುತ್ತೆದೆ. 
ಜೆಮ್ಮಗಳ ಕೊರತೆಯಿರುತ್ತದೆ. | 

ಮಣ್ಣಿನಿಂದ ; ನ್ಕೊಕ್ಕಾಲಿಡೋನಿಯ (92). 

3. ಬ್ರೆವಿಲಿಗ್ಗಿಯ ಮೆಗಾಸ್ಪರ್ಮ ಹಾರ್ವೆ 

ಪಕ್ಚವಾದ ವರ್ಧನಗಳಲ್ಲಿ ತಂತುಜಾಲವು ಬಹು ನಿಬಿಡ ಮತ್ತು ಅಪಾರದರ್ಶಕ 
ವಾಗಿದ್ದು, ಪ್ರಧಾನವಾಗಿ ಬಿಳಿಯದಾಗಿದ್ದು, ಸಾಧಾರಣವಾಗಿ ಒಂದು ಉಂಗುರದಂತೆ 
ಬೆಳೆದು, 15 ಮಿಮಾ ಉದ್ದವಾಗಿ, ಸೆಣಬಿನ ಬೀಜದ ಮೇಲೆ ಮೂರು ವಾರಗಳಲ್ಲಿ 
ಬೆಳೆದಿರುತ್ತದೆ. ಕೆಲವು ಸಲ ದೊಡ್ಡದಾಗಿದ್ದು (ಆಗಾಗ ಚಿಕ್ಕದು), ತಂತುಜಾಲವು 
ಹಲವು ಸಮಯಗಳಲ್ಲಿ ಸ ಸಲ್ಪ ಸಂಕುಚಿತಗೊಂಡಿದ್ದು, ಕೆಲವು ತಂತುದಾರಗಳನ್ನು , 
ಹೊರ ತುದಿಯಲ್ಲಿ ಪತ್ತೆಹಚ್ಚಬಹುದು. ತಂತುದಾರ ತೆಳುವಾಗಿದ್ದು, ವಿರಳವಾಗಿ 
ಕವಲೊಡೆದು ಪ್ರಾಯೋಗಿಕವಾಗಿ ಒಂದೇ ಅಗಲವಿರುತ್ತದೆ. 8.3-25 ಅಗಲವಿದ್ದು, 
ಬಹುಪಾಲು 12-13, ಪ್ರಾಥಮಿಕ ಬೀಜಾಣುದಾನಿಗಳು ಮುಖ್ಯತಂತುದಾರ ತುದಿಗಳ 
ಮೇಲಿರುತ್ತವೆ. ತಂತುದಾರಕ್ಕಿಂತಲೂ ಬಹು ಅಗಲವಿರುವುದಿಲ್ಲ, ಆಗಾಗ್ಗೆ ಸ್ವಲ್ಪ ಹೊರ 
ತುದಿಯಕಡೆ ಉಬ್ಬಿಕೊಂಡಿದ್ದು, ಅಪರೂಪಕ್ಕೆ ಗದೆಯಾಕಾರಿತದಂತೆ ಬೆಳೆದಿರುತ್ತವೆ. 
19.7-2354 ಉದ್ದವಿದ್ದು, 18.3-25, ಅಗಲವಿರುತ್ತವೆ. ದ್ವಿತೀಯಬೀಜಾಣು 
ದಾನಿಗಳು ಪ್ರಾಥಮಿಕದಂತೆಯೇ ತಂತುದಾರಗಳ ಕವಲುಗಳ ತುದಿಗಳಲ್ಲಿ ರೂಪಿತವಾಗಿ 
ರುತ್ತವೆ. ಈ ತಂತುದಾರಗಳು ಪ್ರಾಥಮಿಕ ಬೀಜಾಣುದಾನಿಗಳ ಕೆಳಗಡೆ ಬದಿಯಿಂದ 
ಫಲಪ್ರದವಾಗಿ ಉದ್ಭವಿಸಿರುತ್ತವೆ. ಬೀಜಾಣುಗಳು ಸಾಧಾರಣವಾಗಿ ಸುಮಾರು 
11.7, ಅಗಲವಿದ್ದು, ದುಂಡಾಗಿ ಅಥವಾ ಸ ಲ್ಪ ಕೋನಾಕಾರಿತವಾಗಿರುವುದು 
ಬೀಜಾಣುದಾನಿಯೊಳಗಡೆಯಲ್ಲಿನ ಒತ್ತಡದಿಂದ ಒಂದು ಒಂಟಿ ಸಾಲಿನಲ್ಲಿ ಉದ್ದಕ್ಕೆ 
ಅಥವಾ ಅಪರೂಪಕ್ಕೆ ಮೂರು ಸಾಲುಗಳಿಗಿಂತಲೂ ಹೆಚ್ಚು ರೂಪಿತಗೊಂಡಿರುತ್ತವೆ, 
ಬೀಜಾಣುದಾನಿಗಳ ದಪ್ಪ ಅಥವಾ ಅವುಗಳ ಭಾಗಗಳನ್ನ ನುಸರಿಸಿ ಎಭಿನ್ನವಾಗಿರುತ್ತವೆ. 
ಬೀಜಾಣುಗಳು ಬೀಜಾಣುದಾನಿಯೊಳಗಡೆಯೆ ಸುಪ್ತ ವಾಗಿ ಬೀಜಾಣುದಾನಿ ಭಿತ್ತಿಯು 
ನಾಶವಾದ ನಂತರ ತೇಲುತ್ತ ದೂರ ಹೋಗುತ್ತವೆ ಅಥವಾ ಸಾಮಾನ್ಯವಾಗಿ ಬೀಜಾಣು 


ಸ್ಮಾಪ್ರೊಲಿಗ್ನಿಯೇಲ್ಮ್‌ 225 


ಜೀವರಸವು ಅಮಾಬದಂತಹ ಚಲನೆಯಿಂದ ಹೊರಬಂದು ಮೂತ್ರಪಿಂಡಾಕಾರವನ್ನು 
ತಾಳಿ ಎರಡು ಬದಿಯಲ್ಲಿನ ಕಶಾಂಬಿಕೆಗಳನ್ನು ಹೊಂದುತ್ತವೆ. ಬೀಜಾಣುಗಳು 
ಸಾಮಾನ್ಯವಾಗಿ ಇದ್ದ ಸ್ಥಳದಲ್ಲೇ ಮೊಳೆತು ಸೂಕ್ಷ್ಮತಂತುದಾರ ಪೂರ್ಣತಂತುಜಾಲ 
ವಾಗಿ ಹೆಣೆದುಕೊಳ್ಳುತ್ತದೆ. ತಂತುಜಾಲದ ಅಪಾರದರ್ಶಕತ್ವವನ್ನು ಹೆಚ್ಚಿಸುತ್ತದೆ. 
ಜೆಮ್ಮಗಳು ಕೆಲವು ವರ್ಧನಗಳಲ್ಲಿ ಕೆಲವು ದಿನಗಳ ನಂತರ ಸಮ ಿದ್ಧವಾಗಿದ್ದು, ಕಪ್ಪು 
ಮತ್ತು ಬಹುನಿಬಿಡವಾಗಿದ್ದು, ಆಪರೂಪಕ್ಕೆ ಒಂದು ಮಧ್ಯದ ಸ್ಪಷ್ಟ ಭಾಗವಿರುತ್ತದೆ. 
ಒಂದೊಂದು ಸಲ 50-604 ವರೆಗೆ ಉದ್ದದಲ್ಲಿ ವಿಭಿನ್ನವಾಗಿದ್ದು, 25-364 ಅಗಲ 
ವಿರುತ್ತದೆ; ಇದು ಬೀಜಾಣುದಾನಿಗಳನ್ನು ಬಿಡಬಹುದು, ಆದರೆ ಆಗಾಗ್ಗೆ ಮೊಳೆತು 
ತಂತುದಾರಗಳ ಲೋಮಾಂಗಗಳಾಗಿ ಇವುಗಳು ಸೇರುವುದರಿಂದ ತಂತುಜಾಲದ ಚಾಪೆಯ 
ಸಾಂದ್ರತೆ ಹೆಚ್ಚಾಗುತ್ತದೆ. ಅಂಡಾಣುದಾನಿಗಳು ಅಶ್ವರ್ಯಕರವಾಗಿ ಸಮೃದ್ಧ 
ವಾಗಿದ್ದು, ಬಹುವಾಗಿ ಆಗಾಗ್ಗೆ ನಿಕಟಗುಂಪುಗಳಲ್ಲಿರುತ್ತವೆ ; ಗೋಳಾಕಾರಿತ, 
ಅಪರೂಪಕ್ಕೆ ನೀಳಾಕಾರಿತ ಅಥವಾ ಅಂಡಾಕಾರಿತದಿಂದ ತಿರುಅಂಡಾಕಾರಿತ ಒಂದೊಂದು 
ಸಾರಿ ಜೊತೆಗೆ ಒಂದು ಅಥವಾ ಹೆಚ್ಚು ನೀರ್ಗುಳ್ಳೆ ಗಳಿರುತ್ತ ವೆ, ಬಹುಪಾಲು ಮುಖ್ಯ 
ತಂತುದಾರದಿಂದ ಉದ್ಭ ವಿಸಿದ ಬದಿಯಲ್ಲಿನ ಕವಲುಗಳ ತುದಿಗಳಲ್ಲಿ ಭಾಗಶಃ ಬಿಟ್ಟಿ: ರು 
ತ್ತವೆ, ಅಪರೂಪಕ್ಕೆ ಮುಖ್ಯ ತಂತುದಾರಗಳ ಅಂತ್ಯದಲ್ಲಿರುತ್ತವೆ, ಒಂದೊಂದು ಸಲ 
ಅಂತರ್ಬೆಳವಣಿಗೆಯಾಗಿರುತ್ತವೆ. ಬದಿಯ ಕವಲುಗಳ ಮೇಲಿದ್ದಾಗ ಹೆಚ್ಚೆಂದರೆ ಐದು 
ಅಥವಾ ಆರು ಅಂಡಾಣುದಾನಿಗಳ ಗೊಂಚಲು ಇರಬಹುದು ಅಥವಾ ಇತರ ಅಂಡಾಣು 
ದಾನಿಗಳು ಬದಿಯ ದ್ವಿತೀಯ ತಂತುದಾರ ಕವಲುಗಳ ಮೇಲೆ ಉದ್ಭವಿಸಿರುತ್ತವೆ. 
ಅದು ಉದ್ದವಾಗಿ ಸುರುಳಿಸುತ್ತಿಕೊಂಡಿರಬಹುದು, 30-55), ತೊಟ್ಟುಗಳು 115, 
ವರೆಗೆ ಉದ್ದವಿದ್ದು, ಸಾಧಾರಣವಾಗಿ 7 ಗಿಂತಲೂ ಅಗಲವಾಗಿರುವುದಿಲ್ಲ. ಅಂಡಾಣು 
ಗಳು ನಿರ್ದಿಷ್ಟವಾಗಿ ಪ್ರತಿಯೊಂದಕ್ಕೆ ಒಂದರಂತೆ ಇರುತ್ತವೆ. ದೊಡ್ಡದು; ಅದರೆ 
ಅಂಡಾಣುದಾನಿಯನ್ನು ಪೂರ್ಣವಾಗಿ ತುಂಬಿರುವುದಿಲ್ಲ, ಗೋಳಾಕಾರಿತ. ಚದುರಿದ 
ಬೆಳವಣಿಗೆಯುತ ; ಒಂದು ದೊಡ್ಡ ಎಣ್ಣೆಹನಿಯಿರುತ್ತದೆ, ಅಂಡಾಣುವಿನಲ್ಲಿನ 
ಜೀವರಸವು ಹರಳುರೂಪಿತ, ಅವಿಚ್ಛಿನ್ನ ಅಥವಾ ವಿಚ್ಛೆ ಕೈನ್ನವಾಗಿರದೆ ಎಣ್ಣೆ ಹನಿಗೋಲಕದ 
ಹೊರಗಡೆಯಿರುತ್ತದೆ ; 21.6-33.34 ಅಗಲವಿದ್ದು, ಬಹುಪಾಲು 25-26.6,. 
ಎಣ್ಣೆಹನಿಯ ಗಾತ್ರವು 204 ವ್ಯಾಸದವರೆಗೆ ತಲುಪಿರಬಹುದು. ಅಂಡಾಣುಗಳ 
ಭಿತ್ತಿಯ ಸಾಧಾರಣವಾಗಿ ಸುಮಾರು 1.3, ದಪ್ಪವಾಗಿರುತ್ತದೆ, ಪುಂದಾನಿ 
ಗಳು ಸ್ಪಷ್ಟವಾಗಿರುವುದಿಲ್ಲ, ಆದರೆ ಕೆಲವು ಸಲ ಇರುತ್ತವೆ. ಸ್ಪಷ್ಟವಾಗಿದ್ದಾಗ 
ದ್ವಿಲಿಂಗಯುತವಾಗಿರುತ್ತವೆ, ಶೂನ್ಯ ಪುಂದಾನಿಗಳು ಒಂದೊಂದು ಸಲ ಕಂಡು 
ಬರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಕಾಲಿಪೋರ್ನಿಯ 
(83), ಕೆಂಟುಕಿ (44), (82), ನ್ಯೂಯಾರ್ಕ್‌ (82). 


[15] 


226 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 

4. ಬ್ರೆವಿಲಿಗ್ಗಿಯ ಸಬ್‌ಕ್ಲಾವೇಟ ಕೌಚ್‌ 

ತಂತುಜಾಲವು ಸುಮಾರು ನಿಬಿಡ ಬೆಳವಣಿಗೆಯಾಗಿ, ಸೆಣಬಿನ ಬೀಜದ ಮೇಲೆ 
ರೂಪಿತವಾಗಿರುತ್ತದೆ ; ಗರಿಷ್ಠ ವ್ಯಾಸವು 0.9 ಸೆಮಾವರೆಗೆ ತಲುಪಿರುತ್ತದೆ. ತಂತು 
ದಾರ ಚಿಕ್ಕದು, ಸಾಧಾರಣವಾಗಿ 3 ಮಿಮಾ ಉದ್ದಕ್ಕಿಂತಲೂ ಹೆಚ್ಚಾಗಿರುವುದಿಲ್ಲ ; 62, 
ದಪ್ಪ ಬುಡದಲ್ಲಿದ್ದು, ಸಾಕಷ್ಟು ಕವಲೊಡೆದಿರುತ್ತದೆ. ಬೀಜಾಣುದಾನಿಗಳು ಅತ್ಮಂತ 
ಸಮೃದ್ಧವಾಗಿದ್ದು 30-100 » 108-1404, ತುದಿಯಲ್ಲಿದ್ದು, ಪುನರಪಿಯಾಗು 
ವಿಕೆಯು ಮಧ್ಯಾರಂಭಿ ಕವಲೊಡೆಯುವುದು ಆಕ್ಲಿಯ ಆಥವಾ ತ್ರಾಸ್ಫೊಶೀಕಗಳಲ್ಲಿ 
ದ್ವಂತೆ ಮತ್ತು ಹಾಗೆಯೆ ಅವರೋಹಣ ಕ್ರಮದ ಸಾಲುಗಳಲ್ಲಿ ಒಂದಾದ ಮೇಲೊಂದು 
ರೂಪಿತವಾಗಿ, ಹೆಚ್ಚೆ ಂದರೆ ಹನ್ನೆರಡು ಬೀಜಾಣುದಾನಿಗಳು ಕೆಲವು ಸಲ ಒಂದು ಒಂಟಿ 
ಸಾಲಿನಲ್ಲಿ ರೂಪಿತವಾಗಿರುತ್ತವೆ. ಸಾಧಾರಣವಾಗಿ ಚಿಕ್ಕಗದೆಯಾಕಾರಿತ, ಆದರೆ ವಿವಿಧ 
ವಾಗಿ ಗೋಳಾಕಾರಿತದಿಂದ ಉದ್ದ ಉರುಳೆಯಾಕಾರಿತದಲ್ಲಿದ್ದು ; ಬೀಜಾಣುಗಳು 
ಒಂದು ಒಂಟಿ ಸಾಲಿನಲ್ಲಿರುತ್ತವೆ. ಬೀಜಾಣುದಾನಿಗಳಲ್ಲಿ ನೀರ್ಗುಳ್ಳೆಗಳಿಂದ ಒಡೆಯು 
ಎಕೆಯಿರುವುದಿಲ್ಲ.. ಬೀಜಾಣುಗಳು ಬೀಜಾಣುದಾನಿ ಭಿತ್ತಿಯ ಉಬ್ಬುವಿಕೆ ಮತ್ತು 
ಸಿಡಿಯುವಿಕೆಯಿಂದ ಹೊರಬೀಳುತ್ತವೆ ಅಥವಾ ಹಾಗೆಯೇ ಬೀಜಾಣುದಾನಿಯಲ್ಲಿಯೇ 
ಉಳಿದುಕೊಳ್ಳುತ್ತವೆ ಮತ್ತು ಪ್ರಾಕೃತಿಕ ಸಂದರ್ಭದಲ್ಲಿಯೇ ಮೊಳೆಯುತ್ತವೆ. 
ಬೀಜಾಣುಗಳು 10,8-19  10.8-28.8್ಯ, ವಿವಿಧವಾಗಿ ಸುಮಾರು ಗೋಳಾಕಾರಿತ 
ದಿಂದ ಉರುಳೆಯಾಕಾರಿತವಾಗಿದ್ದು , ಸಾಧಾರಣವಾಗಿ ನಿರ್ದಿಷ್ಠ ವಾಗಿ ಬಹುಚತಶುರ್ಭುಜ 
ಕಾರಿತವಾಗಿದ್ದು, ಒಂದು ನಿರ್ದಿಷ್ಟವಾದ ದೊಡ್ಡ ಸೂಕ್ಷ್ಮಕುಹರವಿರುತ್ತದೆ; ಈಜು. 
ಅವಸ್ಥೆ ಇರುವುದಿಲ್ಲ. ಬಹುಪಾಲು ಲೈಂಗಿಕ ಮಶಾಭಿವೃದ್ಧಿ ಕಂಡು ಬರುತ್ತದೆ, ಆದರೆ 
ಎಲ್ಲ ವರ್ಧನಗಳಲ್ಲಿರುವುದಿಲ್ಲ, ಮೂರು ಅಥವಾ ಹೆಚ್ಚು ದಿನಗಳಾದ ವರ್ಧನಗಳಲ್ಲಿ 
ಕಂಡುಬರುತ್ತದೆ. ಅಂಡಾಣುದಾನಿಗಳು 19-25, ಗೋಳಾಕಾರಿತ, ಅದರೆ ಬಹು 
ಆಗಾಗ್ಗೆ ಸ್ವಲ್ಪ ಉಪಗೋಳಾಕಾರಿತವಿದ್ದು, ಬಹುತೆಳುವಾದ, ಸಾಧಾರಣವಾಗಿ 
ಉದ್ದವಾದ ತುದಿಗಳ ಮೇಲೆ ಬಿಟ್ಟಿದ್ದು, ಅವುಗಳು ಅಂತ್ಕಾರಂಭಿಗಳಲ್ಲಿ ಉದ್ಭವಿತ 
ಗೊಂಡು, ಬಹುದಪ್ಪವಾದ, ಮುಖ್ಯ ತಂತುದಾರಗಳಿಂದ ಬಿಟ್ಟಿರುತ್ತವೆ. ಅಂಡಕಗಳು 
15-19 ದಪ್ಪವಿದ್ದು, ಗೋಳಾಕಾರಿತ, ಒಂಟಿಯಾಗಿ ಅಂಡಾಣುದಾನಿಯಲ್ಲಿರುತ್ತವೆ, 
ಚದುರಿದ ಬೆಳವಣಿಗೆಯುತವಾಗಿರುತ್ತವೆ. ಪುಂದಾನಿಗಳು ಬಹುಪಾಲು ಅಂಡಾಣು 
ದಾನಿಗಳ ಮೇಲಿದ್ದು, ದ್ವಿಲಿಂಗಯುತವಾಗಿದ್ದು, ಸಾಧಾರಣವಾಗಿ ಅಂಡಾಣುದಾನಿ 
ತೊಟ್ಟಿನಿಂದಲೇ ಉದ್ಭವಿಸಿರುತ್ತವೆ. ಅಂಡಕದ ವೃದ್ಧಿಯಾಗುವ ಕಾಲಕ್ಕೆ ಮುನ್ನವೆ 
ಪ್ರಾಯೋಗಿಕವಾಗಿಯೇ ಶೂನ್ಯವಾಗಿರುತ್ತವೆ. 

ಮಣ್ಣಿನಿಂದ: ಮೆಕ್ಸಿಕೋ (228), . 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (46). 


ಸ್ಕಾಪ್ರೊಲಿಗ್ನಿಯೇಲ್ಸ್‌ 227 


5, ಬ್ರೆವಿಲಿಗ್ನಿಯ ಲಿನಿಯಾರಿಸ್‌ ಕೊಕರ್‌ 


ಬೆಳವಣಿಗೆ ಸೀಮಿತವಾಗಿದ್ದು, ನಿಬಿಡ ಮತ್ತು 'ಅಪಾರದರ್ಶಕಪಾಗಿ, ಈ ಜಾತಿ 
ಯಲ್ಲಿನ ಪ್ರಭೇದಗಳಲ್ಲಿರುವಂತಿರುತ್ತದೆ; 5 ಸೆಮಿ ಉದ್ದದವರೆಗೆ ತಂತುದಾರವು 
ಸೆಣಬಿನ ಬೀಜ ಅಥವಾ ಮರಳು ಉಮ್ಮತ್ತಿ, ಕಳೆ-ಬೀಜದ ಮೇಲಿರುತ್ತದೆ. ತಂತುದಾರ 
ತೆಳುವಾಗಿದ್ದು, ಸುಮಾರು 8-14 ದಪ್ಪವಾಗಿ ವರ್ಧನದುದ್ದಕ್ಕೂ ಇರುತ್ತದೆ, 
ಹೊರಚಿಮ್ಮಿದಂತೆ ಕವಲೊಡೆದಿದ್ದು, ಬಿಳೆಯುತ್ತಿರುವ ತುದಿಗಳು ಸಮಾನವಾಗಿದ್ದು, 
ಪಾರದರ್ಶಕವಾಗಿರುತ್ತವೆ. ಪ್ರಾಥಮಿಕ ಬೀಜಾಣುದಾನಿಗಳು ಎಲ್ಲ ಮುಖ್ಯ ತಂತು 
ದಾರಗಳಲ್ಲಿ ಅಂತ್ಯಗೊಂಡಿರುತ್ತವೆ. ಅಪರೂಪಕ್ಕೆ ಮಧ್ಯಂತರ್ಚೆ ಳವಣಿಗೆಗೊಂಡಿದ್ದು, 
ಉದ್ದ, ತೆಳುವಾಗಿದ್ದು, ಕೆಲವು ಸಮಯ ಕವಲೊಡೆದಿರುತ್ತವೆ. ದ್ವಿತೀಯಗಳು 
ಸಾಧಾರಣವಾಗಿ ಚಿಕ್ಕದಾಗಿದ್ದು, ಬದಿಯ ಕವಲು ತುದಿಗಳಲ್ಲಿ ಬಿಟ್ಟಿದ್ದು ಇವು ಮುಖ್ಯ 
ತಂತುದಾರಗಳು ಮಧ್ಯಾರ:ಭಿ ಕವಲೊಡೆಯುವಿಕೆಯಿಂದ ರೂಪಿತವಾಗಿರುತ್ತವೆ. 
ಬೀಜಾಣುದಾನಿಗಳು ಸುಮಾರಾಗಿ ಅವುಗಳನ್ನು ಬಿಟ್ಟ ತಂತುದಾರಗಳಷ್ಟೇ ದಪ್ಪ 
ವಾಗಿದ್ದು, ಬೀಜಾಣುಗಳು ಒಂದು ಒಂಟಿ ಸಾಲಿನಲ್ಲಿದ್ದು, ಅರವತ್ತರವರೆಗೆ ಒಂದು 
ಸಾಲಿನಲ್ಲಿರುತ್ತವೆ,... ಸಾಧಾರಣವಾಗಿ ಹತ್ತರಿಂದ ಇಪ್ಪತ್ನಾಲ್ಕರವರೆಗಿರುತ್ತವೆ. 
ಬೀಜಾಣುದಾನಿಭಿತ್ತಿ ತಕ್ಷಣವೆ ಕಣ್ಮರೆಯಾಗುತ್ತದೆ. ಆದರೆ ಬೀಜಾಣುಗಳು ಬಹು 
ಕಾಲದವರೆಗೆ ಒಂದು ಆದೃಶ್ಯ ವಸ್ತುವಿನಿಂದ ಒಗ್ಗೂಡಿರುತ್ತವೆ. ಬೀಜಾಣುಗಳು 
ಗೋಳಾಕಾರಿತದಿಂದ ಉದ್ದೆ 4 ದಂಡಾಕಾರಿತ, ಎಲ್ಲದರ ಕೇಂದ್ರದಲ್ಲಿ ಒಂದು ಸೂಕ್ಷ್ಮಕುಹರ 
ಇರುತ್ತದೆ. ಅದು ಬೀಜಾಣುಗಾತ್ರ ವನ್ನನುಸರಿಸಿ ವಿಭಿನ್ನವಾಗಿರುತ್ತ ದೆ, ಪ್ರಾಥಮಿಕ 
ದವುಗಳು ಬಹುವಾಗಿ ಉಪಗೋಳಾಕಾರಿತ ; ದ್ವಿತೀಯ ಬೀಜಾಣುದಾನಿಗಳಲ್ಲಿ ಕೆಲವು 
ಬಹುವಾಗಿ ದಂಡಾಕಾರಿತ, 8-20 15-60, ಬಹುಪಾಲು 8-14 x 15-25, 
ಈಜದೆ, ಇದ್ದ ಸ್ಥಳದಲ್ಲೇ ಮೊಳೆಯುತ್ತವೆ. ಅಂಡಾಣುದಾನಿಗಳು ಸಾಕಷ್ಟು 
ಸಮೃದ್ಧವಾಗಿ, ಒಂಟಿಯಾಗಿ, ಉದ್ದವಾದ, ತೆಳುವಾದುದರ ಮೇಲೆ ಬಿಟ್ಟಿರುತ್ತವೆ. 
ಕೆಲವು ಸಮಯಗಳಲ್ಲಿ ಆಗಾಗ್ಗೆ ಬದಿಯ ಕವಲುಗಳು ಸುರುಳಿಸುತ್ತಿಕೊಂಡಿದ್ದು , ಮುಖ್ಯ 
ತಂತುದಾರಗಳಿಂದ ಹುಟ್ಟೆರುತ್ತವೆ. ನಮೂನೆಯ ಗೋಳಾಕಾರಿತ, 16-21 ವ್ಯಾಸ 
ತೆಳುಭಿತ್ತಿ, ನಯ, ನಿರ್ವರ್ಣ, ಅಂಡಾಣುಗಳು ಒಂದೊಂದು ಗೋಳಾಕಾರಿತ 
14.5-184 ವ್ಯಾಸ, ಚದುರಿದ ಬೆಳವಣಿಗೆಯುತ, ಒಂದು. ದೊಡ್ಡ ಎಣ್ಣೆಹನಿ 
ಬದಿಯಲ್ಲಿರುತ್ತವೆ. ಪುಂದಾನಿಗಳು ಸುಮಾರಾಗಿ ಎಲ್ಲ ಅಂಡಾಣುದಾನಿಗಳ 
ಮೇಲಿರುತ್ತವೆ. ಒಂಟೆಯಾಗಿದ್ದು, ದೊಡ್ಡ ಪ್ರಮಾಣದ್ದು, ಚಿಕ್ಕದು ಮತ್ತು ಗೆಡ್ಡೆ 
` ಯಾಕಾರಿತ,' ಸಾಧಾರಣವಾಗಿ ದ್ವಿ 'ಶಿಂಗಯುತವಾಗಿ ಅಂಡಾಣುದಾನಿಯ ಹತ್ತಿ ರವರು 
ತ್ತದೆ. ಅಪರೂಪಕ್ಕೆ ವಿಭಿನ್ನ ತಂತುದಾರಗಳಲ್ಲಿರುತ್ತ ವೆ. ಪುಂದಾನಿಗಳಲ್ಲಿನ ಪದಾರ್ಥ 
ವೆಲ್ಲವೂ ಆಗಾಗ ಅಂಡಾಣುದಾನಿಯೊಳಕ್ಕೆ ಅಂಡಕವು ಪ್ರತೇಕಿಸಲ್ಪಡುವುದಕ್ಕೆ ಮೊದಲೆ 
ಸೇರಿಹೋಗುತ್ತದೆ. 


228 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(40) (44). . 


6. ಬ್ರೆವಿಲಿಗ್ನಿಯ ಡಿಕ್ಲೈನ ಹಾರ್ವೆ 

ತಂತುಜಾಲವು ನಿಬಿಡ ಮತ್ತು ಸುಮಾರಾಗಿ ಅಪಾರದರ್ಶಕವಾಗಿದ್ದು, ಶೀಘ್ರ 
ವಾಗಿ ಆದರೆ ಸೀಮಿತ ಬೆಳವಣಿಗೆಯುತವಾಗಿದ್ದು, ಬಹುವಾಗಿ: ಜಿಯೊಲಿಗ್ನಿಯ 
ಪ್ರಭೇದಗಳಂತೆಯೇ ಕಂಡುಬರುತ್ತದೆ... ಬೇಯಿಸಿದ ಸೆಣಬಿನ ಬೀಜದ ಮೇಲೆ 
ನೀರಿನಲ್ಲಿ 1 ಸೆಮಿ ವರೆಗೆ ಸುಮಾರು ಐದು ದಿನಗಳಲ್ಲಿ ಬೆಳೆದು ಮತ್ತು 15 ಮಿಮಿ 
ಎರಡು ವಾರಗಳಲ್ಲಿರುತ್ತವೆ.  ತಂತುದಾರ ನೇರವಾಗಿದ್ದು, ಅಲ್ಲಲ್ಲೆ ವಿರಳವಾಗಿ 
ಕವಲೊಡೆದು, ಮೊಟ್ಟ ಮೊದಲಿಗೆ ಲೆಪ್ಪೊಲಿಗ್ನಿಯವನ್ನು ಹೋಲುತ್ತದೆ; 5-28 
ದಪ್ಪ ; ಸಾಧಾರಣವಾಗಿ 10-134 ಇರುತ್ತದೆ. ಪ್ರಾಥಮಿಕಬೀಜಾಣುಗಳು 
ಒಂದು ದಿನದಲ್ಲಿ ರೂಪಿತವಾಗಿ, ಒಂಟೆಯಾಗಿ, ಪ್ರಾಯೋಗಿಕವಾಗಿ ಎಲ್ಲ ತಂತುದಾರಗಳ 
ತುದಿಗಳಲ್ಲಿನ ಗೊಂಚಲುಗಳಲ್ಲಿಯೂ ಇರುತ್ತವೆ. ಕೆಲವು ಸಲ ಅನೇಕವು ಒಂದೇ 
ಸ್ಥಳದಿಂದ ದ್ವಿಮುಖಕವಲು ಗುಂಪುಗಳಲ್ಲಿ ಉದ್ಭವಿತವಾಗಿರುತ್ತವೆ; ಅಂಡಾಕಾರಿತದಿಂದ 
ಉದ್ದಗದೆಯಾಕಾರಿತವಾಗಿ ತ್ರಾಸ್ಫೋತೀಕ ಕ್ಲಾವೇಟದಲ್ಲಿದ್ದಂತೆ ಇರುತ್ತವೆ ಅಥವಾ 
ಕೆಲವು ಸಲ ಉದ್ದ ಮತ್ತು ತೆಳುವಾಗಿದ್ದು, ಒಂದು ಸಾಲಿನಲ್ಲಿ ಬೀಜಾಣುಗಳು 
ಉದ್ದಕ್ಕೂ ಅಥವಾ ಭಾಗಶಃ ಬಿಟ್ಟಿರುತ್ತವೆ. ದ್ವಿತೀಯ ಬೀಜಾಣುದಾನಿಗಳು ನಿಬಿಡ 
ವಾಗಿ ಮಧ್ಯಾರಂಭಿಗೊಂಚಲುಗಳಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕದವುಗಳ ಕೆಳಗಡೆ 
ವಿಭಾಗಿತಗೊಂಡ ಭಾಗಗಳಿಂದೆ ಬಿಟ್ಟೆ ಶರುತ್ತವೆ. ಬೀಜಾಣುಗಳು ಗೋಳಾಕಾರಿತ ಅಥವಾ 
ಅಂಡಾಕಾರಿತದಿಂದ ನೀಳಾಕಾರಿತವಿರುತ್ತವೆ. ನಿಬಿಡಗೊಂಡಿರುವುದರಿಂದ ಪದೇ ಪದೇ 
ಕೋನಾಕಾರಿತವಾಗಿರುತ್ತದೆ. ಬಹುಪಾಲು ಚಿಕ್ಕವುಗಳಲ್ಲಿ ಸುಮಾರು 10.34 ದಪ್ಪ 
ವಾಗಿದ್ದು ಅಥವಾ ನೀಳಾಕಾರಿತವಾಗಿದ್ದಾಗ 10.3 12.8: 12.8 25.6, 
ದೊಡ್ಡವು, ಜೊತೆಗೊಂದು ಕೇಂದ್ರೀಯ ಸ್ಪಷ್ಟಭಾಗವಿದ್ದು, ಜಿಯೊಲಿಗ್ನಿಯ ಇನ್‌ಫ್ಲೇಟ 
ದಲ್ಲಿದ್ದಂತೆ ; ಬೀಜಾಣುದಾನಿಭಿತ್ತಿಯು ಕರಗಿಹೋದಾಗ ಹೊರಬೀಳುತ್ತವೆ, ಅನಂತರ 
ಒಂದು ಮೊಳಕೆ ನಳಿಕೆಯಿಂದ ಮೊಳೆಯುತ್ತವೆ. ಈಜುವ ಅವಸ್ಥೆಯಿರುವುದಿಲ್ಲ. 
ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು 21-33, ಬಹುಪಾಲು 21-25 
ದಪ್ಪವಿದ್ದು, ಒಂಟೆಯಾಗಿ ಮತ್ತು ಅವು ಮುಖ್ಯತಂತುದಾರಕ್ಕಿಂತಲೂ ಚಿಕ್ಕದಾದ, 
ಕವಲುತುದಿಗಳಮೇಲೆ ಬಿಟ್ಟಿದ್ದು, ಆಗಾಗ್ಗೆ ಆಕ್ಲಿಯ ಕಾರೊಲಿಯಾನದಲ್ಲಿದ್ದಂತಿರುತ್ತವೆ 
ಒಂದು ವಾರದ ಬಳಿಕ ರೂಪಿತವಾಗುತ್ತವೆ, ಆಗಾಗ್ಗೆ ಮೂರು ದಿನಗಳಲ್ಲಿ. 
ಗೋಳಾಕಾರಿತದಿಂದ ಅನಿಯಮಿತಾಕಾರಿತ ಮತ್ತು ಆಗಾಗ್ಗೆ ಕೆಲವು ಅಥವಾ ಅನೇಕ 
ಮುಂಚಾಚು ಭಾಗಗಳಿದ್ದು, ಅವು 36 ಉದ್ದದೆವರೆಗೂ ತಲುಪಬಹುದು, ಅಪ 
ರೂಪಕ್ಕೆ 5.5, ಅಗಲಕ್ಕಿಂತಲೂ ಹೆಚ್ಚಿರುತ್ತವೆ, ಭಿತ್ತಿ ಸುಮಾರು 14 ದಪ್ಪವಿದ್ದು, 


ಸ್ಕಾಪ್ರೊಲಿಗ್ನಿಯೇಲ್ಸ್‌. 229 


ಮೊದಲಿನ ಅಂಡಾಣುದಾನಿಗಳು ಆಗಾಗ್ಗೆ ಬಹು ಫಲಪ್ರದವಾಗಿರುತ್ತವೆ. ಇರುವ 
ಒಳವಸ್ತುವು ಹೊಸದೊಂದು ಅಂಡಾಣುದಾನಿಯನ್ನು ತುದಿಯಲ್ಲಿ ರೂಪಿಸುತ್ತದೆ. 
ಅದು ಒಂದು ಅಂಡಕವನ್ನು ಪಕ್ವವಾಗಿಸುತ್ತದೆ. ಅಂಡಕಗಳು ಪ್ರತಿ ಅಂಡಾಣುದಾನಿ 
ಗೊಂದರಂತಿದ್ದು, 18-25, ಬಹುಪಾಲು 18-21 ದಪ್ಪವಿದ್ದು, ಗೋಳಾಕಾರಿತ, 
ಸಾಧಾರಣವಾಗಿ ಅಂಡಾಣುದಾನಿಯನ್ನು ತುಂಬಿದ್ದು, ಆಗಾಗ್ಗೆ ಪೂರ್ಣವಾಗಿ 
ತುಂಬಿರಂವುದಿಲ್ಲ. ಚದುರಿದ ಬೆಳವಣಿಗೆಯುತವಾಗಿ ಜೊತೆಗೊಂದು ದೊಡ್ಡ ಬದಿ 
ಯಲ್ಲಿನ ಎಣ್ಣೆ ಹನಿಯಿದ್ದು ಅದನ್ನು ಪೂರ್ಣವಾಗಿ ಜೀವರಸವು ಸುತ್ತುವರೆದಿರುತ್ತದೆ ; 
ಅಂಡಕದ ಭಿತ್ತಿಯು 24 ವರೆಗೆ ದಪ್ಪವಿರುತ್ತದೆ. ಪಕ್ವವಾದ ಅಂಡಕಗಳು ಅಂಡಾಣಾ 
ದಾನಿಗಳಲ್ಲಿರುವುದಿಲ್ಲ. ಅಂಡಕಗಳಿಗೆ ಹೊರಚಾಚಿದ ಭಾಗಗಳು ಬಹುಪಾಲು ಗೋಳಾ 
ಕಾರಿತಗಳಲ್ಲಿರುತ್ತವೆ. ಪುಂದಾನಿಗಳು ಸಾಮಾನ್ಯವಾಗಿ ಇರುವುದಿಲ್ಲ, ಇದ್ದಾಗ ಒಂದು 
ಮಾತ್ರವಿದ್ದು, ಸಾಧಾರಣವಾಗಿ ವಿಭಿನ್ನತಂತುದಾರಗಳಲ್ಲಿ ಬಿಟ್ಟಿದ್ದು, ತ್ರಾಸ್ಫೋತೀಕ 
ಕ್ಲಾವೇಟದಲ್ಲಿದ್ದಂತಿರುತ್ತವೆ ಮತ್ತು ಪುಂದಾನಿತೊಟ್ಟುಗಳ ಉದ್ದ ಅನಿಯಮಿತಾಕಾರ 
ಮತ್ತು ಕವಲೊಡೆಯುವಿಕೆಯಲ್ಲಿ ನಿಕಟವಾಗಿ ಹೋಲುತ್ತವೆ. ಅಪರೂಪಕ್ಕೆ ದ್ವಿಲಿಂಗ 
ಯುತವಾಗಿದ್ದು, ಇಂತಹ ಪ್ರಭೇದಗಳಲ್ಲಿ ಪುಂದಾನಿಗಳ ತೊಟ್ಟುಗಳು ಅಧಿಕವಾಗಿ 
ಸುರುಳಿಸುಶ್ತಿರಬಹುದು ಮತ್ತು ಅನಿಯಮಿತವಾಗಿ ಅಂಡಾಣುದಾನಿಯನ್ನು ಆವರಿಸಿರು 
ತ್ತವೆ. ಗರ್ಭಾಯುರಿತವಾಗುವುದು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಮೆಕ್ಸಿಕೊ (228). 
ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಕೆಂಟುಕಿ (82), ಓಕ್ಷಹಾಮ (82), 
ಮಿಸಿಸಿಪಿ (82), ನ್ಯೂಯಾರ್ಕ್‌ (82), ವಿಸ್ಕಾನ್ಸಿನ್‌ (44)(80)(82). 


7. ಬೈೆವಿಲಿಗ್ನಿಯ ಬೈಸ್ಟೋರ ಕೌಚ್‌ 


ತಂತುಜಾಲವು ನಿಬಿಡವಾಗಿ ಸೆಣಬಿನ ಬೀಜದ ಮೇಲೆ ರೂಪಿತವಾಗಿ, 3 ಸೆಮಿ 
ವ್ಯಾಸವಿರುತ್ತದೆ. ತಂತುದಾರ 1,5 ಸೆಮಿ ವರೆಗೆ ಉದ್ದವಿದ್ದು, ಹೆಚ್ಚೆಂದರೆ 
654 ದಪ್ಪವು ಬುಡದ ಹತ್ತಿರವಿದ್ದು, ಸಾಕಷ್ಟು ಕವಲೊಡೆದಿರುತ್ತದೆ. ಬೀಜಾಣುಗಳು 
ಬಹುಸಮೃದ್ಧವಾಗಿದ್ದು, 21-45% 125-400, ಆಕ್ಲಿಯದಲ್ಲಿದ್ದಂತೆ ಪುನರಪಿ 
ಯಾಗಿ ಮಧ್ಯಾರಂಭಿಕವಲೊಡೆಯುತ್ತವೆ. ಉದ್ದಗದೆಯಾಕಾರಿತ, . ಮಧ್ಯದಲ್ಲಿ: 
ಅತ್ಯಂತ ಅಗಲವಿರುತ್ತವೆ. ಮೊದಲಿನ ಬೀಜಾಣುದಾನಿಗಳು ಆಕ್ಲಿಯ ನಮೂನೆ 
ಯಂತೆ, ಆದರೆ ಅವುಗಳಲ್ಲಿ ಅನೇಕವಲ್ಲಿ ಒಂದು ಸ್ಪಷ್ಟವಾದ ಬಿರಿಯುವ ನೀರ್ಗುಳೆ ಯ 
`ಕೊರತೆಯಿರುತ್ತದೆ. 'ಬೀಜಾಣುದಾನಿ ತುದಿಯ ಸಾಕಷ್ಟು ಭಾಗವು ತೆರೆದು 
. ಬೀಜಾಣುಗಳು ಹೊರಹೋಗಲು ದಾರಿಯಾಗುತ್ತದೆ, ಅನಂತರ ಬೀಜಾಣುದಾನಿಗಳ 
ಆಕಾರ ಮತ್ತು ಗಾತ್ರವು ಮೊದಲಿನವುಗಳಂತೆಯೇ ಇರುತ್ತದೆ. ಆದರೆ ಒಡೆಯುವುದು 


230 ಮಣ್ಣು ಶಿಲೀಂಧ್ರಗಳ ಕೈ ವಡಿ 


ಬೀಜಾಣುಗಳ ಉಬ್ಬುವಿಕೆ ಮತ್ತು ಇದರ ಪರಿಣಾಮವಾಗಿ ಬೀಜಾಣುದಾನಿಭಿತ್ತಿ 
ಸಿಡಿಯುವಿಕೆಯು ತ್ಪಾಸ್ಫೋತೀಕ ಪ್ರೈಮೊಲಕ್ಲಿಯ ದಲ್ಲಿನ ಎರಡನೇ ಬೀಜಾಣುದಾನಿಗಳಲ್ಲಿ 
ದ್ವಂತಿರುತ್ತದೆ. ಮೊದಲಿನವುಗಳಿಗಿಂತಲೂ ಬಹು ಅಸಂಖ್ಯಾತವಾಗಿರುತ್ತವೆ. 
ಆಕ್ಲಿಯ ನಮೂನೆ ಬೀಜಾಣುಗಳು ಬಹುಪಾಲು 10.8, ದಪ್ಪವಿದ್ದು, ಸುಪ್ತವಾದಾಗ 
ಗೋಳಾಕಾರಿತವಿದ್ದು ; ತ್ರಾಸ್ಫೋತೀಕ ನಮೂನೆ ಬೀಜಾಣುಗಳು "18 ದಪ್ಪವಿದ್ದು, 
ಸುಪ್ತವಾದಾಗ ಬಹುಭುಜಾಕಾರಿತವಿರುತ್ತವೆ. ಸಾಧಾರಣವಾಗಿ ಒಂದು ದೊಡ್ಡ 
ಸ್ಪಷ್ಟವಾದ ಸೂಕ್ಷ್ಮಕುಹರವಿರುತ್ತದೆ. ಆಕ್ಲಿಯ ನಮೂನೆ ಬೀಜಾಣುಗಳು ಡೈಪ್ಲಾ 
ನೆಟಿಕ್‌ ಆದರೆ ತ್ರಾಸ್ಫೋತೀಕ ನಮೂನೆ ಬೀಜಾಣತಿಗಳು ಅಚಲಿತವಾಗಿದ್ದು ಅಥವಾ 
ಅವುಗಳ ಪ್ರಾಕೃತಿಕ ಸ್ಥಿತಿಯಲ್ಲಿ ಕೊಳದ ನೀರು ಸೇರಿಸಿದಾಗ ಮೊಳೆಯುತ್ತವೆ. ಜೆಮ್ಮ 
ಗಳು ಸಾಕಷ್ಟು ಸಂಖ್ಯೆಯಲ್ಲಿ, ವಿಶೇಷವಾಗಿ ಹಿತಕರ ಪರಿಸ್ಥಿತಿಯಿಲ್ಲದ ಸಮಯದಲ್ಲಿ 
ವರ್ಧನಗಳು ಮುಪ್ಪಾದಾಗ ಅಥವಾ ದಂಡಾಣುಗಳ ಜೊತೆಗೆ ಸಂಸರ್ಗಗೊಂಡಾಗ 
ರೂಪಿತವಾಗಿರುತ್ತವೆ. ಗೋಳಾಕಾರಿತ, ಪಿಯರಾಕಾರಿತ ಅಥವಾ ಉರುಳೆಯಾಕಾರಿತ, 
ಆಗಾಗ್ಗೆ ಸರಣಿಗಳಲ್ಲಿರುತ್ತವೆ. ಅಂಡಾಣುದಾನಿಗಳಿ ಸಾಧಾರಣವಾಗಿ ಬಹುಸಮೃದ್ಧ 
ವಾಗಿದ್ದು . ವರ್ಧನಗಳಿಗೆ ಮೂರು ಅಥವಾ ಹೆಚ್ಚುದಿವಸಗಳಾದಾಗ ಮಾತ್ರ ಕಂಡು 
ಬರುತ್ತವೆ; ಬಹು ಚಿಕ್ಕದು 16-284, ಸುಮಾರಾಗಿ 21.64 ದಪ್ಪವಿದ್ದು* 
ಗೋಳಾಕಾರಿತ, ನಯವಾಗಿದ್ದು, ಒಂಟಿಯಾಗಿ ರೂಪಿತಗೊಂಡು, ಆದರೆ ಕೆಲವುಸಲ 
ಜೋಡಿಗಳಲ್ಲಿ ಬದಿಯಲ್ಲಿ ಬಹು ಉದ್ದವಾಗಿ, ತೆಳುವಾದ ತೊಟ್ಟುಗಳು ಮುಖ್ಯತಂತು 
ದಾರಗಳಿಂದ ಉದ್ಭವಿತವಾಗಿರುತ್ತವೆ. ಅಂಡಕಗಳು 11.3-19.54, ಬಹು ಸುಮಾ 
ರಾಗಿ 18 ದಪ್ಪವಿದ್ದು, ಗೋಳಾಕಾರಿತ, ಪಕ್ವಗೊಂಡಾಗ ಚದುರಿದ ಬೆಳವಣಿಗೆಯುತ 
ವಾಗಿರುತ್ತವೆ. ಪುಂದಾನಿಗಳು ಒಂದರಿಂದ ಅನೇಕವು ಬಹುಪಾಲು ಅಂಡಾಣುದಾನಿಗಳ 
ಮೇಲಿರುತ್ತವೆ. ದ್ವಿಲಿಂಗಯುತ, ಸಾಮಾನ್ಯವಾಗಿ ಅಂಡಾಣುದಾನಿ ತೊಟ್ಟೆನಿಂದಲೇ 
ಉದ್ಭವಿಸಿರುತ್ತವೆ. ಪುಂದಾನಿನಳಿಕೆ ವೃದ್ಧಿಗೊಂಡಿರುತ್ತದೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಯಾರ್ಕ್‌ (46). 


(21) ಜಿಯೊಲಿಗ್ನಿಯ ಕೊಕರ್‌ 


ತಂತುಜಾಲವು ಬಹು ಸೀಮಿತ ಬೆಳವಣಿಗೆಯಾಗಿದ್ದು, ಒಂದು ನಿಬಿಡ, ಅಪಾರ 
ದರ್ಶಕ, ಚಾಪೆಯಂತೆ ರೂಪಿತವಾಗಿದ್ದು, ತಂತುದಾರ ಬಹುತೆಳುವಾಗಿರುತ್ತದೆ. 
ಬೀಜಾಣುಗಳು ನಿಯಮಿತವಾದ ಅಂತರಗಳಲ್ಲಿ ಉಬ್ಬಿದ್ದು ಅಥವಾ ವಿಭಾಗಿತವಾಗಿ 
ಎರಡು ಅಥವಾ ಹೆಚ್ಚು ಭಾಗಗಳಿರುತ್ತವೆ. (ಬಹು ಚಿಕ್ಕದಾಗಿದ್ದ ಹೊರತು). ಬೀಜಾಣು 
ಗಳು ಒಂದು ಒಂಟಿಸಾಲಿನಲ್ಲಿದ್ದು, ಬಹುದೊಡ್ಡ ಬೀಜಾಣುದಾನಿಯೊಳಗಡೆ ಸುಪ್ತ' 
ವಾಗಿ, ದಪ್ಪಭಿತ್ತಿಯುತ ಮತ್ತು ಯಾವುದೇ ಒಂದು ಚಲನಾವಸ್ಥೆ ಯಿರದೆ, ಬೀಜಾಣು 


AN 


ಸ್ಮಾಪ್ಟೊಲಿಗ್ಗಿಯೇಲ್ಲ್‌ 231 


ದಾನಿಯ ತೆಳುಭಿತ್ತಿಯು ಕೊಳೆತು 
ಹೋದಾಗ ತಪ್ಪಿಸಿಕೊಂಡು ಒಂದು ಮೊಳಕೆ 
ನಳಿಕೆಯಿಂದ ಮೊಳೆಯುತ್ತವೆ. ಅಂಡಾಣು 


ಗ 
ದಾನಿಗಳು ಸಮೃದ್ಧವಾಗಿದ್ದು, ಸಮವಿದ್ದು, ಗ್ರ 
ಒಂದು ಒಂಟಿ ಚೆದುರಿದ ಬೆಳೆದ ಅಂಡಕ () ತ 
ವನ್ನೊಳಗೊಂಡಿದ್ದು, ಟೊಳ್ಳನ್ನು ಪೂರ್ಣ 1 
ವಾಗಿ ತುಂಬಿರುವುದಿಲ್ಲ ಪುಂದಾನಿಗಳು ಗ್ಸ 1 ಕ್ರ ಹತ 
ಯಾವಾಗಲೂ ಇದ್ದು, ದ್ವಿಲಿಂಗಯುತ ವ fa 


ವಾಗಿರುತ್ತವೆ. ns 
ಚಿತ, 37, ಜಿಯೊಲಿಗ್ನಿಯ 0. ಬೀಜಾಣು 
ಬೀಜಾಣುದಾನಿಗಳು ಮತ್ತು ಬೀಜಾಣು ಮ ನ 
ಕ್ಸ್‌ ದಾನಿ; ಗಿ. ಜೂ ಬೀಜಾಣು ; €. ಅಂಡಾಣು 


ಗಳು ಸ್ಕಾಪ್ರೊಲಿಗ್ನಿಯೇಸಿಯ ಈ ಜಾತಿ ಬು (ಕೊಕರ್‌ ಕೃಪೆ). 

ಯಲ್ಲಿ ಬಹು ವಿಚಿತ್ರವಾಗಿದ್ದು, ಈ ಜಾತಿಗೆ 

ತನ್ನದೇ ಆದ ವಿಭಾಗ ಉಂಟಾಗುತ್ತದೆ. ಈ ವಿಚಿತ್ರ ಬೀಜಾಣುದಾನಿಗಳು ಮತ್ತು 
ದಪ್ಪ ಭಿತ್ತಿಯುತ ದೊಡ್ಡ ಅಚಲಿತ ಬೀಜಾಣುಗಳನ್ನು ಗಣನೀಯ ಅಂತರದಲ್ಲಿ ಜಾತಿ 
ಗಳಿಂದ ಬೇರ್ಪಡಿಸಿವೆ. 


ಜಿಯೋಲಿಗ್ನಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


&. ಬೀಜಾಣುದಾನಿಗಳು ಅಂತರಗಳಲ್ಲಿ ಸಂಕುಚಿಸಿದ್ದು, 
ಬೀಜಾಣುಗಳು ಗೋಳಾಕಾರಿತದಿಂದ ಅಂಡಾಕಾರಿತ. 1. ಜಿ, ಇನ್ಫ್ಲೇಟ 


೩೩. ಬೀಜಾಣುದಾನಿಗಳು ಸಂಕುಚಿತಗೊಂಡಿರವೆ, ಬೀಜಾಣುಗಳು 
ನೀಳಾಕಾರಿತ. 2. ಜಿ. ಸೆಬ್ಬಿಸ್ಟೊರಾಂಜಿಯ 


1. ಜಿಯೊಲಿಗ್ನಿಯ ಇನ್ನೇಟ ಕೊಕರ್‌ ಮತ್ತು ಹಾರ್ವೆ 


ತಂತಂಜಾಲವು ಅಧಿಕ ಸಾಂದ್ರತೆಯ ಮತ್ತು ಅನಿಯಮಿತ ಬೆಳೆವಣಿಗೆಯಾಗಿದ್ದು ; 
ಈ ಜಾತಿಯ ಮಾದರಿಯಂತಿದ್ದು, ಕೆಲವು ದಿನಗಳ ನಂತರ ಬಹು ನಿಬಿಡವಾಗಿ ರೂಪಿತ 
ವಾಗಿದ್ದು, ಸಾಕಷ್ಟು ಅಪಾರದರ್ಶಕವಾಗಿದ್ದು, ಬಿಳಿ ಚಾಪೆಯಂತೆ, ಪ್ರತಿಯೊಂದು 
ಬಿಡಿ ಎಳೆಗಳನ್ನು ಅಂಚಿನಲ್ಲಿ ಮಾತ್ರ ಪತ್ತೆಹಚ್ಚಬಹುದು. ಬೆಳವಣಿಗೆಯು ಬೇಯಿಸಿದ 
ಸೆಣಬಿನ ಬೀಜದ ಮೇಲೆ 6 ದಿನಗಳಲ್ಲಿ 2 ಮಿಮಿ ಇರುತ್ತದೆ. 3 ಮಿಮಿಗಿಂತ 
ಹೆಚ್ಚಾಗಿರುವುದಿಲ್ಲ. ತಂತುದಾರ ನೇರವಾಗಿದ್ದು, ವಿರಳವಾಗಿ ಕವಲೊಡೆದು ಮೊದಲು 
ಮತ್ತು ನಂತರ ಲೆಪ್ಪೊಲಿಗ್ನಿಯವನ್ನು ಹೋಲುತ್ತದೆ, 2.3-16್ಕ, ದಪ್ಪವಿರುತ್ತದೆ. 
ಪ್ರಾಥಮಿಕ ಬೀಜಾಣುದಾನಿಗಳು ದೊಡ್ಡದಾದ ನೇರ ತಂತುದಾರಗಳ, ತುದಿಗಳಲ್ಲಿ 


232 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರೂಪಿತವಾಗಿರುತ್ತವೆ. ತಕ್ಷಣವೇ (ಸಾಧಾರಣವಾಗಿ ಛೇದನವಾಗುವುದಕ್ಕೆ ಮೊದಲೆ) 
ನಿಯಮಿತ ಅಂತರಗಳಲ್ಲಿ ಉಬ್ಬಿಕೊಂಡು, ಉಬ್ಬುಗಳು 15-21, ದಪ್ಪವಿರುತ್ತವೆ. 
ದ್ವಿತೀಯ ಬೀಜಾಣುದಾನಿಗಳು, ಸಾಧಾರಣವಾಗಿ ಚಿಕ್ಕದಾಗಿದ್ದು, ಹಳೆಯೆವುಗಳ 
ಕೆಳಗಡೆ ಅದೇ ಎಳೆಗಳ ಮೇಲೆ ಆಥವಾ ಬದಿಯ ಅಸಮ ಎಳೆಗಳಲ್ಲಿ ರೂಪಿತವಾಗಿರು 
ತ್ತವೆ. ಬೀಜಾಣುಗಳು ಬಹು ದೊಡ್ಡ ವು ಮತ್ತು ವಿಚಿತ್ರವಿದ್ದು , ಗೋಳಾಕಾರಿತ 
ದಿಂದ ಅಂಡಾಕಾರಿತ, ಬಹುಪಾಲು ಗೋಳಾಕಾರಿತ, ಅಪರೂಪಕ್ಕೆ ನೀಳಾಕಾರಿತ, 
ಮೂರರಿಂದ ಹದಿನೈದು ಪ್ರತೀ ಬೀಜಾಣುದಾನಿಯಲ್ಲಿರುತ್ತವೆ. ಸಾಧಾರಣವಾಗಿ 
ನಾಲ್ಕರಿಂದ ಆರು ಪ್ರತಿಯೊಂದು ಉಬ್ಬುಗಳಲ್ಲಿ ಒಂಟಿಯಾಗಿ ರೂಪಿತವಾಗಿರುತ್ತವೆಃ 
14-214 ದಪ್ಪವಿದ್ದು, ಇದ್ದ ಸ್ಥಳದಲ್ಲಿಯೇ ಸುಪ್ತವಾಗಿ ಬೀಜಾಣುಭಿತ್ತಿಗಿಂತಲೂ 
ದಪ್ಪವಾದ ಭಿತ್ತಿಹೊಂದಿ (0.5) ಈಜು ಅವಸ್ಥೆರಹಿತವಾಗಿದ್ದು, ಬೀಜಾಣುದಾನಿ 
ಸೂಕ್ಷ್ಮಭಿತ್ತಿಗಳು ತಕ್ಷಣವೇ ಕೊಳೆತುಹೋದ ನಂತರ ಹೊರಬೀಳುತ್ತವೆ. ಹೊಸ 
ಮಾಧ್ಯಮಕ್ಕೆ ತಂದಾಗ ಪ್ರಮಾಣಿಕವಾಗಿ ಮೊಳೆಯುತ್ತವೆ. ಅಂಡಾಣುದಾನಿಗಳು 
ಸಮೃದ್ಧವಾಗಿದ್ದು, ಗೋಳಾಕಾರಿತ, 15-19 ದಪ್ಪವಿದ್ದು, ಜೊತೆಗೆ ದಪ್ಪ (2) 
ನಯವಾದ, ಗುಳಿರಹಿತ ಭಿತ್ತಿಗಳಿರುತ್ತವೆ. ಸಾಧಾರಣವಾಗಿ ಬೀಜಾಣುದಾನಿಗಳು 
ನಂತರ ಕಂಡುಬರುತ್ತವೆ; ಆಗಾಗ್ಗೆ ಮುಂಚೆಯೇ ಇದ್ದು, ಒಂಟಿಯಾಗಿ ಮುಖ್ಯ 
ತಂತುದಾರಕ್ಕಿಂತಲೂ ಚಿಕ್ಕದಾದ ಮತ್ತು ಬಹು ಅಸಮವಾದ ಕವಲುಗಳ ತುದಿಯಲ್ಲಿರು 
ತ್ತವೆ. ಅಂಡಕಗಳು ಪ್ರತೀ ಅಂಡಾಣುದಾನಿಯಲ್ಲಿ ಒಂದು ಇರುತ್ತವೆ: 13-15ಘ 
ಚದುರಿದ ಬೆಳವಣಿಗೆಯಾಗಿದ್ದು, ಒಂದು ದೊಡ್ಡ ಎಣ್ಣೆ ಹನಿಯು ಬದಿಯಲ್ಲಿರುತ್ತದೆ. 
ಪುಂದಾನಿಗಳು ಚಿಕ್ಕವು, ಉಬ್ಬಿದ್ದು ಸ ಗೆಡ್ಡೆಯಾಕಾರಿತ. ಯಾವಾಗಲೂ ಇರುತ್ತವೆ. 
ತೆಳುವಾದದ್ದರ ಮೇಲೆ ಬಿಟ್ಟಿದ್ದು, ಅನಿಯಮಿತವಾಗಿ ಆಗಾಗ್ಗೆ ತಿರುಚಿಕೊಂಡ ಕವಲು 
ಗಳು ಬಹುಪಾಲು ದ್ವಿಲಿಂಗಯುತವಾಗಿ ಅಂಡಾಣುದಾನಿಗಳ ಹತ್ತಿರವಿರುತ್ತವೆ. 
ಅಪರೂಪಕ್ಕೆ ವಿಭಿನ್ನ ತಂತುದಾರಗಳಿರುತ್ತವೆ. 
ಮಣ್ಣಿನಿಂದ : ಜರ್ಮನಿ (153). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (83), ಕೆಂಟುಕಿ (82), 
ಮಿಸಿಸಿಪಿ (82), ನ್ಯೂಯಾರ್ಕ್‌ (46) (82), ಉತ್ತರ ಕೆರೊಲಿನ (44) (79), 
ಓಕ್ಷಹಾಮ (82), ವಿಸ್ಕಾನ್ಸಿನ್‌ (82). 


2. ಜಿಯೊಲಿಗ್ನಿಯ ಸೆಪ್ಟಿಸ್ಟೊರಾಂಜಿಯ ಕೊಕರ್‌ ಮತ್ತು ಹಾರ್ವೆ 


ತಂತುಜಾಲವು ಹಿಂದಣ ಪ್ರಭೇದದಂತೆಯೇ ಇದ್ದು ಬೆಳವಣಿಗೆಯು ಹೆಚ್ಚು 
ಸೀಮಿತವಾಗಿರುತ್ತದೆ. ಕೆಲವು ದಿವಸಗಳಲ್ಲಿ ನಿಬಿಡವಾಗಿ, ಅಪಾರದರ್ಶಕ ಚಾಪೆಯಂತೆ 
ರೂಪಿತವಾಗುತ್ತದೆ. ಪ್ರತಿಯೊಂದು ಬಿಡಿ ಎಳೆಗಳನ್ನು ಚಾಪೆಯ ಅಂಚಿನಲ್ಲಿ ಮಾತ್ರ 


ಸ್ಕಾಪ್ಟೊಲಿಗ್ನಿಯೇಲ್‌ 233 


ಪತ್ತೆಹಚ್ಚಬಹುದು. ಬೆಳವಣಿಗೆಯು ಬೇಯಿಸಿದ ಸೆಣಬಿನ ಬೀಜದ ಮೇಲೆ 2 ಮಿಮಿ 
ಉದ್ದವಿದ್ದು 3 ಮಿಮಿಯನ್ನು ಯಾವಾಗಲೂ ತಲುಪಿರುವುದಿಲ್ಲ. ಪ್ರಾಥಮಿಕ 
ಬೀಜಾಣುದಾನಿಗಳು ಪ್ರಾಯೋಗಿಕವಾಗಿ ಎಲ್ಲ ತಂತುದಾರಗಳ ತುದಿಗಳಲ್ಲಿ ರೂಪಿತ 
ವಾಗಿರುತ್ತವೆ. ಇವು ಮತ್ತು ನಂತರದವು ಸಾಧಾರಣವಾಗಿ ಅನೇಕ ಕೋಶಿಕೆಗಳಾಗಿ 
ಅಡ್ಡಭಿತ್ತಿಗಳ ಛೇದನ ಮತ್ತು ಬೀಜಾಣುಗಳು ರೂಪಿತವಾಗುವುದಕ್ಕೆ ಮುಂಚೆ 
ಎಭಾಗಿತವಾಗುತ್ತವೆ : ಅಲ್ಲಲ್ಲಿ ಉಬ್ಬಾದ ಸ್ಮಳಗಳಲ್ಲಿರುತ್ತವೆ. 11.8-21.15,, 
ದಪ್ಪವಿದ್ದು, 136 ವರೆಗೆ ಉದ್ದವಾಗಿರುತ್ತವೆ. ದ್ವಿತೀಯ ಬೀಜಾಣುದಾನಿಗಳು 
ಆಕ್ಲಿಯದಲ್ಲಿದ್ದಂತೆಯೇ ಬದಿಯ ತಂತುದಾರಗಳ ತುದಿಗಳ ಮೇಲೆ ರೂಪಿತವಾಗಿರುತ್ತವೆ. 
ಬೀಜಾಣುಗಳು ಬಹು ದೊಡ್ಡವು ಮತ್ತು ವಿಚಿತ್ರವಿದ್ದು, ಅಪರೂಪಕ್ಕೆ ಗೋಳಾಕಾರಿತ, 
ಬಹುಪಾಲು ಅಂಡಾಕಾರಿತ ಅಥವಾ ನೀಳಾಕಾರಿತ, ಒಂದು ಒಂಟಿ ಸಾಲಿನಲ್ಲಿ ರೂಪಿತ 
ಗೊಂಡಿದ್ದು ಒಂದರಿಂದ ಹದಿನೈದರಂತೆ, ಸಾಧಾರಣವಾಗಿ ಎರಡರಿಂದ ಐದು ಪ್ರತೀ 
ಅಂಡಾಣುದಾನಿಯಲ್ಲಿದ್ದು 11.8 ೬ 20.3-56.4 ; ಬೀಜಾಣುದಾನಿಯೊಳಗಡೆಯೇ ' 
ಸುಪ್ತವಾಗಿ ಸುಮಾರು ದಪ್ಪಭಿತ್ತಿ (0.94) ಇದ್ದು, ಬೀಜಾಣುದಾನಿಯ ಭಿತ್ತಿಗಳು 
ಕೊಳೆತುಹೋಗುವುದರಿಂದ ಮಾತ್ರ ಹೊರಬರುತ್ತವೆ. ಇದ್ದ ಪರಿಸ್ಥಿತಿಯನ್ನು 
ಬದಲಾಯಿಸಿ ಕಾರ್ನ್‌ ಮಾಲ್‌ ಆಗಾರಿಗೆ ಇಟ್ಟಾಗ, ಒಂದೇ ಬಾರಿಗೆ ಒಂದು ಮೊಳಕೆ 
ನಳಿಕೆಯಿಂದ ಮೊಳೆಯುತ್ತವೆ. ಚಲಿತ ಬೀಜಾಣುವನ್ನು ರೂಪಿಸುವುದಿಲ್ಲ. 
ಅಂಡಾಣುದಾನಿಗಳು ಸಮೃದ್ಧವಾಗಿದ್ದು. ಎಳೆಯ ಮತ್ತು ಹಿರಿಯವರ್ಧನಗಳಲ್ಲಿ 
ಇದ್ದಕ್ಕಿದ್ದಂತೆಯೇ ಕಂಡುಬರುತ್ತವೆ. ಒಂಟೆಯಾಗಿ ಮತ್ತು ಮುಖ್ಯ ತಂತುದಾರಕ್ಕಿಂತ 
ಚಿಕ್ಕ ಕವಲುಗಳ ತುದಿಗಳಲ್ಲಿರುತ್ತವೆ. ಉಪಗೋಳಾಕಾರಿತ, 23-34, ದಪ್ಪವಿದ್ದು, 
'ನಯಭಿತ್ತಿಯು ತೆಳು, ಬಣ್ಣರಹಿತ, ಒಂದು ಅಂಡಕ ಪ್ರತೀ ಅಂಡಾಣುದಾನಿಯಲ್ಲಿರು 
ತ್ತದೆ. ಗೋಳಾಕಾರಿತದಿಂದ ಸ್ವಲ್ಪ ಅಂಡಾಕಾರಿತ, 20-32 ದಪ್ಪವಿದ್ದು, ಚದು 
ರಿದ ಬೆಳವಣಿಗೆ, ಒಂದು ದೊಡ್ಡ ಎಣ್ಣೆ ಹನಿ ಬದಿಯಲ್ಲಿರುತ್ತದೆ. ಭಿತ್ತಿಗಳು ಬಹು 
ದಪ್ಪ, 24. ಪುಂದಾನಿಗಳು ಯಾವಾಗಲೂ ಇರುತ್ತವೆ, ನೀಳಾಕಾರಿತ ಮತ್ತು 
ತುದಿಗಳಲ್ಲಿ ಅಂಡಾಣುದಾನಿಯ ಬದಿಗೆ ಜಂಟಿಸಿದ್ದು, ಎಲ್ಲ ಪ್ರಭೇದಗಳಲ್ಲಿ ಕಂಡು 
ಬರುವಂತೆ ಚಿಕ್ಕ, ಅನಿಯಮಿತ ಕವಲುಗಳು ಅಂಡಾಣುದಾನಿಯ ದ್ವಿಲಿಂಗಯುತವಾದ 
ತೊಟ್ಟುಗಳ ಸ್ಮ ಕಲ್ಪ ಅಂತರದಲ್ಲೂ ಕೆಳಗಡೆಯಿರುತ್ತವೆ. ಪುಂದಾನಿಗಳ ವಸ್ತುವು 
ಅಂಡಕಕ್ಕೆ ಸಾಗುವುದು ಕಂಡುಬಂದಿದೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಮಿಸಿಸಿಹಿ (82), 
ನ್ಯೂಯಾರ್ಕ್‌ (46) (82), ಉತ್ತರ ಕೆರೊಲಿನ (41) (44) (81), ಓಕ್ಷಹಾಮ 
(82), ವಿಸ್ಕಾನ್ಸಿನ್‌ (81) (82). 


234 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪಚ್ಚೆ ಮೊಗರಿನಲ್ಲಿ ಒಂದು ಬಹುವ ಓದ್ಧಿಗೊಂಡ ಬುಡದಕೋಶ ಮತ್ತು ಬಂಧನಿ 
ಗಳಿರುತ್ತವೆ, ತಂತುದಾರಗಳ ಕೋಶಿಕೆಗಳಾಗಿ ಸೆಲ್ಕುಲಿನ್‌ಯುತ ಮಿಥ್ಕಾ ಅಡ್ಡ ಭಿತ್ತಿ 
ಗಳಿಂದ ವಿಭಜಿತಗೊಂಡು ಸಂಕುಚಿತ ಮಿಥ್ಯಾಕೋಶಗಳಾಗುತ್ತವೆ. . ಭಿತ್ತಿಗಳು ಸೆಲ್ಕು 
ಲೋಸ್‌ ಪ್ರತಿಕ್ರಿಯೆ ವ್ಯಕ್ತಪಢಿಸುತ್ತವೆ. ಸಂತಾನಾಭಿವೃದ್ಧಿ ಅಂಗಗಳು ತಂತುದಾರ 
ಗಳ ಭಾಗಗಳಾಗಿದ್ದು ಅಥವಾ ಸಂಕುಚಿತ ತಂತುಜಾಲ ಭಾಗಗಳಿಂದ ಮತ್ತು ಅಡ್ಡಭಿತ್ತಿ 
ಗಳಿಂದ ಬೇರ್ಪಡಿಸಲ್ಪಟ್ಟ ವಿಶೇಷ ತೊಟ್ಟುಸಹಿತ ರೂಪಗಳಾಗಿರುತ್ತವೆ. 
ಜೂಬೀಜಾಣುದಾನಿಗಳು ಮಾನೊ ಅಥವಾ ಡೈಪ್ಲಾನೆಟಿಕ್‌ ದ್ವಿಕಶಾಬಿಕೆಯುತ 
ಜೂಬೀಜಾಣುಗಳನ್ನು ರೂಪಿಸುತ್ತವೆ. ಅಂಡಾಣುದಾನಿಗಳು ಪರಿದ್ರವ್ಯವನ್ನು 
ಹೊಂದಿ ಅಥವಾ ಹೊಂದಿರದೆ (ಅಪೊಡಾಕ್ಲಿಯೆಲ್ಲವನ್ನು ಹೊರತು) ಒಂದು ಏಕ 
ಅಂಡಕವನ್ನು ರೂಪಿಸುತ್ತವೆ. ಪುಂದಾನಿಯು ಒಂದು ಒಂಟಿ ವಿಭಾಗವಾಗಿದ್ದು 
ಅಥವಾ ವಿಶಿಷ್ಟ ಕವಲುಗಳ ಮೇಲೆ ಏಕ ಅಥವಾ ವಿಭಿನ್ನ ತಂತುದಾರಗಳಲ್ಲಿ ಬಿಟ್ಟೆರು 
ತ್ತವೆ; ಒಂದು ಗರ್ಭಾಂಕುರಿತ ನಳಿಕೆ ಇರುತ್ತದೆ ಆಥವಾ ಇರುವುದಿಲ್ಲ. ಅಂಡಾಣು 
ಗಳು ಒಂಟಿಯಾಗಿ (ಅಪೊಡಾಕ್ಲಿಯವನ್ನು ಹೊರತು), ದಪ್ಪಭಿಶ್ತಿಯುತ, ಮೊಳೆತ 
ನಂತರ ತಂತುದಾರವಾಗಿ ರೂಪಿತವಾಗುತ್ತವೆ. ಒಂದು ಕುಟುಂಬವನ್ನು ಪ್ರತಿ 
ಪಾದಿಸಲಾಗಿದೆ. 


a. ಲೆಪ್ಪೊಮೈಟೇಸಿ 


ಲೋಮಾಂಗಗಳು ಅಂತರಗಳಲ್ಲಿ ಸಂಕುಚಿಸಲ್ಪಟ್ಟು ಸಾಲುಗಳಲ್ಲಿ ಉದ್ದ ಅಥವಾ 
ಚಿಕ್ಕದಾಗಿ ವಿಭಾಗಗಳು ರೂಪಿತವಾಗಿರುತ್ತವೆ ; ಆಗಾಗ್ಗೆ ಸೆಲ್ಯೂಲಿನ್‌ ವಸ್ತುವಿನ ಸ್ಪಷ್ಟ 
ಕಣಗಳು ತೋರಿಬರುತ್ತವೆ. ಇವು ಪೂರ್ಣವಾಗಿ ಸಂಕುಚಿತಭಾಗವನ್ನು ತುಂಬಿರುತ್ತವೆ. 
ಅಂಡಾಣುದಾನಿ ಇದ್ದರೆ ಒಂಟಿ ಅಂಡಕವನ್ನು ಹೊಂದಿರುತ್ತದೆ. ಅಂಡಕವನ್ನು 
ಆಪೊಡಾಕ್ಲಿಯದ ಹೊರತಾಗಿ ಉಳಿದಲ್ಲಿ ಪರಿದ್ರವ್ಯವು ಆವರಿಸಿರುತ್ತವೆ. 


ಒಂದು ಏಕಜಾತಿಯನ್ನು ಪ್ರತಿಪಾದಿಸಲಾಗಿದೆ. 


(1) ಆಪೊಡಾಕ್ಲಿಯ ಪ್ರಿಂಗ್‌ಷೀಮ್‌ 


ತಂತುದಾರಗಳು ಸಂಕುಚಿತಗೊಂಡು ವಿವಿಧ ಉದ್ದಗಳಲ್ಲಿ ವಿಭಾಗಗಳಾಗಿರುತ್ತವೆ. 
ಲೆಪ್ಪೊಮ್ಮೈಟಸ್‌ಗಿಂತಲೂ ಬಹುವಾಗಿ ತೆಳುವಾಗಿರುತ್ತದೆ, ಕವಲೊಡೆದಿರುವಿಕೆ ಒಂದು 
ಎಭಾಗದ ಯಾವ ಸ್ಮಳದಿಂದಲಾದರೂ ಆಗಿರುತ್ತದೆ. ಆದರೆ ಸಾಧಾರಣವಾಗಿ ತುದಿಯ 


235 


ಕೊನೆಯ ಹತ್ತಿರವಾಗಿರುತ್ತದೆ. 
ಬೀಜಾಣುದಾನಿಗಳು ಉಬ್ಬಿ ' 
ಕೊಂಡಿದ್ದು, ಪಿಯರಾಕಾರಿತ, 
ಅಂಡಾಕಾರಿತ ಆಥವಾ ಗೋಳಾ 
ಕಾರಿತ ಮೂರು ಪ್ರಭೇದಗಳಲ್ಲಿ . 
ಗೋಳಾಕಾರದ ಸುಪ್ತದೇಹಿಗಳು 
ಇದ್ದು ಎ ಅವು ಪೂರ್ಣವಾಗಿ ಒಳ 
ವಸ್ತುವಿನಿಂದ ತುಂಬಿರುತ್ತವೆ 


ಮತ್ತು ಅವುಗಳನ್ನು ನೈಜ a 
ಅಂಡಾಣುದಾನಿಗಳೆಂದು ಪರಿಗಣಿ ನ್‌ 


ಸಲಾಗಿದ್ದು ಅವು ಒಂದು ಒಂಟಿ ಚಿತ್ರ 38. ಆಪೊಡಾಕ್ಲಿಯ ೩. ಬೀಜಾಣುದಾಧಿ 
ಅಂಡಕವನ್ನೊಳಗೊಂಡಿರುತ್ತವೆ. ರ. ಚೂಬೀಜಾಣು ೭. ಅಂಡಾಣುದಾನಿ (ಕೊಕರ್‌ ಕೃಪೆ). 





ಆಪೊಡಾಕ್ತಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಅಂಡಾಣುದಾನಿಗಳು ಮುಖ್ಯತಂತುದಾರಗಳ ತುದಿಗಳಲ್ಲಿ 
ಅಥವಾ ಬದಿಯ ಚಿಕ್ಕ ಕವಲುಗಳಮೇಲೆ ಬಿಟ್ಟಿರುತ್ತವೆ. 1. ಅ. ಪೈರಿಫೆರ 
೩೩, ಅಂಡಾಣುದಾನಿಗಳು ಬದಿಯ ಕವಲುಗಳ ಮೇಲೆ 
ಬಿಟ್ಟಿದ್ದು, ಅನೇಕ ಚಿಕ್ಕವಿಭಾಗಗಳಿಂದ ಆಗಿರುತ್ತವೆ. 2. ಆ. ಬ್ರಾಕಿನಿಮ 


1. ಆಪೊಡಾಕ್ಲಿಯ ಪೈರಿಫೆರ ಜೊಫ್‌ ಸಹನಾಮ ಲೆಪ್ಪೊಮೈಟಸ್‌ ಪೈರಿಫೆರಸ್‌ ಜೊಫ್‌ 


ತಂತುಜಾಲವು ಏಳೆಗಳಿಂದಾಗಿದ್ದು. ಕವಲೊಡೆದು, ಎಭಾಗಿಸಲ್ಪಟ್ಟ ತಂತು 
ದಾರಗಳು ಬುಡದ ವಿಭಾಗಗಳು ದೊಡ್ಡದಾಗಿದ್ದು, ತುದಿಗಳೆಡೆ ಕ್ರಮೇಣ ಕಿರಿದಾಗು 
ತ್ತವೆ. ಬೀಜಾಣುದಾನಿಗಳು ತುದಿಯಲ್ಲಿದ್ದು, ಸಾಮಾನ್ಯವಾಗಿ ೨,`೧ರಾಕಾರಿತ್ಯ, ಬಹು 
ಅಪರೂಪಕ್ಕೆ ಅಂಡಾಕಾರಿತ ಅಥವಾ ಕದಿರಿನಾಕಾರಿತ, 12-/7/( ಆಗಳು 12-44 
ಉದ್ದವಿದ್ದು, ಹಲವು ದ್ವಿಮುಖ ಬೆಳವಣಿಗೆ ಕವಲೊಡೆದು. ಜೋಡಣೆಗೊಂಡಿದ್ದು, 
ಹಲವು ಸಮಯಗಳಲ್ಲಿ ಹೆಚ್ಚೆಂದರೆ ಹನ್ನೆರಡವರೆಗೆ ಇಂತಹ ಜೋಡಣೆಗಳಲ್ಲಿರುತ್ತವೆ. 
ಬೀಜಾಣುಗಳು ಹೊರಬಿದ್ದ ನಂತರ ಬೀಜಾಣುದಾನಿ ಬಾಯಿಯ ಹತ್ತಿರ ಸುಪ್ತವಾಗಿ, 
ಸುಮಾರು 11 ವ್ಯಾಸವಿದ್ದು, ಒಂದು ಸುಪ್ತಾವಧಿಯ ನಂತರ ಕವಚಕೋಶಗಳಿಂದ 
ದ್ವಿಕಶಾಬಿಕೆಯುತ ಚಲಿತಬೀಜಾಣುಗಳು ಹೊರಬೀಳುತ್ತವೆ. ಅಂಡಾಣುದಾನಿಗಳು 
ಗೋಳಾಕಾರಿತ, ಜೊತೆಗೊಂದು ದಪ್ಪ, ಬಣ್ಣರಹಿತ, ದ್ವಿಚರ್ಮಪರೆಯಿದ್ದು, ಪಕ್ಕ 
ವಾದಾಗಬಣ್ಣರಹಿತ ವಸ್ತುಗಳಲ್ಲಿದ್ದು ಮತ್ತು ದೊಡ್ಡದೊಂದು ಎಣ್ಣೆ ಹನಿಯು:ಸಾಧಾ 


236 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರಣವಾಗಿತುದಿಯಲ್ಲಿದ್ದು, ಅಪರೂಪಕ್ಕೆ ಅಂತರ್ಬೆಳವಣಿಗೆಗೊಂಡು ಅಥವಾ ಬದಿಯ 
ಚಿಕ್ಕಕವಲುಗಳ ಮೇಲಿರುತ್ತವೆ. 


ಮಣ್ಣಿನಿಂದ; ಮೆಕ್ಸಿಕೊ (228). 


2. ಆಪೊಡಾಕ್ಲಿಯ ಬ್ರಾಕಿನೀಮ (ಹಲ್ಲೆ ಬ್ರಾಂಡ್‌) ಕೊಕರ್‌ ಮತ್ತು ಮಾಥ್ಮುಸ್‌ 


ಮುಖ್ಯ ತಂತುದಾರ ತೆಳುವಾಗಿದ್ದು, ವಿಭಾಗಗಳು ಸುಮಾರು 4.5-8.5 
ದಪ್ಪವಿದ್ದು ಮತ್ತು 110-1854 ಉದ್ದವಾಗಿ ಟರ್ಮೈಟ್‌ ಇರುವೆಗಳ ಮೇಲೆ 
್ತ್ರ 423.4 x 20-1504 ಕಾರನ್‌ಮಾಲ್‌ ಆಗಾರಿನ ಮೇಲೆ ಇರುತ್ತವೆ: 
ನಿಯಮದ ಪ್ರಕಾರ ಬೀಜಾಣುದಾನಿಗಳ ಹತ್ತಿರ ಚಿಕ್ಕದಾಗಿರುತ್ತವೆ. ಜೀವರಸವು 
ಮಧ್ಯಮದಟ್ಟವಾಗಿದ್ದು, ಚಿಕ್ಕವಿಕಿರಣಹನಿಗಳು ಚದುರಿದಂತಿರುತ್ತವೆ. ಕವಲೊಡೆ 
ದಿರುವುದು ವಿರಳವಾಗಿ ವಿಭಾಗಗಳ ಯಾವುದೇ ಬಿಂದುವಿನಿಂದ; ಸಾಧಾರಣವಾಗಿ 
ಕೊನೆಯ ತುದಿಹತ್ತಿರ. ಬೀಜಾಣುದಾನಿಗಳು ತುದಿಯಲ್ಲಿದ್ದು, ಒಂಟಿಯಾಗಿ ಅಥವಾ 
ಅಪರೂಪಕ್ಕೆ ಎರಡು ಆಥವಾ ಮೂರು ಒಂದು ಸಾಲಿನಲ್ಲಿರುತ್ತವೆ. ಉಬ್ಬಿದ್ದು, 
ಪಿಯರಾಕಾರಿತ ಅಥವಾ ಅಂಡಾಕಾರಿತವಾಗಿ ಟರ್ಮೈಟ್‌ ಇರುವೆಗಳ ಮೇಲಿರುತ್ತವೆ, 
ಸುಮಾರು 23-29 ದಪ್ಪ ಮತ್ತು 23-464 ಉದ್ದ, ಪುನರಪಿಯಾಗಿ ದ್ವಿಮುಖ 
ಬೆಳವಣಿಗೆ ಕವಲೊಡೆದು ಒಂದು ನಿರ್ದಿಷ್ಟವಾದ ನೀರ್ಗುಳ್ಳೆಯ ಮೂಲಕ ತೆರೆದು 
ಕೊಳ್ಳುತ್ತದೆ. ಬೀಜಾಣುಗಳನ್ನು ಹೊರಹಾಕುವುದಕ್ಕೆ ಕೆಲವು ನಿಮಿಷಗಳ ಮುಂಚೆ 
ನೀರ್ಗುಳೆ ಕೈ ಸಾಧಾರಣವಾಗಿ ಉದ್ದ ಬೀಜಾಣುದಾನಿಗಳ ತುದಿಯಲ್ಲಿ ಅಥವಾ ಬದಿಯಲ್ಲಿ 
ಚಿಕ್ಕ ಅಥವಾ ಗೋಳಾಕಾರಿತದವುಗಳಲ್ಲಿರುತ್ತವೆ. ಬೀಜಾಣುಗಳು ಸುಮಾರು ಎಂಟ 
ರಿಂದ ಇಪ್ಪತ್ತು ಚಿಕ್ಕ ಅಂಡಾಕಾರಿತ; ಸುಮಾರಾಗಿ ಯಾವಾಗಲೂ ಜಡತ್ವದಿಂದ 
ಈಜುತ್ತ ಗೊತ್ತುಗುರಿಯಿಲ್ಲದೆ ಕೆಲವೊಂದು ನಿಮಿಷಗಳಿದ್ದು, ಹೊರಬೀಳುವಾಗ 
ಎರಡು ತುದಿ ಕಶಾಬಿಕೆಗಳಿರುತ್ತವೆ. ಅನಂತರ ಸುಪ್ತವಾಗಿ, ಸುಪ್ತಾವಧಿಯ ನಂತರ 
ಈಜುತ್ತವೆ ; ವ್ಯಾಸ 8,5-10್ಯ, ಸುಪ್ತವಾದಾಗ ಇರುತ್ತದೆ. ಸುಪ್ತದೇಹಿಗಳು 
(ಅಂಡಾಣುದಾನಿಗಳು) ಸಮ ಿದ್ದವಾಗಿ ಚಿಕ, ಬದಿಯ, ಮುಖ್ಯತಂತುದಾರಗಳಿಂದ 
ಬಿಟ್ಟು, ಜಂಟಿಸಲ್ಪಟ್ಟ ಕವಲುಗಳ ತುದಿಗಳ ಮೇಲೆ ರೂಪಿತವಾಗಿರುತ್ತವೆ, ಗೋಳಾ 
ಕಾರಿತ ಅಥವಾ ಬಹು ಅಪರೂಪಕ್ಕೆ ಚಿಕ್ಕಪಿಯರಾಕಾರಿತ, 23.5-29 ದಪ್ಪ, 
ನಯ, ದಟ್ಟವಾಗಿದ್ದು ಮೊದಲಿಗೆ ಸುಮಾರಾಗಿ ಏಕರೂಪಿಯಾಗಿದ್ದು. ಅನಂತರ 
ಅನೇಕ ಜಿಡ್ಡು ಹನಿಗಳು ರೂಪಿತಗೊಂಡು, ಕೊನೆಯದಾಗಿ ಒಂದು ಚದುರಿದ ಬೆಳವಣಿ 
ಗೆಯ ಸ್ಪಷ್ಟವಾದ ಹನಿಯು ಚದುರಿದ ಬೆಳವಣಿಗೆ ಅಂಡಕವುಳ್ಳ ಆಕ್ಲಿಯ ಪ್ರಭೇದ 
ದಂತಿರುತ್ತದೆ. ಭಿತ್ತಿ ಗುಳಿರಹಿತ, ಸುಮಾರು 1.8 ದಪ್ಪವಿದ್ದು, ಉಪ ಅಂಡಾಣು 
ದಾನಿಕೋಶ(ಪುಂದಾನಿ)ವು ನಿಯಮದ ರೀತ್ಯ ಗೋಳಾಕಾರಿತ, ಮೊದಲಿನವು ಇತರವು 


ಪೆರೆಸೋಸ್ಟೊರೇಲ್ಸ್‌ 237 


ಗಳಿಗಿಂತ ದಟ್ಟವಾಗಿದ್ದು, ಅನಂತರ ಅದರಲ್ಲಿನ ವಸ್ತುವನ್ನು ಅಂಡಾಣುದಾನಿಯೊಳಕ್ಕೆ 
ಸಾಗಿಸಿ ಅಂಡಕವು ಸಾಕಷ್ಟು ಪಕ್ಕವಾದಾಗ ಪೂರ್ಣವಾಗಿ ಶೂನ್ಯವಾಗುತ್ತದೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಮಿಸಿಸಿಪಿ (82). 


ಆ. ಪೆರೆನೋಸ್ಟೊರೇಲ್ಸ್‌ 


ತಂತುಜಾಲವು ಬಹುವೃದ್ಧಿಯಾಗಿದ್ದು : ಬಹು ಕವಲೊಡೆದು ಸಂತಾನಾಭಿವೈ ದ್ಧಿ 
ಭಾಗಗಳನ್ನು ಬಿಟ್ಟಾಗ ಮಾತ್ರ ಅಡ್ಡಭಿತ್ತಿರಹಿತವಾಗಿರುತ್ತದೆ. ಫಲಿತದೇಹಿಗಳಲ್ಲಿ 
ಎರಡು ಬಗೆಗಳಿವೆ. ನಿರ್ಲಿಂಗೀಯ ಮತ್ತು ಲಿಂಗೀಯ. ನಿರ್ಲಿಂಗೀಯ ಅಶಾಶ ತ 
ಬೀಜಾಣುದಾನಿಗಳು ಏಕಕೋಶಿಕೆಯ ಬೀಜಾಣುದಾನಿದಂಡಗಳ ತುದಿಗಳಲ್ಲಿ ರೂಪಿತ 
ವಾಗಿರುತ್ತವೆ. ಜೂಬೀಜಾಣುಗಳಿಂದ ಮೊಳೆತು ಅಥವಾ ನಳಿಕೆಗಳಿಂದ ಲಿಂಗೀಯ 
ಫಲವು ಆಧಾರ ಸ್ಥಳದೊಳಗೆ ಇರುತ್ತದೆ. ಪುಂದಾನಿಗಳು ಮತ್ತು ಅಂಡಾಣುದಾನಿಗಳು 
ಹೊರರಚನೆಯಲ್ಲಿ ಬೇರೆಯಾಗಿದ್ದು ಬದಿಕವಲುಗಳ ತುದಿಗಳಲ್ಲಿರುತ್ತದೆ. ಪುಂದಾನಿ 
ಗಳು ಗದೆಯಾಕಾರಿತ, ಅಂಡಾಣುದಾನಿಗಳಿಗಿಂತಲೂ ಚಿಕ್ಕವು, ಅವುಗಳು ಕ್ರಮೇಣವಾಗಿ 
ಅಂಟಿಕೊಂಡು, ಒಂದು ಗರ್ಭಾದಾನ ನಳಿಕೆಯಿಂದ ಒಳಚುಚ್ಚುತ್ತವೆ. ಅಂಡಾಣು 
ದಾನಿಗಳು ದೊಡ್ಡವು, ಶೀಸೆಯಂತಹ ಅಥವಾ ಗೋಳಾಕಾರಿತ, ಏಕ ಅಂಡಕವಿರುತ್ತದೆ. 
ಅಂಡಾಣುಗಳು ಗೋಳಾಕಾರಿತ ; ಅನೇಕ ಪದರದ ಭಿತ್ತಿಯದ್ದು, ಜೂಬೀಜಾಣುಗಳಿಂದ 
ಅಥವಾ ಒಂದು ನಳಿಕೆಯಿಂದ ಮೊಳೆಯುತ್ತವೆ. 


ಒಂದು ಕುಟುಂಬವನ್ನು ಪ್ರತಿಪಾದಿಸಲಾಗಿದೆ. 


೩a. ಪಿತಿಯೇಸಿ 


ಜಲದಲ್ಲಿ ದ್ವಿಚರವಾಗಿದ್ದು ಅಥವಾ ಭೂಮಿಯಲ್ಲಿ ಮೃತೋಪಜೀವಿತ ಅಥವಾ 
ಪರಾವಲಂಬಿ ಶಿಲೀಂಧ್ರವಾಗಿದ್ದು, ತಾಲಸ್‌ ಫಲವತ್ತಾಗಿ ಕವಲೊಡೆದ ತಂತುದಾರದೆ 
ಕ್ಲಿಷ್ಟವಾದ ಭಾಗಹೊಂದಿರುತ್ತದೆ. ಅಡ್ಡಭಿತ್ರಿಗಳು ಪುಷ್ಪವಾಗಿ ಬೆಳೆಯುವ ಭಾಗದಲ್ಲಿ 
ಸಂತಾನಾಭಿವೃದ್ಧಿ ಅಂಗಗಳನ್ನು ಬೇರ್ಪಡಿಸಲು ರೂಪಿತವಾಗಿರುತ್ತವೆ. ದಪ್ಪಭಿತ್ತಿ 
ಯುತ ಕ್ಲಾಮಿಡೊಬೀಜಾಣುಗಳು ಮತ್ತು ಜೆಮ್ಮಗಳು ಕೆಲವು ಸಮಯಗಳಲ್ಲಿ ರೂಪಿತ 
ವಾಗಿರುತ್ತವೆ. ಜೂಬೀಜಾಣುಗಳು ತಂತುಜಾಲದ ಬೇರ್ಪಡದ ಭಾಗಗಳಾಗಿದ್ದು 
ಅಥವಾ ಒಂದು ಅನಿಯಮಿತವಾಗಿ ವಿಸ್ತರಿತ ಕ್ಲಿಷ್ಟವಾದ ಭಾಗಗಳೆಂತಹ ಮೂಲವಸ್ತು 
ಗಳಾಗಿದ್ದು, ಒಂದು ನಿರ್ಗಮನ ನಳಿಕೆ ಹೊಂದಿರುತ್ತವೆ ಅಥವಾ ಒಂದು ಅಂಡಾಕಾರಿತ, 
ಗೋಳಾಕಾರಿತ ಅಥವಾ ಚೀಲದಂತಹ ರಚನೆಯಲ್ಲಿ ಒಂದು ಹೆಚ್ಚು ಕಡಮೆ ಹೊರಬೆಳೆದ 
ನಿರ್ಗಮನನಳಿಕೆಯಿರುತ್ತದೆ ಅಥವಾ ಇರುವುದಿಲ್ಲ. ಒಂಟಿಯಾಗಿ ರೂಪಿತಗೊಂಡು 
"ಅಥವಾ ಕೊಂಡಿಯಂತಹ ಸಾಲುಗಳಲ್ಲಿದ್ದು, ಕೆಲವು ಸಮಯಗಳಲ್ಲಿ ಅಂತರ್‌ಫಲಪ್ರದ 


ಯಯ ಮಯ ಯು ಯ ZO ಬರೂ ಲಾ ೨ | 


238 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಾಗಿರುತ್ತವೆ. ಜೂಬೀಜಾಣುಗಳು ಮೂತ್ರಪಿಂಡಾಕಾರಿತದಲ್ಲಿದ್ದು, ಬದಿಯ ದ್ವಿಕ 
ಶಾಬಿಕೆ ನಮೂನೆಯವು. ಬೀಜಾಣುದಾನಿಯ ಹೊರಗಡೆ ರೂಪಿತವಾಗಿ, ಒಂದು 
ಚೀಲದಲ್ಲಿ ಅಥವಾ ನೀರಿನಲ್ಲಿ ಸ್ವತಂತ್ರವಾಗಿ ಅಥವಾ ಬಿಃಜಾಣುದಾನಿಯೊಳಗಡೆ ರೂಪಿತ . 
ಗೊಂಡಿರುತ್ತವೆ, ಪ್ರನರಾವರ್ತನೆಯಾಗಿ ಪದೇಪದೇ ಹೊರಬೀಳುವ ಶಕ್ತಿಪಡೆದಿರುತ್ತವೆ. 
ಅಂಡಾಣುದಾನಿಗಳು ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, ಗೋಳಾಕಾರಿತ 
ಅಥವಾ ಉರುಳೆಯಾಕಾರಿಶತ, ನಯವಾದ ಅಥವಾ ಮುಳ್ಳುಳ್ಳ ಭಿತ್ತಿಯುತ, ಸಾಧಾರಣ 
ವಾಗಿ ಒಂದು ಜಂಟಿ ಅಂಡಕವನ್ನೊ ಳಗೊಂಡಿರುತ್ತವೆ. ಅಂಡಾಣುವನ್ನು ಆಗಾಗ್ಗೆ 
ಅಂಡಾಣು ದ್ರವ್ಯ ಮತ್ತು ಪರಿದ್ರವ್ಯವೆಂದು ವಿಭೇದೀಕರಿಸಲಾಗುತ್ತದೆ. ಪುಂದಾನಿಗಳು 
ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು ; ಅಪರೂಪಕ್ಕೆ ಕೊರತೆಯಾಗಿ: ವಿಭಿನ್ನ 
ತಂತುದಾರಯುತ ಆಥವಾ ದ್ವಿಲಿಂಗಯುತ ಉಚ್ಚ ಅಂಡಾಶಯ ಅಥವಾ ಉಭಯ 
ಯುಾತವಾಗಿರುತ್ತವೆ. ಪ್ರತಿಯೊಂದೂ ನಿರ್ದಿಷ್ಟವಾದ ಗರ್ಭಾದಾನ ನಳಿಕೆಯನ್ನು ರೂಪಿ 
ಸುತ್ತವೆ. ಅಂಡಾಣು ಸಡಿಲವಾಗಿ ಅಂಡಾಣುದಾನಿಯಲ್ಲಿದ್ದು, ಮೊಳೆತಾಗ ಒಂದು 
ಮೊಳಕೆ ನಳಿಕೆಯನ್ನು ಅಥವಾ ಜೂಬೀಜಾಣುದಾನಿಯನ್ನು ಉತ್ಪತ್ತಿಮಾಡುತ್ತದೆ. 


ಪಿತಿಯೇಸಿಯಲ್ಲಿನ ಜಾತಿಗಳ ಸಂಕೇತ 


೩. ಜೂಬೀಜಾಣುಗಳು ನಿರ್ಗಮನನಳಿಕೆ ತುದಿಯಲ್ಲಿ ಒಂದು 
ಚೀಲದಲ್ಲಿ ಉತ್ಪತ್ತಿಯಾಗಿರುತ್ತವೆ. 
೩೩. ಜೂಬೀಜಾಣುಗಳು ಬೀಜಾಣುದಾನಿಯೊಳಗಡೆ ರೂಪಿತ 
ವಾಗಿರುತ್ತವೆ. 


(1) ಪಿತಿಯಂ 
(2) ಫೈಟಾಫ್ನರ 


(1) ಹಿತಿಯಂ ಪ್ರಿಂಗ್‌ಷೀಮ್‌ 

ತಂತುಜಾಲವು ಪರಾವಲಂಬಿಯಾಗಿ ಜೀವಿತಸಸ್ಯಗಳಲ್ಲಿ ಅಥವಾ ಮೃತೋಪ 
ಜೀವಿಯಾಗಿ ಕೀಟಗಳು ಮತ್ತು ಕೊಳೆತ ಸಸ್ಯಗಳಲ್ಲಿ ಆಥವಾ ನೀರಿನಲ್ಲಿರುತ್ತದೆ. ಬಹು 
ತೆಳು, ಕೈಗಿಂತಲೂ ದಪ್ಪವಿರದೆ, ಆಗಾಗ್ಗೆ ಇನ್ನೂ ತೆಳುವಾಗಿ ಸಮೃದ್ಧ ತೆನೆಯಂತಹ 
ಕವಲೊಡೆದ ಎಳೆಗಳಿದ್ದು, ಮೊದಲಿಗೆ ಯಾವಾಗಲೂ ಏಕಕೋಶವುಳ್ಳದ್ದು, ಮುಪ್ಪಾ 
ದಂತೆ ಕೆಲವು ಅನಿಯಮಿತವಾದ ಅಡ್ಡಭಿತ್ತಿಗಳು ಕೋಶಿಕೆಗಳ ನಡುವೆ ಅಥವಾ ಒಳಗೆ 
ರೂಪಿತವಾಗಿದ್ದು, ಯಾವಾಗಲೂ ವಿಶಿಷ್ಟ ಹೀರುಬೇರುಗಳಿರುವುದಿಲ್ಲ. ನೀರಿನಲ್ಲಿ 
ಸಾಮಾನ್ಯವಾಗಿ ಸ್ಕಾಪ್ರೊಲಿಗ್ನಿಯದಂತಹ ತೆಳುವಾದ ಹಾಸಾಗಿ ರೂಪಿತವಾಗಿರುತ್ತವೆ ; 
ಬಣ್ಣರಹಿತ. ಬೀಜಾಣುದಾನಿಗಳು ವಿಶಿಷ್ಟವಾದ ಬೀಜಾಣುದಾನಿದಂಡಗಳ ಮೇಲೆ ಇತರ. 
ಪೆರನೋಸ್ಟೊರೇಲ್ಸ್‌ಗಳಲ್ಲಿದ್ದಂತಿರದೆ, ಭಾಗಶಃ ತಂತುದಾರಗಳ ತುದಿಗಳಲ್ಲಿ ಇದ್ದು, 
ಭಾಗಶಃ ಅಂತರ್ಬೆಳವಣಿಗೆಯಲ್ಲಿ ಆಧಾರಸ್ವಳದ ಮೇಲೆ ಅಥವಾ ಒಳಗೆ ವಿಭಿನ್ನವಾಗಿ 


ಪೆರೆಸೋಸ್ಟೊರೇಲ್ಸ್‌ 239 


ರೂಪಿತವಾಗಿರುತ್ತವೆ. ಭಾಗಶಃ ಎಳೆಯುತೆ, ತಂತುಜಾಲ ಕವಲುಗಳಿಗಿಂತಲೂ 
ತೆಳುವಾಗಿದ್ದು ಭಾಗಶಃ ಗೋಳಾಕಾರಿತ ಅಥವಾ ನಿಂಬೆಯಾಕಾರಿತ ; ಪೂರ್ಣವಾಗಿ 


ವಿಭಜಿತವಾಗದಿರುವ ವಸ್ತುವು ಒಂದು 
ಚೀಲದೊಳಕ್ಕೆ ಖಾಲಿಯಾಗಿ ಮತ್ತು ಇಲ್ಲಿ 
ಒಡೆದು ಜೂಬೀಜಾಣುಗಳಾಗುತ್ತಿದೆ. ಅವು 
ಚೀಲವು ಒಡೆಯುವುದರಿಂದ ಸ್ವತಂತ್ರವಾಗು 
ತ್ತವೆ... ಅನೇಕ ಪ್ರಭೇದಗಳಲ್ಲಿ ಬೀಜಾಣಾ 
ದಾನಿಗಳು ತಂತುಜಾಲದಲ್ಲಿ ಅಂಟಿಕೊಂಡಿರು 

ತ್ತವೆ. ಇತರವುಗಳಲ್ಲಿ ನೀರಿನಲ್ಲಿ ಮುಳು 

ಗಿರುವ ತಂತುಜಾಲದಲ್ಲಿ ಮಾತ್ರ ಇದ್ದು 
ಒಡೆ ದಾಗ ್ಛಕೊನಿಡಿಯಗಳಾಗುತ್ತವೆ; 
ಗೋಳಾಕಾರಿತ ಅಥವಾ ನಿಂಬೆಯಾಕಾರಿತ : 
ಜೂಬೀಜಾಣುಗಳಾಗಿ ಅಥವಾ ಒಂದು ನಳಿಕೆ 
ಯಾಗಿ -ಮೊಳೆಯುತ್ತವೆ. ಜೂಬೀಜಾಣು 
ಗಳು ಮೂತ್ರಪಿಂಡಾಕಾರಿತವಿದ್ದು, ಎರಡು 
ಕಶಾಬಿಕೆಗಳು ಬದಿಯಲ್ಲಿರುತ್ತವೆ, ಮಾನೊ 


(೪ 
NAA 


ಕ್ಷಿ 
ಚಿತ್ರ 39. ಪಿತಿಯಂ. 6,6. 
ಬೀಜಾಣುದಾನಿಗಳು 8, ಜೂಬೀಜಾಣು 
ಹೊರಹಾಕುವುದು ೧೯. ಜೂಬೀಜಾಣು 


4. ಅಂದಾಣುದಾನಿ (ಫಿಷರ್‌ ಕೃಪೆ). 


ಪ್ಲಾನೆಟಿಕ್‌, ಬಣ್ಣರಹಿತ, ಚಲನೆಯು ಸಮರೂಪಿಯಾಗಿರುತ್ತದೆ. ಲೈಂಗಿಕ ಅಂಗಗಳು 
ಭಾಗಶಃ ಆಧಾರಸ್ಮಳದೊಳಗಡೆಯಿದ್ದು, ಭಾಗಶಃ ಅದರಿಂದ ಹೊರಗಡೆ ಬೆಳೆಯು 


ತ್ತಿರುವಾಗ ವಿಶೇಷವಾಗಿ ನೀರಿನಲ್ಲಿರುತ್ತವೆ. 


ದ್ವಿಲಿಂಗಯುತವಾಗಿ ಜೋಡಿಸಲ್ಪಟ್ಟಿರುತ್ತವೆ. 


ಅಸಂಖ್ಯಾತವಿದ್ದು , ಯಾವಾಗಲೂ 
ಅಂಡಾಣುದಾನಿಗಳು ಚಿಕ್ಕವು ಗೋಳಾ 


ಕಾರಿತ ; ಬಣ್ಣರಹಿತ, ಮಚ್ಚೆರಹಿತ, ನಯವಾದ ಅಥವಾ ಉಬ್ಬಾದ ಮುಳ್ಳುಳ್ಳ 


ಚರ್ಮಪೊರೆಯಿದ್ದು ಒಂದು ಅಂಡಕ ಮತ್ತು 


ಸ್ವಲ್ಪ ಪರಿದ್ರವ್ಕ ಇರುತ್ತದೆ. ಪುಂದಾನಿ 


ಗಳು ಬಹುಪಾಲು ಗದೆಯಾಕಾರಿತ, ಅಂಡಾಣುದಾನಿಯ ಕೆಳಗಿನ ಚಿಕ್ಕಕವಲುಗಳ 
ತುದಿಗಳಲ್ಲಿರುತ್ತವೆ, ದ್ವಿತೀಯಗಳು ಕೆಲವುಸಲಉರುಳೆಯಾಕಾರಿತ ಮತ್ತು ಉಚ್ಚ 
ಅಂಡಾಶಯದಲ್ಲಿ ವಿಭಾಗಿತಗೊಂಡು ಅಂಡಾಣುದಾನಿ ಎಳೆಗಳ ಚೂರುಗಳಾಗಿರುತ್ತವೆ. 
ಬಹು ಅಪರೂಪಕ್ಕೆ ಪುಂದಾನಿಗಳು ಕೊರತೆಯಿರುತ್ತವೆ. ಅಂಡಾಣುಗಳು ಒಂಟಿಯಾಗಿ 
ಅಂಡಾಣುದಾನಿಯಲ್ಲಿದ್ದು, ಗೋಳಾಕಾರಿತ ; ಕೇಂದ್ರದಲ್ಲಿ ಒಂದು ದೊಡ್ಡ ಬಣ್ಣರಹಿತ 
ಜಿಡ್ಡುಹನಿ, ಬಣ್ಣರಹಿತ ಒಳವಸ್ತು, ದಪ್ಪ, ನಯ ಅಥವಾ ಮುಳ್ಳುಗಳಿರುವ, 
ಹಳದಿಮಿಶ್ರಿತ ಅಥವಾ ಬೂದು ಹೊರಭಿಶ್ಚಿಯಿರುತ್ತದೆ. ಜೂಬೀಜಾಣುಗಳಾಗಿ 


"ಅಥವಾ ಸಳಿಕೆಯಾಗಿ ಮೊಳೆಯುತ್ತವೆ. 


240 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪಿತಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಬೀಜಾಣುದಾನಿಗಳು ತಂತುರೂಪಿಗಳು, ದೈಹಿಕ ತಂತು 
ದಾರವನ್ನು ಹೋಲುತ್ತಿದ್ದು ಅಥವಾ ಅನಿಯಮಿತ 
ಉಬ್ಬಿದ ವಸ್ತುಗಳಿಂದಾಗಿರುತ್ತವೆ. 
b. ಬೀಜಾಣುದಾನಿಗಳಂ ದೈಹಿಕ ತಂತುದಾರಗಳಿಂದ . 
ಭಿನ್ನವಾಗಿರದೆ, ಉಬ್ಬಿರುವುದಿಲ್ಲ. 
€. ಅಂಡಾಣುದಾನಿಗಳು ನಯವಾಗಿರುತ್ತ ವೆ. 
6, ಅಂಡಾಣುದಾನಿಗಳು ಏಪ್ಲೆರೋಟಿಕ್‌ 1. ಪಿ. ಗ್ರಾಸಿಲ್‌ 
dd. ಅಂಡಾಣುಗಳು ಪ್ಲೆರೋಟಿಕ್‌. 2. ಪಿ. ಮಾನೊಸ್ಟರ್ಮವ್‌ 
00. ಅಂಡಾಣುದಾನಿಗಳಲ್ಲಿ ನೀರ್ಗುಳ್ಳಿಗಳಿರುತ್ತವೆ 3. ಪಿ. ಪಾಪಿಲೇಟಂ 
bb. ಬೀಜಾಣುದಾನಿಗಳು' ದೈಹಿಕ ತಂತದಾರಗಳಿಂದ " 
ಭಿನ್ನವಾಗಿದ್ದು, ಉಬ್ಬಿಕೊಂಡಿರುತ್ತವೆ. 
೦. ಪುಂದಾನಿಕೋಶಿಕೆಗಳು ಡೊಂಕಾದ ಕಂಠವುಳ್ಳ, 
ಗದೆಯಾಕಾರಿತ, ಉಬ್ಬಿದ್ದು, ಎರಡರಿಂದ 
ಆರು ಪ್ರತೀ ಅಂಡಾಣುದಾನಿಯಲ್ಲಿರುತ್ತ ವೆ. 4. ಪಿ. ಗ್ರಾಮಿನೊಕೊಲಂ 
೦0. ಪುಂದಾನಿ ಕೋಶಿಕೆಗಳು ಅಂತರ್ಜೆಳವಣಿಗೆ ` 
ನಮೂನೆಯವು, ಕೆಲವುಸಲ ತುದಿಯಲ್ಲಿದ್ದು K K 
ಉಬ್ಬಿರುತ್ತವೆ. ' 5, ಪಿ. ಅಫಾನಿಡರ್ಮೇಟಂ 
೩೩. ಬೀಜಾಣುದಾನಿಗಳು ಗೋಳಾಕಾರಿತದಿಂದ ಉಪಗೋ 
ಳಾಕಾರಿತ, ಅಡ್ಡಭಿತ್ತಿಗಳಿಂದ ಛೇದಿಸಲ್ಪಟ್ಟಿರುತ್ತವೆ. 
b. ಬೀಜಾಣುದಾನಿಗಳು ಬಹುಫಲಪ್ರದವಾಗಿರುತ್ತವೆ. 6. ಪ. ಪ್ರಾಲಿಫೆರಂ , 
bb. ಬೀಜಾಣುದಾನಿಗಳು ಬಹುಫಲಪ್ರದಗೊಳ್ಳದೆ, 
ಆಗಾಗ್ಗೆ, ಕೊನಿಡಿಯಗಳಾಗಿ ಮಾರ್ಪಡುತ್ತವೆ. 
0, ಲೈಂಗಿಕ ಸಂತಾನಾಭಿವೃದ್ಧಿಯಾಗುತ್ತದೆ. 
ad. ಅಂಡಾಣುದಾನಿಗಳು ನಯವಾಗಿರು 
ತ್ತವೆ. 
€. ಅಂಡಾಣುದಾನಿಗಳು ನಯವಾಗಿದ್ದು 
ಅಂಡಾಣುಗಳು ತುಂಬಿರುತ್ತವೆ. 7. ಪಿ. ರೋಸ್ಟ್ರೇಟಮ್‌ 


ಪೆರೆಸೋಸ್ಟೊರೇಲ್ಸ್‌ 241 


6, ಅಂಡಾಣುಗಳು ನಯವಾಗಿದ್ದು, 
ಅಂಡಾಣುಬಾನಿಯನ್ನ ಪೂರ್ಣ 
ತುಂಬಿರುವುದಿಲ್ಲ. 


೯. ಬೀಜಾಣುದಾನಿಗಳು ಕೊರತೆ 
ಅಥವಾ ಅಪರೂಪ: ಕೊನಿಡಿ 
ಯಗಳಿರುತ್ತವೆ. 


8. ಕೊನಿಡಿಯ ಅನಿಯಮಿತಾ 
ಕಾರಿತ್ತ ಸಮ್ಮ ದ್ದೆ ವಾಗಿರು 
ವುದಿಲ್ಲ. 8, ಪಿ. ವೆಕ್ಷನ್ಸ್‌ 


88. ಕೊನಿಡಿಯಗಳು ಉಪಗೋ 
ಳಾಕಾರಿತ, ಸಮೃದ್ಧವಾಗಿರು 
ದ್ರ 


ಪಿ 
ಳಳ 


h. ಪುಂದಾನಿಗಳು ಚಿಕ್ಕ 
ತೊಟ್ಟುಗಳಲ್ಲಿ ಅಂಡಾ 
ಣುದಾನಿಯ ತೊಟ್ಟು 
ಗಳ ಮೇಲಿರುತ್ತವೆ. . 9. ಪಿ. ಅಲ್ಬಿಮಮ್‌ 
hh. ಪುಂದಾನಿಗಳು ಸಾಧಾ 
ರಣವಾಗಿ ಒಂಟಿಯಾ 
ಗಿದ್ದು, ಒಂದರಿಂದ 
ಆರು ಉದ್ದವಾದ 
ತೊಟ್ಟುಗಳಿರುತ್ತವೆ. 10. ಪ, ಡಿಬಾರಿಯಾನಂ 


ಣಿ. ಬೀಜಾಣುದಾನಿಗಳಿರುತ್ತವೆ. ಕೊ 
ನಿಡಿಯಗಳೂ ಇರುತ್ತವೆ. 
ಅಂಡಾಣುದಾನಿಗಳು ಸಾಧಾರಣ 
ವಾಗಿ ಅಂತರ್ಬೆಳವಣಿಗೆಯಲ್ಲಿರು 
ತ್ತವೆ. 11, ಪಿ, ಪಲ್ಪಂ 


dd. ಅಂಡಾಣುದಾನಿಗಳಲ್ಲಿ  ಕೆಲವುಗಳಿಂದ 
ಅನೇಕ, ಮುಳ್ಳು ಗಳಿದ್ದು, ಅಪರೂಪಕ್ಕೆ 
ನಯವಾಗಿರುತ್ತವೆ. 


[16] 


242 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€. ಆಂಡಾಣುದಾನಿಗಳಲ್ಲಿ ಸ್ವಲ್ಪ 


ಮುಳ್ಳುಗಳಿರುತ್ತವೆ, 14-46. 12. ಹ. ಇರ್ರಿಗುಲೇರ್‌ 


60. ಅಂಡಾಣುದಾನಿಗಳಲ್ಲಿ ಅಸಂಖ್ಯಾತ 
ಮುಳ್ಳುಗಳಿರುತ್ತವೆ. 


f. ತುದಿಯಲ್ಲಿನ ಬೀಜಾಣುಗಳಿರು 


ತ್ತವೆ. 13. 


ಗೆ. ತುದಿಯಲ್ಲಿನ ಬೀಜಾಣುದಾನಿ 
ಗಳಿರುವುದಿಲ್ಲ. 


8. ಪುಂದಾನಿಗಳು ದ್ವಿಲಿಂಗ 


ಯುತವಾಗಿರುತ್ತವೆ. 14. 


88. ಪುಂದಾನಿಗಳು ಸಾಧಾರಣ 
ವಾಗಿ ಉಚ್ಛ ಅಂಡಾಶಯ 


ವಾಗಿರುತ್ತವೆ. 15, 


cc: ಲೈಂಗಿಕ ವಂಶಾಭಿವೃದ್ಧಿಯು 
ಕಂಡುಬರುವುದಿಲ್ಲ. 
ಛೈ, ಕೊನಿಡಿಯ ಮತ್ತು ಬೀಜಾಣುದಾನಿಗಳು 


ಕೊಂಡಿಗಳಂತಿರುತ್ತವೆ. 16. 
dd. ಕೊನಿಡಿಯಗಳು ಕೊಂಡಿಯಂತಿರು 
ವುದಿಲ್ಲ. 17. 


1. ಪಿತಿಯಂ ಗ್ರಾಸಿಲ್‌ ಪೆಂಕ್‌ 
ತಂತುದಾರ ಕವಲೊಡೆದಿದ್ದು, 1-54 ವ್ಯಾಸವಿರುತ್ತದೆ. 


ಪಿ. ಅಕ್ಕಾಂತಿಯಂ 


ಬಿ. ಮ್ಯಾಮಲೇಟಂ 


ಪ. ಎಕಿನುಲೇಟಂ 


ಏ. ಇಂಟರ್ಮಾಡಿಯಂ 


ಪಿ. ಇಲಾಂಗೇಟಂ 


(ಬಟ್ಲರ್‌ ಪ್ರಕಾರ 


ಉಬ್ಬಾದ ಸ್ಥಳಗಳು ಮತ್ತು ತಂತುದಾರ ಗೊಂಚಲುಗಳು ವರ್ಧನಗಳಲ್ಲಿರುತ್ತವೆ) 
ಬೀಜಾಣುದಾನಿಗಳು ತಂತುರೂಪಿಯಾಗಿದ್ದು, ಸಾಮಾನ್ಯ ತಂತುದಾರಗಳಿಂದ ಗುರುಶಿಸ 
ಲಾಗುವುದಿಲ್ಲ; ಒಂದು ಉದ್ದ ಅಥವಾ ಚಿಕ್ಕ ನಿರ್ಗಮನಳಿಕೆಯಿರುತ್ತದೆ. ಜೂಬೀ 
ಜಾಣುಗಳು ಮೂರರಿಂದ ಇಪ್ಪತ್ತು ಅಥವಾ ಹೆಚ್ಚಾಗಿ ಒಂದು ಚೀಲದಲ್ಲಿರುತ್ತವೆ, 
ಸಾಧಾರಣವಾಗಿ 6-8 ಉದ್ದ. ಅಂಡಾಣುದಾನಿಗಳು ಆಧಾರಸ್ಮಳದೊಳಗಡೆ ರೂಪಿತ 
ವಾಗಿದ್ದು, ನಯವಾಗಿ ಅಥವಾ ಸ್ವಲ್ಪ ಅನಿಯಮಿತವಾಗಿರುತ್ತವೆ. ಗೋಳಾಕಾರಿತ, 
ಅಥವಾ ಅಂಡಾಕಾರಿತ ಹಲವು ಸಮಯಗಳಲ್ಲಿ ಒಂದು ನೀರ್ಗುಳ್ಳೆಯಿರುತ್ತದೆ. 
ಸಾಧಾರಣವಾಗಿ ತುದಿಯಲ್ಲಿದ್ದು, 15-264 ವ್ಯಾಸವಿರುತ್ತದೆ. ಅಂಡಾಣುಗಳು 


ಪೆರೆನೋಸ್ಟೊರೇಲ್ಸ್‌ 243 


ಇಣುದಾನಿಯನ್ನು ತುಂಬಿರುವುದಿಲ್ಲ; ನೆಯವಾದ, ಗೋಳಾಕಾರಿತ, 12-20 
ಕವಿದ್ದು, ಪಕ್ವವಾದ ಹಂತದಲ್ಲಿ ಒಂದು ದಪ್ಪಭಿತ್ತಿಯಿದ್ದು (ಸಾಧಾರಣವಾಗಿ 
ಬಾರು 24 ದಪ್ಪ) ಮತ್ತು ಒಂದು ಕೇಂದ್ರೀಯ ಶೇಖರಣಾಗೋಲಕವು ಹರಳು 
ುತ ಜೀವರಸದಿಂದ ಸುತ್ತುವರೆದಿರುತ್ತದೆ. ಇದರಲ್ಲಿ ಒಂದು ಚಿಕ್ಕ ವಿಕಿರಣಭಾಗವು 
ರುತ್ತದೆ. ಪುಂದಾನಿಗಳು ಒಂದರಿಂದ ಎರಡು ಪ್ರತೀ ಅಂಡಾಣುದಾನಿಯಲ್ಲಿದ್ದು 
ಇರಣವಾಗಿ ಒಂದು ಮಾತ್ರ) ವಿಭಿನ್ನ ತಂತುದಾರಗಳಲ್ಲಿರುತ್ತವೆ. 

ಮಣ್ಣಿನಿಂದ: ಜರ್ಮನಿ (28), ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: (120). 


ಓತಿಯಂ ಮಾನೊಸ್ತರ್ಮಂ ಪ್ರಿಂಗ್‌ಷೀಮ್‌ 


ತಂತುಜಾಲವು ಆಧಾರಸ್ಥಳದ ಸುತ್ತಲೂ ಮೋಡ ಕವಿದಂತೆ ಆವರಿಸಿರುತ್ತದೆ, 
ನಾರ ಅನಿಯಮಿತವಾಗಿ ಕವಲೊಡೆದು 74 ವ್ಯಾಸದವರೆಗಿರುತ್ತದೆ. ಆಗಾಗ್ಗೆ 
ಮೊಗ್ಗೆಯಂತಹ ಹೊರಬೆಳವಣಿಗೆಗಳು ಬದಿಯಲ್ಲಿರುತ್ತವೆ. ಬೀಜಾಣುದಾನಿ 
ಎಂಟಿಯಾಗಿ ಅಥವಾ ಕವಲೊಡೆದಿದ್ದು 4 ಉದ್ದ ದಲ್ಲಿ ವಿವಿಧವಾಗಿದ್ದು » 1 ಮಿಮಿ 
ತ್ತವೆ. ಬೀಜಾಣುದಾನಿಗಳು ಕೆಲವು ಅಥವಾ ನಲವತ್ತರವರೆಗೆ ಅಥವಾ 
ಗಿರುತ್ತಮ್ಮೆ ಅಂಡಾಣುದಾನಿಗಳು ಆಧಾರಸ್ಥಳದೊಳಗೆ ಮತ್ತು ಹೊರಗೆ 
ಇರುತ್ತವೆ. ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿ ಅಥವಾ ಬರಿಯ ಮೊಗ್ಗೆ 
ಗಳಲ್ಲಿ ರೂಪಿತವಾಗಿರುತ್ತವೆ. ಪುಂದಾನಿಗಳು ಒಂದು ಅಥವಾ ಅನೇಕ, ಗದೆಯಾಕಾರಿತ, 
ಅಂಡಾಣುದಾನಿಯ ತೊಟ್ಟಿನಿಂದ ಅಥವಾ ಸಮಾಪದ ತಂತುದಾರದಿಂದ ಉದ್ಭವಿತ 
ವಾಗಿರುತ್ತವೆ. ಅಂಡಾಣುಗಳು ನಯವಾಗಿದ್ದು, ಅಂಡಾಣುದಾನಿಯನ್ನು ಪೂರ್ಣ 
ತುಂಬಿರುತ್ತವೆ. ಅದರ ಭಿತ್ತಿಯು ಆಗಾಗ್ಗೆ ಕ್ಲಿಷ್ಟವಾಗಿ, 12-15, ವ್ಯಾಸವಿದ್ದು, 
ಒಂದು ಸುಪ್ತಾವಧಿ ಕಳೆದ ನಂತರ ಮೊಳೆಯುತ್ತದೆ; ಅದಕ್ಕೆ ಅನೇಕ ಶಿಂಗಳ ಕಾಲ 
ವಾಗಬಹುದು. ಒಂದು ತುಂತುದಾರವಾಗಿ ಹುಟ್ಟೆ ಶೀಘ ವಾಗಿ ಒಂದು ಬೀಜಾಣು 
ದಾನಿಯಾಗಿ ಮಾರ್ಪಡುತ್ತದೆ. 
ಮಣ್ಣಿನಿಂದ : ಐರ್ಲೆಂಡ್‌ (28). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ (79) (120), 
ಓಕ್ಲಹಾಮ (82), ವಿಸ್ಕಾನ್ಸಿನ್‌ (82). 


3. ಪಿತಿಯಂ ಪಾಪಿಲ್ಲೇಟಂ ಮಾಥ್ಕೂಸ್‌ 


ತಂತುಜಾಲವು ನಿಬಿಡವಾಗಿದ್ದು, ವಿಸ್ತಾರವಾಗಿರುತ್ತ ಆಧಾರಸ್ಮಳದಿಂದ ಒಂದು 
ಸೆಮಿ ಅಥವಾ ಹೆಚ್ಚಾಗಿ, ಬೇಯಿಸಿದ ಮುಸುಕಿನಜೋಳೆದ ಮೇಲೆ ಬೆಳೆದಾಗ 


244 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಇರುತ್ತದೆ. ತಂತುದಾರ ಬಹು ಅನಿಯಮಿತ ಗಾತ್ರದಲ್ಲಿದ್ದು, ಆಗಾಗ್ಗೆ ಮೊಂಡು 
ತುದಿಗಳು ಇರುತ್ತವೆ. ಮುಖ್ಯತಂತುದಾರ 24 ವರೆಗೆ ಬುಡದಲ್ಲಿ ವ್ಯಾಸವಿದ್ದು, 
ಸಾಧಾರಣ ತಂತುದಾರ ಸುಮಾರು 7.2 ದಪ್ಪವಿದ್ದು K ಅಸಂಖ್ಯಾತ ಮೊಗ್ಗೆಯಂತಹ 
ಹೊರಬೆಳೆದ ಭಾಗಗಳು ಹಿರಿಯವರ್ಧನಗಳಲ್ಲಿದ್ದು, ಪಿ. ಮಾನೊಸ್ಸರ್ಮಂದಲ್ಲಿದ್ದಂತೆ 
ರೂಪಿತವಾಗಿರುತ್ತವೆ. ಬೀಜಾಣುದಾನಿಗಳು ತಂತುರೂಪಿ, ಚಿಕ್ಕವು ಅಥವಾ ಆಗಾಗ್ಗೆ 
ಬಹು ಉದ್ದವಿರುತ್ತವೆ. ಕವಲೊಡೆಯದ ತಂತುದಾರಗಳಿಂದ ಅಥವಾ ಅಧಿಕ 
ಕವಲೊಡೆದವುಗಳಲ್ಲಿ ಉದ್ಭವಿಸಿದ್ದು, ಸಾಧಾರಣವಾಗಿ ಚೀಲದ ಹತ್ತಿರ ಬಹು ತೆಳು 
ವಾಗಿದ್ದು, ಆಗಾಗ್ಗೆ ಸುಮಾರು 3.6 ಮಾತ್ರ ದಪ್ಪವಿರುತ್ತದೆ. ಜೂಬೀಜಾಣುಗಳು 
ಕೆಲವು ಅಥವಾ ಇಪ್ಪತ್ತು ಅಥವಾ ಹೆಚ್ಚಾಗಿ ಪ್ರತೀ ಬೀಜಾಣುದಾನಿಯೊಂದರಲ್ಲಿದ್ದು ೯ 
ಸಾಧಾರಣವಾಗಿ ಸುಮಾರು 7.2.12, ಇದ್ದು, ತಕ್ಷಣವೇ ಸುಪ್ತವಾಗಿ ಸುಮಾರು 
124 ಇರುತ್ತವೆ. ಅಂಡಾಣುದಾನಿಗಳು 16.8-26.4 ವ್ಯಾಸವಿದ್ದು, ತುದಿಯಲ್ಲಿನ 
ಚಿಕ್ಕಕವಲುಗಳ ಮೇಲಿದ್ದು, ಸಾಮಾನ್ಯವಾಗಿ ಅಂತರ್ಬೆಳವಣಿಗೆಯಲ್ಲಿದ್ದು ಸ ಆಗಾಗ್ಗೆ 
ಅನೇಕವು ಒಂದು ಸರಣಿಯಲ್ಲಿರುತ್ತವೆ (ಅಪರೂಪಕ್ಕೆ ಐದರವರೆಗಿರುತ್ತವೆ). ಗೋಳಾ 
ಕಾರಿತದಿಂದ ಅಂಡಾಕಾರಿತ, ಆಗಾಗ್ಗೆ ಒಂದು ಕಂಠವಿದ್ದು, ನಯವಾಗಿ ಅಥವಾ ಒಂದು 
ಅಥವಾ ಎರಡು ಪ್ರಧಾನ ನೀರ್ಗುಳೆ ಗಳಿರುತ್ತವೆ. ಅಂಡಾಣುಗಳು 16-24 
ವ್ಯಾಸವಿದ್ದು , ಸಾಧಾರಣವಾಗಿ ಅಂಡಾಣುದಾನಿಯನ್ನು ಕಂಠವನ್ನು ಬಿಟ್ಟು ಪೂರ್ಣ 
ತುಂಬಿದ್ದು, ಸಾಧಾರಣವಾಗಿ ಗೋಳಾಕಾರಿತ ; ಪಕ್ವವಾದ ಹಂತದಲ್ಲಿ ಒಂದು ದಪ್ಪ 
ಭಿತ್ತಿ ಮತ್ತು ಒಂದು ಕೇಂದ್ರದಲ್ಲಿನ ಶೇಖರಣಾ ಗೋಲಕವಿದ್ದು ಅದನ್ನು ಆವರಿಸಿದ 
ಹರಳುರೂಪಿತ ಪದರದಲ್ಲಿ ಒಂದು ಚಿಕ್ಕ ವಿಕಿರಣದೇಹಿ ಅಡಕವಾಗಿರುತ್ತದೆ. ಪುಂದಾನಿ 
ಗಳ ಕೊರತೆಯಿರುತ್ತದೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಕೆರೊಲಿನ (116) 


4, ಪಿತಿಯಂ ಗ್ರಾಮಿನಿಕೋಲಂ ಸುಬ್ರಮಣಿಯನ್‌ 

ತಂತುಜಾಲವು ಸಮೃದ್ಧವಾಗಿ ಕಾರ್ನ್‌ಮಾಲ್‌ ಆಗಾರಿನ ಮೇಲಿರುತ್ತದೆ. ತಂತು 
ದಾರ ಅನಿಯಮಿತಾಕಾರವಾಗಿ ಕವಲೊಡೆದು 2,5-7.2,/ ವ್ಯಾಸವಿರುತ್ತದೆ. 
ಬೀಜಾಣುದಾನಿಗಳು ಅನಿಯಮಿತವಾದ, ಉಬ್ಬಿಕೊಂಡ ಮೂಲವಸ್ತುಗಳನ್ನು 
ಹೊಂದಿರುತ್ತವೆ. ಇತರ ತಂತುದಾರಗಳಿಂದ ಒಂದು ಅಡ್ಡಭಿಶ್ಚಿಯಿಂದ ವಿಭಾಗಿಸಲ್ಪ 
ಟ್ವಿರುತ್ತದೆ. ನಿರ್ಗೆಮನನಳಿಕೆ ತೆಳುವಾಗಿದ್ದು, ಆಗಾಗ್ಗೆ ಉದ್ದವಿರುತ್ತದೆ. ಜೂಬೀ 
ಜಾಣುಗಳು ಹದಿನೈದರಿಂದ ನಲವತ್ತು ಆಥವಾ ಹೆಚ್ಚು, ಒಂದು ಚೀಲದಲ್ಲಿರುತ್ತವೆ. 
 ಮೂತ್ರಪಿಂಡಾಕಾರಿತ, ದ್ವಿಕಶಾಬಿಕೆಯುತ, ಗೋಳಾಕಾರಿತವಾಗಿ ಅಥವಾ ಮೊಟ್ಟೆ: 
ಯಾಕಾರಿತವಾಗಿ ಸುಪ್ತವಾಗಿ, 9.6-124 ವ್ಯಾಸವಿರುತ್ತವೆ. ಕೊನಿಡಿಯಗಳು 
ಗೋಳಾಕಾರಿತ 24-36 ವ್ಯಾಸ(ಸಾಧಾರಣವಾಗಿ ಸುಮಾರು 30್ಯ)ವಿರುತ್ತವೆ. 


ಕ 


ಪೆರೆಸೋಸ್ಟೊರೇಲ್ಸ್‌ 245 


ಅಂಡಾಣುಗಳು ಸಾಧಾರಣವಾಗಿ ಅಂಡಾಣುದಾನಿಯನ್ನು ಪೂರ್ಣತುಂಬಿದ್ದು, 
ಗೋಳಾಕಾರಿತ, ಅಪರೂಪಕ್ಕೆ ಮೊಟ್ಟೆಯಾಕಾರಿತ, 21.6-32 ವ್ಯಾಸವಿದ್ದು 
(ಸಾಧಾರಣವಾಗಿ ಸುಮಾರು 28) ಪಕ್ವ ವಾದ ಹಂತದಲ್ಲಿ ಒಂದು ದಪ್ಪಭಿತ್ತಿ ಇದ್ದು, 
ಕೇಂದ್ರದಲ್ಲಿನ ಶೇಖರಿತಗೋಲಕವನ್ನು ಹರಳುರೂಪದ ಜೀವರಸದ ಪದರವು ಸುತ್ತು 
ವರೆದಿರುತ್ತದೆ. ಅದರೊಳಗಡೆ ಒಂದು ಚಿಕ್ಕ ವಿಕಿರಣದೇಹಿಯು ಅಡಕಗೊಂಡಿರುತ್ತದೆ. 
ಪುಂದಾನಿಗಳು ಒಂದರಿಂದ ಆರು ಪ್ರಶೀ ಅಂಡಾಣುದಾನಿಯಲ್ಲಿದ್ದು, ಆಗಾಗ್ಗೆ ಬಾಗಿರು 
ತ್ತವೆ... ಪುಂದಾನಿಲೋಮಾಂಗ' ಆಗಾಗ್ಗೆ ಉದ್ದ ಮತ್ತು ಆನಿಯಮಿತಾಕಾರಿತ, 
ಹೆಚ್ಚೆಂದರೆ ಐದರವರೆಗೆ ಒಂದು ಲೋಮಾಂಗದಿಂದ ಉದ್ಭ ವಿತಗೊಂಡಿದ್ದು, ಅವು 
ಅಂಡಾಣುದಾನಿಯನ್ನು ಬಿಟ್ಟ ತಂತಂದಾರದಿಂದ ಅಥವಾ ಹತ್ತಿರದ ಒಂದಂ ತಂತ ತುದಾರ 
ದಿಂದ ಬಿಟ್ಟಿರುತ್ತವೆ. 

ಮಣ್ಣಿ ನಿಂದ: ಅಮೆರಿಕ ಸಂಯುಕ್ತ ಸಂಸ್ಕಾನಗಳಂ : ಐಯೋವ (117). 
5... ಪಿತಿಯಿಂ ಅಫಾನಿಡರ್ಮೇಟಂ (ಎಡ್ಡನ್‌) ಫಿಟ್ಸ್‌ ಪಾಟಿಕ್‌ 

ತಂತುದಾರ 2.8-7.3(4-6)4 ವಾಸವಿದ್ದು, ಪಾರದರ್ಶಕ ಮತ್ತು ಫಲಿತ 
ಭಾಗದ ಹೊರತು ಅಡ ಸ ಭಿಶ್ತಿರಹಿತ ಬೀಜಾಣುದಾನಿಗಳು ಉಬ್ಬಿದ ತಂತುರೂಪಿಗಳು 
ಕವಲೊಡೆದು ಅಥವಾ ಕವಲೊಡೆಯದೆ, ವಿವಿಧ ಉದ್ದವಿದ್ದು, ಸಾಧಾರಣವಾಗಿ 
ಕ್ಲಿಪ್ಪವಾಗಿ ರೂಪಿತಗೊಂಡಿರುತ್ತವೆ. ಜೂಬೀಜಾಣುಗಳು ಸಮರೂಪಿ ಬದಿಯ 
ದ್ವೀಕರಾಬಿಕೆಯುತ » 127.5... ಅಂಡಾಣುದಾನಿಗಳು ಗೋಳಾಕಾರಿತ, ತುದಿ 
ಯಲ್ಲಿದ್ದು, ಅಪರೂಪಕ್ಕೆ ಅಂತರ್ಬೆಳವಣಿಗೆಯನ್ಲಿದ್ದು, 22-274 ವಾ ಸವಿರುತ್ತವೆ; 
ಪುಂದಾನಿಗಳು ಸಾಧಾರಣವಾಗಿ ಏಕತಂತ ದಾರದಲ್ಲಿ" ಅಥವಾ ವಿಭಿನ್ನ ತಂತುದಾರ 
ಗಳಲ್ಲಿದ್ದು ನಮೂನೆಯಂತೆ ಅಂತರ್ಬೆಳವಣಿಗೆಯಲ್ಲಿದ್ದರೂ ಆಗಾಗ್ಗೆ ತುದಿಯಲ್ಲಿದ್ದು* 
ಒಂದು ಅಥವಾ ಎರಡು ಪ್ರಶ ಅಂಡಾಣುದಾನಿಯಲ್ಲಿರುತ್ತವೆ. ಪೀಪಾಯಿ ಅಥವಾ 
ಗೋಳಾಕಾರ, ಉಪವೃತ್ತಾಕಾರಿತ, ಉರುಳೆಯಾಕಾರಿತ ಅಥವಾ ವಿಶಾಲಗದೆಯಾಕಾರಿತ, 
9-11 x 10-14, ಜೊತೆಗೊಂದು ಸ್ಪಷ್ಟವಾದ ಚುಚ್ಚುನಳಿಕೆ Yas 
ಅಂಡಾಣುಗಳು ವಪ್ಲೆರಾಟೆಕ್‌, ಒಂಟಿಯಾಗಿ, ಒಂದು ದಪ್ಪ ಭಿತ್ತಿ 'ಯುದು 17-19, 
ವ್ಯಾಸವಿದ್ದು ; ಒಂದು ನಳಿಕೆಯಿಂದ ಮೊಳೆಯುತ್ತ 


ಮಣ್ಣಿನಿಂದ: ಇಂಗ್ಲಂಡ್‌ (213). 


6, ಪಿತಿಯಿಂ ಪ್ರಾಲಿಫೆರಂ ಡಿಬಾರಿ 


ತಂತುಜಾಲವನ್ನು ನೀರಿನಲ್ಲಿ ವರ್ಧನಮಾಡಿದಾಗ, ಸಮೃದ್ಧವಾಗಿರುತ್ತದೆ. 
ತಂತುದಾರ ಸಮರೂಪಿಯಾಗಿದ್ದು, 4.5 ಅಗಲವಿದ್ದು, ಬದಿಗೆ ಕವಲೊಡೆದು ವಿರಳ 
ವಾಗಿ ಎಳೆಯ ವರ್ಧನಗಳಲ್ಲಿರುತ್ತವೆ. ಬದಿಕವಲಿನ ಮೂಲ ಉಬ್ಬಿಕೊಂಡಿರುತ್ತದೆ. 


246 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮತ್ತು ಅಪರೂಪಕ್ಕೆ ಕದರಿನಾಕಾರಿತ ಉಬ್ಬುಗಳು ತಂತುದಾರ ಅವಿಚ್ಛಿನ್ನವಾಗಿ 
ಮುಂದುವರೆಯುವಾಗ ಕಂಡುಬರುತ್ತವೆ. ಬೀಜಾಣುಗಳು ತುದಿಯಲ್ಲಿದ್ದು, ಗೋಳಾ 
ಕಾರಿತ ಅಪರೂಪಕ್ಕೆ ಅಂಡಾಕಾರಿತ, ಸೂಕ್ಷ್ಮಕುಹರವಿರುತ್ತದೆ. ಬಹುವಾಗಿ 
ಗಾತ್ರದಲ್ಲಿ ವಿವಿಧವಾಗಿದ್ದು, 30-58 ವಾಸವಿದ್ದು, ಒಂದು ಚಿಕ್ಕ ನಿರ್ಗಮನನಳಿಕೆ 
ಇರುತ್ತದೆ. ಬೀಜಾಣುದಾನಿಯ ನಾಲ್ಕನೆ ಒಂದು ಭಾಗಕ್ಕೆ ಸಮನಾಗಿದ್ದು, ಯಾವ 
ಸ್ಕಾ ನದಲ್ಲಾದರೂ ಇದ್ದು. ಸಾಧಾರಣವಾಗಿ ತೊಟ್ಟಿಗೆ ಅಭಿಮುಖವಾಗಿರುತ್ತದೆ. 
ನಿರ್ಗಮನದ ನಂತರ, ಖಾಲಿಯಾದ ಬೀಜಾಣುದಾನಿಯ ಮೂಲಕ ಆದರ ಅಕ್ಕಪಕ್ಕದಲ್ಲಿ 
ಅಥವಾ ಅದರ ಸ್ವಲ್ಪ ಕೆಳಗೆ ಬದಿಯಲ್ಲಿ ತಂತುದಾರವು ಬೆಳೆಯುವುದು ಕಂಡುಬರುತ್ತದೆ. 
ಹೊಸ ಬೀಜಾಣುದಾನಿಗಳು ಖಾಲಿಯಾದ ಬೀಜಾಣುದಾನಿಯೊಳಗೆ ಅಥವಾ ಹೊರಗೆ 
ರೂಪಿತವಾಗಬಹುದು. ಜೂಬೀಜಾಣುಗಳು ದೊಡ್ಡವು, ಮೂರರಿಂದ ಆಸಂಖ್ಯಾತ 
ಎರುತ್ತವೆ. ಕೊನಿಡಿಯಗಳು ಕಂಡುಬಂದಿಲ್ಲ. ಅಂಡಾಣುದಾವಿಗಳು ಆಧಾರಸ್ಥಳ 
ದೊಳಗಡೆ ಮತ್ತು ಹೊರಗಡೆಯಿದ್ದು, ತುದಿಯಲ್ಲಿ ಅಥವಾ ಆಗಾಗ್ಗೆ ಅಂತರ್ಬೆಳವಣಿಗೆ 
ಯಲ್ಲಿ, 19-304 ವ್ಯಾಸವಿರುತ್ತವೆ. ಪುಂದಾನಿಗಳು ಒಂದರಿಂದ ಮೂರು ಅಥವಾ 
ಹೆಚ್ಚಾಗಿದ್ದು , ಸಾಧಾರಣವಾಗಿ ಒಂದಕ್ಕಿಂತಲೂ ಹೆಚ್ಚಾಗಿದ್ದು , ಬದಿಯ ಕವಲುಗಳಿಂದ 
ಮತ್ತು ವಿರಳವಾಗಿ ಕೆಲವು ಅಂಡಾಣುದಾನಿ ತೊಟ್ಟುಗಳಿಂದ ಬಿಟ್ಟಿರುತ್ತವೆ. ಅಂಡಾಣು 
ಗಳು ಗೋಳಾಕಾರಿತ, ಅಂಡಾಣುದಾನಿಯನ್ನು ಪೂರ್ಣ ತುಂಬಿರದೆ, 16-27 ವ್ಯಾಸ 
ಎರುತ್ತವೆ. ಅನೇಕ ತಿಂಗಳುಗಳ ಸುಪ್ತಾವಧಿಯನಂತರ ಮೊಳೆಯುವಿಕೆಯು ಒಂದು 
ತಂತುದಾರದಿಂದ ಉಂಟಾಗಿ ಅದು ಸಾಧಾರಣವಾಗಿ ಕವಲುಗಳಾಗಿ ಕವಲುಗಳು 
ಚಿಕ್ಕವಾಗಿ ಗೊಂಚಲಾಗಿದ್ದು ಮತ್ತು ಒಂದು ಅಥಮ ಅಪರೂಪಕ್ಕೆ ಎರಡು ಬೀಜಾಣು 
" ದಾನಿಗಳನ್ನು ಬಿಟ್ಟಿರುತ್ತದೆ: ಕೆಲವು ಸಲ ವಿಶೇಷವಾಗಿ ಚಿಕ್ಕ ಬೀಜಾಣುಗಳಲ್ಲಿ, ಒಂದು 
ಕವಲೊಡೆಯದ ತಂತುದಾರದಿಂದ ಉಂಟಾಗಿ ಅದು ತಕ್ಷಣವೆ ಒಂದು ಬೀಜಾಣುದಾನಿ 
ಯನ್ನು ಬಿಡುತ್ತದೆ. 
ಮಣ್ಣಿನಿಂದ: ಫ್ರಾನ್ಸ್‌ (28), ಭಾರತ (28) (185). 
7. ಪಿತಿಯಂ ರಾಸ್ಟ್ರೆಟಂ ಬಟ್ಟರ್‌ 
ಶಿಲೀಂಧ್ರವು ನೀರಿನಲ್ಲಿ ವರ್ಧನಗಳಲ್ಲಿ ದೊಡ್ಡದಾಗಿದ್ದು . ತಂತುದಾರವು 
6 ರವರೆಗೆ ಅಥವಾ ಇನ್ನೂ 8 ವ್ಯಾಸವಿದ್ದು ಮತ್ತು ಕ್ರಮೇಣವಾಗಿ ತುದಿಗಳಲ್ಲಿ 
ಕಿರಿದಾಗಿರುತ್ತದೆ. ಆದರೆ ಯಾವಾಗಲೂ ಸೂಕ್ಷ್ಮ ಲೋಮಾಂಗಗಳಂತೆ ಹೊರಬೆಳೆ 
ದಿರುವುದಿಲ್ಲ. ಅನಿಯಮಿತ, ಅಂತ್ಯಾರಂಭಿಯಲ್ಲಿ ಕವಲೊಡೆದಿರುತ್ತದೆ. ಮುಪ್ಪಾದಾಗ 
ಶಿಲೀಂಧ್ರವು ವಿರಳವಾಗಿ ಅಡ್ಡಭಿತ್ತಿಯುತವಾಗಿರುತ್ತದೆ. ಬೀಜಾಣುದಾನಿಗಳು 
ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, ಮೊದಲು ಗೋಳಾಕಾರಿತ, ನಂತರ 
ಅಂಡಾಕಾರಿತವಾಗಿದ್ದು » 28 ಸರಾಸರಿ ವ್ಯಾಸವು 23-34, ಗಳ ಆಂತರದಲ್ಲಿರುತ್ತವೆ- 


ಇ 


ಪೆರೆನೋಸ್ಟೊರೇಲ್ಲ್‌ 247 


ನಿರ್ಗಮನನಳಿಕೆ ಬಹು ದೊಡ್ಡದಾಗಿ ಮತ್ತು ವಿಶಾಲವಾಗಿದ್ದು ಸಾಧಾರಣವಾಗಿ, 
ಬೀಜಾಣುದಾನಿಯ ಸಮಾನವಿದ್ದು ಮತ್ತು ಅರ್ಧದಷ್ಟು ವಿಶಿಷ್ಟ ರೀತಿಯಲ್ಲಿ 
ದಪ್ಪವಾಗಿರುತ್ತವೆ. ಅದು ಸಾಧಾರಣವಾಗಿ ಬದಿಯಲ್ಲಿರುತ್ತದೆ. ಕೊನಿಡಿಯಗಳು 
ಅಪರೂಪವಾಗಿ ಬೀಜಾಣುದಾನಿಗಳಷ್ಟೆ ವಿರಳವಾಗಿದ್ದು ಸಾಧಾರಣವಾಗಿ ಬದಿಯಲ್ಲಿ 
ಕಂಡುಬರುತ್ತವೆ. ಅಂಡಾಣುದಾನಿಗಳು ಸಾಧಾರಣವಾಗಿ ಅಂತರ್ಜೆಳವಣಿಗೆಯಲ್ಲಿ 
ಆಥವಾ ಆಧಾರಸ್ಥ ಳದಿಂದ ಹೊರಗಡೆ ರೂಪಿತವಾಗಿರುತ್ತವೆ. ಅವುಗಳು ಅಳತೆಯಲ್ಲಿ 
ಸುಮಾರು 214 ವ್ಯಾಸವಿದ್ದು ಅಗಲಕ್ಕಿಂತಲೂ ಹೆಚ್ಚು ಉದ್ದವಾಗಿರುತ್ತವೆ. 
ಅವುಗಳನ್ನು ಅಂಡಾಣುಗಳು ಪೂರ್ತಿ ತುಂಬಿರುತ್ತವೆ. ಆದರೆ ಅಂಡಾಣುದಾನಿಯ 
ಭಿತ್ತಿಯನ್ನು ಕಂಡುಹಿಡಿಯಬಹುದು. ' ಪುಂದಾನಿಗಳು ಸಾಧಾರಣವಾಗಿ ಒಂಟಿ 
ಯಾಗಿದ್ದು, ಅಂಡಾಣುದಾನಿಯ ತಂತುದಾರದಿಂದ ಉದ್ಭವಿತವಾಗಿರುತ್ತವೆ. ಅವುಗಳು 
ಆಗಾಗ್ಗೆ ಅತ್ಯಂತ ಚಿಕ್ಕದಾಗಿರುತ್ತವೆ. ಅಂಡಾಣುಗಳು ಗೋಳಾಕಾರಿತ, ನಯವಾಗಿದ್ದು, 
214 ಸರಾಸರಿ ವ್ಯಾಸವಿದ್ದು 12-26, ಅಂತರದಲ್ಲಿರುತ್ತವೆ. . ಮೊಳೆಯುವಿಕೆ 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಡೆನ್ಮಾರ್ಕ್‌ (108), ಫ್ರಾನ್ಸ್‌ (28). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (117). 


8, ಪಿತಿಯಂ ವೆಕ್ಸನ್ಸ್‌ ಡಿಬಾರಿ 

ತಂತುಜಾಲವು ತೆಳುವಾಗಿದ್ದು » ಹ. ಡಿಬಾರಿಯಾನಂ ಆಥವಾ ಪ. ರಾಸ್ಟ್ರೇಟಂ ಗಿಂತಲೂ 
ಸೂಕ್ಷ್ಮವಾಗಿರುತ್ತದೆ, ಆದರೆ ನೀರಿನಲ್ಲಿ ವರ್ಧಿಸಿದಾಗ ತಂತುದಾರದ ದಪ್ಪ ಮತ್ತು 
ಗಾತ್ರಗಳಿರಡರಲ್ಲೂ ಪಿ. ಇಂಟರ್ಮೊಡಿಯಂನ್ನು ಹೋಲುತ್ತದೆ. ತಂತುದಾರಗಳ 
ತುದಿಗಳು ವಿಶೇಷವಾಗಿ ಬದಿಕವಲುಗಳಲ್ಲಿ ಕಿರಿದಾಗಿದ್ದು, ಅವು ಬಹುಅನಿಯಮಿತ 
ರೀತಿಯಲ್ಲಿ ಬಿಟ್ಟಿರುತ್ತವೆ. ದ್ವಿತೀಯ ಅಥವಾ ತೃತೀಯವರ್ಗದ ಕವಲುಗಳಿದ್ದು, 
ಆಗಾಗ್ಗೆ ಪ್ರಾಥಮಿಕ ತಂತುದಾರಕ್ಕಿಂತಲೂ ಮುಂದೆ ಬೆಳೆದಿರುತ್ತವೆ. ಕಿರಿದಾಗುತ್ತ 
ಅವು ಬಹು ಸೂಕ್ಷ್ಮಲೋಮಾಂಗಗಳಾಗಿರುತ್ತವೆ. ಈ ಗುಣಲಕ್ಷಣದಿಂದಾಗಿ 
ಇತರ ಪ್ರಭೇದಗಳಿಂದ ಇದನ್ನು ಪತ್ತೆಹಚ್ಚಲಾಗುತ್ತದೆ. ಬೀಜಾಣುದಾನಿಗಳು 
ಮತ್ತು ಕೊನಿಡಿಯಗಳು ಎರಡು ಆಥವಾ ಮೂರು ದಿನದ ವರ್ಧನಗಳಲ್ಲಿ 
ವೃದ್ಧಿಯಾಗಿರುತ್ತವೆ. ಕೊನಿಡಿಯಗಳು ಅಪರೂಪ. ಅವುಗಳು ಎರಡು ಬಗೆಯಲ್ಲಿ 
ಅಂದರೆ ತುದಿಯಲ್ಲಿ ಮತ್ತು ಬಹು ಅಪರೂಪಕ್ಕೆ, ಅಂತರ್ಬೆಳವಣಿಗೆಯಲ್ಲಿರುತ್ತವೆ. 
ವಿರಳವಾಗಿ ಯಾವಾಗಲೂ ಗೋಳಾಕಾರಿತ ಅಥವಾ ಅಂಡಾಕಾರಿತ, ಆದರೆ ಸಾಧಾರಣ 
ವಾಗಿ ಅನಿಯಮಿತಾಕಾರದಿಂದ ಪಿಯರಾಕಾರಿತ, ಅಂಡಾಕಾರಿತ ಅಥವಾ ಉಪಕೋನಾ 
ಕಾರಿತ. ಬೀಜಾಣುದಾನಿ ನಿರ್ಗಮನನಳಿಕೆ ಚಿಕ್ಕದು. ಬೀಜಾಣುದಾನಿಗಳು ಮತ್ತು 
ಕೊನಿಡಿಯಗಳು ಅಳತೆಯಲ್ಲಿ 17-24, ವ್ಯಾಸವಿದ್ದು, ಸರಾಸರಿ ಸುಮಾರು 21್ಯ. 


248 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯಗಳಲ್ಲಿ ದಟ್ಟವಾದ ಜೀವರಸ. ತು:ಬಿದ್ದು, ಸೂಕ್ಷ ಒರುಹರವಾಗುವುದು 
ಅತಿವಿರಳ. ಅಂಡಾಣುದಾನಿಗಳು 22-25 ವ್ಯಾಸವಿದ್ದು, ಆಧಾರಸ್ಕಳದ ಮೇಲಿರುವ 
ತಂತುಜಾಲದಲ್ಲಿ ರೂಪಿತವಾಗಿರುತ್ತವೆ. ಅವು ಯಾವಾಗಲೂ ಬದಿಯಲ್ಲಿ ಉದ್ಭವಿತ 
ಗೊಂಡಿದ್ದು, ಸಾಧಾರಣವಾಗಿ ಚಿಕ್ಕ ಬದಿಕವಲುಗಳಲ್ಲಿ ಮೂಲ ತಂತುದಾರಗಳಿಂದ 
ಬಿಟ್ಟಿದ್ದು ಅಥವಾ ಮೂಲ ತಶಂತುದಾರಗಳ ಮೇಲೆ ತೊಟ್ಟಿ ಕರದೆ ಇರುತ್ತವೆ. ಅಂಡಾಣು . 
ದಾನಿಯು ಒಂದು ವಿಶಾಲವಾದ ಬುಡದಿಂದ ತೊಟ್ಟಿನ ಮೇಲೆ ಸೇರಿಸಲ್ಪಟ್ಟಿದೆ. 
ಪ್ರಂದಾನಿಗಳು ಅಂಡಾಣುದಾನಿಯ ತೊಟ್ಟುಗಳಿಂದ ಉದ್ಭವಿಸಲ್ಪಟ್ಟಿ ದ್ದು ಮತ್ತು 
ಅವುಗಳು ಅಪರೂಪಕ್ಕೆ ಉಚ್ಚಅಂಡಾಶಯವುಳ್ಳದ್ದಾಗಿರುತ್ತವೆ. ಸಾಧಾರಣವಾಗಿ 
ಅಲ್ಲಿ ಅಂಡಾಣುದಾನಿಯೊಂದಕ್ಕೆ ಒಂದರಂತಿದ್ದು, ಅಪರೂಪಕ್ಕೆ ಎರಡು ಇರುತ್ತವೆ 
ಪುಂದಾನಿಕೋಶಿಕೆಗಳು ಗದೆಯಾಕಾರಿತ ಅಥವಾ ದುಂಡಾಕಾರಿತ ಮತ್ತು ಅಂಡಾಣು 
ದಾನಿಗೆ ಹೋಲಿಸಿದರೆ ದಪ್ಪವಾಗಿರುತ್ತವೆ. ಪ್ರತಿಯೊಂದರಲ್ಲೂ ಅಂಡಾಣುದಾನಿಯ 
ಭಿತ್ತಿಗೆ ನಿಕಟವಾಗಿದ್ದು, ಅದರ ಬಹುಭಾಗಕ್ಕೆ ಜಂಟಿಸಲ್ಪಟ್ಟಿರುತ್ತದೆ. ಅಂಡಾಣುಗಳು 
೨೦ಡಾಣುದಾನಿಯಲ್ಲಿ ಸ್ವತಂತ್ರವಿದ್ದು, ಆದರೆ ಪಿ. ಡಿಬಾರಿಯಾನಂ ಗಿಂತಲೂ ಪರಸ್ಪರ 
ಹೋಲಿಕೆಯಲ್ಲಿ ದೊಡ್ಡದಾಗಿದ್ದು, 20-224 ವ್ಯಾಸವಿದ್ದು. ನಯವಾಗಿದ್ದು, ದುಂಡ 
ಗಿರುತ್ತವೆ. ಮೊಳೆತಾಗ ಆಗಾಗ್ಗೆ ನೇರವಾಗಿ ಜೂಬೀಜಾಣುಗಳನ್ನು ಹೊರಹಾಕುತ್ತ, 
ಅದರಿಂದ ಒಂದು ದಪ್ಪ ನಳಿಕೆ ಹೊರಬೆಳೆದಿದ್ದು, ಅಂಡಾಣುವಿನ ವ್ಯಾಸದಷ್ಟು 
ಸುಮಾರಾಗಿ ಉದ್ದಬೆಳೆದ ನಂತರ ಅದರ ತುದಿಯು ಒಂದು ಚೀಲವಾಗಿ ಊದಿಕೊಂಡು. 
ಅಂಡಾಣುವಿನಲ್ಲಿನ ಪದಾರ್ಥವು ಅಲ್ಲಿಗೆ ಕ್ರಮಿಸಿ ವಿಭಜನೆಯಾಗಿ ಜೂಬೀಜಾಣುಗಳಾಗು 
ತ್ತದೆ. ಹಿರಿಯ ಬೀಜಾಣುಗಳು (ಐದರಿಂದ ಆರು ತಿಂಗಳು) ಒಂದು ಕವಲೊಡೆದ 
ತಂತುದಾರದಿಂದ ಮಾತ್ರ ಮೊಳೆಯುತ್ತವೆ. 
ಮಣ್ಣಿನಿಂದ : ಇಂಗ್ಲಂಡ್‌ (28), ಫ್ರಾನ್ಸ್‌ (28), ಐರ್ಲಂಡ್‌ (28). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (117). 


9. ಪಿತಿಯಂ ಅಲ್ಬಿಮಂ ಟ್ಟೊ 


ತಂತುಜಾಲ ಸಮೃದ್ಧವಾಗಿರುತ್ತದೆ. ತಂತಂದಾರ ಕವಲೊಡೆದು. ಹಿರಿಯ 
ವರ್ಧನಗಳಲ್ಲಿ ಅಡ್ಡಭಿತ್ತಿ ಯುತವಾಗಿದ್ದು, 1.7-6.54 ವ್ಯಾಸವಿರುತ್ತದೆ (ಸರಾಸರಿ 
3.84). ಕೊನಿಡಿಯಗಳು ಸಾಧಾರಣವಾಗಿ ತುದಿಯಲ್ಲಿದ್ದು, ಗೋಳಾಕಾರಿತ ; 
12-28 ವ್ಯಾಸವಿದ್ದು, ಅಂತರ್ಬೆಳವಣಿಗೆಯುತವಾಗಿ ಪೀಪಾಯಿ ಆಕಾರಿತಗಳು 
14-17 x 22.8-27.84 ಇದ್ದು, ವರ್ಧನಗಳಲ್ಲಿ ರೂಪಿತವಾಗುತ್ತವೆ. ನೇರವಾಗಿ 
ಮೊಳೆಯುತ್ತ ವೆ. ಜೂಬೀಜಾಣುಗಳು ರೂಪಿತವಾಗುವುದಿಲ್ಲ. ಅಂಡಾಣುದಾನಿಗಳು 
ನಯವಾಗಿದ್ದು, ಸಾಧಾರಣವಾಗಿ ತುದಿಯಲ್ಲಿದ್ದು, ಅಪರೂಪಕ್ಕೆ ಅಂತರ್ಬೆಳವಣಿಗೆ 
ಯುತಗೊಂಡಿದ್ದು, ಗೋಳಾಕಾರಿತವಾಗಿ 19.6..22.9 ವ್ಯಾಸವಿರುತ್ತವೆ. ಅಂಡಾಣು 


ಪೆರೆನೋಸ್ಟೊರೇಲ್ಸ್‌ 249 


ಗಳು ಅಂಡಾಣುದಾನಿಯನ್ನು 'ತುಂಬಿರದೆ, ಗೋಳಾಕಾರಿತವಾಗಿ 14.7-18.3 
ವ್ಯಾಸವಿದ್ದು, ಪಕ್ವವಾದ ಹಂತದಲ್ಲಿ ದಪ್ಪ ಭಿಶ್ತಿಯಿದ್ದು, ಒಂದು ಕೇಂದ್ರೀಯ 
ಶೇಖರಣಾಗೋಲಕವಿದ್ದು ಅದನ್ನು ಒಂದು ಹರಳುರೂಪಿ ಜೀವರಸದ ಪದರ ಸುತ್ತು 
ವರೆದಿರುತ್ತದೆ. ಅದರಲ್ಲೊಂದು ಚಿಕ್ಕ ವಿಕಿರಣದೇಹಿ ಅಡಕವಾಗಿರುತ್ತದೆ ; ಮೊಳೆಯು 
ವುದು ನೇರವಾಗಿ ಒಂದು ಅಥವಾ ಎರಡು ಬೀಜನಳಿಕೆಯಿಂದ, ಪುಂದಾನಿಗಳು 
ಸಾಧಾರಣವಾಗಿ ಒಂದರಂತೆ ಪ್ರತೀ ಅಂಡಾಣುದಾನಿಯಲ್ಲಿದ್ದು, ಅಂಡಾಣುದಾನಿಯ 
ತೊಟ್ಟಿನಿಂದ ಅಂಡಾಣುದಾನಿಯ ಸ್ವಲ್ಪ ಕೆಳಗಡೆ ಹುಟ್ಟಿರುತ್ತವೆ. 


ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (117). 


10, ಪಿತಿಯಂ ಡಿಬಾಧಿಯಾನಂ ಹೆಸ್ಸೆ 
ಶಿರಲಧ್ರವು ಸುಮಾರಾಗಿ ಒರಟಾಗಿದ್ದು, ಆಧಾರಸ್ಥಳ ಒಳ ಮತ್ತು 


ಹೊರಗಡೆ ಇರುತ್ತದೆ. ತಂತುದಾರ ದೊಡ್ಡದು, ಅನಿಯಮಿತವಾಗಿ ಮತ್ತು 
ಸ್ವತಂತ್ರವಾಗಿ ಕವಲೊಡೆದಿದ್ದು, ಅಡ್ಡಭಿತ್ತಿಯುತವಾಗಿ, ಹಿರಿಯವರ್ಥ್ಧನಗಳಲ್ಲಿರು 
ತ್ತದೆ... ಬೀಜಾಣುದಾನಿಗಳು ಗೋಳಾಕಾರಿತ ಅಥವಾ ಅಂಡಾಕಾರಿತ, ವಿಶೇಷ 


ವಾಗಿ ಆಧಾರಸ್ಮಳದ ಹೊರಗಡೆಯಿದ್ದು. ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯ 
ರುತ್ತದೆ... ಆಧಾರವಿತ್ತ ತಂತುದಾರವು ಸಾಧಾರಣವಾಗಿ ವಿವಿಧ ಅಂತರದಲ್ಲಿ 
ಬೀಜಾಣುದಾನಿ ಕೆಳಗಡೆ ತಮ್ಮ ಒಳವಸ್ತುಗಳಿಂದ ಖಾಲಿಯಾಗಿ ಇತರ ಸಂಪೂರ್ಣ 
ತಂತುದಾರದಿಂದ ಮತ್ತು ಬೀಜುಣುದಾನಿಯಿಂದ ಪೂರ್ಣವಾಗಿ ಅಡ್ಡಭಿತ್ತಿಯಿಂದ 
ಬೇರ್ಪಟ್ಟಿರುತ್ತದೆ. ನಿರ್ಗಮನನಳಿಕೆಯು ಬದಿಯಲ್ಲಿದ್ದು, ಸುಮಾರು ಬೀಜಾಣು 
ದಾನಿಯ ವ್ಯಾಸದಷ್ಟು ಉದ್ದವಿರುತ್ತದೆ. ಫಲಪ್ರದವಾಗುವುದಿಲ್ಲ. ಕೊನಿಡಿಯಗಳು 
ಸಾಧಾರಣವಾಗಿ ಅಸಂಖ್ಯಾತವಾಗಿದ್ದು. ಆಧಾರಸ್ಥಳದೊಳಗೆ ಮತ್ತು ಹೊರಗೆ 
ಬಿಟ್ಟಿದ್ದು, 15-25, ವ್ಯಾಸವಿರುತ್ತವೆ. ದುಂಡಾಕಾರಿತ್ಮ ಅಂಡಾಕಾರಿತ ಅಥವಾ 
ಹಿರಿಯವರ್ಥನಗಳಲ್ಲಿ ಅನಿಯಮಿತ ಆಕಾರ ಮತ್ತು ಗಾತ್ರವಿರುತ್ತವೆ. ಒಂದೇ ಸಾರಿಗೆ 
ಅಥವಾ ಆಗಾಗ್ಗೆ ಸ್ವಲ್ಪ ಸುಪ್ತಾವಧಿಯ ಬಳಿಕ ಮೊಳೆಯುಸ್ತವೆ, ಅಂಡಾಣುದಾನಿ 
ಗಳು ಸಾಧಾರಣವಾಗಿ ಅಸಂಖ್ಯಾತಷಾಗಿ ಆಧಾರಸ್ಥಳದೊಳಗೆ ಮತ್ತು ಹೊರಗೆ ಇದ್ದು 
ಕೆಲವುಸಲ ವರ್ಧನಗಳಲ್ಲಿ ಬಹು ಸುಲಭವಾಗಿ ರೂಪಿತವಾಗುತ್ತವೆ. 20-55 
ವ್ಯಾಸವಿದ್ದು, ಗೋಳಾಕಾರಿತ, ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. 
ಪ್ರಂದಾನಿಗಳು ಮೂರರವರೆಗೆ ಒಂದು ತಂತುದಾರದಿಂದ ಅಥವಾ ಬೇರೊಂದರಿಂದ 
ಅಂಡಾಣುದಾನಿಯಂತೆ ಬಿಟ್ಟಿರುತ್ತವೆ. ಆಗಾಗ್ಗೆ, ಅಂಡಾಣಂದಾನಿಗೆ ಅತಿ ನಿಕಟವಾಗಿ 
ಮತ್ತು ಒಂದೊಂದುಸಲ ಉಚ್ಚ ಅಂಡಾಶಯಸ್ಸಿ ತಿಯಲ್ಲಿ ರೂಪಿತವಾಗಿರುತ್ತವೆ. 
ಅಂಡಾಣುಗಳು 14-18 ವ್ಯಾಸವಿದ್ದು, ಅಂಡಾಣುದಾನಿಯನ್ನು ಪೂರ್ಣ ತುಂಬಿರದೆ 


250 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗೋಳಾಕಾರಿತ, ನಯವಾಗಿರುತ್ತವೆ. ಸುಪ್ತಾವಧಿಯ ಕೆಲವು ತಿಂಗಳು ಕಳೆದ ಬಳಿಕ 
ಒಂದು ಕವಲೊಡೆದ ತಂತುದಾರದಿಂದ ಮೊಳೆಯುತ್ತದೆ. 

ಮಣ್ಣಿನಿಂದ : ಯೂರೊಪ್‌ (28). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು: ಐಯೋವ (117), ಕೆಂಟುಕಿ (82), 
ಮಿಸಿಸಿಪಿ (82), ನ್ಯೂಯಾರ್ಕ್‌ (82), ಉತ್ತರ ಕೆರೊಲಿನ '(79),. (82), 
ಓಕ್ತಹಾಮ (82) ವಿಸ್ಕಾನ್ಸಿನ್‌ (81) (82). 


11]. ಪಿತಿಯಂ ಪಲ್ಚಂ ವಾನ್‌ ಮಿಂಡೆನ್‌ 

ಸಹನಾಮ ಪಿ. ಎಪಿಗೈನಂ ಹೊಯಿಂಕ್‌ 

ಶಿಲೀಂಧ್ರವು ಕಾರ್ನ್‌ಮಾಲ: ಆಗಾರ್‌ ಅಥವಾ ಭಟ್ಟೆನೀರಿನಲ್ಲಿನ ಸೆಣಬಿನಬೀಜದ 
ಮೇಲೆ ಪುಷ್ಕವಾಗಿರುತ್ತದೆ. ತಂತಂದಾರ ಅನಿಯಮಿತವಾಗಿ ಕವಲೊಡೆದು, 7.5, 
ವ್ಯಾಸದವರೆಗಿರುತ್ತದೆ... ಬೀಜಾಣುದಾನಿಗಳು ಗೋಳಾಕಾರದಿಂದ ಪಿಯರಾಕಾರಿತ, 
ತುದಿಯೆಲ್ಲಿ ಅಥವಾ ಆಂತರ್ಬೆಳವಣಿಗೆಯಲ್ಲಿರುತ್ತದೆ. ಆಗಾಗ್ಗೆ ಎರಡರಿಂದ ನಾಲ್ಕು 
ಒಂದು ಸರಣಿಯಲ್ಲಿ ಸಮೃದ್ಧವಾಗಿದ್ದು, ಸಾಧಾರಣವಾಗಿ 36-48 ವ್ಯಾಸವಿದ್ದು, 
ಒಂದು ಚೀಲದಲ್ಲಿ ಜೂಬೀಜಾಣುಗಳನ್ನು ರೂಪಿಸುವುದರಿಂದ ಅಥವಾ ಕೊನಿಡಿಯ 
ಗಳಂತೆ ಒಂದರಿಂದ “ನೇಕ ಮೊಳಕೆನಳಿಕೆಗಳಿ:ದ ಮೊಳೆಯುತ್ತವೆ. ನಿರ್ಗಮನನಳಿಕೆ 
ಚಿಕ್ಕದು ಅಥವಾ 504 ಅಥವಾ ಹೆಚ್ಚು ಉದ್ದವಿದ್ದು, ಆಗಾಗ್ಗೆ ಒಂದು ಉಬ್ಬಿದಭಾಗ 
ಬುಡದಲ್ಲಿರುತ್ತದೆ. ಹಿರಿಯವರ್ಥ್ಧನಗಳಲ್ಲಿ ಆನೇಕ ರೂಪಿಶಬೀಜಾಣುಗಳು ಬೀಜಾಣು 
ದಾನಿಗಳಲ್ಲಿರಬಹುದು. ಅವುಗಳು ತಪ್ಪಿಸಿಕೊಳ್ಳುವುದಿಲ್ಲ, ಆದರೆ ಅವುಗಳ ಪ್ರಾಕೃತಿಕ 
ಸಂದರ್ಭದಲ್ಲೇ ಮೊಳೆಯುತ್ತವೆ. ಜೂಬೀಜಾಣುಗಳು ಹದಿನೈದರಿಂದ ಇಪ್ಪತ್ತೈದು 
ಅಥವಾ ಹೆಚ್ಚು ಒಂದು ಚೇಲದಲ್ಲಿದ್ದು, ದೊಡ್ಡದು, ಸಾಧಾರಣವಾಗಿ 9 : 14-16 
ವ್ಯಾಸ ಸ್ವತಂತ್ರವಾಗಿ ಈಜಾಡುವ ಹಂತದಲ್ಲಿದ್ದು ಸುಪ್ತವಾದಾಗ 12-14 ವ್ಯಾಸ 
ಇರುತ್ತದೆ. ಅಂಡಾಣುದಾನಿಗಳು ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು 
(ಬಹುಪಾಲು ಅಂತರ್ಬೆಳವಣಿಗೆಯುತ), ಅಪರೂಪಕ್ಕೆ ಎರಡರಿಂದ ನಾಲ್ಕು ಒಂದು 
ಸರಣಿಯಲ್ಲಿದ್ದು, ನಯವಾದ, ಗೋಳಾಕಾರಿತದಿಂದ ಮೊಟ್ಟೆಯಾಕಾರಿತ, 21-38 
ವ್ಯಾಸ (ಬಹುಪಾಲು 30. ಕೆಲವುಸಲ ಬಹು ಚಿಕ್ಕ ಅಂಡಾಣುದಾನಿಗಳಲ್ಲಿರುತ್ತ ದೆ), 
ಭಿಶ್ತಿಗಳು ಸಾಕಷ್ಟು ದಪ್ಪವಿದ್ದು ; ಹಿರಿಯವರ್ಧನಗಳಲ್ಲಿ ಕೋನಾಕಾರಿತವಿರಬಹುದು, 
ಆಗ 16-26.44 ವ್ಯಾಸವಿರುತ್ತವೆ (ಬಹುಪಾಲು ಸುಮಾರಾಗಿ 24), ಪಕ್ವವಾದ 
ಹಂತದಲ್ಲಿ ಒಂದು ದಪ್ಪಭಿತ್ತಿಯುತ ಮತ್ತು ಒಂದು ಕೇಂದ್ರೀಯ ಶೇಖರಣಾಗೋಲಕ 
ವಿದ್ದು, ಹರಳುರೂಪಿತ ಜೀವರಸ ಪದರವು ಆದೆನ್ನು ಆವರಿಸಿರುತ್ತದೆ ಮತ್ತು ಅದರಲ್ಲಿ 
ಚಿಕ್ಕದೊಂದು ವಿಕಿರಣದೇಹಿಯು ಅಡಕಗೊಂಡಿರುತ್ತದೆ. ಪುಂದಾನಿಗಳು ಉಚ್ಛ 
ಅಂಡಾಶಯಯುತವಾಗಿದ್ದು, ದ್ರಿ ್ವಿಲಿಂಗೆಯುತ ಮತ್ತು ವಿಭಿನ್ನತಂತುದಾರಗಳಲ್ಲಿರುತ್ತವೆ. 


ಪೆರೆನೋಸ್ಟೊರೇಲ್ಲ್‌ 251 


ಒಂದು ಅಥವಾ ಎರಡು ಪ್ರತೀ ಅಂಡಾಣುದಾನಿಯೊಡನೆ ಇರುತ್ತವೆ. ಆಗಾಗ್ಗೆ 
ಒಂದೊಂದರಂತೆ ಬದಿಯಲ್ಲಿ ಅಂತರ್ಬೆಳವಣಿಗೆಯುತವಾದ ಅಂಡಾಣುದಾನಿಯೊಡನೆ 
ಇರುತ್ತದೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಕಾನಗಳು ; ಐಯೋವ (117). 


12, ಪಿತಿಯಂ ಇರ್ರೆಗ್ಮುಲೇರ್‌ ಬುಯಿಸ್‌ಮನ್‌ 

ತಂತುಜಾಲವು ಸೆಣಬಿನ ಬೀಜ ಅಥವಾ ಕ್ಯಾರೆಟ್‌ ಮೇಲೆ ಭಟ್ಟಿಇಳಿಸಿದ 
ನೀರಿನಲ್ಲಿ ಮತ್ತು ಅಗಾರಿನ ಮೇಲೆ ಸಮೃದ್ಧವಾಗಿರುತ್ತದೆ. ತಂತುದಾರ 2.6 
ವ್ಯಾಸವಿದ್ದು, ಜೊತೆಗೆ ಅನೇಕ ಬದಿಯ ಕವಲುಗಳಿರುತ್ತವೆ. ಬೀಜಾಣುದಾನಿಗಳು 
ಗೋಳಾಕಾರಿತದಿಂದ ಪಿಯರಾಕಾರಿತ, ತುದಿಯಲ್ಲಿ ಅಥವಾ ಅಂತರ್ಜೆಳವಣಿಗೆಯಲ್ಲಿದ್ದು* 
10-304 ವ್ಯಾಸವಿದ್ದು, ಅನೇಕ ವರ್ಧನಗಳಲ್ಲಿ ಸಮೃದ್ಧವಾಗಿರುವುದಿಲ್ಲ, ಚೀಲದಲ್ಲಿ 
ಬೀಜಾಣುಗಳು ರೂಪಿತವಾಗಿ ಅಥವಾ ಕೊನಿಡಿಯಗಳಂತೆ ನೇರವಾಗಿ ಮೊಳೆಯುತ್ತವೆ. 
ನಿರ್ಗಮನನಳಿಕೆ ಚಿಕ್ಕದು ಅಥವಾ ಬೀಜಾಣುದಾನಿಯಷ್ಟೆ ಇರುತ್ತದೆ. ಜೂಬೀಜಾಣು 
ಗಳು ಕೆಲವು ಅಥವಾ ಹದಿನೈದು ಅಥವಾ ಹೆಚ್ಚು ಒಂದು ಚೀಲದಲ್ಲಿರುತ್ತವೆ, 
4-6» 10-12. ಅಂಡಾಣುದಾನಿಗಳು ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆ 
ಯಲ್ಲಿ, ತೊಟ್ಟಿಲ್ಲದೆ ಅಥವಾ ತೊಟ್ಟಿ ಸಿದ್ದು , ಗೋಳಾಕಾರಿತದಿಂದ ಉರುಳೆಯಾಕಾರಿತ, 
ಆಕಾರದಲ್ಲಿ ಹೆಚ್ಚು ವಿವಿಧವಾಗಿದ್ದು, ಭಿತ್ತಿ ನಯ ಅಥವಾ ಆನೇಕ ಹೊರಚಾಚಿದ 
ಬೆಳವಣಿಗೆಗಳು ಉದ್ದದಲ್ಲಿ ವಿವಿಧವಾಗಿದ್ದು. ಅವುಗಳು ಅಡ್ಡಭಿತ್ರಿಯಿಂದ ಛೇದಿಸಲ್ಪ 
ಟ್ಲಿರುತ್ತವೆ ಅಥವಾ ಛೇದಿಸಲ್ಪಟ್ಟಿರುವುದಿಲ್ಲ. ವ್ಯಾಸ ಅಥವಾ ಅಂಡಾಣುದಾನಿ 
14-264 ಹೊರಚಾಚಿದ ಬೆಳವಣಿಗೆಗಳನ್ನು ಬಿಟ್ಟಿರುತ್ತದೆ. ಅಂಡಾಣುಗಳು ನಯ 
ವಾಗಿದ್ದು, ಅಂಡಾಣುದಾನಿಯನ್ನು ಪೂರ್ಣ ತುಂಬಿರದೆ. 10-204 ವ್ಯಾಸವಿದ್ದು, 
ಪಕ್ವವಾದ ಹಂತದಲ್ಲಿ ಮಾದರಿ ರಚನೆಯಇಗಿದ್ದು, ಒಂದು ದಪ್ಪಭಿತ್ತಿ ಮತ್ತು ಒಂದು 
ಕೇಂದ್ರೀಯ ಶೇಖರಣಾಗೋಲಕವನ್ನು ಹರಳುರೂಪಿತ ಪದರವು, ಆವರಿಸಿ, ಅದರಲ್ಲಿ 
ಒಂದು ವಿಕಿರಣದೇಹಿಯು ಅಡಕವಾಗಿರುತ್ತದೆ. ಪುಂದಾನಿಗಳಿಗೆ ತೊಟ್ಟಿದ್ದು, ಒಂದ 
ರಿಂದ ಮೂರರಂತೆ ಒಂದು ಅಂಡಾಣುದಾನಿಯೊಡನೆ ಇದ್ದು (ಸಾಧಾರಣವಾಗಿ ಒಂದು 
ಮಾತ್ರ), ದ್ವಿಲಿಂಗಯುತ ಅಥವಾ ವಿಭಿನ್ನತಂತುದಾರಗಳಲ್ಲಿದ್ದು, ಸಾಧಾರಣವಾಗಿ 
ಅಂಡಾಣುದಾನಿಯ ತೊಟ್ಟಿನಿಂದ ಉದ್ಭವಿಸಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (241). 


13. ಪಿತಿಯಂ ಅಕ್ಕಾಂತಿಕಂ ಡ್ರೆಷ್ಣರ್‌ 


ತಂತುದಾರ 1.3-5.64 ವ್ಯಾಸದಳತೆಯಿದ್ದು, ಬೀಜಾಣುದಾನಿಗಳು ನಮೂನೆ 
ಯಂತೆ ಅಂತರ್ಬೆಳವಣಿಗೆಯಲ್ಲಿದ್ದಾಗಲೂ ಕೆಲವು ಸಮಯಗಳಲ್ಲಿ ಶೀರ್ಷವರ್ಧಿಯಾಗಿರು 


252 ಮಣ್ಣು, ಶಿಲೀಂಧ್ರಗಳ ಕೈಪಿಡಿ 


ತ್ತದೆ: ಆಗೆ ಉಪಗೋಳಾಕಾರಿತವಾಗಿ 12-43, ವ್ಯಾಸದಳತೆಯಿದ್ದು ; ಅಂತರ್ಬೆಳಿ 
ದಾಗ ಸಾಧಾರಣವಾಗಿ ಉಪಗೋಳಾಕಾರಿತವಾಗಿ ಜೋಡಿಸಲ್ಪಟ್ಟಿದ್ದು ತಂತುದಾರದ 
ಒಂದು ಅವಿಚ್ಛೆನ್ನ ಭಾಗವಾಗಿರುತ್ತದೆ. ಚಿಕ್ಕದಾಗಿ ಅಥವಾ 75ವರೆಗೆ ಉದ್ದ ವಾಗಿರು 
ತ್ತದೆ. ಕೆಲವುಸಲ ಎರಡು ಅಥವಾ ಹೆಚ್ಚು ಉಪಗೋಳಾಕಾರಿತದ ಭಾಗಗಳು ಸಹ 
ಭಾಗಿಯಾಗಿ ತಂತುದಾರದಿಂದ ಪರಸ್ಪರ ಬೆಸೆದಿರುತ್ತವೆ. ಜೂಬೀಜಾಣುಗಳು ಐದ 
ರಿಂದ ಐವತ್ತು ದ್ವಿಕಶಾಬಿಕೆಯುತ ಮೂತ್ರಪಿಂಡಾಕಾರಿತ ಮತ್ತು ಮೇಲಿಂದ ಕೆಳಕ್ಕೆ 
ಅಡಕಗೊಂಡಿದ್ದು, 8-9.5[, ವ್ಯಾಸ ಸುಪ್ತವಾದಾಗ ಇರುತ್ತವೆ. ಅಂಡಾಣುದಾನಿ 
ಗಳು ಶೀರ್ಷವರ್ಧಿಯಾಗಿದ್ದು, ನಮೂನೆಯಂತೆ ಅಂತರ್ಬೆಳದಿರುತ್ತವೆ ಅಥವಾ ಬದಿ 
ಯಲ್ಲಿ ಅಥವಾ ಸ್ಪರ್ಶರೇಖೆಯಂತೆ ಅಂತಶರ್ಜೆಳವಣಿಗೆಯಲ್ಲಿರುತ್ತವೆ. ಉಪಗೋಳಾ 
ಕಾರಿತ, ಚಿಕ್ಕಮುಳ್ಳುಳ್ಳ ಭಿತ್ತಿಯಿದ್ದು, 13-30 (23.7)4 ವ್ಯಾಸವು ಮುಳ್ಳು 
ಗಳನ್ನು ಹೊರತುಪಡಿಸಿದಾಗ ಇದ್ದು. ಮುಳ್ಳುಗಳು 1.5.5 (2. 7] ಉದ್ದ ಮತ್ತು 
1.94 ಬುಡದ ವ್ಯಾಸವಿರುತ್ತವೆ. ಕ್ರಮೇಣ ಕಿರಿದಾಗುವ ದುಂಡಾಕಾರ ತುದಿಯಿರು 
ತ್ತದೆ. ಪುಂದಾನಿಗಳು ನಮೂನೆಯಂತೆ ಒಂದೇ ತಂತುದಾರದಲ್ಲಿದ್ದು, ಆಗಾಗ್ಗೆ ವಿಭಿನ್ನ 
ತಂತುದಾರದಲ್ಲಿರುತ್ತವೆ. ಒಂದು ಅಥವಾ ಎರಡು (ಸಾಧಾರಣವಾಗಿ ಒಂದು) 
ಅಂಡಾಣುದಾನಿಯೊಂದರೊಡನೆ ಇರುತ್ತವೆ. ವಲುಗಳ ತುದಿಗಳಲ್ಲಿ ಬಿಟ್ಟಿದ್ದು, 
6-25 (10-15, ಉದ್ದವಿರುತ್ತವೆ. ಪುಂದಾನಿಕೋಶವು ಊದಿಕೊಂಡು ಗದೆಯಾ 
ಕಾರಿತ ನೇರ ಅಥವಾ ಡೊಂಕು ಕಂಠಯುತ, 8-124 ಉದ್ದ, 5-94 ಅಗಲ, 
ವಿರಳವಾಗಿ ಹಾಲೆಗಳನ್ನು ಹೊಂದಿದ್ದು, ತುದಿಯಲ್ಲಿ ಅಥವಾ ಮೇಲಿನಿಂದ ಕೆಳಕ್ಕೆ 
ಅಂಡಾಣುದಾನಿಯೊಂದಿಗೆ ಅಗಲವಾಗಿ ಅಂಟಿಕೊಂಡಿರುತ್ತದೆ. ಅಂಡಾಣುಗಳು ಪ್ಲೆರಾ 
ಟಿಕ್‌, ಸಾಧಾರಣವಾಗಿ ಅಂಡಾಣುದಾನಿಯ ಭಿತ್ತಿಯಿಂದ ಸ್ವತಂತ್ರವಾಗಿದ್ದು, ಒಂಟಿ 
ಯಾಗಿ, 12-27 (21.7) ವ್ಯಾಸವಿರುತ್ತವೆ. ಮೊಳಕೆ ನಳಿಕೆಗಳಿ:ದ ಅಥವಾ 
ಜೂಬೀಜಾಣುಗಳಾಗಿ ಮೊಳೆಯುತ್ತ ವೆ. 

ಮಣ್ಣಿನಿಂದ: ಇಂಗ್ಲೆಂಡ್‌ (213). 
14, ಹಿತಿಯಂ ಮ್ಯಾಮಿಲ್ಲೇಟಂ ಮೆಯರ್ಸ್‌ 

ತಂತುಜಾಲವು ಅಡ್ಡಭಿತ್ತಿರಹಿತವಾಗಿದ್ದು, 4-9.3 ವ್ಯಾಸವಿದ್ದು, ಬಹು 
ಪಾಲು 5.3-6.74, 5.94 ಸರಾಸರಿಯಿರುತ್ತದೆ. ಬೀಜಾಣುದಾನಿಗಳು ಗೋಳಾ 
ಕಾರಿತ, 14.3-20.7, ವ್ಯಾಸವಿದ್ದು, ಸರಾಸರಿಯು 16.3 ಇರುತ್ತದೆ. ಒಂದು 
ಚೀಲದಲ್ಲಿ ಇದರಿಂದ ಹದಿನಾಲ್ಕರವರೆಗೆ ಬೀಜಾಣುದಾನಿ ಬಾಯಿಹತ್ತಿರ ಉತ್ಪತ್ತಿಯಾ 
ಗಿರುತ್ತವೆ. ಅಂಡಾಣುದಾನಿಗಳು ಗೋಳಾಕಾರಿತ, ಜೊತೆಗೆ ಮೊಂಡಾದ, ಆಗಾಗ್ಗೆ 
ಬಾಗಿದ ಹೊರಚಾಚಿ ಬೆಳೆದ ಭಾಗಗಳಿರುತ್ತ ವೆ. ಪುಂದಾನಿಗಳು ಗದೆಯಾಕಾರಿತ, ಅಂಡಾಣು 
ದಾನಿಯ ತಂತುದಾರದಿಂದ ಉದ್ಭವಿಸಿರುತ್ತವೆ. ಗರ್ಭಾದಾನವಾದ ನಂತರ ಹೊರಚಾಚಿ 


ಪೆರೆನೋಸ್ಟೊರೇಲ್ಸ್‌ 253 


ಬೆಳೆದ ಭಾಗಗಳು ಅಂಡಾಣುದಾನಿಗಳು ಸೇರಿ 20.3-29.3 ವಾಸವಿದ್ದು, ಬಸು 
ಪಾಲು 22-27 ಸರಾಸರಿ 25.ಕಿ, ಹೊರಬೆಳೆದ ಭಾಗಗಳನ್ನು ಬಿಟ್ಟು 13-19.3 
ವ್ಯಾಸವಿದ್ದು, ಬಹುಪಾಲು 15.3-184, ಸರಾಸರಿ 164. ಹೊರಬೆಳೆದ 
ಭಾಗಗಳ ಉದ್ದ 2.7-6.04, ಬಹುಪಾಲು 4-6, ಸರಾಸರಿ 4.4್ಲಿ. ಅಂಡಾಣು 
ಗಳು ಅಂಡಾಣುದಾನಿಯನ್ನು ಪಕ್ಚವಾದಾಗ ಪೂರ್ಣ ತುಂಬಿರುತ್ತವೆ. ಅಂಡಾಣು 
ದಾನಿಭಿತ್ತಿ 0.8-1.64 ದಪ್ಪ, ಬಹುಪಾಲು 1-1,33,. 
ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 

(116). 


15. ಪಿತಿಯಂ ಎಕಿನುಲೇಟಂ ಮಾಥ್ಯೂಸ್‌ 


ತಂತುದಾರ 2-8 ವ್ಯಾಸವಿರುತ್ತದೆ. ಬೀಜಾಣುದಾನಿಗಳು ಗೋಳಾಕಾರಿತ 
ದಿಂದ ಉರುಳೆಯಾಕಾರಿತ ಅಥವಾ ಅಂತರ್ಬೆಳವಣಿಗೆಯಲ್ಲಿ ಆಗಾಗ್ಗೆ ಕೊಂಡಿ 
ಯಂತಿದ್ದು, ಮೂರು ಅಥವಾ ನಾಲ್ಕರ ಒಂದು ಸಾಲಿನಲ್ಲಿರುತ್ತವೆ, 10-30, ಅಳತೆ 
ಯಲ್ಲಿದ್ದು, ಸರಾಸರಿ ಸುಮಾರು 20 ವ್ಯಾಸವಿರುತ್ತವೆ.  ಜೂಬೀಜಾಣುಗಳು 
ಅಥವಾ ಮೊಳಕೆನಳಿಕೆಗಳು ಉತ್ಪತ್ತಿಯಾಗುತ್ತವೆ. ಅಂಡಾಣುದಾನಿಗಳು ಗೋಳಾ 
ಕಾರಿತದಿಂದ ಅಂಡಾಕಾರಿತ, ತುದಿಯಲ್ಲಿ ಅಥವಾ ಅಂಶರ್ಬೆಳೆದು ಅನೇಕ ಹೊರಬೆಳೆದ 
2-84 ಉದ್ದದೆ ಮುಳ್ಳುಗಳನ್ನು ಬಿಟ್ಟು, 14-304 ಅಳತೆಯಲ್ಲಿ ಸರಾಸರಿ 
ಸುಮಾರು 244 ವ್ಯಾಸವಿರುತ್ತದೆ. ಪುಂದಾನಿಗಳು ಒಂದೇ ತಂತುದಾರದಲ್ಲಿರುತ್ತವೆ ; 
ನಮೂನೆಯಂತೆ ಉಚ್ಚ ಅಂಡಾಶಯಯುತ, ಒಂದರಿಂದ ನಾಲ್ಕು ಸಾಧಾರಣವಾಗಿ 
ಒಂದು ಪ್ರತೀ ಅಂಡಾಣುದಾನಿಯೊಡನೆ ಇರುತ್ತವೆ. ಅಂಡಾಣುಗಳು ಅಂಡಾಣುದಾನಿ 
ಯನ್ನು ತುಂಬಿರದೆ, ದಪ್ಪಭಿತ್ತಿಯೊಂದಿದ್ದು, ಒಂದು ಶೇಖರಣಾಗೋಲಕವನ್ನು 
ಮತ್ತು ಅದರಲ್ಲಿನ ವಿಕಿರಣದೇಹಿಯನಲ್ನಿ ಒಳಗೊಂಡಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (117) 
ಉತ್ತರ ಕೆರೊಲಿನ (116). 


16, ಪಿತಿಯಂ ಇಂಟರ್ಮಾಡಿಯಂ ಡಿ ಬಾರಿ 


'ತಂತುಜಾಲವು ಆಧಾರಸ್ಯಳದೊಳಗಡೆ ಮತ್ತು ಹೊರಗಡೆ ಬೆಳೆದಿದ್ದು ಒಂದು 
ನಿಯೆಮಿತ ಅತ್ಯುತೃೃಷ್ಠ ಕ ಮುಸುಕಿನಂತೆ ಆಧಾರಸ್ಥಳೆದ ಮೇಲಿ ನೀರಿನಲ್ಲಿ ವರ್ಧಿಸಿದಾಗ 
ಇರುತ್ತದೆ. ತಂತುದಾರ ಬಹು ಅಸಂಖ್ಯಾತವಾಗಿದ್ದು, 6 ವರೆಗೆ ದಪ್ಪ ನಿಯಮಿತ, 
ಅಂತರದಲ್ಲಿ ಉಬ್ಬುಗಳಿರುವುದಿಲ್ಲ. ಕವಲೊಡೆಯುವಿಕೆ ಸಮಾನಾಂತರ ಕೋನಗಳಲ್ಲಿ, 
ಕೆಲವುಸಲದಿ ್ವಕವಲುಬಗೆಯಲ್ಲಿ, ಹೆಚ್ಚಾಗಿ ಬದಿಯಲ್ಲಿ, ಹಿರಿಯವರ್ಥನಗಳಲ್ಲಿ ಅಡ್ಡ 
` ಭಿತ್ತಿಯಿದ್ದು, ಸಾಧಾರಣವಾಗಿ ಒಂದು ನಿರ್ದಿಷ್ಟ ದ್ವಿಬಾಹ್ಮರೇಖೆಯುತವಾಗಿರುತ್ತದೆ. 


254 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಎಲ್ಲ ಸ್ವತಂತ್ರಕವಲುಗಳು ಬೀಜಾಣುಗಳಲ್ಲಿ ಅಂತ್ಮಗೊಂಡಿರುತ್ತವೆ. ಇವು ಅಳತೆಯಲ್ಲಿ 
18-244 ವ್ಯಾಸವಿದ್ದು ಸಾಧಾರಣವಾಗಿ ಸರಣಿಗಳಲ್ಲಿ ಜೋಡಿಸಲ್ಪಟ್ಟೆರುತ್ತವೆ. 
ಹದಿಮೂರರವರೆಗೆ ಒಂದು ಸರಣಿಯಲ್ಲಿದ್ದುದು ಕಂಡುಬಂದಿದೆ. ಪಕ್ವವಾದಾಗ ಅವು 
ಸುಲಭವಾಗಿ ಬೀಳುತ್ತವೆ ಮತ್ತು ತಿಳಿನೀರಿನಲ್ಲಿ ತಕ್ಷಣವೇ ಮೊಳೆಯಬಲ್ಲವು. 
ಬೀಜಾಣುವಿನಡಿಯಿಂದ ತಂತುದಾರ ಬೆಳವಣಿಗೆಯು ತಕ್ಷಣವೇ ಮುಂಬರಿದು ಅದು 
ಕ್ರಮೇಣವಾಗಿ ಒಂದು ಬದಿಗೆ ಸರಿಸಲ್ಪಡುತ್ತದೆ. ಬದಿಯ ಬೀಜಾಣು ಚಿಕ್ಕದೊಂದು 
ತೊಟ್ಟಿನ, ಮೇಲಿರಬಹುದು ಅಥವಾ ಕೆಲವುಸಲ ಬೀಜಾಣು ಕೆಳಗಿನ ಒಂದು ಉಬ್ಬಿದ 
ಭಾಗದಿಂದ ಉಂಟಾಗಿ, ಈ ಭಾಗವು ಹಾಗೇ ಉಳಿಯುತ್ತದೆ. ಇಂಥ ಸಮಯದಲ್ಲಿ 
ಬದಿಯ ಬೀಜಾಣುವಿಗೆ ತೊಟ್ಟಿರುವುದಿಲ್ಲ. ಕೆಲವುಸಲ ಇನ್ನೂ ಕೆಳಗಡೆಯಿಂದ 
ಹೊಸತಂತುದಾರ ಹುಟ್ಟುತ್ತದೆ. ಬೀಜಾಣು ಅಥವಾ ಸರಣಿಯಲ್ಲಿರುವ ಬೀಜಾಣು 
ಗಳಿಗೆ ಬದಿಯ ಚಿಕ್ಕತೊಟ್ಟುಗಳು ಆಸರೆಯಾಗಿರುತ್ತವೆ. ಸರಣಿಗಳು ಅವರೋಹಿತ 
ವಾಗಿ ರೂಪಿತವಾಗಿರುತ್ತವೆ, ತುದಿಯಲ್ಲಿನದು ಅತ್ಯಂತ ದೊಡ್ಡದು. ಬೀಜಾಣುಗಳು ' 
ಸರಣಿಗಳಲ್ಲಿ ಸಾಧಾರಣವಾಗಿ ಗೋಳಾಕಾರಿತ ಮತ್ತು ಪರಸ್ಪರ ಚಿಕ್ಕತೊಟ್ಟುಗಳಿಂದ 
ವಿಭಾಗಿಸಲ್ಪಟ್ಟಿರುತ್ತವೆ, ಅವು ಕೆಳಗೆ ಬಿದ್ದ ಬೀಜಾಣುಗಳಲ್ಲಿ ಕಿರಿದಾದ ಭಾಗಗಳಾಗಿ, 
ನೀಳಾಕಾರಿತ ಹೊರ ಬೌಕಟ್ಟಿನಲ್ಲಿದ್ದು, ಉಳಿದುಕೊಳ್ಳುತ್ತವೆ. ಕೆಲವುಸಲ ಅವುಗಳು 
ಪಿಯರಾಕಾರಿತ, ಇಂತಹವುಗಳಲ್ಲಿ ನೀಳವಾದ ತುದಿಗಳು ಬೀಜಾಣುವಿನ ಕೆಳಭಾಗದಲ್ಲಿ 
ನೇರವಾಗಿ ಉದ್ಭವಿಸಿರುತ್ತವೆ. ಬೀಜಾಣುಗಳುಳ್ಳೆ ಸರಣಿಗಳು ಮೊಳೆತು ಬೀಜಾಣು 
ದಾನಿ ಅಥವಾ ಕೊನಿಡಿಯಾಗಳಾಗಬಹುದು, ಎರಡು ರೂಪಗಳು ಒಂದೇ ಸರಣಿಯಲ್ಲಿ 
ಕಂಡುಬರುತ್ತವೆ. ಎಳೆಯ ವರ್ಧನಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬೀಜಾಣುದಾನಿಗಳು 
ಕಂಡುಬರುತ್ತವೆ. ನೀರನ್ನು ಸೇರಿಸಿದಾಗ ಜೂಬೀಜಾಣುಗಳನ್ನು ಹೊರಹಾಕುತ್ತವೆ. 
ಹಿರಿಯ ವರ್ಧನಗಳಲ್ಲಿ ಕೊನಿಡಿಯಗಳು ಮುಖ್ಯ ಅಂಗಗಳಾಗಿ ಗೋಚರಿಸುತ್ತವೆ. 
ನಿರ್ಗಮನನಳಿಕೆಯು ಯಾವಾಗಲೂ ಚಿಕ್ಕದಾಗಿದ್ದು, ಸುಮಾರು ಬೀಜಾಣುದಾನಿಯ 
ನಾಲ್ಕನೇ ಒಂದು ಭಾಗದಷ್ಟು ಉದ್ದವಿರುತ್ತದೆ. ಇದು ಯಾವ ಭಾಗದಲ್ಲಾದರೂ 
ತೋರಿಬರುತ್ತದೆ, ಸಾಮಾನ್ಯವಾಗಿ ಬದಿಯಲ್ಲಿರುತ್ತದೆ. ಕೊನಿಡಿಯಗಳು ಆಗಾಗ್ಗೆ 
ದಪ್ಪಭಿತ್ತಿಗಳನ್ನೊಳಗೊಂಡಿದ್ದು, ಒಂದು ನಿರ್ದಿಷ್ಟ ದ್ವಿಬಾಹ್ಮರೇಖೆಯುತವಾಗಿರು 
ತ್ತವೆ. ಅವು ತೇವದಲ್ಲಿದ್ದಾಗ ತಮ್ಮ ಅಸ್ತಿತ್ವವನ್ನು ಏನಿಲ್ಲವೆಂದರೂ 11 ತಿಂಗಳ , 
ವರೆಗೆ ಕಾಪಾಡಿಕೊಳ್ಳುತ್ತವೆ ಮತ್ತು ಶೈತ್ಯವನ್ನು ತಡೆದುಕೊಳ್ಳುತ್ತವೆ. ಪೂರ್ಣವಾಗಿ 
ಗಾಳಿಯಲ್ಲಿ ಒಣಗಿದಾಗ ತಕ್ಷಣವೆ ಸಾಯುತ್ತವೆ. ಲಿಂಗೀಯ ಅಂಗಾಂಗೆಗಳು ಇದುವರೆಗೆ 
ಕಂಡುಬಂದಿಲ್ಲ. 

ಮಣ್ಣಿನಿಂದ ; ಇಂಗ್ಲಂಡ್‌ (28), ಫ್ರಾನ್ಸ್‌ (28), ಜರ್ಮನಿ (28), 
ಐರ್ಲೆಂಡ್‌ (28). 


ಪೆರೆನೋಸ್ಪೊರೇಲ್ಸ್‌ 255 
17. ಪಿತಿಯಂ ಇಲಾಂಗೇಟಂ 'ಮಾಥ್ಕೂಸ್‌ 


ತಂತುಜಾಲವು ಆಗಾರ್‌ ಕೃಷಿಗಳಲ್ಲಿ ಸೆಣಬಿನ ಬೀಜ ಮತ್ತು ಕ್ಯಾರೆಟ್‌ಮೇಲೆ 
ಭಟ್ಟಿಯಿಳಿಸಿದ ನೀರಿನಲ್ಲಿ ಬೆಳೆಸಿದಾಗ ಬಹು ಸಮೃದ್ಧವಾಗಿರುತ್ತದೆ. ತಂತುದಾರ 
ಕವಲೊಡೆದಿದ್ದು, 2-4// ವ್ಯಾಸವಿರುತ್ತದೆ. ಕೊನಿಡಿಯಗಳು ತುದಿಯಲ್ಲಿ ಅಥವಾ 
ಅಂತರ್ಬೆಳವಣಿಗೆಯಲ್ಲಿದ್ದು, ಗೋಳಾಕಾರಿತ, ಪಿಯರಾಕಾರಿತಗಳು 65 ವರೆಗೆ 
ಉದ್ದವಿದ್ದು, ಸಮೃದ್ಧವಾಗಿ ಆಗಾರ್‌ವರ್ಧನಗಳಲ್ಲಿ ಮತ್ತು ಭಟ್ಟಿನೀರಿನಲ್ಲಿ ಸೆಣಬಿನ 
ಬೀಜ ಮತ್ತು ಬೇಯಿಸಿದ ಕ್ಕಾರೆಟ್‌ಗಳ ಮೇಲೆ ಇರುತ್ತದೆ. ಸಾಧಾರಣವಾಗಿ ಅಗಾಧ 
ಸಂಖ್ಯೆಯ ಮೊಳಕೆನಳಿಕೆಗಳಿಂದ ಮೊಳಕೆಯಾಗುವುದು ತಂತಾಜಾಲದ ಚೂರುಗಳನ್ನು 
ಕತ್ತರಿಸಿ ನೀರಿನಲ್ಲಿ ಹಾಕಿದಾಗ ಕಂಡುಬರುತ್ತದೆ, ಬೀಜಾಣುದಾನಿಗಳು ಕೊನಿಡಿಯಗಳಿಗೆ 
ಸಮವಾಗಿದ್ದು, ಅಪರೂಪವಾಗಿ ಮಾತ್ರ ಕಂಡುಬರುತ್ತವೆ. ನಿರ್ಗಮನನಳಿಕೆ ಬಹು 
ಉದ್ದವಾಗಿದ್ದು ಎಲ್ಲ ರೀತಿಗಳಲ್ಲಿ ಕಂಡುಬಂದಿದೆ. ಅನೇಕ ಜೂಬೀಜಾಣುಗಳು 
ಒಂದು ಚೇಲದಲ್ಲಿದ್ದು, 6 » 10-12, ದ್ವಿಕಶಾಬಿಕೆಯುತ ಲಿಂಗೀಯ ಅಂಗಾಂಗಗಳು 
ರೂಪಿತವಾಗಿರುವುದು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉತ್ತರ ಕೆರೊಲಿನ 
(116). 


(2) ಫೈಟಾಫ್ಟರ ಡಿ ಬಾರಿ 


ತಂತುಜಾಲವು ಅವಿಚ್ಛಿನ್ನವಾಗಿದ್ದು, ಸಮೃದ್ಧ / () 
ವಾಗಿ ಕವಲೊಡೆದು. ಪಾರದರ್ಶಕ, ತೆಳುಭಿತ್ತಿ 
ಯುತ ತಂತುದಾರವಿರುತ್ತದೆ. ಬೀಜಾಣುದಾನಿ | ಶಿ 
ದಂಡಗಳು ಒಂದರಿಂದ ಅನೇಕ, ವಿರಳ ಅಥವಾ ಮ 1 
ಅನಿಯಮಿತವಾಗಿ ಕವಲೊಡೆದು ನಿಗದಿತವಾಗಿರು ಜ್‌ ( 
ವದಿಲ್ಲ ಬೀಜಾಣುದಾನಿಗಳು ಅಂಡಕ ಅಥವಾ 
ನಿಂಬೆ ಆಕಾರಿತ ; ಅಗ್ರಭಾಗದ ನೀರ್ಗುಳ್ಳೆಯು, a © 
ಮೊಳೆತು ಜೂಬೀಜಾಣುಗಳು ಬೀಜಾಣುದಾನಿ d 
ಯೊಳಗೆ ರೂಪಿತವಾಗಿ ತುದಿಯರಂಧ್ರದಿಂದ 
ತಪ್ಪಿಸಿಕೊಂಡು ಹೋಗುತ್ತವೆ. ಚಿತ್ರ 40. ಫೈಟಾಫ್ಟರ 


0. ಬೀಜಾಣುದಾನಿದಂಡ ; b. 
ಜೂಬೀಜಾಣುಗಳು ಅಂಡಾಕಾರಿತ ಬದಿಗಳಲ್ಲಿ ಓ್ರೂಧಾನಿ; (. ಬೀಜಾಣು 


ಚಪ್ಪಟೆಯಾಗಿದ್ದು, ದ್ವಿಕಶಾಬಿಕೆಯುತ, ಮಾನೊ ದಾನಿ ಮೊಳೆಯುತ್ತಿರುವುದು ; 
ಪ್ಲಾನೆಟಿಕ್‌  ಅಂಡಾಣುದಾನಿಗಳು ಮತ್ತು (1 ಅಂಡಾಣು. 

ಪುಂದಾನಿಗಳು ಆಧಾರ ಸ್ಮಳದೆಳಗೆ ರೂಪಿತ 

ವಾಗಿರುತ್ತವೆ, ಮೊದಲಿನವು ಗೋಳಾಕಾರಿತ, ಎರಡನೆಯವು ಗದೆಯಾಕಾರಿತ ದ್ವಿಲಿಂಗ 


256 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯುತ ಅಥವಾ ಉಭಯಾಂಡಕೋಶಯುತ ; ಅಂಡಾಣುಗಳು ಗೋಳಾಕಾರಿತ, ಪ್ರಶೀ 
ಅಂಡಾಣುದಾನಿಯಲ್ಲಿ ಒಂದರಂತಿರುತ್ತವೆ. ನಳಿಕೆಯಿಂದ ಮೊಳೆಯುತ್ತವೆ. 


೩. ಬೀಜಾಣುದಾನಿಗಳ ಅಗ್ರಭಾಗದಲ್ಲಿ ಸ್ಪಷ್ಟವಾದ 


ನೀರ್ಗುಳ್ಳೆಗಳಿರುತ್ತವೆ. 1. ಫೈ, ಆಡ್ಕುಲೇಟ 
೩೩. ಬೀಜಾಣುದಾನಿಗಳಲ್ಲಿ ಚಪ್ಪಟೆಯಾದ, ಅಸ್ಪಷ್ಟ 
ನೀರ್ಗಾಳ್ಳೆಗಳಿರುತ್ತವೆ. 2. ಫೈ, ಸಿನ್ನಮೋಮಿ 


1. ಫೈಟಾಫ್ತರ ಆಂಡುಲೇಟ ಎಫಿನಿಸ್‌ 

ಸಹನಾಮ ಪಿಶಿಯೊಮಾರ್ಥ ಆಂಡುಲೇಟ ಎಫಿನಿಸ್‌ 

ತಂತುಜಾಲವು ವಿರಳವಾಗಿ ಕವಲೊಡೆದು, ತಂತುದಾರ 3-8 ವ್ಯಾಸವಿದ್ದು, 
ಆಗಾಗ್ಗೆ ಅಲೆಯೋಪಾದಿಖುಲ್ಲಿರುತ್ತದೆ. ಭಿತ್ರಿಗಳು ಬಲಿಷ್ಠವಿದ್ದು ಕೆಲವುಸಲ ' 
ಹೊಂಬಣ್ಣ ಅಥವಾ ಕಂದುಬಣ್ಣವಿರುತ್ತದೆ. ಜೂಬೀಜಾಣುಗಳು ತುದಿಯಲ್ಲಿದ್ದು 
ಮುಖ್ಯ ತಂತುದಾರಗಳ ಅಥವಾ ಆದರ ಕವಲುಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ ಅಥವಾ 
ಮಧ್ಯಾರಂಭಿ ಕವಲೊಡೆದು ಬದಿಯಲ್ಲಿ ಕಂಡುಬಂದಾಗ ನೀಳವಾದ ಅಂಡಾಕಾರಿತ, 
45-1674 ಉದ್ದ «20-52, ವ್ಯಾಸವಿದ್ದು, ಒಂದು ತುದಿಯಲ್ಲಿನ ಸ್ಪಷ್ಟ 
ನೀರ್ಗುಳ್ಳೆಯಲ್ಲಿ ಬಹು ಫಲಪ್ರದವಾಗಿ ದ್ವಿತೀಯ ಬೀಜಾಣಂದಾನಿಗಳು ತೊಟ್ಟಿಲ್ಲದೆ 
ಮತ್ತು ಪ್ರಾಥಮಿಕದವುಗಳೊಳಗಡೆ "ಗೂಡು ಕಟ್ಟಿ ಸಿ” ಅಥವಾ ಬಹುವಾಗಿ ಅಲೆಯೋ 
ಪಾದಿಯಾಗಿ ಒಂದು ಬೀಜಾಣುದಾನಿದಂಡದ ಮೇಲೆ ಬಿಟ್ಟಿದ್ದು ಅದು ಹೊರಗಡೆಗೆ 
ರಂಧ್ರಮುಖಾಂತರ ವಿಸ್ತರಿತವಾಗಿರಂತ್ರದೆ. ಬೀಜಾಣುದಾನಿಯೊಳಗೆ ಜೂಬೀಜಾಣು 
ಗಳು ರೂಪಿತಗೊಂಡು, 10-18 ವ್ಯಾಸವಿದ್ದು, ಎರಡು ಬದಿಯಲ್ಲಿ ಅಭಿಮುಖ 
ನಿರ್ದೇಶಿಸಲ್ಪಟ್ಟ ಕಶಾಬಿಕೆಗಳು ಪುನರಪಿಯಾಗಿ ಹೊರಬೀಳುವ ಶಕ್ತಿ ಹೊಂದಿರುತ್ತವೆ. 
ಲಿಂಗೀಯಮಶಾಭಿವ ದ್ಧಿ ಕಂಡುಬಂದಿಲ್ಲ. 


ಮಣ್ಣಿನಿಂದ : ಡೆನ್ಮಾರ್ಕ್‌ (108) 


\ 


2, ಫೈಟಾಫ್ತರ ಸಿನ್ನಿಮೋಮಿ ರಾಂಡ್ಸ್‌ 
ತಂತುಜಾಠಿವು ಅನಿಯಮಿತವಾಗಿದ್ದು. ವಿರಳವಾಗಿ ಕವಲೊಡೆದು, ಮೇಲ್ಭಾಗದ 
ಮತ್ತು ಮುಳುಗಡೆಯಾದ ತಂತುದಾರವಿರುತ್ತದೆ. ಮೇಲ್ಭಾಗದ ತಂತುದಾರ ಪಾರ 
ದರ್ಶಕ, ತೆಳುವಾಗಿದ್ದು, 5-7; ಮೈಸವಿದ್ದು, ಕ್ರಮೇಣವಾಗಿ ದಪ್ಪಭಿತ್ತಿಯುತ 
ಮತ್ತು ವಯಸ್ಸಾದಂತೆ ಅಡ್ಡಭಿತ್ತಿಯುತವಾಗುತ್ತದೆ. ಕ್ಲಾಮಿಡೋಬೀಜಾಣುಗಳು 
ಇರುತ್ತವೆ, ತೆಳುಭಿತ್ತಿಯುತ, ಗೋಳಾಕಾರಿತದಿಂದ ಹಿಯರಾಕಾರಿತ, 28-60 
(31-50) ವ್ಯಾಸವಿದ್ದು, ಬದಿಯಲ್ಲಿನ ಚಿಕ್ಕ ಕವಲಂಗಳ ತಂದಿಯಲ್ಲಿದ್ದು, ಸಾಮಾನ್ಯ 


ಪೆರೆನೋಸ್ಟ್ಫೊರೇಲ್ಸ್‌ 257 


ವಾಗಿ ದ್ರಾಕ್ಷಿಯಂತಹ ಗೊಂಚಲುಗಳಲ್ಲಿ ಮೂರರಿಂದ ಹತ್ತರವರೆಗಿರುತ್ತವೆ. ಮೂರ 
ರಿಂದ ಹನ್ನೊಂದರವರೆಗಿನ ಮೊಳಕೆನಳಿಕೆಗಳಿಂದ ಮೊಳೆಯುತ್ತವೆ. ಬೀಜಾಣುದಾನಿ 
ದಂಡಗಳು ವಿಭೇದಗೊಳ್ಳದೆ, ಸರಳ ಅಥವಾ ದ್ವಿಮುಖ ಬೆಳವಣಿಗೆ ಕವಲೊಡೆದಿರು 
ತ್ತವೆ ಬೀಜಾಣುದಾನಿಗಳಂ ವಿರಳ, ಆದರೆ ಪೋಷಕಾಂಶದಿಂದ ನೀರಿಗೆ ಬದಲಾಯಿಸ 
ಲ್ಪಟ್ಟಾಗ ಸಮೃದ್ಧಿಯಾಗಿ ಉತ್ಪತ್ತಿಯಾಗುತ್ತವೆ. ತಂದಿಯಲ್ಲಿದ್ದು ಅಂಡಾಕಾರದಿಂದ 
ಮೊಟ್ಟೆಯಾಕಾರಿತ, ಪಾರದರ್ಶಕ, ತೆಳುಭಿತ್ತಿಯುತ, ಒಂದು ವಿಶಾಲವಾದ, ಚಪ್ಪಟೆ 
ಯಾದ, ಅಸ್ಪಷ್ಟ ನೀರ್ಗುಳ್ಳೆಯು ಅಗ್ರಭಾಗದಲ್ಲಿದ್ದು 25 x 100 x 18-43 
(38-84 x 27-29)4 ಇರುತ್ತದೆ. ದ್ವಿತೀಯ ಬೀಜಾಣುದಾನಿಗಳು ಕ್ರಮಾಗತ 
ದ್ವಿಮುಖ ಬೆಳವಣಿಗೆ ಬಗೆಯಲ್ಲಿ ಅಥವಾ ಶೂನ್ಯಗೊಂಡ ಬೀಜಾಣುದಾನಿಯೊಳಗೆ 
ಬಹುಫಲಪ್ರದವಾಗುವುದರಿಂದ ಉತ್ಪತ್ತಿಯಾಗುತ್ತವೆ, ಜೂಬೀಜಾಣುಗಳಿಂದ 
ಅಥವಾ ಆಗಾಗ್ಗೆ ನಳಿಕೆಯಿಂದ ಮೊಳೆಯುತ್ತವೆ. ಜೂಬೀಜಾಣುಗಳು ಎಂಟರಿಂದ 
ಇಪ್ಪತ್ತರವರೆಗೆ ಒಂದು ಬೀಜಾಣುದಾನಿಯಲ್ಲಿದ್ದು ಹುರುಳಿ ಅಥವಾ ಮೂತ್ತಪಿಂಡಾ 
ಕಾರಿತವಾಗಿದ್ದು, ಎರಡು ಅಸಮ ಕಶಾಬಿಕೆಗಳು ನಿಮ್ನವಾದ ಬದಿಯಲ್ಲಿ ಅಂಟಿಕೊಂಡಿದ್ದು 
11-184 ಈಜುವಾಗ ಇರುತ್ತವೆ. ಅಂಡಾಣುದಾನಿಗಳಂ ವಿಶಾಲ ಗದೆಯಾಕಾರಿತ, 
ಅಗಲವಾದ ಆಲಿಕೆಯಾಕಾರದ ಬುಡವು ಪುಂದಾನಿಯೊಳಗಡೆ ಇರುತ್ತದೆ, 32 ವ್ಯಾಸ 
ವಿದ್ದು, ಅಂಡಾಣುಗಳು 27-.27.2// ವ್ಯಾಸವಿರುತ್ತವೆ. 


' ಮಣ್ಣಿನಿಂದ : ಅಮರಿಕ ಸಂಯುಕ್ತ ಸಂಸ್ಥಾನಗಳು ; ಅಲಬಾಮ (30), 
ಫ್ಲಾರಿಡಾ (30). ಜಾರ್ಜಿಯ (30), ಮಿಸಿಸಿಪಿ (30), ದಕ್ಷಿಣ ಕೆರೊಲಿನ (30), 
ಟೆಕ್ಸಾಸ್‌ (30), 


[17] 


]] ಆಸ್ಕೊಮ್ಮೆಸಿಟಿಗಳು 


ತಂತುಜಾಲವು ಸಮೃದ್ಧವಾಗಿರುತ್ತದೆ (ಸಾಕರೊ ಮೈಸಿಟೇಸಿ ಮತ್ತು ಕೆಲ 
ಟಾಪ್ಪಿನೇಸಿಗಳ ಹೊರತಾಗಿ), ಎಳೆಯಂತೆ ; ಸಾಧಾರಣವಾಗಿ ಹೇರಳವಾಗಿ ಕವಲೊ 
ಡೆದು, ಅಡ್ಡಭಿತ್ತಿಯುತ ಫಲಿತವಾಗುವುದು ನಮೂನೆ ರೀತಿಗಳಲ್ಲಿ, ಆಸ್ಕಸ್‌ ಎಂಬ 
ಒಂದು ಚೀಲದಲ್ಲಿ ರೂಪಿತವಾಗುವ ಬೀಜಾಣುಗಳಿಂದ ಆಗುತ್ತದೆ. ಕೇಂದ್ರಕ ಮಿಲನ 
ದಿಂದ ಮತ್ತು ಒಂದು ಅರ್ಧಸೂತ್ರ ವಿಭಜನೆಯ ನಂತರ ರೂಪಿತವಾಗುವ ಬೀಜಾಣು 
ಗಳು ಅತ್ಯಧಿಕ ಪ್ರಭೇದಗಳಲ್ಲಿ ಪ್ರತಿಯೊಂದು ಚೀಲದಲ್ಲಿ ನಿಗದಿತ ಸಂಖ್ಯೆಗಳಲ್ಲಿದ್ದು 
ಸಾಧಾರಣವಾಗಿ ಎರಡರ ದ್ವಿಗುಣಿತ ಸಂಖ್ಯೆಯಲ್ಲಿ ಒಂದು ನಳಿಕೆಯಿಂದ ಕೆಲವು ಸಲ 
ಈಸ್ಟ್ರುಗಳಂತಹ ಅಂಕುರ ರೂಪದಿಂದ, ಮೊಳೆಯುತ್ತವೆಯೇ ಹೊರತು ಜೂಬೀಜಾಣು 
ಗಳಿಂದಲ್ಲ. ಕೊನಿಡಿಯಗಳು ವಿವಿಧರೂಪದಲ್ಲಿ ಸಾಮಾನ್ಮವಾಗಿ ಇರುತ್ತವೆ. 


A. ಪೈಕ್ಸಸ್ಕೇಲ್ಸ್‌ 

ಈ ಶಿಲೀಂಧ್ರಗಳಲ್ಲಿ ಬಹು ಸಮೃದ್ಧವಾದ ತಂತುಜಾಲವಿದ್ದು ಅದರ ಮೇಲೆ 
ಗೋಳಾಕಾರಿತ ಫಲಿತದೇಹಗಳು ಮೇಲಾಗಲಿ ಅಥವಾ ಆಧಾರಸ್ಮಳದೊಳಗಾಗಲಿ ವೃದ್ಧಿ 
ಗೊಂಡಿರುತ್ತವೆ. ಆಧಾರ ಸ್ಥಳದೊಳಗಿನವಲ್ಲಿ ಬಂಜೆಯಾದ, ಬಹುಪಾಲು ಯಾವಾ 
ಗಲೂ ಬಾಯಿರಹಿತ ಚರ್ಮಪೊರೆಯಿರುತ್ತದೆ (ಪೆರಿಡಿಯಂ). ಆಸ್ಕೆ ಹೊರಚಾಚಿ 
ಬೆಳೆದವುಗಳಾಗಿದ್ದು ಅಥವಾ ಅನಿಯಮಿತವಾಗಿ ಕವಲೊಡೆದ ಪ್ರತಿಯೊಂದು ತಂತು 
ದಾರದಲ್ಲೂ ಕಂಡುಬರುತ್ತವೆ. ಫಲದ ಒಳಭಾಗವನ್ನೆಲ್ಲ ತುಂಬಿದ್ದು ಅತ್ಯಧಿಕ ಸಂಖ್ಯೆ 
ಯಲ್ಲಿ ಅನಿಯಮಿತ ಜೋಡಣೆಗೊಂಡಿರುತ್ತವೆ. ನಿಯಮದ ರೀತಿ ಅವು ಗೋಳಾ 
ಕಾರಿತ, ಎರಡರಿಂದ ಎಂಟು ಬೀಜಾಣುಳ್ಳವು ; ಬೀಜಾಣುಗಳು ಒಂದು ಅಥವಾ 
ಬಹುಕೋಶಯುತ, ಕೊನಿಡಿಯಗಳು ಅನೇಕ ಪ್ರಭೇದಗಳಲ್ಲಿ ಕಂಡುಬಂದಿವೆ. 


೩. ಜಿಮ್ನೊಆಸ್ಕೆಯ 
ಫಲಿತದೇಹವು ಅಸಂಪೂರ್ಣವಾಗಿ, ಅಸಂಖ್ಯಾತದಿಂದ ಸ್ವಲ್ಪನಿಯಮಿತ 
ಶಿಲೀಂಧ್ರ ಗಂಟುಗಳಿಂದ ರೂಪಿತಗೊಂಡು, ಅವುಗಳ ಬಾಹ್ಯಬಂಜೆ ಭಾಗಗಳು ಅಲ್ಲ 
ವಿಭೇದಗೊಂಡ ಪ್ರಾಥಮಿಕ ಹಂತದಲ್ಲಿ ಉಣ್ಣೆ ಪುಚ್ಛದಂತಹ ಚರ್ಮಪೊರೆ ಆಗಿರುತ್ತದೆ. 
ಅಸೈೈ ಅನಿಯಮಿತವಾಗಿ ಹರಡಿದ್ದು, ಕ್ಲೈಸ್ಟೊತೀಸಿಯವನ್ನು ತುಂಬಿ, ಬದಿಯ ತಂತು 
ದಾರಗಳು ಉಬ್ಬುವುದರಿಂದ ರೂಪಿತವಾಗಿದ್ದು, ಗೋಳಾಕಾರಿತ, ಎಂಟು ಬೀಜಾಣು 
ಯಣತವಾಗಿರುತ್ತದೆ. ಕೊನಿಡಿಯಗಳಿರುತ್ತವೆ. 


260 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಜಿಮ್ಮೊಆಸ್ಕ್ರೇಸಿಯಲ್ಲಿನ ಜಾತಿಗಳ ಸಂಕೇತ 


a. ಚರ್ಮಪೊರೆಯ ಎಳೆಗಳು ತೆಳುಭಿತ್ತಿಯುತ ಕೋಶ 
ಗಳಿಂದ ರೂಪಿತವಾಗಿರುತ್ತವೆ. 


ಶಿ. ಆಸ್ಕೊಬೀಜಾಣುಗಳು ಪಾರದರ್ಶಕ. (1) ಅರಾಕ್‌ನಿಯೊಟಸ್‌ 
bb. ಆಸ್ಕೊಬೀಜಾಣುಗಳು ಕಂದು. (2) ಅಮರೊಲಆಸ್ಕಸ್‌ 


೩೩. ಚರ್ಮಪೊರೆಯ ಎಳೆಗಳು ದಪ್ಪಭಿತ್ತಿಯುತ ಕೋಶ 
ಗಳಿಂದ ರೂಪಿತವಾಗಿರುತ್ತವೆ. 

b. ಚರ್ಮಪೊರೆಯ ಎಳೆಗಳು ಮುಳ್ಳುಗಳಿಲ್ಲದೆ ನಯ 

ವಾಗಿರುತ್ತವೆ. (3) ಸೂಡೊಜಿಮ್ನೊ 
ಆಸ್ಕಸ್‌ 
bb. ಚರ್ಮಪೊರೆ ಎಳೆಗಳು ಮುಳ್ಳುಯುತ. 

€. ಮುಳ್ಳುಗಳು ಚಿಕ್ಕವು, ಹಿಂಬಾಗಿರುತ್ತವೆ. (4) ಜಿಮ್ನೊಆಸ್ಕಸ್‌ 

೭. ಮುಳ್ಳುಗಳು ಉದ್ದ, ನೇರ ಅಥವಾ ಕೊಕ್ಕೆ 


ಯಂತೆ. (5) ಮಿಕ್ಸೊಟ್ಟೆ A 
1) ಅರಾಕಿಯೋಟಸ್‌ ಪ್ರೊಟರ್‌ ೦ 
(1) 4 | Oc b ಈ 


ಕ್ಲೈಸ್ಫ್ಕೊತೀಸಿಯಗಳು  ಗೋಳಾಕಾರಿತ, 
ಚರ್ಮಪೊರೆ ರೂಪಿತವಾಗಿರುವುದು ಸೂಕ್ಷ್ಮವಾದ 
ಬಲೆಯಂತಹ ಆವರಣವು ದೈಹಿಕ ತಂತುದಾರಗಳ 
ಸಮಾನ ವ್ಯಾಸವುಳ್ಳ ಎಳೆಗಳಿಂದ ರೂಪಿತವಾಗಿರು 
ತ್ತದೆ. ಆಸ್ಕೊಬೀಜಾಣುಗಳು ಗೋಳಾಕಾರಿತ 
ಅಥವಾ ಮೊಟೆ ಶಯಾಕಾರಿತ. ಭಿತ್ತಿ ಗಳು ಪಾರ 
ದರ್ಶಕವಿದ್ದು, ಹಳದಿ ಅಥವಾ ಕೆಂಪು ಇರುತ್ತವೆ. 





a. ಅರಾಕ್ಷಿಯೋಟಸ್‌ ಜಾತಿಯಲ್ಲಿನ ಚಿತ್ರ 41, ಅರಾಕ್‌ನಿಯೊಟಸ್‌, 
ಪ್ರಭೇದಗಳ ಸಂಕೇತ 6. ಕ್ಲೈಸ್ಟೊತೀಸಿಯಂ; ರ. ಆಸ್ಕಸ್‌ ; 
€. ಆಸ್ಕೊ ಬೀಜಾಣುಗಳು, 
೩. ಚರ್ಮಪೊರೆಯಲ್ಲಿ ಸೂಕ್ಷ್ಮಬಿಳಿಯ ಪರಸ್ಪರ 
ಹೆಣೆದುಕೊಂಡ ತಂತುದಾರವಿರುತ್ತದೆ. 1. ಅ. ಟೆರ್ರೆಸ್ಟ್ರಿಸ್‌ 
೩೩. ಚರ್ಮಪೊರೆಯ ಕೊರತೆ ಇರುತ್ತದೆ. ` 2. ಅ. ಸಿಟ್ಟೈನಸ್‌ 


ಪ್ಲೆಕ್ಟಸ್ಕೇಲ್ಸ್‌. 261 
1. ಅರಾಕ್ನಿಯೋಟಸ್‌ ಟಿರೆಸ್ಟಿಸ್‌ ರೈಲೊ 
ತಂತುಜಾಲವು ಸೂಕ್ಷ್ಮ , ಹೊರಹೊಮ್ಮಿದ್ದು, ಬಿಳಿಯಾಗಿರುತ್ತದೆ. ಕ್ಲೈಸ್ಟೊ 
ತೀಸಿಯ, ಗೋಳಾಕಾರಿತ, 135-250 ವ್ಯಾಸವಿದ್ದು, ಬಿಳಿಯಾದ, ಸೂಕ್ಷ್ಮ 
ಪರಸ್ಪರ ಹೆಣೆದ ತಂತುದಾರದಿಂದ ಚರ್ಮಪೊರೆ ರೂಪಿತವಾಗಿರುತ್ತದೆ. ಅಸ್ಸೈ 
ಗೋಳಾಕಾರಿತ ಅಥವಾ ಅಂಡಾಕಾರಿತ, 13.5 ವ್ಯಾಸವಿದ್ದು, ಎಂಟು ಬೀಜಾಣು 
ಯುತ. ಬೀಜಾಣುಗಳು ಪಾರದರ್ಶಕ, ಅಂಡಾಕಾರಿತ, 5.4.6 » 3-4. 


ಮಣ್ಣಿನಿಂದ : ಯು. ಎಸ್‌. ಎಸ್‌. ಆರ್‌. (143). 


2೩. ಅರಾಕ್ನಿಯೋಟಸ್‌ ಸಿಟ್ಟೈನಸ್‌ ಮ್ಯಾಸ್ಸಿ ಮತ್ತು ಸಾಲ್ಮನ್‌ 

ಸಮೂಹಗಳು ಸಾಬೊರಾಡ್‌ನ ಆಗಾರಿನ ಮೇಲೆ ಬಿಳಿಯಾಗಿದ್ದು, ಅಲ್ಪವಿದ್ದು, 
ಆಸ್ಸೈ ಮತ್ತು ಆಸ್ಕೊಬೀಜಾಣುಗಳು ವೃದ್ಧಿಗೊಂಡು ಹಳದಿಗೆ ಬದಲಾಗುತ್ತವೆ. ಅಸ್ಲೈ 
ಒಂದಾದ ಮೇಲೊಂದರಂತೆ ಸುರಳಿಗೊಂಡು ಸಂಯೋಗಿತ ಕವಲುಗಳಿಂದ ಉದ್ಭವಿಸು 
ತ್ತವೆ. ತಂತುದಾರಗಳ ಜೊತೆಗೆ ಗೊಂಚಲುಗಳಾಗಿರುತ್ತವೆ. ಚರ್ಮಪೊರೆಯ ಕೊರತೆ 
ಯಿರುತ್ತದೆ. .. ಮೊಟ್ಟೆಯಾಕಾರಿತ, ನಯವಾಗಿದ್ದು, ಎಂಟು ಬೀಜಾಣುಯುತ 
10-13; ಆಸ್ಕೊಬೀಜಾಣುಗಳು ನಿಂಬೆ ಹಳದಿ, 4.7 6, ಏಕಕೋಶಿಕೆ 
ಯುತ, ನಯವಾಗಿರುತ್ತವೆ. 


ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟಿನೆಸ್ಸಿ (221). 


ಛು 


(2) ಅಮರೆೊಆಸ್ಕಸ್‌ ಷ್ರೊಟರ್‌ 

ಕ್ಲೈಸ್ಫೊತೀಸಿಯ ಗೋಳಾಕಾರಿತ, 
ಚರ್ಮಪೊರೆ ಬಹು ತೆಳುವಾಗಿದ್ದು, ಸಡಿಲ 
ವಾಗಿ ಜೇಡರಬಲೆಯಂತಹ ತಂತುದಾರ 
ಗಳಲ್ಲಿರುತ್ತವೆ. ಆಸ್ಕೊಬೀಜಾಣುಗಳು 
ಗೋಳಾಕಾರಿತ ಅಥವಾ ಮೊಟ್ಟೆಯಾಕಾರಿತ 
ಜೊತೆಗೆ ಕಂದು ಅಥವಾ ಊದಾಕಂದು 
ಭಿತ್ತಿ ಹೊಂದಿರುತ್ತವೆ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿ 





], ಅಮರೊಲಆಸ್ಕಸ್‌ ನೈಗರ್‌ ಪ್ರೊಟರ್‌ ಚಿತ್ರ 42, ಅಮರೊಆಸ್ಕಸ್‌ 


ಕ್ಲೈಸ್ಟೊತೀಸಿಯಂ ಗೋಳಾಕಾರಿತ 6. ಕ್ಲೈಸ್ಟೊತೀಸಿಯಂ; ಶಿ. ಆಸ್ಕ 
ಅಥವಾ ಅಂಡಾಕಾರಿತ, ಬಿಳಿಯಾಗಿದ್ದು, (, ಆಸ್ಕೊಬೀಜಾಣಂಗಳು (ರೈಲೊ ಕೃಪೆ). 


262 ಮಣ್ಮು ಶಿಲೀಂಧ್ರಗಳ ಕೈಪಿಡಿ 


0.5-1 ಮಿಮಿ ವ್ಯಾಸವಿರುತ್ತವೆ. ಅಸ್ಸೈ ಮೊಟ್ಟೆಯಾಕಾರಿತ, 11-14 x 10-12. 
ಆಸ್ಕೊಬೀಜಾಣುಗಳು ಮೊಟ್ಟೆಯಾಕಾರಿತ, 4.5-63,5-4/ ; ಭಿತ್ತಿಗಳು ಕಂದು: 


ಅತ್ಯುತ್ಕೃಷ್ಟ ಸೂಕ್ಷ್ಮಮುಳ್ಳುಯುತ ; ಬೀಜಾಣುಗಳ ರಾಶಿ ಕಪ್ಪು. 


ಮಣ್ಣಿನಿಂದ : ಯು.ಎಸ್‌್‌.ಏಸ್‌.ಆರ್‌. 143. 


(3) ಸೂಡೋಜಿಮ್ನೊಆಸ್ಕಸ್‌ ರೈಲೊ 


ತಂತುಜಾಲ ಬಿಳಿಯದು, ಹೊರ 
ಹೊಮ್ಮದೆ ; ಕ್ಲೈಸ್ಟೊತೀಸಿಯಂ ಗೋಳಾ 
ಕಾರಿತ; ಚರ್ಮಪೊರೆ ದಪ್ಪಭಿತ್ತಿಯುತ, 
ನಯವಾದ, ಬಲೆಯಂತಹ ಕವಲಾಗುವ 
ತಂತುದಾರಗಳಿಂದ ರೂಪಿತವಾಗಿರುತ್ತದೆ. 
ಅಸ್ಸೈ ಗೋಳಾಕಾರ ಅಥವಾ ಅಂಡಾಕಾರ, 
ಎಂಟು ಬೀಜಾಣುಯುತ. ಬೀಜಾಣುಗಳು 
ಅಂಡಾಕಾರಿತ ಅಥವಾ ಗೋಳಾಕಾರಿತ, 
ರಚನೆಯಲ್ಲಿ ಜಿಮ್ನೆಆಸ್ಕಸ್ಸನ್ನು ಹೋಲುತ್ತ, 
ಚರ್ಮಪೊರೆಯಲ್ಲಿ ವ್ಯತ್ಯಾಸವಾಗುತ್ತವೆ. 
ಅವು ಹಲ್ಲುಗಳನ್ನಾಗಲಿ ಅಥವಾ ಮುಳ್ಳು ಕ್ಲೈಸ್ಟೊತೀಸಿಯಂ ಥಿ. ಆಸ್ಕೆಸ್‌ 
ಗಳನ್ನಾಗಲಿ ಹೊಂದಿರುತ್ತವೆ. ಆಸ್ಕೊಬೀಜಾಣುಗಳು' (ರೈಲೊ ಕೃಪೆ). 





ಚಿತ್ರ 43. ಸೂಡೋಜಿಮ್ನೊಆಸ್ಕಸ್‌ 


0. - 


ಸೂಡೊಜಿಮ್ನೊಆಸ್ಟಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಚರ್ಮಪೊರೆ ಸಮವ್ಮಾಸ ಹಳದಿ ತಂತುದಾರಗಳಿಂದ 


ರೂಪಿತವಾಗಿರುತ್ತದೆ. 1. ಸೂ. ವಿನೇಸಿಯಸ್‌ 
8೩, ಚರ್ಮಪೊರೆ ಕೆಂಪು ತಂತುದಾರಗಳಿಂದ. ರೂಪಿತವಾಗಿ 
ಗೆಣ್ಣುಗಳಾಗಿ ರೂಪಿತವಾಗಿರುತ್ತದೆ. 2. ಸೂ. ರೋಸಿಯಸ್‌ 


1. ಸೂಡೊಜಿಮ್ನೊಆಸ್ಕಸ್‌ ವಿನೆಸಿಯಸ್‌ ರೈಲೊ 


ಕ್ಲೈಸ್ಟೊತೀಸಿಯ ಗೋಳಾಕಾರಿತ, ಕಿತ್ತಳೆ ಬಣ್ಣದ, 135-2704 ವ್ಯಾಸ 
ವಿದ್ದು, ಚರ್ಮಪೊರೆ ಬಲೆಹೆಣೆದಂತಿದ್ದು, ಹೊಂಬಣ್ಣದ ಹಳದಿ, ನಯವಾದ ತಂತು 
ದಾರಗಳಿಂದ ಹೆಣೆಯಲ್ಪಟ್ಟು ರೂಪಿತವಾಗಿರುತ್ತವೆ. ಅಸ್ಸೈ ಗೋಳಾಕಾರಿತ, 5-4 
ವ್ಯಾಸವಿದ್ದು, ಎಂಟು ಬೀಜಾಣುಗಳಿರುತ್ತವೆ. ಬೀಜಾಣುಗಳು ರಾಶಿಗಳಲ್ಲಿ ಗುಲಾಬಿ 


ಪ್ಲೆಕ್ಟಸ್ಳೇಲ್ಸ್‌. 263 


ಬಣ್ಣವಿದ್ದು, ಒಂಟಿಯಾಗಿ, ಪಾರದರ್ಶಕ, ಗೋಳಾಕಾರಿತ ಅಥವಾ ಅಂಡಾಕಾರಿತ, 
2.7-3 x 2p. 

ಮಣ್ಣಿನಿಂದ : ಕಾಲುವೆ ವಲಯ (65), ಪನಾಮ (65), ಯು.ಎಸ್‌.ಎಸ್‌. 
ಆರ್‌. (143). 


2. ಸೂಡೊಜಿಮ್ನೊಆಸ್ಕಸ್‌ ರೋಸಿಯಸ್‌ ರೈಲೊ 


ಕ್ಲೈಸ್ಟೊತೀಸಿಯಂ ಗೋಳಾಕಾರಿತ, ಗುಲಾಬಿಬಣ್ಣ, 100-270 ವ್ಯಾಸ 
ಎದ್ದು ; ಚರ್ಮಪೊರೆ ಬಲೆಹೆಣೆದಂತೆ, ಕೆಂಪು ತಂತುದಾರದಿಂದ ಹೆಣೆಯಲ್ಪಟ್ಟು, 
ಕೂಡುಭಾಗಗಳಲ್ಲಿ ಉಬ್ಬಿರುತ್ತದೆ. ಅಸ್ಸೈ ಉಪಗೋಳಾಕಾರಿತ 5.4 ವ್ಯಾಸವಿದ್ದು, 
ಎಂಟು ಬೀಜಾಣುಗಳು ಇರುತ್ತವೆ. ಬೀಜಾಣುಗಳು ರಾಶಿಗಳಲ್ಲಿದ್ದಾಗ, ಗುಲಾಬಿಬಣ್ಣ, 
ಒಂಟಿಯಾಗಿದ್ದಾಗ ಪಾರದರ್ಶಕ, ಗೋಳಾಕಾರಿತ ಅಥವಾ ಅಂಡಾಕಾರಿತ ; 
2.7-3 ೬2. 

ಮಣ್ಣಿನಿಂದ : ಭಾರತ (185), ಯು.ಎಸ್‌.ಎಸ್‌.ಆರ್‌. (143), 


(4) ಜಿಮ್ನೊಆಸ್ಕಸ್‌ ಬರಾನೆಟ್‌ಸ್ಕಿ 


ಕ್ಲೈಸ್ಟೊತೀಸಿಯ ಗೋಳಾಕಾರಿತ, ದಪ್ಪ 
ಭಿತ್ತಿಯುತ, ಹೇರಳವಾಗಿ ಕವಲೊಡೆದು, ಜಾಲ 
ದಂತಾದ ಉಣ್ಣೆಯಂತಹ ತಂತುದಾರಗಳಿಂದ 
ಚರ್ಮಪೊರೆ ರೂಪಿತವಾಗಿರುತ್ತದೆ. ಕವಲುಗಳ 
ತುದಿಗಳು ಮೊನಚಾಗಿದ್ದು ಅಥವಾ ಕತ್ತರಿಸಲ್ಪ 
ಟ್ವಂತಿದ್ದು, ನೇರವಾಗಿ ಅಥವಾ ದುರ್ಬಲವಾಗಿ 
ಬಾಗಿದ ಹಲ್ಲುಗಳಲ್ಲಿ ಅಥವಾ ಮುಳ್ಳುಗಳಲ್ಲಿ 
` ಅಂತ್ಯಗೊಂಡಿರುತ್ತವೆ. ಬೀಜಾಣುಗಳು ಗೋಳಾ 
ಕಾರಿತ್ಮ ಮೊಟ್ಟೆಯಾಕಾರಿತ ಅಥವಾ ಕದಿರಿನಾ 44. ಜವೆ ಸ್ನ ಆಸ್ಕಸ್‌' 0: 
ಕಾರಿತ ; ಭಿತ್ತಿಗಳು ಪಾರದರ್ಶಕ ಅಥವಾ ಕ್ಲೈಸ್ಕೊತೀಸಿಯಂ ಫಿ. ಆಸ್ಕಸ್‌, 0. 
ಪ್ರಕಾಶಮಾನ ಬಣ್ಣಯುತ. ಆಸ್ಕೊಬೀಜಾಣುಗಳು (ಬ್ರಿಫೆಲ್ಡ್‌ ಕೃಪೆ). 





ಏ ಜಿಮ್ನೊಆಸ್ಕಸ್‌  ಚಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕ್ಲೈಸ್ಫೊತೀಸಿಯ ಒಣಹುಲ್ಲಿನ ಬಣ್ಣದಿಂದ ಹಳದಿ 

ಕಂದು. 1. ಜಿ. ರೀಸ್ಕೈೆ 
೩೩. ಕ್ಲೈಸ್ಫೊತೀಸಿಯ ಆಳಕಂದು. 


264 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


b. ಆಸ್ಕೊಬೀಜಾಣುಗಳು ಕದರಿನಾಕಾರಿತ. 2. ಜಿ. ಸೆಟೋಸಸ್‌ 
bb. ಆಸ್ಕೊಬೀಜಾಣುಗಳು ಗೋಳಾಕಾರಿತ. 3. ಜಿ. ಸೆಬಂಬ್‌ರೈನಸ್‌ 


1. ಜಿಮ್ನೊಆಸ್ಕಸ್‌ ರೀಸೈ ಬಾರನೆಟ್‌ಸ್ಕಿ 

ಕ್ಲೈಸ್ಟೊತೀಸಿಯಗಳು ಗುಂಪು ಗುಂಪಾಗಿದ್ದು, ಗೋಳಾಕಾರಿತ, ಒಣಹುಲ್ಲು 
ಬಣ್ಣದ್ದು, ಹಳದಿಕಂದು ಅಥವಾ ಕಿತ್ತಳೆ ; ಚಾಪೆಯಂತೆ, ಒರಟಾಗಿದ್ದು, 0.3-0.5 
ಮಿಮೀ ವ್ಯಾಸವಿರುತ್ತವೆ. ಚರ್ಮಪೊರೆ ದಪ್ಪಭಿತ್ತಿಯುತ ತಂತುದಾರಗಳಿಂದ ರೂಪಿತ 
ವಾಗಿ, ತಂತುದಾರಗಳು ಹೇರಳವಾಗಿ ಬದಿಗೆ ಸಮಕೋನಾಕಾರಿತವಾಗಿ ಕವಲೊಡೆದು, 
ಒಂದು ಗವಾಕ್ಷಜಾಲದಂತೆ ಹೆಣೆದುಕೊಂಡಿರುತ್ತವೆ. ಚರ್ಮಪೊರೆ ಸಡಿಲ ಉಣ್ಣೆ ಪ್ರಚ್ಛ್ಚ 
ದಂತೆ, ಹಳದಿ ಅಥವಾ ಕೆಂಪುಕಂದು ಬಣ್ಣ ವಿದ್ದು, ಚಿಕ್ಕ. ನೇರ ಅಥವಾ ಸ್ವಲ್ಪ ಬಾಗಿದ 
10-154 ಉದ್ದದ ಮುಳ್ಳುಗಳನ್ನು ಹೊಂದಿರುತ್ತದೆ. ಬೀಜಾಣುಗಳು ಗೋಳಾ 
ಕಾರಿತ ಅಥವಾ ಮೊಟ್ಟೆಯಾಕಾರಿತ 4-4. 54 ಉದ್ದ, 3-44 ಅಗಲ; ಭಿತ್ತಿಗಳು 
ನಯವಾಗಿದ್ದು, ಕೆಂಪುಕಂದು. 

ಮಣ್ಣಿನಿಂದ : ಕೆನಡ (22), ಸ್ವಿಟ್ಸರ್‌ಲ್ಯಾಂಡ್‌, (24), ಯು.ಎಸ್‌.ಎಸ್‌. 
ಆರ್‌. (143). 


2, ಜಿಮ್ನೊಆಸೈಸ್‌ ಸಿಟೋಸಸ್‌ ಐಡಮ್‌ 

ಕ್ಲೈಸ್ಟೊತೀಸಿಯ, ಆಳಕಂದು ಬಣ್ಣ. ಚರ್ಮಪೊರೆಯು ವಿಶೇಷ ಲಕ್ಷಣದ 
ಬಹುಕವಲೊಡೆದ, ನೇರವಾದ, ಆಳಕಂದು, ದಪ್ಪಭಿತ್ತಿಯುತ ತಂತುದಾರದಿಂದಾಗಿದ್ದು 
ಆಸ್ಕಸ್‌ ಧರಿಸಿದ ಒಳಭಾಗವನ್ನು ಪೂರ್ಣವಾಗಿ ಆವರಿಸಿರುತ್ತದೆ. ತುದಿಯ ಕವಲು 
ಗಳು ಎಲ್ಲ ಬದಿಗಳಲ್ಲೂ ಹೊರಚಾಚಲ್ಪಟ್ಟಿದ್ದು, ಉಬ್ಬಿನಂತಹ ಮೊನಚಾದ ಮುಳ್ಳು 
ಗಳಿರುತ್ತವೆ. ಆಸ್ಕೊಬೀಜಾಣುಗಳು ಪಾರದರ್ಶಕ, ಕದಿರಿನಾಕಾರಿತ. 

ಮಣ್ಣಿನಿಂದ : ಇಂಗ್ಲಂಡ್‌ (213). 


3. ಜಿಮ್ನೊಆಸ್ಕಸ್‌ ಸಬಂಬ್‌ರೈನಸ್‌ ಎ.ಎಲ್‌.ಸ್ಮಿತ್‌ ಮತ್ತು ರಾಮ್ಸ್‌ ಬಾಟಂ 

ಕ್ಲೈಸ್ಟೊತೀಸಿಯ ಗೋಳಾಕಾರಿತ, 500, ವ್ಯಾಸವಿದ್ದು, ಬೂದುಮಿಶ್ರಿತ, 
ಹಳದಿಮಿಶ್ರಿತ ಕಂದು, ಚರ್ಮಪೊರೆಯಲ್ಲಿನ ಲೋಮಾಂಗಗಳು ಕವಲೊಡೆದಿದ್ದು, 
ಆಗಾಗ್ಗೆ ಹೆಣೆದುಕೊಂಡು ಗವಾಕ್ಷಜಾಲದಂತೆ ಇರುತ್ತವೆ, ಉಪಾಂಗಗಳು ಚಿಕ್ಕವು, 
ಕಂದು, ತುದಿಗಳೆಡೆಗೆ ಕ್ರಮೇಣವಾಗಿ ಸ್ವಲ್ಪ ಬಣ್ಣ ಕಡಮೆಯಾಗಿ, ಅಡ್ಡಭಿತ್ತಿಯುತ, 
4-5 ವ್ಯಾಸವಿರುತ್ತವೆ. ಅಸ್ಸೈ ಗೋಳಾಕಾರಿತ 7-8 ವ್ಯಾಸವಿರುತ್ತವೆ. 
ಆಸ್ಕೊಬೀಜಾಣುಗಳು ಗೋಳಾಕಾರಿತ, ನಯ, ಪಾರದರ್ಶಕವಿದ್ದು ಕ್ರಮೇಣ ಬಣ್ಣ 
ಹೊಂದಿ, 3-4 ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಇಂಗ್ಲಂಡ್‌ (213). 


ಪ್ಲೆಕ್ಟಸ್ಕೇಲ್ಸ್‌. 265 


(5) ಮಿಕ್ನೊಟ್ಟೈಕಂ ಕುಂಜೆ 

ತಂತುಜಾಲವು ಸಾಧಾರಣವಾಗಿ ಸಮ್ಮ ಿದ್ದವಾಗಿದ್ದು , ಕವಲೊಡೆದು, ಅಡ್ತ ಭಿತ್ತಿ 
ಯುತವಿರುತ್ತದೆ. ಅಸ್ಸ ಗೆರಿಂಪುಗೂಡಿದ್ದು, ಸಾಧಾರಣವಾಗಿ ಗೋಳಾಕಾರದ ತಂತು 
ಜಾಲದ ಅಡ್ಡೆಳೆಗಳಲ್ಲಿ ಹರಡಿಕೊಂಡಿರುತ್ತದೆ. ಎಂಟು ಬೀಜಾಣು ಇರುವ ಏಕಕೋಶ 
ಯುತ, ಚರ್ಮಪೊರೆ ದಪ್ಪಭಿತ್ತಿಯುತ, ಬಹು ಕವಲೊಡೆದ ಒಳಸುರುಳಿ ಉಪಾಂಗ 
ಗಳಿರುವ ಎರಡು ವಿಧದ ತಂತುದಾರಗಳಿಂದಾಗಿರುತ್ತದೆ. 


ಮಿಕ್ಸೊಟ್ರೈಕಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩ ಕ್ಲೈಸ್ಕೊ ಶೀಸಿಯ ಬೂದು ಹಸುರು, 1 ಮಿಮಿ 
ಸವಿರುತ್ತವೆ. 1. ಮಿ.ಚಾರ್ಟರಂ 
೩೩. ಕ್ಲೈಸ್ಟೊತೀಸಿಯ ಕಂದು, $-$ ಮಿಮಿ ವ್ಯಾಸ 
ವಿರುತ್ತವೆ. 2. ಮಿ. ಕಾಂಜುಗೇಟಂ 


1. ಮಿಕ್ಸೊಟ್ಟೈಕಂ ಚಾರ್ಟರಂ ಕುಂಜೆ 


ಕ್ಲೈಸ್ಟೊತೀಸಿಯ ಗೋಳಾಕಾರಿತ, ಬೂದು ಹಸುರು, 1 ಮಿಮಿ ವ್ಯಾಸ 
ವಿರುತ್ತದೆ. ಚರ್ಮಪೊರೆಯು ವಿರಳವಾಗಿ ಅಲ್ಲಲ್ಲೆ ಕವಲೊಡೆದ ದಪ್ಪಕಂದು ಕಂತಂ 
ದಾರದಿಂದಾಗಿದ್ದು , ಭಾಗಶಃ ಮೊನಚಾದ ಕೂದಲಿನಂತಹ ಮುಳ್ಳು ಗಳು ಭಾಗಶಃ 
ಉದ್ದನಾದ ಕೊಕ್ಕೆಯಂತಾದ ಉಪಾಂಗಗಳು ಚರ್ಮಪೊರೆಯಿಂದ ಉದ್ಭವಿಸಿರುತ್ತವೆ. 
ಅಸ್ಸೈ ಮೊಟ್ಟೆಯಾಕಾರಿತ, 6-8 » 5.7: ಆಸ್ಕೊಬೀಜಾಣುಗಳು ಪಾರದರ್ಶಕ, 
4.5 x 2.5.3 ಟಿ. 


ಮಣ್ಣಿನಿಂದ : ಸ್ವಿಟ್ಟರ್ಲ್ಮಾಂಡ್‌ (24). 


2. ಮಿಕ್ಸೊಟ್ರೈಕಂ ಕಾಂಜುಗೇಟಂ ಕುಹನ್‌ 


ಇಲ್ಲ 

ಕ್ಲೈಸ್ಟೊತೀಸಿಯ ಗೋಳಾಕಾರಿತ, ಉಪಾಂಗಗಳನ್ನು ಬಿಟ್ಟು 250-500, 
ವ್ಯಾಸ ಇರುತ್ತದೆ. ಆಸ್ಕೊಕಾರ್ಪ್‌ಗಳು ವರ್ಧನಗಳಲ್ಲಿ ತಿಳಿಯಿಂದ ಆಳಕಂದು. 
ಚರ್ಮಪೊರೆಯು ತಿಳಿಹಳದಿಯಾದ, ಸ್ವಲ್ಪಗಡುಸಾದ, ಅಡ್ಡಭಿತ್ತಿ ಇರುವ ಕ್ಕುಟಿಕಲ್‌ 
ಯುತ, 2.5-3 ವ್ಯಾಸವಿರುವ ತಂತುದಾರದಿಂದಾಗಿರುತ್ತದೆ. ಎರಡು ವಿಧವಾದ 
ಉಪಾಂಗಗಳಿದ್ದು, ಚಿಕ್ಕವು, ಸ್ವಲ್ಪಗಡುಸಾದ ಮುಳ್ಳುಗಳು, 1.5-2.8::7.28,,; 
ಮತ್ತು ಉದ್ದದವು ಅಡ್ಡ ಭಿತ್ತಿರಹಿತ ಉಪಾಂಗಗಳು. ಇವು ತುದಿಗಳಲ್ಲಿ ಕೊಕ್ಕೆಯಂತಾಗಿ 
ಅಥವಾ ಆಗದೆ ಇರಬಹುದು, ಗಡುಸಾದ ಬುಡದಲ್ಲಿ ಹೊರತು ಉಳಿದಂತೆ ನಯವಾ 
ಗಿರುತ್ತವೆ. 2.8-3.2« 226,8-731,: ಅಸ್ಸೈ ಪಾರದರ್ಶಕ, ಮೊಟ್ಟೆಯಾ 


266 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಾರಿತದಿಂದ ತಿರು ಅಂಡಾಕಾರಿತ, ಎಂಟು ಬೀಜಾಣುಗಳಿದ್ದು, 4-5: 6.8-7.1, ; 
ಆಸ್ಕಸ್‌ ಭಿತ್ತಿಯು ಕ್ಷಣಿಕವಾಗಿದ್ದು, ಬೀಜಾಣುಗಳು ಒಂದು ಗೋಳದಲ್ಲಿ ಅಂಟಿ 
ಕೊಂಡಿರುತ್ತವೆ. ಆಸ್ಕೊಬೀಜಾಣುಗಳು ಪಾರದರ್ಶಕ, ಗೋಳಾಕಾರಿತ ಅಥವಾ 
ಅಂಡಾಕಾರಿತ, ಅತ್ಯುತ್ಕೃಷ್ಟ ಸೂಕ್ಷ್ಮಮುಳ್ಳಿನ ರಚನೆ ಇದ್ದು, 2.8-3.14 ವ್ಯಾಸವಿರು 
ತ್ತವೆ. ಕೊನಿಡಿಯ ಸ್ವರೂಪದ ಆಯಿಡಿಯ, 1.2-1.5x4-4.4 ಇರುತ್ತವೆ. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಅರಿಜೋನ (99). 


0. ಯೂರೋಟಿಯೇಸಿ 

ಕ್ಲೈಸ್ಟೊತೀಸಿಯ ಪೂರ್ಣವಾಗಿ ರೂಪಿತಗೊಂಡಿದ್ದು, ಸಾಧಾರಣವಾಗಿ ಬಹು 
ಚಿಕ್ಕದು, ಗೋಳಾಕಾರಿತ ಅಥವಾ ಗಂಟಿನಂತಹದು ; ನಿಯಮದ ಪ್ರಕಾರ ತೊಟ್ಟಿ 
ಲ್ಲದೆ, ಜೊತೆಗೊಂದು ತೆಳು, ಕಪ್ಪಾದ ಇಂಗಾಲೀಯ ಅಥವಾ ಪೊರೆಯಂತಹದರಿಂದ 
ಮಾಂಸಲವಾದಂದು ; ಆಗಾಗ್ಗೆ ಮಿಥ್ಮಾಪಾರಂಕೈಮಾದಿಂದಾದ ಚರ್ಮಪೊರೆ ಇದ್ದು, 
ಪಕ್ಕವಾದಾಗಲೂ ಹಾಗೆಯೇ ಮುಚ್ಚಿಕೊಂಡಿದ್ದು ; ಅನಂತರ ಅನಿಯಮಿತವಾಗಿ 
ಒಡೆಯುತ್ತದೆ: ಒಂದೊಂದು ಸಲ ಬಾಯಿಯೊಂದರಿಂದ ಅಥವಾ ನಿಯವಾತ 
ಚೂರಾಗುವುದರಿಂದ ತೆರೆದುಕೊಳ್ಳುತ್ತದೆ. ಆಸ್ಲ್ಸೈ ಅನಿಯಮಿತವಾಗಿ ಕ್ಲೈಸ್ಟೊ 
ತೀಸಿಯದೊಳಗಡೆ ದಟ್ಟವಾಗಿದ್ದು, ಗೋಳಾಕಾರಿತ ಬೀಜಾಣುಗಳು ಒಂದರಿಂದ ಅನೇಕ 
ಕೋಶಿಕೆಯುತ. ಕೊನಿಡಿಯಗೆಳು ಬಹು ಎವಿಧಾಕಾರದಲ್ಲಿರುತ್ತವೆ. 


ಯೂರೋಟಿಯೇಸಿಯಲ್ಲಿನ ಜಾತಿಗಳ ಸಂಕೇತ 
a. ಆಸ್ಕೊಕಾರ್ಪ್‌ಗಳಲ್ಲಿ ನಿಗದಿತಭಿತ್ತಿಯಿದ್ದು ತೆಳುಭಿತ್ತಿ 
ಯುತ ಕೋಶಗಳು ಇರುತ್ತವೆ. 
0, ಆಸ್ಕೊಕಾರ್ಪ್‌ಭಿತ್ತಿ ಏಕಕೋಶ ದಪ್ಪವಾದದ್ದು. 
€. ಭಿತ್ತಿಗಳು ಪ್ರಕಾಶಮಾನಬಣ್ಣವಿರುತ್ತವೆ. (1) ಯೂರೋಟಿಯಂ 
ಆಂ: ಭಿತ್ರಿಗಳು ಕಪ್ಪುಬಣ್ಣದವಿರುತ್ತದೆ. 


6. ಉಪಾಂಗಗಳಿರುವುದಿಲ್ಲ. (2) ತೈಲಾವಿಯ 
dd. ಉದ್ದವಾದ ಕೊಕ್ಕೆಯಂತಹ ಉಪಾಂಗ 
ಗಳಿರುತ್ತವೆ. (3) ಮ್ಯಾಗ್ನೂಸಿಯ 


bb. ಆಸ್ಕೊಕಾರ್ವ್‌ಭಿತ್ತಿಯಲ್ಲಿ ಅನೇಕ ಪದರಗಳ 
ಹೆಣೆದುಕೊಂಡ ತಂತುದಾರಗಳಿರುತ್ತವೆ. 
೭. ಆಸ್ಕೊಕಾರ್ಪ್‌ಭಿತ್ತಿಯಲ್ಲಿ ತೆಳುವಾಗಿ ಹೆಣೆದ 
ತಂತುದಾರಗಳಿರುತ್ತವೆ. (4) ಟಾಲರೆೊಮೈಸಿಸ್‌ 


ಪ್ಲೆಕ್ಟಸ್ಳೇಲ್ಲ್‌. 267 


ಐಂ. ಆಸ್ಕೊಕಾರ್ಪ್‌ಭಿತ್ತಿಯಲ್ಲಿ ನಿಬಿಡವಾಗಿ ಹೆಣೆದ 
ತಂತುದಾರಗಳಿರುತ್ತವೆ. 
d. ಅಸ್ಸೈನಲ್ಲಿ ಎಂಟು ಬೀಜಾಣುಗಳಿರುತ್ತವೆ. 
€. ಆಸ್ಕೊಬೀಜಾಣುಗಳು ಪಾರದರ್ಶಕ 
ಅಥವಾ ಪ್ರಕಾಶಬಣ್ಣವುಳ ವು. 
£. ಆಸ್ಕೊಕಾರ್ಪ್‌ ತಂತುದಾರಗಳಿಂದ 
ರಚಿತವಾಗಿದ್ದು ಹುಲ್ಲೆಕೋಶ 


ಗಳಿರುವುದಿಲ್ಲ. (5) ಸರ್ಟೋರ್ಯ 
ಗ. ಆಸ್ಕೊಕಾರ್ಪ್‌ ಹುಲ್ಲೆಕೋಶಗಳ 
ಜೊತೆಗಿರುತ್ತದೆ. (6) ಎಮರಿಸೆಲ್ಲ 
೮೮. ಆಸ್ಕೊಬೀಜಾಣುಗಳು ಕಂದು 
ಅಥವಾ ಕಪ್ಪು (7) ಎಮರಿಸೆಲ್ಲಾಪ್ಸಿಸ್‌ 


dd. ಅಸ್ಲೈಗಳಲ್ಲಿ ಬಹುಬೀಜಾಣುಗಳಿರುತ್ತವೆ. (8) ವೆಸ್ಟರ್‌ಡೈಕೆಲ್ಲ 

೩೩, ಆಸ್ಕೊಕಾರ್ಪ್‌ಗಳಲ್ಲಿ ನಾರಿನಂತಹ ಭಿತ್ತಿ ಇರುತ್ತದೆ. (9) ಕಾರ್ಪೆಂಟೇಲ್ಸ್‌ 
(1) ಯೂರೋಟಿಯಂ ಲಿಂಕ್‌ 

ಕ್ಲೈಸ್ಟೊತೀಸಿಯಂ ಗೋಳಾಕಾರಿತ, ಚಿಕ್ಕದು, ಬಾಯಿರಹಿತ. ಚರ್ಮಪೊರೆ 
ಒಂದು ಅಥವಾ ಅಧಿಕ ಪದರಗಳಲ್ಲಿ ನೆಯವಾಗಿರುತ್ತದೆ. ಪಕ್ವವಾದಾಗ ಅಸ್ಸೈಗಳು 
ಪೂರ್ಣ ಒಳಭಾಗವನ್ನೆಲ್ಲ ಅವರಿಸಿರುತ್ತವೆ, ಮೊಟ್ಟೆಯಾಕಾರಿತ ಅಥವಾ ಅಂಡಾಕಾರಿತ, 
ಎಂಟು ಬೀಜಾಣುಗಳಿರುತ್ತವೆ. ಬೀಜಾಣುಗಳು ಅನಿಯಮಿತವಾಗಿ ಜೋಡಿಸಲ್ಪಟ್ಟು, 
ಏಕಕೋಶಿಕೆಯುತವಾಗಿರುತ್ತವೆ. 

ಆಸ್ಪರ್ಜಿಲ್ಲಸ್‌ನಲ್ಲಿ ಸಂಖ್ಯೆಗಳು 3, 4, 5,9, 11, 12 ನೋಡಿರಿ. 


(2) ತೈಲಾವಿಯ ಜೊಫ್‌ 
ಕ್ಲೈಸ್ಟೊತೀಸಿಯ, ಗೋಳಾಕಾರಿತ ಭಿತ್ತಿ 
ಗಳು ಕಂದು, ಮಿಥ್ಯಾಪಾರಂಕೈಮಾಯುತ, 
ಬಾಯಿರಹಿತ ಮತ್ತು ಉಪಾಂಗಗಳಿರುವುದಿಲ್ಲ. 
ಅಸ್ತ್ರೈ ಅಂಡಾಕಾರಿತ, ಎಂಟು ಬೀಜಾಣುಗಳಿರು 
ತ್ತವೆ. ಬೀಜಾಣುಗಳು ಆಸ್ಕೊದೊಳಗಡೆ 
ಅನಿಯಮಿತ ಜೋಡಣೆಯಾಗಿದ್ದು, ಕಂದು 
ಏಕಕೋಶಿಕೆಯುತವಾಗಿರುತ್ತವೆ. 


ಒಂದು ಒಂಟಿ ಪ್ರಭೇದವನ್ನು ಪ್ರತಿ ಚಿತ್ರ 45, ತೈಲಾವಿಯ 6. ಕ್ಲೈಸ್ಥೊ 
ಪಾದಿಸಲಾಗಿದೆ. ತೀಸಿಯಂ ಥಿ. ಆಸ್ಕೊ ಬೀಜಾಣುಗಳು 





248 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
1. ತೈಲಾವಿಯ ಟಿದ್ದಿಕೊಲ (ಗಿಲ್ಮನ್‌ ಮತ್ತು ಅಬ್ಬಟ್‌) ಎಮ್ಮನ್ಸ್‌ (ಪ್ಲೇಟ್‌ 


VIL.A.B:D) 
ಸಹನಾಮ : ಕೊನಿಯೊಕ್ಕೆರಿಯಂ ಟೆರ್ರಿಕೊಲ ಗಿಲ್ಮನ್‌ ಮತ್ತು ಅಬ್ಬ ಟ್‌ 


ಸಮೂಹಗಳು ಮುಸುಕಿನ ಆಗಾರಿನ ಆಹಾರದ ಮೇಲೆ ವಿಸ್ತಾರವಾಗಿ ಹರಡಿ 
ಕೊಂಡಿದ್ದು, ಬಿಳಿಯಿಂದ ಹತ್ತಿಯಂತಹ ಮೇಲ್ಭಾಗದ ತಂತುದಾರ ಮತ್ತು ಮುಳುಗಡೆ 
ಯಾದ ತಂತುದಾರ, 1-6, ವ್ಯಾಸವಿದ್ದು, ಕವಲುಗಳು ಬುಡದಲ್ಲಿ ಸಂಕುಚಿಸಲ್ಪಟ್ಟು, 
ಏಕಲಿಂಗಾಶ್ರಯಿಯಾಗಿರುತ್ತವೆ. ಆಸ್ಕೊಕಾರ್ಪ್‌ಗಳು ಆಸ್ಕೋಗೋನಿಯದ ಸುರುಳಿ 
ಗಳಿಂದ ಉದ್ಭವಿಸಲ್ಪಟ್ಟು, ಗೋಳಾಕಾರಿತ, ಬಾಯಿರಹಿತ, 80-1254 ವ್ಯಾಸದಲ್ಲಿ 
ನವೀನವರ್ಧನಗಳಲ್ಲಿ ಕಾರ್ನ್‌ಮಾಲ್‌ ಆಗಾರಿನ ಮೇಲಿದ್ದು, 2504 ವ್ಯಾಸವನ್ನು 
ಮಾಲ್ಟ್‌ ಆಗಾರಿನ ಮೇಲೆ ಹಿರಿಯವರ್ಧನಗಳಲ್ಲಿ ತಲುಪಿರುತ್ತವೆ. ಕಂದು ಮಿಶ್ರಿತ 
ದಿಂದ ಪಕ್ವವಾದಾಗ ಹೆಚ್ಚು ಕಪ್ಪಾಗಿರುತ್ತದೆ. ಬಣ್ಣದ ತೋರಿಕೆ ಬಹುಪಾಲು ಒಳಗಿನ 
ಕಪ್ಪಾದ ಬೀಜಾಣಂಗಳ ರಾಶಿಯಿಂದ ಕ್ಲೈಸ್ಟೊತೀಸಿಯ ಹೊರಭಿತ್ತಿ ಎರಡು ಆಥವಾ 
ಮೂರು ಪದರಗಳನ್ನೊಂಡಿದ್ದು, ಏಕಕೇಂದ್ರಕಯುತವಿರುತ್ತದೆ. ಸುಮಾರಾಗಿ ದಪ್ಪ 
ಭಿತ್ತಿ ಯುತಕೋಶಿಕೆಗಳು, ಇಂಗಾಲಯುತವಾಗಿರುತ್ತವೆ. ಕ್ಲೈಸ್ಟೊತೀಸಿಯಂನ ಒಳ 
ಪದರವು ತೆಳುಭಿತ್ತಿಯುತ, ಚಪ್ಪಟೆಯಾದ ಕೋಶಿಕೆಗಳಿರುತ್ತವೆ. ಅಸ್ಸೈ ಅಂಡಾಕಾರಿತ 
ದಿಂದ ಪಿಯರಾಕಾರಿತ, 16-19: 25-354, ಕ್ಲೈಸ್ಟೊತೀಸಿಯಂನೊಳಗೇ ದ್ರವ 
ವಾಗುತ್ತವೆ. ಆಸ್ಕೊಬೀಜಾಣುಗಳು ವಿಶಾಲ ಕದಿರಿನಾಕಾರಿತ ಅಥವಾ ಮೊಟ್ಟೆಯಾ 
ಕಾರಿತ, ಎರಡು ತುದಿಗಳಲ್ಲೂ ಮೊನಚಾಗಿದ್ದು, ಕಪ್ಪುಹಸುರು ಬಣ್ಣದಿಂದ ಕಂದು, 
7.9% 10-16, ಮೊಳಕೆರಂಧ್ರಕ್ಕೆ ಅಭಿಮುಖವಾಗಿ ಬಹುದಪ್ಪವಾದ ಭಿತ್ತಿ ಇರು 
ತ್ತದೆ. ನಿರ್ಲಿಂಗಸ್ತರೂಪವು ಕಂಡುಬಂದಿಲ್ಲ. 
ಮಣ್ಣಿನಿಂದ : ಚೈನಾ (110) 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (71), ಲೂಸಿಯಾನ (71) 
ಟೆಕ್ಸಾಸ್‌ (123). 


(3) ಮ್ಯಾಗ್ನೂಸಿಯಾ ಸ್ಕಾಕರ್ಡೊ 
ಕ್ಲೈಸ್ಫೊತೀಸಿಯ ಮೇಲ್ಮೈಯಲ್ಲಿದ್ದು, 

ಮೊದಲಿಗೆ ಗೋಳಾಕಾರಿತ, ಕ್ರಮೇಣ 

ವಾಗಿ, ಅಡ್ಡವಾಗಿ ನೀಳವಾಗಿರುತ್ತದೆ, ಚ 

ಮೊಟ್ಟೆಯಾಕಾರಿತ ಆಥವಾ ಶ್ರಿಮೂಲೆಯಾ a 

ಕಾರಿಶ, ಬಾಯಿರಹಿತ, ಕಪ್ಪ, ಜೊತೆಗೆ ಪ್ರತಿ 

ಯೊಂದು ಮೂಲೆಗಳಲ್ಲಿ ಎರಡರಿಂದ ಆರು 0 b 

ಉದ್ದವಾದ ಕಂದು ಉಪಾಂಗಗಳಿರುತ್ತವೆ, ಚಿತ್ರ 46, ಮ್ಯಾಗ್ನೂಸಿಯ ಹ a. 

ಅಸ್ಸೈ ಪಿಯರಾಕಾರಿತ, ಕ್ಷಣಿಕ ಎಂಟು ಕ್ಲ್ವಸ್ಬೊತೀಸಿಯಂ ಫಿ. ಆಸ್ಕಸ್‌, €, ಆಸ್ಕೊ 

ಬೀಜಾಣುಯುತ ; ಆಸ್ಕೊಬೀಜಾಣುಗಳು ಬೀಜಾಣುಗಳು. 





ಪ್ಲಕೃಸ್ಕೇಲ್ಸ್‌. 269 

ಮೊಟ್ಟೆಯಾಕಾರಿತ, ಏಕಕೋಶಿಕೆಯುತ, ಕಂದು, ಬರಡುಕಶಾಂಗಗಳ ಕೊರತೆ ಇರುತ್ತದೆ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 
1. ಮ್ಯಾಗ್ನೂಸಿಯ ನಿಟಿಡ ಸ್ಕಾಕರ್ಡೊ 

ಕ್ಷೆ ಸ್ನ ್ಲಿತೀಸಿಯ ಬಹು ಚಿಕ್ಕವು. ಗುಂಪು ಗುಂಪಾಗಿದ್ದು, ಒಂದೊಂದು ಸಲ 
ಕೂಡಿಕೊಂಡಿದ್ದು, ಉದ್ಧವಾಗಿದ್ದು, ಮೊಟ್ಟೆಯಾಕಾರಿತ ಅಥವಾ ತ್ರಿಮೂಲೆಯಾ 
ಕಾರಿತ, ಕಪ್ಪು, ಹೊಳಪುಳ್ಳ, ನಯವಾದ, ಪ್ರತಿಯೊಂದು ಮೂಲೆಗಳಲ್ಲೂ ಎರಡ 
ರಿಂದ ಆರು ಉದ್ದವಾದ (ಒಂದರಿಂದ ಐದು ಸಲದಷ್ಟು ಕ್ಲೈಸ್ಟೊತೀಸಿಯಂ ಉದ್ದ 
ಕ್ಕಿಂತಲೂ ಹೆಚ್ಚಾಗಿರುತ್ತವೆ) ಉಪಾಂಗಗಳಿದ್ದು, ಅವುಗಳ ತುದಿಯು ಕೊಕ್ಕೆಯಾಕಾ 
ರಿತ; ಕ್ಲೈಸ್ಟೊತೀಸಿಯಂ ಇಂಗಾಲೀಯದಂತಿದ್ದು, ಬೇಗ ಒಡೆಯುವಂತಿದ್ದು (ಪೆಡಸು), 
220-320 x 132-220, ಅಸ್ಸೈ ಅನಿಯಮಿತವಾಗಿ ಜೋಡಿಸಲ್ಪಟ್ಟು, ವಿಶಾಲ, 
ಪಿಯರಾಕಾರಿತ, ತೊಟ್ಟಿರದೆ, ಕ್ಷಣಿಕ, 13-14 x 9-10, ; ಆಸ್ಕೊಬೀಜಾಣುಗಳು 
ಮೊಟ್ಟೆಯಾಕಾರಿತ, ಏಕಕೋಶಿಕೆಯುತ, ಆಲಿವ್‌ ಹಸುರುಬಣ್ಣದ್ದು, 5-6» 3-4 
ಇರುತ್ತವೆ. 

ಮಣ್ಣಿನಿಂದ: ಸ್ವಿಟ್ಸರ್ಲ್ಯಾಂಡ್‌ (24). 


(4) ಟಾಲರೊಮೈಸಿಸ್‌ ಸಿ. ಆರ್‌. ಬೆಂಜಮಿನ್‌ 


ಕ್ಲೈಸ್ಟೊತೀಸಿಯ ಚಿಕ್ಕವು (100-5004), ಗೋಳಾಕಾರಿತದಿಂದೆ ಉಪ 
ಗೋಳಾಕಾರಿತ, ಮೇಲ್ಮೈಯಲ್ಲಿದ್ದು, ಬಾಯಿರಹಿತ, ಬಹುಪಾಲು ಹಳದಿ, ಪ್ರತ್ಶೇಕತೆ 
ಯಿದೆ, ಆದರೆ ಕೆಲವು ಪ್ರಭೇದಗಳಲ್ಲಿ ಒಂದುಗೂಡುವ ವಿಧಾನವಿದ್ದು, ಅನಿಯಮಿತ 
ಬೆಳವಣಿಗೆ ಇರುತ್ತದೆ. ಕ್ಲೈಸ್ಟೊತೀಸಿಯ ಭಿತ್ತಿ ಪರಸ್ಪರ ಹೆಣೆಯಲ್ಪಟ್ಟ ತಂತುದಾರ 
ಯುತ, ಸ್ಮಾಯಿತ್ವ ವಿಭಿನ್ನ ; ಅಸ್ಸೈ ಅಸಂಖ್ಯಾತ, ಅಂಡಾಕಾರಿತದಿಂದ ಗೋಳಾ 
ಕಾರಿತ, ಪ್ರಧಾನವಾಗಿ ಚಿಕ್ಕ ಸರಣಿಗಳಲ್ಲಿದ್ದು, ಬಹು ಅಪರೂಪಕ್ಕೆ ಒಂಟಿ ಮತ್ತು 
ಶಿಲುಬೆಗಳಿಂದ ರೂಪಿತವಾಗಿದ್ದು, ಅನಿಯಮಿತವಾಗಿ ಆಸ್ಕೊಕಾರ್ಪಿನೊಳಗೆ ಉದ್ದಕ್ಕೂ 
ಹರಡಿಕೊಂಡಿದ್ದು, ಪಕ್ಕವಾದಾಗ ದೃವಿಸುತ್ತದೆ. ಆಸ್ಕೊಬೀಜಾಣುಗಳು ಬಹುಪಾಲು 
ಮುಳ್ಳಿನಂತಹ, ಅಪರೂಪಕ್ಕೆ ನಯ ಅಥವಾ ಕಟಿಬಂಧಯುತ, ಅವಿಚ್ಛಿನ್ನ, ಪಾರ 
ದರ್ಶಕ ಅಥವಾ ಸುಮಾರು ಪಾರದರ್ಶಕ. ಕೊನಿಡಿಯಹಂತ ಪೆನಿಸಿಲಿಯಂ ಲಿಂಕ್‌. 

ಪೆನಿಸಿಲಿಯಂನಲ್ಲಿ, ಸಂಖ್ಯೆಗಳು 81, 82, 83, 84, 85 ನೋಡಿ. 


(5) ಸರ್ಟೊರ್ಯ ವುಯಿಲ್ಲೆಮಿನ್‌ 


ಕ್ಲೈಸ್ಟೊತೀಸಿಯ ಬರಡು ತಂತುದಾರಗಳ ಜೊತೆ ಇರುತ್ತದೆ. ಭಿತ್ತಿಯಲ್ಲಿ 


ಅನೇಕ ಪದರಗಳಿದ್ದು, ನೀಳವಾದ, ಒಂದಕ್ಕೊಂದು ಹೆಣೆದುಕೊಂಡ ತಂತುದಾರಗಳ 


270 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಎಳೆಗಳಿರುತ್ತವೆ. ಅಸ್ಲೈ ಗೋಳಾಕಾರಿತ ; ಆಸ್ಕೊಬೀಜಾಣುಗಳು ಏಕಕೋಶಯುತ, 
ಕುಚ್ಚು ನೆರಿಗೆ ಅಥವಾ ಪಟ್ಟೆಯಂತೆ, ಬಣ್ಣ ರಹಿತ. 
ಆಸ್ಪಲರ್ಜಿಸ್‌ನಲ್ಲಿ ಸಂಖ್ಯೆ 7 ನೋಡಿ. 


(6) ಎಮರಿಸೆಲ್ಲ ಬರ್ಕ್‌ಲಿ 
ಕ್ಲೈಸ್ಟೊತೀಸಿಯ ಮೊಟ್ಟೆಯಾಕಾರದಿಂದ ಪಿಯರಾಕಾರ, ಸಡಿಲವಾಗಿ 

ಜೋಡಿಸಲ್ಪಟ್ಟ ಉಬ್ಬಿಕೊಂಡ, ವಿಕಿರಣ, ದಪ್ಪಭಿತ್ತಿಯುತ ಕೋಶಗಳು ಇದನ್ನು 

ಸುತ್ತುವರೆದಿರುತ್ತವೆ ("ಹುಲ್ಲೆ' ಕೋಶಗಳು). ಚರ್ಮಪೊರೆ ತೆಳ್ಳಗಿದ್ದು, ಅನೇಕ 

ಪದರಗಳಿರುತ್ತವೆ. ಅಸ್ಸೈ ಅನಿಯಮಿತವಾಗಿ ಜೋಡಣೆಯಾಗಿದ್ದು, ಗೋಳಾಕಾರಿತ 

ದಿಂದ ಮೊಟ್ಟೆಯಾಕಾರಿತ ಜೊತೆಗೆ ಸಮಮಧ್ಯ ಏಣುಗಳು ಇರುತ್ತವೆ. ಆಗಾಗ್ಗೆ 

5-13 ಕಡೆಗಳಲ್ಲಿ ವಿಭಾಗಿತಗೊಂಡಿದ್ದು, ಕೆಂಪು ಕಂದುಬಣ್ಣವಿರುತ್ತವೆ. 
ಆಸ್ಪರ್ಜಿಲ್ಲಸ್‌ನಲ್ಲಿ ಸಂಖ್ಯೆಗಳು 9, 10, 11, 12 ನೋಡಿ. 


(7) ಎಮರಿಸೆಲ್ಲಾಪ್ಸಿಸ್‌ ವ್ಶಾನ್‌ಬೇಮ (ಪ್ಲೇಟ್‌ 111,G,H) 


ಕ್ಲೈಸ್ಟೊತೀಸಿಯ ಗೋಳಾಕಾರಿತ, ಕಂದು 
ಮಿಶ್ರಿತ ಕಪ್ಪು, ಚರ್ಮಪೊರೆ ಬಹು ಪದರ 
ವುಳ್ಳ, ಪೊರೆಯಾಗಿದ್ದು » ಪರಸ್ಪರ ಹೆಣೆದಿರುವ 
ತಂತುದಾರಗಳಿಂದ ರೂಪಿತವಾಗಿದ್ದು ತುದಿಯ 
ಲ್ಲೊಂದು ರಂಧ್ರವಿರುತ್ತದೆ. ಅಸ್ಲ್ಸೈ ಗೋಳಾ 
ಕಾರಿತ, ಪಾರದರ್ಶಕ, ಎಂಟು ಬೀಜಾಣು 
ಯುತ : ಆಸ್ಕೊಬೀಜಾಣುಗಳು ಮೊಟ್ಟೆಯಾ 
ಕಾರಿತ, ತಿಳಿಕಂದು, ವಲಯೀಕೃತ, ಜೊತೆಗೆ 
ಹೊರಬೆಳೆದ ಭಾಗಗಳು ಭಿತ್ತಿಗಳಿಂದ ಬಿಟ್ಟಿದ್ದು 
ಮತ್ತು ರೋಮದಂತಹ ಉಪಾಂಗಗಳು ಚಿತ್ರ 47, ಎಮರಿಸೆಲ್ಲಾಪ್ಟಿಸ್‌ 
ಜೋಡಣೆಯಾಗಿರುತ್ತವೆ. ಕೊನಿಡಿಯಗಳ ಕ್ಲೈಸ್ಟೊತೀಸಿಯಂ ಫಿ. ಆಸ್ಕೊ 


ಹಂತವು ಸೆಫಾಲೊಸ್ಟೋರಿಯಂ ಆಗಿರುತ್ತದೆ. ಬೀಜಾಣುಗಳು ೭. ಕೊನಿಡಿಯದಂಡಗಳು 
ಮತ್ತು ಕೊಡಿನಿಯಗಳು, 





ಎಮರಿಸೆಲ್ಲಾಪ್ಸಿಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕ್ಲೈಸ್ಟೊತೀಸಿಯ ದೊಡ್ಡವು, 90 ಕ್ಕಿಂತಲೂ ಹೆಚ್ಚು 
ವ್ಯಾಸವಿರುತ್ತವೆ. 1, ಎ, ಟೆದ್ರಿಕೋಲ 


ಪ್ಲೆಕ್ಟಸ್ಮೇಲ್ಸ್‌._ 271 


೩೩. ಕ್ಲೈಸ್ಟೊತೀಸಿಯ ಚಿಕ್ಕವು, 90 ಕ್ಕಿಂತಲೂ ವ್ಯಾಸದಲ್ಲಿ 


ಚಿಕ್ಕವು. 
0, ಚರ್ಮಪೊರೆಗಳಲ್ಲಿನ ಭಿತ್ತಿಕೋಶಿಕೆಗಳು ನಸು 
ಹಳದಿ ಕಂದು, 2. ಎ, ಮಿನಿಮ 
bb. ಚರ್ಮಪೊರೆಗಳಲ್ಲಿನ ಭಿತ್ತಿಕೋಶಿಕೆಗಳಲ್ಲಿನ ಪಾರ 
ದರ್ಶಕ. 3, ಎ. ಹ್ಯೂಮಿಕೋಲ 


1, ಎಮರಿಸೆಲ್ಲಾಪ್ಲಿಸ್‌ ಟೆರ್ರಿಕೋಲ ವ್ಯಾನ್‌ಬೇಮ 


ಕ್ಲೈಸ್ಫೊತೀಸಿಯ ಗೋಳಾಕಾರಿತ, ಕಂದುಮಿಶ್ರಿತ ಕಪ್ಪು, ಚರ್ಮಪೊರೆಯು 
ಅನೇಕ ಪರಸ್ಪರ ಹೆಣೆಯಲ್ಪಟ್ಟ 80-90 ತಂತುದಾರಗಳಿಂದಾಗಿದ್ದು, ತುದಿಯಲ್ಲಿ 
ಒಂದು ರಂಧ್ರವಿರುತ್ತದೆ. ಅಸ್ಲೈ ಗೋಳಾಕಾರಿತ, ಪಾರದರ್ಶಕ ಭಿತ್ತಿಯುತ, ಚೆಲ್ಲಾ 
ಪಿಲ್ಲಿಯಾಗಿದ್ದು, ಎಂಟು ಬೀಜಾಣುಯುತ, "14-16 ವ್ಯಾಸವಿರುತ್ತವೆ. ಆಸ್ಕೊ 
ಬೀಜಾಣುಗಳು ಮೊಟ್ಟೆಯಾಕಾರಿತ, ತಿಳಿಕಂದು, 8-8.7%4.7-5.34 : ಭಿತ್ತಿ 
ಗಳಲ್ಲಿ ಬೆರಳಿನಂತಹ ಹೊರಬೆಳೆದ ಭಾಗಗಳು ಮತ್ತು ಲೋಮಾಂಗಗಳಿರುತ್ತವೆ. 
ಸೆಫಾಲೊಸ್ಕೋರಿಯಂ ಹಂತವಿರುತ್ತದೆ ; ಕೊನಿಡಿಯ ಚೆಂಡುಗಳು 5-7 ವ್ಯಾಸ 
ವಿದ್ದು, ಕೊನಿಡಿಯದಂಡಗಳು ಉದ್ದ ಮತ್ತು ತೆಳು, ನೇರಕ್ಕಿದ್ದು, ಸ್ವಲ್ಪ ಕೃಶ 
ಗೊಂಡು 30-404 ಉದ್ದ, 2-3, ಬುಡದಲ್ಲಿ ವ್ಯಾಸವಿರುತ್ತವೆ, ಪಾರದರ್ಶಕ. 
ಕೊಡಿನಿಯಗಳು ಮೊಟ್ಟೆಯಾಕಾರಿತದಿಂದ ಅಂಡಾಕಾರಿತ, ಪಾರದರ್ಶಕ, 6-8 
3.3-4್ಯ,. 

ಮಣ್ಣಿನಿಂದ : ನೆದರ್ಲ್ಯಾಂಡ್ಸ್‌ (20). 


2, ಎಮರಿಸೆಲ್ಲಾಪ್ಲಿಸ್‌ ಮಿನಿಮ ಸ್ಟಾಕ್‌ 

ಕ್ಲೈಸ್ಫೊತೀಸಿಯ ಗೋಳಾಕಾರ, ನಯವಾಗಿದ್ದು, ಕಂದು, ಸಾಧಾರಣವಾಗಿ 
ರಂಧ್ರರಹಿತವಿದ್ದು, ಕೆಲವೊಂದು ಸಲ ಒಂದು ರಂಧ್ರವಿರುತ್ತದೆ, 90-300, 
ವ್ಯಾಸವಿದ್ದು, ಬಲಿಷ್ಮಭಿತ್ತಿ, 7-154 ದಪ್ಪವಾಗಿ ಐದು ಪದರಗಳಲ್ಲಿದ್ದು ತಿಳಿಹಳದಿ 
ಕಂದು ಕೋಶಗಳಿರುತ್ತವೆ. ಅಸ್ಲೈ ಅಸಂಖ್ಯಾತವಿದ್ದು, ಗೋಳಾಕಾರಿತ ಅಥವಾ 
ಉಪಗೋಳಾಕಾರಿತ, ಕ್ಷಣಿಕ, ತೊಟ್ಟಿರುವುದಿಲ್ಲ, ಎಂಟು ಬೀಜಾಣುಯುತ, 12-16 x 
10-12, ; ಆಸ್ಕೊಬೀಜಾಣುಗಳು ಉಪಗೋಳಾಕಾರಿತ ಅಥವಾ ಮೊಟ್ಟೆಯಾಕಾರಿತ, 
ಏಕಕೋಶಯುತ, ಮೊದಲಿಗೆ ಪಾರದರ್ಶಕವಿದ್ದು ಕ್ರಮೇಣ ಆಲಿವ್‌ಕಂದಾಗುತ್ತದೆ, 
56 x 3.5-4,,, ಜೊತೆಗೆ ಎರಡರಿಂದ ಐದು ಉದ್ದವಾದ, ರೆಕ್ಕೆಯಂತಹ ಉಪಾಂಗ 
ಗಳಿರುತ್ತದೆ. ಕೊನಿಡಿಯಗಳ ಹಂತ ಸೆಫಾಲೊಸ್ಫೋರಿಯಂ ; ಕೊನಿಯದಂಡಗಳು 


272 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪಾರದರ್ಶಕ, ಸರಳವಾಗಿದ್ದು, 20-30 x 2-2.5ೈ. ಕೊನಿಡಿಯಗಳು ಮೊಟ್ಟೆ 
ಯಾಕಾರಿತ, ಪಾರದರ್ಶಕ, ಏಕಕೋಶಿಕೆಯುತ, 4-10. 2.3.5. 
ಮಣ್ಣಿನಿಂದ : ಮೊಜಾಂಬಿಕ್‌, ಪೂರ್ವಆಫ್ರಕ (183). 


3. ಎಮರಿಸೆಲ್ಲಾಪ್ಸಿಸ್‌ ಹ್ಯೂಮಿಕೋಲ (ಕೈನ್‌) 

ಸಹನಾಮ ಸಾಟರ್ನೊಮೈಸಿಸ್‌ ಹ್ಕೊಮಿಕೋಲ ಕೈನ್‌ 

ಸಮೂಹಗಳು ಮಾಲ್ಟ್‌ರಚಿತ ಆಗಾರಿನ ರಸದ ಮೇಲೆ: ಒಂದು ಅತಿತೆಳು, 
ಬಿಳಿಯಿಂದ ಬೂದು ಬಣ್ಣದ ತಂತುಜಾಲವು ಉತ್ಪತ್ತಿಯಾಗಿದ್ದು, ನಿಧಾನವಾಗಿ 
ಹರಡುತ್ತ ಚದುರಿದ ಫೈಯಲಿಡ್‌ಗಳ ಒಂದು ಪದರದಿಂದ ತಕ್ಷಣ ಆವರಿತ 
ವಾಗಿ, ಫೈಯಲಿಡ್‌ಗಳು ಸಮಕೋನಗಳಲ್ಲಿ ತಂತುಜಾಲದ ಮೇಲ್ಮೈಯಿಂದ 
ಹೊರಚಾಚಿರುತ್ತವೆ, ಫೈಯಲಿಡ್‌ಗಳು 25-45 ಉದ್ದ. ತೆಳು, ಪಾರ 
ದರ್ಶಕ, ನೇರವಾಗಿದ್ದು, 1.5-2.54 ಅಗಲಕ್ಕೆ ಬುಡದಲ್ಲಿದ್ದು, ಕಿರಿದಾಗುತ್ತ, 
ತುದಿಯಲ್ಲಿ 14 ಇರುತ್ತದೆ. ಒಂದಾದನಂತರ ಒಂದರಂತೆ ಫೈಯಾಲೋಬೀಜಾಣು 
ಗಳು ತೆರೆದ ತುದಿಯಲ್ಲಿ ಉತ್ಪತ್ತಿಯಾಗುತ್ತವೆ. ಫೈಯಾಲೋಬೀಜಾಣುಗಳು 
5-8 x 23.5, ಪಾರದರ್ಶಕ, ಮೊಟ್ಟೆಯಾಕಾರಿತ, ನಯವಾದ, ಚಿಕ್ಕಗೋಳಾ 
ಕಾರಿತ ಚೆಂಡಿನಂತೆ ಒಟ್ಟು ಸೇರುತ್ತವೆ. ಸಮೂಹದ ಮೇಲ್ಮೈ ವಯಸ್ಸಾದಂತೆ 
ಕೊಕ್ಕೆಯಂತಾಗಿ ಜೊತೆಗೆ ಕ್ಲೈಸ್ಟೊತೀಸಿಯಗಳಿಂದ ಕಪ್ಪುಗುರುತುಗಳು ಕಂಡುಬರು 
ತ್ತವೆ, ಕಟ್ಟಕಡೆಯಲ್ಲಿ ಪೂರ್ಣ ಕಪ್ಪಾಗುತ್ತ ವಿರಾಮವಾಗುತ್ತದೆ ; ಅಂಚು ನಿರ್ದಿಷ್ಟ 
ವಾಗಿದ್ದು ಹಿಂಬದಿ ಕಪ್ಪ : ಸಂಪೂರ್ಣ ಪೋಷಕಮಾಧ್ಯಮವು ಸ್ವಲ್ಪ ಕಪ್ಪಾಗಿರುತ್ತದೆ. 
ಕ್ಲೈಸ್ಫೊತೀಸಿಯಗಳು ಸಮೃದ್ಧವಾಗಿದ್ದು ೯ ಆಗಾಗ್ಗೆ ಆಧಾರಸ್ಥಳದಲ್ಲಿ ಎರಡು ಅಥವಾ 
ಮೂರು ಪದರಗಳಲ್ಲಿ ಹೂತುಕೊಂಡಿರುತ್ತದೆ, ಗೋಳಾಕಾರಿತ, 30-904 ವ್ಯಾಸ 
ಎದ್ದು, ಭಿತ್ತಿ ನಯವಾಗಿದ್ದು, ನಗ್ನ, ಬಣ್ಣರಹಿತ, ಪಾರದರ್ಶಕ, ಪೊರೆಯಂತೆ 
ನಾಲ್ಕರಿಂದ ಆರು ಕೋಶಗಳು ಅಡ್ಡ ಸೀಳಲ್ಪಟ್ಟಾಗ ದಪ್ಪವಿದ್ದು, ಪದರ ರಹಿತವಾಗಿರು 
ತ್ತವೆ. ಕ್ಲೈಸ್ಟೊಶೀಸಿಯ ಭಿತ್ರಿಯಲ್ಲಿನ ಕೋಶಗಳು ತೆಳು, ಪಾರದರ್ಶಕ, 6-12 
ವ್ಯಾಸವಿದ್ದು, ಮಿಥ್ಯಾಪಾರಂಕೈಮಾಯುತವಾಗಿರುತ್ತವೆ, ಅಸ್ಸೈ ಎಂಟು ಬೀಜಾಣು 
ಯುತ, ಉಪಗೋಳಾಕಾರಿತ, ಅಸ್ಪಷ್ಟ ಮತ್ತು ಕ್ಷಣಿಕ. ಅನಿಯಮಿತವಾಗಿ ಹರಡಲ್ಬ 
ಟ್ವಿದ್ದು, 14-164 ವ್ಯಾಸವಿದ್ದು, ಬರಡುಕಶಾಂಗಗಳ ಕೊರತೆಯಿರುತ್ತದೆ. ಆಸ್ಕೊ 
ಬೀಜಾಣುಗಳು ಮೊಟ್ಟೆಯಾಕಾರಿತ, 5-6.5 x 2.5-3ಟ (ವಿಣುಗಳ ಹೊರತಾಗಿ), 
ಕಪ್ಪು ಹಸುರು ಆದರೆ ಪೂರ್ಣವಾಗಿ ಅಪಾರದರ್ಶಕವಾಗಿರದೆ, ಒಂದು ಗೋಲದಲ್ಲಿದ್ದು, 
ಜೊತೆಗೆ ಮೂರು ನೀಳ ಕಪ್ಪಾದ ಬಹುಏಣುಗಳು ಮೇಲಿನಿಂದ ಕೆಳಕ್ಕೆ ಅಥವಾ ಓರೆ : 
ಯಾಗಿದ್ದು, 0.5-14 ಎತ್ತರ. 

ಪೀಟ್‌ ಮಣ್ಣಿನಿಂದ : ಅಂಟಾರಿಯೊ, ಕೆನಡ (29). 


273 


(8) ವೆಸ್ಚರ್ಡೈಕೆಲ್ಲಾ ಸ್ಟಾಕ್‌. 

ಕ್ಲೈಸ್ಟೊತೀಸಿಯ ಗೋಳಾಕಾರಿತ ; ಪರಸ್ಪರ 
ಹೆಣೆದಿದ್ದು : ಕಪ್ಪು; ಭಿತ್ತಿ ಪೊರೆಯಂತೆ; ಒಂದು ಪದರ 
ವಿದ್ದು ಕಂದುಬಣ್ಣದಿಂದ ಕಪ್ಪು : ದಪ್ಪಭಿತ್ತಿಯುತ 
ಕೋಶಗಳಿರುತ್ತವೆ. ಅಸ್ಸೈ ಅಸಂಖ್ಯಾತವಿದ್ದು, ಉಪ 
ಗೋಳಾಕಾರಿತದಿಂದ ಅಂಡಾಕಾರಿತ, ತೊಟ್ಟು ಇದ್ದು, 
ಬಹು ಬೀಜಾಣುಯುತ, ಕ್ಷಣಿಕ. ಆಸ್ಕೊಬೀಜಾಣುಗಳು 
ಗೋಳಾಕಾರಿತದಿಂದ ಉಪಗೋಳಾಕಾರಿತ, ಒಂದು 
ಕೋಶಿಕೆವುಳ್ಳದ್ದು, ಕಂದು, ಜೊತೆಗೆ ಸುರುಳಿಪಟ್ಟೆ ಯೊ ಚಿತ್ರ 48. ವಸ್ಟರ್ಡೈಕೆಲ್ಲಾ 
ಳಗೊಂಡಿದ್ದು, ಮೊಳಕೆ ರಂಧ್ರರಹಿತವಾಗಿರುತ್ತವೆ. ೩. ಕೆಸ್ಬೊತೀಸಿಯಂ ಕೆ ಆಸಸ್‌ 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ೭. ಆಸ್ಕೊ ಬೀಜಾಣುಗಳು 





1. ವೆಸ್ಟರ್ಡೈಕೆಲ್ಲಾ ಆರ್ನೇಟ ಸ್ಟಾಕ್‌ 


ಕ್ಲೈಸ್ಪೊತೀಸಿಯ ಗೋಳಾಕಾರ, ಪರಸ್ಪರ ಹೆಣೆದಂತೆ, ನಯವಾದ, 100- 
300೬ ವ್ಯಾಸವಿದ್ದು, ಕಂದುಬಣ್ಣದಿಂದ ಕಪ್ಪು, ಜೊತೆಗೆ ಒಂದು ಪದರ ದಪ್ಪ ಭಿತ್ತಿ 
ಯುತ, ಕಂದಾದ, ಬಹುಭುಜಾಕಾರಿತ ಕೋಶಗಳಿದ್ದು, ಸುಮಾರು 5 ವ್ಯಾಸವಿರುತ್ತವೆ. 
ಅಸ್ಸೈಗಳು ತೆಳು ಭಿಶ್ಚಿಯುತ. ಆಧಾರ ಅಂಗಾಂಶಗಳಲ್ಲಿ ಅಡಗಿರುತ್ತವೆ. ಉಪಗೋ 
ಳಾಕಾರಿತದಿಂದ `ಮೊಟ್ಟೆಯಾಕಾರಿತ, ಆಗಾಗ್ಗೆ ಮೂವತ್ತೆರಡು ಆಸ್ಕೊಬೀಜಾಣುಯುತ, 
25-32 x 16-224; ಆಸ್ಕೊಬೀಜಾಣುಗಳು ಗೋಳಾಕಾರಿತ, ಒಂದು ಕೋಶವು 
ಳೃವು, ಕಂದು, 6.2-7 x 6-6.8್ಕ, ಅನಿಯಮಿತವಾದ ನಾಲ್ಕರಿಂದ ಐದು ಸುರುಳಿ 
ಪಟ್ಟಿಗಳಿದ್ದು ಅಂದವಾಗಿರುತ್ತ ವೆ. ` 


, ಮಣ್ಣಿನಿಂದ: ಮೊಜಾಂಬಿಕ್‌, ಪೂರ್ವಆಫ್ರಿಕ (183) 


(9) ಕಾರ್ಪೆಂಟೇಲ್ಸ್‌ ಲಾಸಿಗೆರಾನ್‌ 

ಕ್ಲೈಸ್ಫೊತೀಸಿಯ ಭದ್ರವಾಗಿದ್ದು, ಜೊತೆಗೆ ದಪ್ಪಭಿಶ್ರಿಯುತ, ನಾರಿನಂತಹ 
ಅಥವಾ ಪ್ಯಾರಂಕೈಮದಂತಹ ಕೋಶಗಳ ಭಿತ್ತಿಯದ್ದು, ಮಧ್ಯದಿಂದ ಹೊರಗಡೆಗೆ 
: ಪಕ್ಚವಾಗುತ್ತವೆ.. ಅಸ್ಸೈ ಒಂಟಿಯಾಗಿ ಚಿಕ್ಕ ಆಸ್ಕೊಜೀನಸ್‌ ತಂತುದಾರಕವಲುಗಳ 
ಮೇಲೆ ಅಥವಾ ಚಿಕ್ಕ ಸರಣಿಗಳಲ್ಲಿರುತ್ತವೆ. ಆಸ್ಕೊಬೀಜಾಣುಗಳು ಏಕಕೋಶಯುತ, 
ಸಮಮಧ್ಯಭಾಗದಲ್ಲಿ ತಗ್ಗು ಇರುತ್ತದೆ ಅಥವಾ ಇರುವುದಿಲ್ಲ. 

ಪೊಸಿಲಿಯಂನಲ್ಲಿ ಸಂಖ್ಯೆಗಳು 1,2,3,4,5,46,47,48 ನೋಡಿ, 


[18] 


274 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
€. ಪೆರಿಸ್ಟೋರಿಯೇಸಿ, 


ಮೇಲ್ಭಾಗದಲ್ಲಿನ ತಂತುಜಾಲವು ಮೇಲ್ಮೆ ಯಲ್ಲಿದ್ದು, ಕಪ್ಪ ತಂತುರೂಪಿ 
ಅಥವಾ ಕೋಶವುಳ್ಳ ಅಥವಾ ಒಂದೊಂದು ಸಲ ಗಟ್ಟಿಯಾದ ಸ್ಫ್ರೋಮದಂಶಿರುತ್ತದೆ. 
ಆಸ್ಕೊಮ್ಮಾಟ ಮೇಲ್ಭಾಗದ ತಂತುಜಾಲದಲ್ಲಿ ಆಥವಾ ಮೇಲ್ಮೈಯಲ್ಲಿನ ಒಂದು 
ಸ್ಟೋಮದಲ್ಲಿದ್ದು, ಕಪ್ಪ, ಹೆಚ್ಚುಕಡಮೆ ಗೋಳಾಕಾರಿತ, ಒಂದೊಂದು ಸಲ ನೀಳಾ 
ಕಾರಿತ, ರಂಧ್ರರಹಿತ ಅಥವಾ ತುದಿಯಲ್ಲಿ ಒಣಗಿ ಆಥವಾ ಅನಿಯಮಿತವಾಗಿ 
ಹರಿದುಹೋಗಿ, ಉಪಾಂಗಗಳರುವುದಿಲ್ಲ. ಚರ್ಮಪೊರೆ ಸಾಧಾರಣವಾಗಿ ಮೃದು 
ವಾಗಿದ್ದು , ಒಂದೊಂದು ಸಲ ಇಂಗಾಲೀಯ, ಹೊಳಪು ವ ಅಸ್ಲೈಗಳು ಪೊದೆಯಂತೆ 
ಜೋಡಣೆಯಾಗಿರುವುದು ಕಂಡುಬರುತ್ತದೆ. ಸಾಧಾರಣವಾಗಿ ನೀಳಾಕಾರಿತ. ಬೀಜಾಣು 
ಗಳು ವಿವಿಧವಿರುತ್ತವೆ. ಬರಡುಕಶಾಂಗಗಳು ಇರುವುದಿಲ್ಲ. 


೦ದು ಒಂಟಿ ಜಾತಿಯನ್ನು ಪ್ರತಿಪಾದಿಸಲಾಗಿದೆ. 


1 
(1) ಪೆರಿಸ್ಟೋರಿಯಂ ಫ್ರೈಸ್‌ 

ಕ್ಲೈಸ್ಟೊತೀಸಿಯ ಮೇಲ್ಮೈಯಲ್ಲಿದ್ದು, 
ಸಡಿಲವಾಗಿ ಗುಂಪುಗುಂಪಾಗಿದ್ದು, ಗೋಳಾ 220% 
ಕಾರಿತ ; ಚರ್ಮಪೊರೆ ಕಪ್ಪು, ನಯವಾಗಿದ್ದು, a € 
ಹೊಳಪು, ಇಂಗಾಲೀಯ, ಸಾಧಾರಣವಾಗಿ 
ಅನಿಯಮಿತವಾಗಿ ತುದಿಯಲ್ಲಿ ತೆರೆದುಕೊಳ್ಳು 
ತ್ತದೆ. ಅಸ್ಸೈ ಗದೆಯಾಕಾರಿತ, ತೊಟ್ಟುಳ್ಳ 
ದ್ಹಾಗಿರುತ್ತದೆ. ಬೀಜಾಣುಗಳು ಉದ್ದ b 
ಉರುಳೆಯಾಕಾರಿತ, ಕೃಶವಾಗಿದ್ದು, ನಾಲ್ಕು ಟಕ, 49 ರಿಕೊ ರಿಯ 
ಕೋಶಿಕೆಯುತ, ಸಾಧಾರಣವಾಗಿ ತುಂಡು ಲ ಆ ಇ 

a. ಕ್ಲೈಸ್ಟೊತೀಸಿಯಂ ಥೌ, ಆಸ್ಕಸ್‌ 

ಕೋಶಗಳಾಗಿ ಭಾಗವಾಗುತ್ತದೆ, ಕಂದುಮಿಶ್ರಿತ  ಆಸ್ಕೊಬೀಜಾಣುಗಳು (ವಿಂಟ ಕೃಪೆ), 


ಕಪ್ಪು. | ೩ 
ಪೆರಿಸ್ಪೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಆಸ್ಕೊಬೀಜಾಣುಗಳು 28 : 5 _. 1. ಪೆ. ವಲ್ಲೇರ್‌ 
೩೩. ಆಸ್ಕೊಬೀಜಾಣುಗಳು 33-40 x 8 2. ಪೆ, ಫ್ರನಿಕುಲೇಟಂ 


« 


1. ಪೆರಿಸ್ಫೋರಿಯಂ ವಲ್ಗೇರ್‌ ಕಾರ್ಡ 


ಕ್ಲೈಸ್ಟೊತೀಸಿಯಗಳು ಗುಂಪುಗುಂಪಾಗಿದ್ದು, ಮೇಲ್ಮೈಯಲ್ಲಿದ್ದು, ಕಪ್ಪು 
ಹೊಳಪ್ಪಳ್ಳದ್ದಾಗಿರುತ್ತವೆ. ಅಸ್ಸೈ ವಿಶಾಲಗದೆಯಾಕಾರಿತ, 'ಜೊತೆಗೊಂದು ಚಿಕ್ಕ 


ಸ್ಟೀರಿಯೇಲ್ಸ್‌._ 275 


ತೊಟ್ಟಿದ್ದು, 3-40 x 17-195, ಎಂಟು ಬೀಜಾಣುಯುತ. ಬೀಜಾಣುಗಳು 
ಉರುಳೆಂಾಕಾರಿತ, ನಾಲ್ಕು ಕೋಶಯಂತ, ಕಂದು, 28 5, ಮಧ್ಯದ ಎರಡು 
ಕೋಶಗಳು ಆಯತಾಕಾರ ಚೌಕದಂತಿದ್ದು. ತುದಿಕೋಶಗಳು ಬಹುವಾಗಿ ಕೋನಾಕಾರಿತ 
6-7 «ತ್ಯ. 

ಮಣ್ಣಿನಿಂದ: ಯು. ಎಸ್‌. ಎಸ್‌. ಆರ್‌. (143). 


2. ಪೆರಿಸ್ಸೊಗೆರಿಯಂ ಫ್ರ್ಯನಿಕುಲೇಟಂ ಪ್ರಿಯಸ್‌ 


ಪೆರಿತಿಸಿಯಗಳು ಗುಂಪ್ರಗುಂಪಾಗಿದ್ದು ಅಥವಾ ಜೆಲ್ಲಾಪಿಲ್ಲಿಯಾಗಿದ್ದು, 
ಮೇಲ್ಮೈಯಲ್ಲಿ ಗೋಳಾಕಾರದಿಂದ ಉಪಗೋಳಾಕಾರ, ನಯವಾದ, ಕಪ್ಪ, 590 
ವ್ಯಾಸವಿರುತ್ತವೆ. ಅಸ್ಸೈ ಬಹು ನಿಬಿಡವಾಗಿ ಒಂದರಮೇಲೊಂದಿದ್ದು, ಆಯತಾಕಾರ 
ದಿಂದ ತಿರಂಆಂಡಾಕಾರ, 55-64 18.20, ಜೊತೆಗೆ ಬಾಗಿದ ಅಥವಾ ಬಾಗ 
ಬಲ್ಲತೊಟ್ಟು. 30-804 ಉದ್ದವಿದ್ದು : ಆಸ್ಕೊಬೀಜಾಣುಗಳು ನೀಳಾಕಾರ, ನಾಲು 
ಕೋಶಯುತ, ಕಂದು, 33-40 x 6-84: 8-116-84 ವಿಭಾಗಗಳಾಗಿ 
ಒಡೆಯುತ್ತವೆ. 


ಮಣ್ಣಿನಿಂದ: ಇಂಗ್ಲಂಡ್‌ (214). 


B. ಸ್ಫ್ರೀರಿಯೇಲ್ಸ್‌ 


ತಂತುಜಾಲ ಎಳೆಯಂತಿದ್ದು, ಮೇಲ್ಮೆ ಯಲ್ಲಿ ಅಥವಾ ಮುಳುಗಡೆಯಾಗಿದ್ದು, 
ಸಾಮಾನ್ಯವಾಗಿ ಸಬಿಕುಲಂ ಅಥವಾ ಸ್ಟ್ರೋಮವಾಗಿ ರೂಪಿಕವಾಗಿರುತ್ತದೆ. ಆಸ್ಕೊ 
ಮ್ಯಾಟ ವಿವಿಧ ಆಕಾರಗಳಲ್ಲಿದ್ದು, ಸಾಧಾರಣವಾಗಿ ಗೋಳಾಕಾರಿತ, ಜೊತೆಗೆ ಹೆಚ್ಚು 
ಕಡಮೆ ನೀಳಾಕಾರಿತ ಬಾಯಿಯಿದ್ದು, ತೆಳು ಅಥವಾ ತೊಗಲಿನಂತೆಹ ಅಥವಾ ಇಂಗಾ 
ಲೀಯ, ನಯವಾದ ಅಥವಾ ರೋಮಮಯ ಚರ್ಮಪೊರೆಯಿದ್ದು, ಆಧಾರಸ್ಯಳದ 
ಮೇಲೆ ಸ್ವತಂತ್ರವಿದ್ದು ಅಥವಾ ಹೆಚ್ಚುಕಡಮೆ ಆಳವಾಗಿ ಹೂತುಕೊಂಡಿದ್ದು ಅಥವಾ 
ಒಂದು ಸಬಿಕುಲಂನೊಳಗೆ ಅಥವಾ ಒಂದು ಸ್ಟ್ರೋಮದಲ್ಲಿರುತ್ತವೆ. ಅಸ್ಸೈ ಪೆರಿಶೀಸಿಯಂ 
ತಳದಿಂದ, ಆಸ್ಕೊಜೀನಸ್‌ ಕೋಶಸಮೂಹದಿಂದ ಒಂಟಿಯಾಗಿ ಅಥವಾ ಪೊದರಿನಲ್ಲಿ 
ಹುಟ್ಟಿ, ಒಂದು ರಂಧ್ರದಿಂದ ತೆರೆದುಕೊಂಡಿದ್ದು, ಕೆಲವು ಸಮಯಗಳಲ್ಲಿ ಕ್ಷಣಿಕವಾಗಿರು 
ತ್ತವೆ. ಬೀಜಾಣುಗಳು ವಿವಿಧ ಆಕಾರದಲ್ಲಿದ್ದು, ಗೋಳಾಕಾರಿತ, ಅಂಡಾಕಾರಿತ, 
ನೀಳಾಕಾರಿತ, ಎಳೆಯಂತಹ, ಏಕಕೋಶಯುತದಿಂದ ಅಡ್ಮಭಿತ್ತಿಗಳಿಂದಾಗಿ ಅಥವಾ 
ಶಂಕಾಕಾರಿತದಿಂದ ಬಹುಕೋಶಯುತ, ಪಾರದರ್ಶಕದಿಂದ ಹಳದಿ, ಹಸುರು ಅಥವಾ 
ಕಂದುಬಣ್ಣದಿಂದ ಕಪ್ಪು, ಹಲವಾರು ಸಮಯಗಳಲ್ಲಿ ,ಅಂಟುದ್ರವದಿಂದಾದ ಪೊರೆ 


276 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಂತಹ ಆಥವಾ ಪಾರದರ್ಶಕ ಉಪಾಂಗಗಳಿರುತ್ತವೆ. ಬರಡುಕಶಾಂಗಗಳು 
ಸಾಧಾರಣವಾಗಿ ಇರುತ್ತವೆ. ನಿರ್ಲಿಂಗೀಯ ಬೀಜಾಣುಗಳು ಕೊನಿಡಿಯಗಳಾಗಿದ್ದು 
ಸ್ವತಂತ್ರ ಕೊನಿಡಿಯದಂಡಗಳ ಮೇಲಿದ್ದು, ಆಸರ್‌ವುಲೈ ಮೇಲೆ ಅಥವಾ ವಿವಿಧವಾಗಿ 
ರೂಪಿತಗೊಂಡ ಪಿಕ್ನಿಡಿಯಗಳಲ್ಲಿರುತ್ತವೆ. 


೩. ಕೀಟೊವಿಯೇಸಿ 


ಪೆರಿತೀಸಿಯಗಳು ಸಂಪೂರ್ಣವಾಗಿ ಮೇಲ್ಮೆ ಯಲ್ಲಿದ್ದು, ಮೇಲ್ಮೈ ೨ ತೆಂತುಜಾಲ 
ದಲ್ಲಿ ಸ್ವತಂತ್ರವಾಗಿರುತ್ತವೆ. ಚರ್ಮಪೊರೆ ತೆಳುವಾಗಿದ್ದು, ಪೆಡಸು, ಜೊತೆಗೆ ಚಪ್ಪಟೆ 
ಯಾದ ತುದಿಯಲ್ಲಿನ ಬಾಯಿಯಿದ್ದು (ಒಂದೊಂದು ಸಲ ಕೊರತೆಯಿರುತ್ತದೆ). 
ಸಾಧಾರಣವಾಗಿ ಒಂದು ಗೋಲದಂತೆ ರೂಪಿಸಲ್ಪಟ್ಟು ವಿಶಿಷ್ಟ ರೀತಿಯಲ್ಲಿ ಕವಲಾದ 
ರೋಮಗಳಿರುತ್ತವೆ, ಅಸ್ಸೈೈಗಳು ಗದೆಯಾಕಾರಿತ ಅಥವಾ ಸುಮಾರು ಉರುಳೆ 
ಯಾಕಾರಿತ, ಎಂಟು ಬೀಜಾಣುಯುತ ಕ್ಷಣಿಕ, ಬೀಜಾಣುಗಳು ಏಕಕೋಶಯುತ, 
ವಿವಿಧ ಆಕಾರಗಳಲ್ಲಿದ್ದು, ಕಪ್ಪುಬಣ್ಣವಾಗಿರುತ್ತವೆ. ಬರಡು ಕಶಾಂಗಗಳಿರುವುದಿಲ್ಲ. 


ಒಂದು ಒಂಟೆ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


(1) ಕೀಟೊಮಿಯಂ ಕುಂಜೆ ಮತ್ತು 
ಹ್ಮಿಡ್ಜ್‌ (ಪ್ಲೇಟ್‌ VI.C.E). 
ಪೆರಿತೀಸಿಯಂಗಳು ಮೇಲ್ಮೈಯ 
ಲ್ಲಿದ್ದು, ತೆಳುಪೊರೆಯಂತೆ ಜೊತೆಗೊಂದು 
ಹಿಂಡು ಬಿರುಗೂದಲುಗಳು ತುದಿಯೆ 
ಲ್ಲಿದ್ದು ಸಾಧಾರಣವಾಗಿ ಒಂದು ರಂಧ್ರ: 
ಎರುತ್ತದೆ. ಅಸ್ಸೈ ಗದೆಯಾಕಾರಿತ, 
ಕ್ಷಣಿಕ.  ಬೀಜಾಣುಗಳು ಸರಳವಿದ್ದು, 
ಪಾರದರ್ಶಕದಿಂದ ಕಪ್ಪುಕಂದು, ಹೆಚ್ಚು 
ಕಡಮೆ ಒತ್ತಿಕೊಂಡಿರುತ್ತವೆ. 





ಚಿತ್ರ 50. ಕೀಟೊಮಿಯಂ ಡ, ಪೆರಿತೀಸಿಯಂ 
ಶಿ. ಆಸ್ಕಸ್‌ ೧, ಆಸ್ಕೊಬೀಜಾಣುಗಳು 


ಕೀಟೊಮಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಪೆರಿತೀಸಿಯಗಳಿಗೆ ರಂಧ್ರವಿರುತ್ತವೆ. 


0. ಪೆರಿಶೀಸಿಯಗಳು ಗೋಳಾಕಾರಿತದಿಂದ ಅಂಡಾಕಾರ . 
ಅಥವಾ ಪೀಪಾಯಿ ಆಕಾರ. 


ಸ್ಟೀರಿಯೇಲ್ಸ್‌ : 277 


€. ಆಸ್ಕೊಬೀಜಾಣುಗಳು ದೊಡ್ಡವು, 164 
ವರೆಗೆ ಉದ್ದವಿದ್ದು ಎರಡು ತುದಿಗಳಲ್ಲೂ 
ದೊಣ್ಣೆ ಮೊನೆಯಂತಿರುತ್ತವೆ. 1. ಕೀ, ಫ್ಲೇವಂ 
00. ಆಸ್ಕೊಬೀಜಾಣುಗಳು ಚಿಕ್ಕವು, 144 
ಗಿಂತಲೂ ಕಡಮೆ ಉದ್ದ. 
d. ತುದಿಕವಲುಗಳು ದ್ವಿಕವಲುಗಳಲ್ಲಿ ಕವ 
ಲೊಡೆದಿರುತ್ತವೆ. 
€. ತುದಿಯಲ್ಲಿನ ಕೂದಲುಗಳು ಪಕ್ವ 
ವಾದಾಗ ಎರಡು ವಿಧ ; ಕವಲೊಡೆ 
ಯದ ಮತ್ತು ದ್ವಿಕವಲೊಡೆದವು. 2. ಕೀ. ಫ್ರನಿಕೋಲ 
66. ತುದಿಯಲ್ಲಿನ ಕೂದಲುಗಳು ಪಕ್ವ 
ವಾದಾಗ ಎಲ್ಲ ದ್ವಿಕವಲೊಡೆದಿರು 
ತ್ತವೆ. 3, ಕೀ, ಇಂಡಿಕಂ 


dd, ತುದಿಯಲ್ಲಿನ ಕೂದಲುಗಳು ದ್ವಿಕವಲು 
ಗಳಾಗಿ ಕವಲೊಡೆದಿರುವುದಿಲ್ಲ. 
€. ತುದಿಯಲ್ಲಿನ ಕೂದಲುಗಳು ನೇರ 
ಆಥವಾ ಧನುಸ್ಸಿನಾಕಾರಿತ 
£. ತುದಿಯಲ್ಲಿ ಕೂದಲುಗಳು ನೇರ 
ವಾಗಿರುತ್ತವೆ. 
೬. ತುದಿಯಲ್ಲಿ ಕೂದಲುಗಳು 
ಸರಳವಿರುತ್ತವೆ. 4, ಕೀ. ಹೊಮೊಪೈಲೇಟಂ 
88. ತುದಿಯಲ್ಲಿನ ಕೂದಲುಗಳ 
ಜೊತೆಗೆ ಚಿಕ್ಕ ಅನಿಯಮಿ 
ತಾಕಾರಿತ ಕವಲುಗಳು 
ಅಥವಾ ಸುರುಳಿಗಳು ತುದಿ 
ಗಳಲ್ಲಿರುತ್ತ ವೆ. 5. ಕೇ. ಕ್ರಿಸ್ಟೇಟಂ 
ಗಿ. ತುದಿಯಲ್ಲಿನ ಕೂದಲುಗಳು 
ಧನುಸ್ಸಾಕಾರಿತ, ಬೀಜಾಣುಗಳು 
ಒಂದೇ ಬದಿಗೆ ಚಪ್ಪಟೆಯಾಕಾ 
ರವಾಗಿರುತ್ತವೆ. 6. ಕೀ. ಟ್ರೈಲ್ಮಾಟರೇಲ್‌ 


6 


278 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€. ತುದಿಯಲ್ಲಿನ ಕೂದಲುಗಳು ಬಾಗಿರು 

ತ್ತವೆ, ಅಲೆಯೋಪಾದಿ ಅಥವಾ 

ಸುರುಳಿಯಾಗಿರುತ್ತವೆ. 

1. ತುದಿಯಲ್ಲಿನ ಕೂ ದಲು ಗಳು 
ಬಾಗಿರುತ್ತವೆ. ಅಥವಾ ಅಲೆ 
ಯೋಪಾದಿ. 

8. ತುದಿಯಲ್ಲಿನ ಕೂದಲುಗಳು 
€ ಪದೇ ಕವಲೊಡೆದಿ 


ವಿ. ಬೀಜಾಣುಗಳು 


ue 
£4 


[ok 


NCE 


೨ 
ಕ್ಯ 


pr 
£1 
3 


88. ತುದಿಯಲ್ಲಿನ ಕೂದಲುಗಳು 
ಕವಲೊಡೆಯದೆ ಅಥವಾ 
ಅಪರೂಪಕ್ಕೆ ಕವಲಛೊ 
ದಿರುತ್ತವೆ. 

1. ತುದಿಯಲ್ಲಿನ ಕೂದಲು 
ಗಳು ಬಾಗಿರುವುದರ 
ಜೊತೆಗೆ ಒಳಬಾಗಿದ 


ತುದಿಗಳಿರುತ್ತವೆ. 8. 


hh. ತುದಿಯಲ್ಲಿನ ಕೂದಲು 

ಗಳು ಅಲೆಯೋಪಾದಿ 
ಯಿರುತ್ತವೆ. 

1. ಆಸ್ಕೊಬೀಜಾಣು 

ಗಳು 9-12.5 


715-94. 9. 


ಆಸ್ಕೊಬೀಜಾಣು 
ಗಳು 8-9.5x 


ಹಾಡೆ 
ಹಾ. ಆ. 
ಆ 


6-8. 10. 


ಗಿ. ತುದಿಯಲ್ಲಿನ ಕೂದಲುಗಳು 
ಸ್ಥುರುಳಿಯಂತೆ ಸುತ್ತಿಕೊಂಡಿರು 
ತ್ತವೆ, 


ಕಿ 


ಕೀ. ಮ್ಯುರೋರಂ 


ಕೀ. ಆಲಿವೇಷಿಯಂ 


ಕೀ. ಗ್ಲೋಬೋಸಂ 


ಸ್ಪೀರಿಯೇಲ್ಸ್‌ 279 


g. ಸುರುಳಿಗಳೆಲ್ಲವೂ ಒಂದೇ 
ಕಡೆ ನಿರ್ದೇಶಿಸಲ್ಪಟ್ಟಿರು 
ತ್ತವೆ. 
ಹ. ಸುರುಳಿಗಳು ಎಂಟ 
ಕ್ಕಿಂತ ಹೆಚ್ಚು. 11. ಕೀ. ಸ್ಟೈರೇಟ್‌ 
hb. ಸುರುಳಿಗಳು ಎಂಟಿ 
ಕ್ಕಿಂತಲೂ ಕಡಮೆ. 
1, ಆಸ್ಕೊ ಬೀಜಾಣು 


ಗಳು. 7-85 
6-74 12 .ಕೀ. ಬಾಸ್‌ಟ್ರಿಕೊಡ್ಸ್‌ 
11, ಆಸ್ಕೊಬೀಜಾಣು 
ಗಳು 9-10.5 » 
8-38.54 13. ಕೀ. ಕಾಕ್ಸಿಯಾಯ್ಡಿಸ್‌ 
8. ಸುರುಳಿಗಳು ವಿರುದ್ಧ ದಿಕ್ಕಿಗೆ 
ಸುತ್ತಿರುತ್ತವೆ. 14, ಕೀ. ಕ್ರಿಸ್ಸೇಟಂ 
bb. ಪೆರಿಶೀಸಿಯಗಳು ಕಳಸದಂತಹವು. ` 15. ಕೀ. ಕೇಪ್ರಿನಂ 


೩೩. ಪೆರಿತೀಸಿಯಗಳಲ್ಲಿ ರಂಧ್ರಗಳಿರುವುದಿಲ್ಲ. 
b. ಕೂದಲುಗಳು ಚಿಕ್ಕವು, ಉಳಿಯಾಕಾರಿತ, ಲವಣ 


ಪೊರೆಯಾವೃತ. ಶ್ವ 16. ಕೀ. ಫಿಮೆಟಿ 
bb. ಕೂದಲುಗಳು ಉದ್ದ, ನೇರವಾಗಿದ್ದು, ತುದಿಗಳಲ್ಲಿ 
ಸುರುಳಿಸುತ್ತಿರುತ್ತವೆ. 17. ಕೀ. ಮ್ಯಾಗ್ನಂ 


], ಕೇಟೊಮಿಯಂ ಫ್ಲೇವಂ ಓಮ್ಮಿಕ್‌ 


ಸಮೂಹಗಳು ಮೊದಲಿಗೆ ಹಳದಿ, ಅನಂತರ ಬಣ್ಣ ಕಡಮೆಯಾಗಿ, ಹಳದಿ 
ಬಿಳಿಯಾಗುತ್ತದೆ : ಪೆರಿತೀಸಿಯೆ ಕಪ್ಪುಕಂದು, ಗೋಳಾಕಾರಿತದಿಂದ ಉಪಗೋಳಾ 
ಕಾರಿತ, 276-345 : 230-3114. ಶಿಫಾವೃಂತಗಳಿರುವುದಿಲ್ಲ. ಬದಿಯ 
ಕೂದಲುಗಳು ಚಿಕ್ಕದಾಗಿದ್ದು ಮತ್ತು ತುದಿಯಲ್ಲಿನವುಗಳಿಗಿಂತ ಕಡಮೆ ಇರುತ್ತವೆ. 
ಬದಿಯ ಮತ್ತು ತಂದಿಯಲ್ಲಿನ ಕೂದಲುಗಳು ಬೇರೆ ಬಗೆಯಾಗಿರದೆ, ಅಡ್ಡಭಿಶ್ತಿಯುತ. ' 
ಊದಾಕಂದುಬಣ್ಣದಿಂದ ಹಳದಿಕಂದು. ಮೂರು ವಿಧಗಳಿವೆ: (೩) ಸುರುಳಿ ಸುತ್ತಿ 
ಕೊಂಡ, ಕಪ್ಪು, ಸ್ವಲ್ಪ ಗಡುಸಾದ, ಮೊಂಡುತುದಿ, ಬುಡದಲ್ಲಿ ಸುಮಾರು 2-9 : 


280 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(0) ಕೆಳಗಡೆ ಸುರುಳಿ ಸುತ್ತಿಕೊಂಡಿದ್ದು, ಬುಡದಲ್ಲಿ ಕಪ್ಪ, ಗಡುಸಾದ, ಹಳೆದಿ ಕಂದು 
ಮೇಲ್ಭಾಗವಿರುತ್ತದೆ. ಕೃಶವಾಗುವುದರಿಂದ ಉದ್ದನಾಗಿದ್ದು, ತೆಳು, ಪಾರದರ್ಶಕ 
ತುದಿ, ಬುಡದಲ್ಲಿ ಸುಮಾರು ಕ್ಯ; (0) ನೇರವಾಗಿದ್ದು, ಬುಡದಲ್ಲಿ ಕಪ್ಪು. 
ಗಡುಸಾದ, ಹಳದಿ ಕಂದು ಮೇಲ್ಭಾಗವರುತ್ತದೆ. ಕೃಶಗೊಂಡಿರುವುದರಿಂದ ಉದ್ದ 
ವಾದೆ ತುದಿಯಿದ್ದು, ಬುಡದಲ್ಲಿ ಸುಮಾರು 4 ಇರುತ್ತವೆ. ಬದಿಯಲ್ಲಿನ ಕೂದಲು 
ಕ್ರಮೇಣ ಉದ್ದವಾಗಿ ಬಹು ಅಸಂಖ್ಯಾತವಾಗಿ ಪೆರಿತೀಸಿಯಂ ತುದಿಕಡೆ ಇರುತ್ತವೆ. 
ತುದಿಯ ಕೂದಲುಗಳೊಂದಿಗೆ ಪರಸ್ಪರ ಹೆಣೆದುಕೊಂಡು ಗುಂಪಾಗಿ ರೂಪಿತಗೊಂಡಿರು 
ತ್ತವೆ. ಇದರೊಳಗಡೆಯಿಂದ ನೇರವಾದ ಕೂದಲುಗಳು ಮತ್ತು ಭಾಗಶಃ ನೇರಕ್ಕಿರುವ 


ಭಾಗಶಃ ಸುರುಳಿಯಾದ ಕೂದಲುಗಳು ಹೊರಬಂದಿರುತ್ತವೆ. ಆಸ್ಲೈ ಗದೆಯಾಕಾರಿತ, 
ಆಸ್ಕೊಬೀಜಾಣುಗಳು ದಟ್ಟ ಬೂದು ಊದಾ, ಅನಿಯಮಿತವಾಗಿ ನಿಂಬೆಯಾಕಾರಿತ, 
ಅಧಿಕ ದೊಣ್ಣೆ ಮೊನೆಯಂತೆ ಎರಡೂ ತುದಿಗಳಿದ್ದು, 11.9-15.4 :7.7-8.8, 
ಇರುತ್ತವೆ 


ಮಣ್ಣಿನಿಂದ : ನಾರ್ವೆ (132) 


2. ಕೀಟೊಮಿಯಂ ಫ್ಯನಿಕೋಲ ಕೋಕ್‌ (ಪ್ಲೇಟ್‌ 111. A, D) 

ಪೆರಿತೀಸಿಯಗಳು ಹೆಚ್ಚುಕಡಮೆ ಚೆಲ್ಲಾಪಿಲ್ಲಿಯಾಗಿದ್ದು. ಚಿಕ್ಕವು. ಅಗಲ 
ಅಂಡಾಕಾರಿತ, ಸುಮಾರು 150-110. ಕಪ್ಪುಕಂದು, ಎಲ್ಲೆಡೆಯಲ್ಲೂ ಕೂದಲು 
ಗಳು ಆವರಿಸಿರುತ್ತವೆ. ಬದಿಯ ಕೂದಲುಗಳು ಸರಳ, ಹೋಲಿಕೆಯಲ್ಲಿ ಚೆಕ್ಕವು, 
ನಯ, ಶಿಫಾವೃಂತಗಳು ತೆಳುವಾಗಿದ್ದು, ನಸಂಕಂದು, ಬಾಗೆಬಲ್ಲ, ತುದಿಯಲ್ಲಿನ 
ಕೂದಲುಗಳಲ್ಲಿ ಎರಡು ವಿಧಗಳಿವೆ. ಸರಳ ಮತ್ತು ಕವಲಾದವು ; ಸರಳ ಕೂದಲುಗಳು 
ಭರ್ಚಿಯಾಕಾರಿತ, 375, ಪೆರಿತೀಸಿಯಗಳಿಗಿಂತಲೂ ಮೇಲೆ ವಿಸ್ತರಿತವಾಗಿರುತ್ತದೆ. 
ನಯ ಅಥವಾ ಸುಮಾರು ನಯ, ಕಪ್ಪುಕಂದು ಅಥವಾ ಬಹುಪಾಲು ಬುಡದಲ್ಲಿ 
ಕಪ್ಪಗಿದ್ದು, ಕ್ರಮೇಣವಾಗಿ ಕಿರಿದಾಗಿ ತುದಿಯು ನಿರ್ವರ್ಣವಾಗುತ್ತದೆ. ಕವಲಾಗುವ 
ಕೂದಲುಗಳ ಸಂಖ್ಯೆ ಕಡಮೆಯಿದ್ದು ಅಥವಾ 180ನ ಒಂದು ರಾಶಿಯಾಗಿ 
ಪೆರಿತೀಸಿಯಂ ಮೇಲೆ ಇರುತ್ತದೆ, ಉಪಪಾರದರ್ಶಕ ಅಥವಾ ನಸುಕಂದು ಬಣ್ಣದಿಂದ 
ಕಪ್ಪುಕಂದು. ಕೆಲವು ಸಲ ಲವಣ ಪೊರೆಯಾವೃತ. ಸಾಧಾರಣವಾಗಿ ನಯವಾಗಿದ್ದು, 
ಅಸಂಖ್ಯಾತ ಬಲೆಗಳ, ಕೆಲವು ಸಲ ನಿಯಮಿತ ದ್ವಿಕವಲೊಡೆದ, ಬಹು ಆಗಾಗ್ಗೆ 
ಅನಿಯಮಿತವಾಗಿ ಕವಲೊಡೆದಿದ್ದು, ಕವಲುಗಳು ಚಿಕ್ಕವು, 15-20. ಬೀಜಾಣು 
ಗಳು ಚಿಕ್ಕವು, ವಿಶಾಲ ತಿರು ಆಂಡಾಕಾರಿತ, ವಿರಳವಾಗಿ ಅಗ್ರಭಾಗಯುತ, 4.5-6% 
4.5 ಇರುತ್ತದೆ. ` 

ಮಣ್ಣಿನಿಂದ : ಕೆನಡ (22) 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ(210), ಮೈನ್‌(210). 


ಎ ಸ್ಪೀರಿಯೇಲ್‌ 281 
3. ಕೀಟೊಮಿಯಂ ಇಂಡಿಕಂ ಕಾರ್ಡ (ಪ್ಲೇಟ್‌ 111, ೫, E) 


ಕಪ್ಪ. ಪೆರಿತೀಸಿಯ ಚಿಕ್ಕವು ಗೋಳಾಕಾರಿತದಿಂದ ಗುಳ್ಳೆಯಾಕಾರಿತ, 
180 x 1604 (105-200: 101-1754), ಆಧಾರ ಸ್ಥಳಕ್ಕೆ ಭದ್ರವಾಗಿ ಕಷ್ಟ 
ಆಲಿವ್‌ಬಣ್ಣದಿಂದ ಕಪ್ಪಾದ ಶಿಫಾವೃಂತಗಳಿಂದ ಅಂಟಿಕೊಂಡಿರುತ್ತವೆ. ಬದಿಯ 
ಕೂದಲುಗಳು ಹೋಲಿಕೆಯಲ್ಲಿ ಅಲ್ಪವಿದ್ದು, ಸುಮಾರು ಗಟ್ಟಿಯಾಗಿದ್ದು, ಅಡ್ಮಭಿತ್ತಿ 
ಯುತ, ಕಿರಿದಾಗುತ್ತ, ಮೊಂಡುತುದಿ ಆಥವಾ ಹೊರಕ್ಕೆ ಚಾಚಿದಂತೆ ಉದ್ದನಾದ, 
ಪಾರದರ್ಶಕ. ಕುಸಿದ ತುದಿಯಾಗಿ, ಬುಡದಲ್ಲಿ ಆಲಿವ್‌ಕಂದು ಬಣ್ಣದಿಂದ ಕಪ್ಪು ಮತ್ತು 
ಸುಮಾರು 5.34 ದಪ್ಪವಿರುತ್ತದೆ. ತುದಿಯ ಕೂದಲುಗಳಲ್ಲಿ ಎರಡು ವಿಧಗಳಿವೆ, 
ಇವುಗಳನ್ನು ಬಹು ಸುಲಭವಾಗಿ ಪೆರಿತೀಸಿಯವನ್ನು ವಿವಿಧ ಹಂತಗಳಲ್ಲಿ ಅಭ್ಯಸಿಸಿ 
ಪತ್ತೆ ಹಚ್ಚಬಹುದಾಗಿದೆ : (೩) ಪೆರಿತೀಸಿಯಂನ ಮೇಲ್ಭಾಗದಿಂದ ಮೊದಲು ಕಂಡು 
ಬಂದು ನಿಬಿಡ ಗುಂಪಾಗಿ ರೂಪಿತವಾಗದೆ, ಬಲಿಷ್ಠ, ದ್ವಿಕವಲೊಡೆದ ಕವಲುಗಳು 
ಬಾಗಿ ಮತ್ತು ಗಡುಸಾದ ಮುಳ್ಳಿನಂತಹ ಹೊರೆಬೆಳೆದ ಭಾಗಗಳಿದ್ದು. ಬುಡದಲ್ಲಿ 
ಆಲಿವ್‌ ಕಂದುಬಣ್ಣದಿಂದ ಕಪ್ಪು ಮತ್ತು ಸುಮಾರು 7.5 ದಪ್ಪವಿದ್ದು, ತುದಿಯಲ್ಲಿನ 
ಕವಲುಗಳಿರುತ್ತವೆ; (0) ನಂತರದಲ್ಲಿ ಕಂಡುಬರುವ ಕೂದಲುಗಳು, ಮೊದಲಲ್ಲಿ 
ರಂಧ್ರದ ಹತ್ತಿರ ಬಂದು ರೂಪಿತವಾಗುತ್ತವೆ. ಕಡಿದಾದ ಮೊನಚು ಕೋನಗಳಲ್ಲಿ 
ಪೊದರಿನಂತೆ ಕವಲೊಡೆದು, ಕವಲುಗಳು ಯಾವಾಗಲೂ ಬಾಗಿರುವುದಿಲ್ಲ, ಪರ್ಯಾಯ 
ವಾಗಿ ಸಂಕುಚಿತ ಮತ್ತು ಉಬ್ಬಿದ್ದು, ತೆಳುಹಸಿರು ಕಂದು ಅಥವಾ ಹಳದಿ, ಅತ್ಯುತೃಷ ತ 
ವಾಗಿ ಗಡುಸಾದ, ತುದಿಯಲ್ಲಿನ ಚಿಕ್ಕಕವಲುಗಳು ಲವಣಪೊರೆಯಾವೃತ, ಸೂಜಿ 
ಯಾಕಾರಿತ ಅಥವಾ ಕಾಮನಬಿಲ್ಲಿನಂತಹ ಹರಳುಗಳ ಗೊಂಚಲುಗಳಿರುತ್ತ ವೆ. ಅಸ್ಸ 
ಗಳು ಗದೆಯಾಕಾರ, ಎಂಟು ಬೀಜಾಣುಯುತ, 30 9.ಕ್ಕ. ಬೀಜಾಣುಗಳು 
ಎಳಸಾಗಿದ್ದಾಗ ಪಾರದರ್ಶಕವಿದ್ದು, ಪಕ ಶೈ ವಾದಾಗ ಕಪ್ಪು, ವಿಪಲ ಹಸುರು ಕಂದು, 
ಅಂಡಾಕಾರಿತದಿಂದ ನಿಂಬೆಯಾಕಾರಿತ, ಸ್ವಲ್ಪ ಅನ್ನ ಸ್ಮಭಾಗವು ಒಂದು ಅಥವಾ ಎರಡು 
ತುದಿಗಳಲ್ಲೂ ಇರುತ್ತದೆ. 5.554.544 (5.3-7%4.5-5.64). 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 

ಈ ಮುಂದಿನ ಅಳತೆಗಳು ಮಣ್ಣಿನಲ್ಲಿ ವರ್ಧನ ಮಾಡಿದಾಗ ತೋರಿಬಂದಿವೆ : ಪೆರಿ 
ತೀಸಿಯಗಳು 235 ವ್ಯಾಸವಿದ್ದು ; ಕೂದಲು 550 ಉದ್ದ, ಬೀಜಾಣುಗಳು 
555x355 45. 


4. ಕೀಟೊಮಿಯಂ ಹೊಮೊಪೈಲೇಟಂ ಓಮ್ಮಿಕ್‌ 


ಸಮೂಹಗಳು ಪಾರದರ್ಶಕವಿದ್ದು, ಕ್ರಮೇಣವಾಗಿ ಕ್ಲಾಮಿಡೊ ಬೀಜಾಣುಗಳು 
ಕಂಡುಬರುವಲ್ಲಿ ಕಿರಿದಾಗುತ್ತ, ಮೇಲ್ಭಾಗದೆ ತಂತುಜಾಲವು ವಿರಳವಾಗಿದ್ದು, ಬಿಳಿ 


282 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಾಗಿರುತ್ತದೆ. ಪೆರಿತೀಸಿಯಗಳು ಕಪ್ಪು ಕಂದು, ಅಂಡಾಕಾರಿತ, 242-345 x 
127-196, ಜೊತೆಗೆ ಅಸಂಖ್ಯಾತ ಕಂದು ಶಿಫಾವೃಂತಗಳಿರುತ್ತವೆ. ಬದಿಯ 
ಮತ್ತು ತುದಿಯಲ್ಲಿನ ಕೂದಲುಗಳು ವಿವಿಧವಿರುವುದಿಲ್ಲ. ನೇರದಿಂದ ಸ್ವಲ್ಪ ಅಲೆಯೋ 
ಪಾದಿ, ಅಡ್ಡಭಿತ್ತಿಯುತ, ಬುಡದಲ್ಲಿ ಸುಮಾರು 4, ಹಳದಿಕಂದು, ಬುಡದಲ್ಲಿ ಕಪ್ಪಾ 
ಗಿದ್ದು ಕೆಂಪು ಮಿಶ್ರಿತ ಲೇಪನವಿರುತ್ತದೆ. ತುದಿಪಾರದರ್ಶಕ, ನಯದಿಂದೆ ಸ್ವಲ್ಪ 
ಗಡುಸಾಗಿದ್ದು, ಕೆಲವು ಕೂದಲುಗಳು ಬದಿಯಲ್ಲಿ ವಿಶೇಷವಾಗಿ ಬಲಿಷ್ಠ, ಆದರೆ 
ಭಾಗಶಃ ಗಡುಸಾಗಿದ್ದು , ಜೊತೆಗೆ ದುಂಡಾದ ಹೊರಚಾಚುಭಾಗಗಳು ವಿಶೇಷವಾಗಿ, 
ಬುಡದಿಂದ ಸ್ವಲ್ಪ ಅಂತರದಲ್ಲಿರುತ್ತವೆ., ಅಸ್ಸೈಗಳು ಮೊಂಡು, ಗದೆಯಾಕಾರಿತ, 
ಎಂಟು ಬೀಜಾಣುಯುತ : ಆಸ್ಕೊಬೀಜುಣುಗಳು ಹೊಗೆಬಣ್ಣದವು, ಊದಾಲೇಪನ 


ಯುತ, ವಿಶಾಲ ಅಂಡಾಕಾರಿತ, ಆಸ್ಪಸ್ಥಭಾಗವು ಎರಡು ಶುದಿಗಳಲ್ಲಿದ್ದು, 5.9.6,8 
4.8-6.24. ಅಲ್ಕೂರೊಬೀಜಾಣುಗಳು ಆಗಾರಿನ ಆಧಾರ ಸ್ಥಳದಲ್ಲಿದ್ದು, ಹಳದಿ 
ಕಂದು, ಗೋಳಾಕಾರಿತ ; 6.3-8.4ಿ, ಅಂಡಾಕಾರಿತೆ 8.46.3 : ಆಂತ 
ರ್ಬೆಳೆದ ಕ್ಲಾಮಿಡೊ ಬೀಜಾಣುಗಳು 10.5-15.8 x 4.8-8.4. 

ಮಣ್ಣಿನಿಂದ : ನಾರ್ವೆ (132). 


5, ಕೀಟೊಮಿಯಂ ಕ್ರಿಸ್ಟೇಟಂ ಏಮ್ಸ್‌ 

ಪೆರಿತೀಸಿಯಗಳು ಹಳದಿಯಿಂದ ತಿಳಿಕಂದು, ಗೋಳಾಕಾರದಿಂದ ಉಪಗೋಳಾ 
ಕಾರಿತ, 250-300 ೩ 175-225, ಜೊತೆಗೆ ಅಗಲವಾದ ಸರಳ ರಂಧ್ರವಿರುತ್ತದೆ. 
ತುದಿಯಲ್ಲಿನ ಕೂದಲುಗಳಲ್ಲಿ ಎರಡು ವಿಧಗಳಿವೆ. (೩) ಮೊದಲು ನೇರವಾಗಿ 
ಆಥವಾ ಸ್ವಲ್ಪ ಬಾಗಿದ್ದು, ನೇರವಿರುತ್ತದೆ. ವಿಶಾಲ, 5-6 ಅಗಲ, ಕಪ್ಪ, ಕಿರಿ 
ದಾಗದೆ, ಅಡ್ಡ ಭಿತ್ತಿಗಳಿಲ್ಲದೆ, ಅತ್ಯುತ್ಯೃಷ್ಠ ವಾಗಿ ಗಡುಸಾಗಿರುತ್ತದೆ. ತುದಿಯಲ್ಲಿ 
ಮಾತ್ರ ಕವಲೊಡೆದು ಕೆಲವೊಂದು ಚಿಕ್ಕ ಅನಿಯಮಿತವಾದ ಕವಲುಗಳು ಆಥವಾ ಚಿಕ್ಕ 
ಅನಿಯಮಿತವಾದ ಸುರುಳಿಗಳು ಕಂಡುಬರಬಹುದು : (b) ಚಿಕ್ಕದು, ಬಹು 


ಅತ್ಯುತ್ಕೃಷ್ಟ, 1.5-24 ಅಗಲ, ಸ್ವಲ್ಪ, ಅನಿಯಮಿತವಾಗಿ ಕವಲೊಡೆದಿರುತ್ತದೆ. 
ಆಸ್ಕೊಬೀಜಾಣುಗಳು ಮೊಟ್ಟೆಯಾಕಾರಿತ, ದೊಣ್ಣೆಮೊನೆಯಂತಾಗಿ ಅಥವಾ ಉಪ 


ಅಗ್ರಸ್ಥಭಾಗವುಳ್ಳ ಹಸುರುಕಂದು, 8-12 x 4,5-6/. 
ಮಣ್ಣಿ ನಿಂದ: ಕಾಲುವೆವಲಯ, ಪನಾಮ (65), 


6. ಕೀಟೊಮಿಯಂ ಟ್ರೈಲಾಟಿರೇಲ್‌ ಚಿವರ್ಸ್‌ 

ಸಸ್ಯಗಳು ಹಸುರು ಹಳದಿ, ತಾಮ್ರದಂತೆ ಅಥವಾ ಕಂದು ಪೆರಿತೀಸಿಯ 
ಪಾರದರ್ಶಕವಿದ್ದು, ಕ್ರಮೇಣವಾಗಿ ಅಪಾರದರ್ಶಕವಾಗಿ ವಯಸ್ಸಾದಂತಿದ್ದೆ, ಗೋಳಾ 
ಕಾರದಿಂದ ಅಂಡಾಕಾರ, 125-135 : 120-125, ಜೊತೆಗೆ ಸರಳ ಅಗಲವಾದ 


ಭಿ 


ರುದ್ರವಿರುತ್ತದೆ ದೆ. ತುದಿಯಲ್ಲಿನ ಕೂದಲು ಕೆಳಗಡೆಯಲ್ಲಿ ಕಪ್ಪ ಬಣ್ಣ ವಿದ್ದು, 

ಲ್ಭಾಗದಲ್ಲಿ ಮಬ್ಬಾಗಿ ಇರುತ್ತವೆ.- ಆತ್ಯುತ್ಕಷ್ಟವಾಗಿ ಗಡುಸಾಗಿದ್ದು, ಅಡ್ಡೆ ಭಿತ್ತಿ 
ಗಳಿದ್ದು, 5-64 ಆಗಲ ಮಧ್ಯೆ ಯಿದ್ದು, ಬುಡದಿಂದ ಧನುಸ್ಸಿನಾಕಾರದ! ಲ್ಲಿದ್ದು ಮತ್ತೂ 
ಸಾಧಾರಣವಾಗಿ ಒಳಬಾಗಿರುತ್ತದೆ. ಎರಡರಿಂದ ಮೂರು ಸುರುಳಿಮದಿಕೆಗಳಾದ 
ತುದಿಗಳಲ್ಲಿ ಅಂತ್ಯವಾಗಿ, ಸುರುಳಿಗಳು ಕಡಮೆಯಾಗುವ ವ್ಯಾಸವಿರುತ್ತವೆ. ಬದಿಯಲ್ಲಿನ 
ಕೂದಲುಗಳು ಒಂದೇ ಬಗೆ ಇರುತ್ತವೆ. ಆದರೆ ಕಿರಿದಾಗಿದ್ದು » 2,5-3.5( ಬುಡದಲ್ಲಿ 
ಅಗಲವಿದ್ದು , ಕಳೆಗುಂದಿದ ಬಣ್ಣದವಐ, ಸಡಿಲವಾ! ಗಿದ್ದು. ಒಂದರಿಂದ ಎರಡು ಸುರುಳಿ 
ಮಡಿಕೆತುದಿ ಇರುತ್ತದೆ. ಅಸೆ ಸ್ಕೊಬೀಜಾಣುಗಳು ಕಪ್ಪು, ಅರ್ಧಗೋಳಾಕಾರಿತ 
ಅಥವಾ ಅಸಮ ಅಂಡಾಕಾರಿತ, ಒಂದು ಬದಿಯಲ್ಲಿ ಚಪ್ಪಟೆಯಾಗಿದ್ದು 8.5-9.5 x 
5.64 ಇರುತ್ತವೆ 


ಮಣ್ಣಿನಿಂದ : ಇಂಗ್ಲ ೦ಡ್‌ (214), ಭಾರತ (145), 


7. ಕೀಟೊಮಿಯಂ ನೈಗ್ರಿಕಲರ್‌ ಏಮ್ಸ್‌ 

ಹೆರಿತೀಸಿಯಗಳು ಗೋಳಾಕಾರದಿಂದ ಉಪಗೋಳಾಕಾರ, 250 ೬ 230 
(200-285 . 190-260), ರಂಧ್ರವುಳ್ಳವು ಬದಿಯಲ್ಲಿನ ಕೂದಲುಗಳು ನೇರ 
ಥವಾ ಆಲೆಯೋಪಾದಿ, ಅಸ್ಪಷ್ಟ ಇಡ್ಡಭಿತ್ತಿಯುತ, 3.5-4.54 ವ್ಯಾಸ ಬುಡದ 


[C4 


ಲ್ಲಿದ್ದು, ಗಡುಸಾಗಿದ್ದು, ಕಪ್ಪ ಮತ್ತು "ಕಿರಿದಾಗುತ್ತ. ಕಳೆಗುಂದಿದ ತುದಿಗಳಿರುತ್ತವೆ. 
ತುದಿಯಲ್ಲಿನ ಕೂದಲುಗಳು ಆಸಂಖ್ಯಾತವಿದ್ದು. ಕಪ್ಪು, ನಿಯಮಿತ ಮತ್ತು ನಿಬಿಡ 


ಣಿ 

ವಾಗಿ ಸ್ವಲ್ಪ ಕಪ್ಪಾದ ಬಾಹೃಬೆಳೆದ ಭಾಗಗ ಳು ಆವರಿಸಿರುತ್ತವೆ. ದೊಡ್ಡ ಹರಳುಗಳು 
ಅಥವಾ ಗೊತ್ತುಗುರಿಯಿಲ್ಲದೆ ಹೊರಬೆಳೆದವು ಕಂಡುಬರುತ್ತವೆ. ಅಶೆಯೋಪಾದಿ 
ಆಥವಾ ಆಗಾಗ ಸುರುಳಿಗಳಿದ್ದು, ವಿರಳವಾಗಿ ಕವಲೊಡೆದಿದ್ದು, ಬುಡದಲ್ಲಿ 3-4 
ವ್ಯಾಸವಿದ್ದು, ಕಿರಿದಾಗುತ್ತ ಕಳೆಗುಂದಿ-: ತುದಿಗಳಾಗುತ್ತವೆ. ಅಸ್ಸೈಗಳು ಶೀಘ್ರ 
ಅದೈಶ್ಯಗೆ ಇಳ್ಳುವ. ಗದೆಯಾಕಾರಿತೆ, ಎಂಟು ಬೀಜಾಣುಯುತ, 25: 9; ಆಸ್ಕೊ 
ಬೀಜಾಣುಗಳು ಕಂದು, ಗದೆಯಾಕಾರಿತ, ಟು ಬೀಜಾಣುಯುವಪ್ತ, 25 x9 
ಆಸ್ಕೊಬೀಜಾಣುಗಳು ಕಂದು, ಬಾದಾಮಿ ಆಕಾರಿತ, ಸ್ವಲ್ಪ ಆಗ್ರಸ್ಥಭಾಗ ಒಂದು 
ತುದಿಯಲ್ಲಿದ್ದು, 5-6 x4-5 ಇರುತ್ತವೆ. 

ಮಣ್ಣಿನಿಂದ: ಭಾರತ (10). 


8. : ಕೀಟೊಮಿಯಂ ಮ್ಯೂರೋರಂ ಕಾರ್ಡ (ಪ್ಲೇಟ್‌ 111 €. f) 

ಪೆರಿತೀಹಿಯಗಳು , ಗೋಳಾಕಾರದಿಂದ ಉಪಗೋಳಾಕಾರ, ಅಪಾರದರ್ಶಕ, 
240-300 :-240-300,, ಜೊತೆಗೆ ಚಿಕ್ಕ, ಸರಳೆ ರಂಧ್ರವಿರುತ್ತದೆ. ತಂದಿಯಲ್ಲಿನ 
ಕೂದಲುಗಳು ಕಪ್ಪು, ನಯವಾದ, ಅಸ್ಪಷ್ಟ ಅಡ್ಡಭಿತ್ತಿಯುತ, ಸುಮಾರು 64 ಅಗಲ 


284 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಉದ್ದ ಅಲೆಯೋಪಾದಿ ಜೊತೆಗೆ ಕಮಾನುಗಳಂತೆ ಜೋಡಿತವಾಗಿ, ಅಗಲಕ್ಕೆ ಹರಡಿದ್ದು, 
ಒಂದು ತೆರೆದ ಒಳಸುರುಳಿ ಮೊಂಡುತುದಿಯಲ್ಲಿ ಅಂತ್ಯಹೊಂದಿರುತ್ತದೆ. ಬದಿಯ 
ಕೂದಲು, ತುದಿಯ ಕೂದಲು ಸಮಾನವಾಗಿರುತ್ತವೆ. ಆದರೆ ನೇರ ಅಥವಾ ಸ್ವಲ್ಪ 
ಬಾಗಿದ್ದು ಮತ್ತು ಕಿರಿದಾಗಿ, ನೇರ, ಉದ್ದ ಮತ್ತು ಮೊನಚಾದ ತುದಿಯಿರುತ. ಡೆ. 
ಆಸ್ಕೊ ಬೀಜಾಣುಗಳು ಕಪ್ಪು, ಮೊಟ್ಟೆ ಯಾಕಾರಿತ, ಸ್ವಲ್ಪ ದೊಣ್ಣೆಮೊನೆಯಂತಾಗಿ 
ಒಂದು ತುದಿಯಲ್ಲಿದ್ದು, 11-14 ೬ 7-8 ಇರುತ್ತವೆ. 
ಮಣ್ಣಿನಿಂದ : ಪನಾಮ (65). 
9. ಕೀಟೊಮಿಯಂ ಆಲಿವೇಸಿಯಂ ಕೂಕ್‌ ಮತ್ತು ಎಲ್ಲಿಸ್‌ 
ತೀಸಿಯಗಳು ಅಪಾರದರ್ಶಕ, ಗೋಳಾಕಾರ, ಸುಮಾರು 395, ವ್ಯಾಸ 
ಬರುತ್ತದೆ ತುದಿಯ ಕೂದಲು ಕಪ್ಪ. ನಿಗದಿತವಾಗಿ ಗಡುಸಾಗಿದ್ದು. ಅಡ್ಡಭಿಫಿ 
ಯುತ, 3-5 ಅಗಲವಿದ್ದು K ಉದ್ದೆ . ಅಲೆಯೋಪಾದಿಯಿ ಬುದ್ದು , ಸಡಿಲವಾಗಿ ಪ 
ಹೆಣೆದುಕೊಂಡಿರುತ್ತ ವೆ. ಬದಿಯ "ಕೊದಲು ಸಮಾನವಾಗಿರುತ್ತವೆ. ಆದರೆ ಸ್ವ 
ಡಿರು 
ನತ್ತ 


೧3 


ಬಿ “£3 
au 


ದಾ 


ಮಾತ್ರ ಬಾಗಿದ್ದು, ಪಾರದರ್ಶ ಕವಾದ, ಮೊಂಡುತುದಿಯಲ್ಲಿ ಅಂತ್ಯಗೊಂಡಿ 
ಆಸ್ಕೊ ಬೀಜಾಣುಗಳಂ ಕಪ್ಪು ಕಂದು, ವಿಶಾಲ ಅಥವಾ ಅಂಡಾಕಾರಿತ. ಎರಡು ತುದಿ 
ಗಳೆಲ್ಲೂ ಗಂತಿಯಂತಿರುತ್ತದೆ, 9-12.5x7.5-9p. 
ಮಣ್ಣಿನಿಂದ : ಕೆನಡ (23), ಈಜಿಪ್ಟ್‌ (156), ಇಂಗ್ಲಂಡ್‌ (214). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209) (210), 
ನ್ಯೂಯಾರ್ಕ್‌ (89). 


5 ue 


10. ಕೀಟೋಮಿಯಂ ಗ್ಲೋಬೋಸಂ ಕುಂಜೆ (ಪ್ಲೇಟ್‌ 1V, G,H). 
ಸಹನಾಮ ಕೀ. ಅಫೈನ್‌ ಕಾರ್ಡ 
ಕೀ. ಸಿಟೋಸಂ ಬೈನಯರ 
ಕೀ. ಸಬ್ಬರ್ರೇನಿಯಂ ಸ್ವಿಫ್ಟ್‌ ಮತ್ತು ಪೊವ 
ಪೆರಿತೀಸಿಯಂಗಳು ಚೆಲ್ಲಾಪಿಲ್ಲಿಯಾಗಿ ಅಥವಾ ಗುಂಪುಗುಂಪಾಗಿದ್ದು, ವಿಶಾಲ 
ಅಂಡಾಕಾರ ಅಥವಾ ಮೊಟ್ಟೆಯಾಕಾರ, ಆಗಾಗ್ಗೆ ಬುಡದಲ್ಲಿ ಮೊನಚಾಗಿದ್ದು, 
250-300 » 200-2504. ಎಳಸಾಗಿದ್ದಾಗ ಹಸುರು ಬಣ್ಣವಿದ್ದು, ಶುಷ್ಯವಾದವು 
ಕಪ್ಪುಕಂದು ಮತ್ತು ಪೊರೆಯಂತಿದ್ದು, ದಪ್ಪ “ಮತ ಕ್ರ ಅನಿಯಮಿತವಾಗಿ ತೆಳು, ಬಾಗ 
ಬಲ್ಲ ಕೂದಲುಗಳಿಂದ ಆವರಿತವಾಗಿರುತ್ತವೆ. ತುದಿಯಲ್ಲಿನ ಕೂದಲುಗಳು ಇತರವು 
ಗಳಿಗಿಂತ ಒರಟಾಗಿರುತ್ತವೆ, ಸರಳ, ವಿರಳಭಿತ್ತಿಯುತ, ಸೂಕ್ಷ್ಮವಾಗಿ ಸ್ಕ್ಯಾಬ್ರಸ್‌ 
ನಂತಿದ್ದು, 3. 4 ದಪ್ಪ. ಆಗಾಗ್ಗೆ 7004 ಉದ್ದೆ, ಎಳಸು ಸಿ ತಿಯಲ್ಲಿದ್ದಾ ಗ ನಸು 


ಸ್ವೀರಿಯೇಲ್ಸ್‌._ 285 


ಹಸುರು ಬಣ್ಣವುಳ್ಳದ್ದು | ಶುಷ್ಕಸ್ಥಿತಿಯಲ್ಲಿ ತಿಳಿಕುದು. ಆಸ್ಲ್ಸೈ ಆಯತಾಕಾರಿತ, 
ಗದೆಯಾಕಾರಿತ ; ಕ್ಷಣಿಕ. ಆಸ್ಕೊಬೀಜಾಣುಗಳು ಕಪ್ಪು, ವಿಶಾಲ ಅಂಡಾಕಾರಿತ, 
ಎರಡು ತುದಿಗಳಲ್ಲೂ ಸಾಕಷ್ಟು ಅಗ್ರಸ್ಥ ಸ ಭಾಗವಿರುತ್ತದೆ ದೆ 8-9.5x 6-8. 


ಮಣ್ಣಿನಿಂದ; ಕೆನಡ (23), ಕಾಲುವೆವಲಯ (65). ಈಜಿಪ್ಟ್‌ (156), 
ಭಾರತ (31), ಪನಾಮ (65). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ನ್ಯೂಜರ್ಸಿ 
(209), ನ್ಯೂಯಾರ್ಕ್‌ (89). 


11. ಕೀಟೋಮಿಯಂ ಸ್ಟೈರೇಲ್‌ ಜೋಫ್‌ (ಪ್ಲೇಟ್‌ 11], A, B,) 


ಕಪ್ಪುಕಂದುಬಣ್ಣದಿಂದ ಕಪ್ಪು. ಪೆರಿಶೀಸಿಯಗಳು ಮಧ್ಯಮ ಗಾತ್ರದಲ್ಲಿ 
150-3004, ಗೋಳಾಕಾರದಿಂದ ಆಂಡಾಕಾರ : ಬುಡದಲ್ಲಿ ಮೊಂಡುತುದಿ ಇರು 
ತ್ತದೆ. ಕಪ್ಪುಹಸುರು ಹಳದಿಯಿಂದ ಕಂದು ಬಣ್ಣದ ಶಿಫಾವೃಂತಗಳ ಮೇಲೆ ಆರ್ಧರಿ 
ಸಿರುತ್ತವೆ. ಬದಿಯ ಕೂದಲು ಉದ್ದವಾಗಿದ್ದು, ವಿಶಿಷ್ಟವಾಗಿ, ಸುಮಾರು ನೇರವಾ 
ಗಿದ್ದು ಅಥವಾ ಸ್ವಲ್ಪಬಾಗಿದ್ದು ಕ್ರಮೇಣ ತುದಿಯ ಕಡೆಗೆ ಕಿರಿದಾಗಿದ್ದು, ಉದ್ದಕ್ಕೂ 
ಅಡ್ಡಲಿತ್ತಿಗಳಿದ್ದು. ಬುಡದಲ್ಲಿ 3-5.54 ದಪ್ಪವಿದ್ದು, ಕಪ್ಪು ಹಸುರುಕಂದು, ಕೆಲವು 
ಸಲ ನಯವಾಗಿದ್ದು. ಅನೇಕಸಲ ಅನಿಯಮಿತ ಪಾರದರ್ಶಕ ದೇಹಿಗಳು ವಿವಿಧಗಾತ್ರ 
ಮತ್ತು ಆಕಾರದಲ್ಲಿದ್ದು ಗಡುಸಾಗಿರುತ್ತವೆ. ಕ್ರಮೇಣವಾಗಿ ಮೇಲ್ಭಾಗದಲ್ಲಿ ನಯ 
ವಾಗಿದ್ದು ಮತ್ತು ಬಣ್ಣ ಕಡಮೆಯಾಗಿರುವುದರಿಂದ ಬಣ್ಣರಹಿತವಾಗಿ ಅಥವಾ ನಸು 
ಹಳದಿ ತುದಿಯಾಗಂತ್ತದೆ. ತುದಿಯಲ್ಲಿನ ಕೂದಲು ವಿರಳವಾಗಿ ಅಡ್ಡಭಿತ್ತಿಯುತ ; 
ಕಪ್ಪುಹಸುರು ಕಂದು, ಸೂಕ್ಷ್ಮ ಮುಳ್ಳುಗಳಿಂದ ಮತ್ತು ಬಾಹ್ಯಬೆಳೆದ ಭಾಗಗಳಿಂದ 
ಪೆಡಸಾಗಿ, ಸ್ವಲ್ಪ ಬಣ್ಣ ಕಡಮೆಯಾದ ಮತ್ತು ಸ್ವಲ್ಪ ಪೆಡಸಾಗಿರುವ ತುದಿಗಳಿರುತ್ತವೆ. 
ನೇರ ಅಥವಾ ಸ್ವಲ್ಪ ಕೆಳಗಡೆ ಬಾಗಿದ್ದು 300-7004 ಉದ್ದವಿದ್ದೂ, 4-6 ದಪ್ಪ 
ಬುಡದಲ್ಲಿದ್ದು, "ಮೀಲ್ಕಾ ಗದಲ್ಲಿ ಸುರುಳಿಸುತ್ತಿ ಕೊಂಡಿದ್ದು, ಆರರಿಂದ ಹದಿನಾಲ್ಕು 
ಸುರುಳಿಗಳಿರುತ್ತವೆ. ಆಸ್ಸೈ ಗದೆಯಾಕಾರಿತ, ಒಂದು ಚಿಕ್ಕ ತೊಟ್ಟುಇದ್ದು, ಪಾರ್ಟ್‌ 
ಸ್ಟೋರಿಫ್‌ ಆಗಿದ್ದು, ಅದು 34-434 ಉದ್ದವಿರುತ್ತದೆ. "'ದೀಜಾಣುಗಳು ನಿಂಬೆಯಾ 
ಕಾರಿತ, ಚಿಕ್ಕ ಅಗ್ರ: ಸ್ಮ ಭಾಗವು ಎರಡೂ ತುದಿಗಳಲ್ಲಿರುತ್ತ ದೆ ಅಥವಾ ಅನಿಯಮಿತವಾಗಿ 
ಅಂಡಾಕಾರಿತ ಅಥವಾ ಗೋಳಾಕಾರಿತ, ಕಪ್ಪು. ಅಧಿಕ ಹಸುರು ಹಳದಿಯಿಂದ ಹಸುರು 
ಕಂದು, 9:7, (6-12%5.6-94). ಏಣುಗಳಲ್ಲಿ ನೋಡಿದಾಗ, 5.5-7 
ಅಗಲವಿರುತ್ತದೆ. 


ಮಣ್ಣಿನಿಂದ : ಕೆನಡ (22), ಇಂಗ್ಲಂಡ್‌ (15). 


286 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


12. ಕೀಟೋಮಿಯಂ ಬಾಸ್ಟಿಕೋಡ್ಸ್‌ ಜೋಫ್‌ (ಪ್ಲೇಟ್‌ IV, A,B) 
ಉಕ್ಕುಬೂದು. ಪೆರಿಶೀಸಿಯ ಮಧ್ಯಮಗಾತ್ರ, ಅತಿಯಾಗಿ ವಿವಿಧ ಆಕಾರ 
ಗಳಲ್ಲಿದ್ದು, ವಿಶಾಲ ಅಂಡಾಕಾರಿತ, ಗೋಳಾಕಾರಿತ ಅಥವಾ ಸುಮಾರಾಗಿ ಉರುಳೆಯಾ 
ಕಾರಿತ, ಸಾಧಾರಣವಾಗಿ ಮೊಂಡುಮೊನೆ ಬುಡವಿದ್ದು . 340 x 2204 (168-350 
« 131-2304) ಇರುತ್ತದೆ. ಸಾಮಾನವಾಗಿ ಕಪ್ಪ, ನೇರ ಅಥವಾ ಒಳಸುರುಳಿ 
ಯಾದ ಸೂಕ್ಷ್ಮಶುತುವನ್ನು ಹೊಂದಿರುತ್ತವೆ. ಬದಿಯಿನ್ಲಿನ ಕೂದಲು ಅಸಂಖ್ಯಾತ 
ವಿರದೆ, ಲಅವಣಯಸೊರೆಯಾವೃರ, ಸ್ಪಷ್ಟ ಮತ್ತು ನಿಯಮಿತ ಅಡ್ಡಳಿತ್ತಿಗಳಿದ್ದು, 
ಕಿರಿದಾಗಿ, ಬುಡದಲ್ಲಿ ಕಪ್ಪು ಹಸುರುಕಂದು ಮಸ್ತು ಸುಮಾರು 3.8, ದಪ್ಪವಿದ 
ತುದಿಗು ನಸುಹಳದಿ ಅಥವಾ ಪಾರದರ್ಶಕ, ಸಾಮಾನೃವಾಗಿ ಮಂದವಾಗಿರುತ್ತವೆ. 
ತುದಿಯಲ್ಲಿನ ಕೂದಲು ಲವಣಸೆರೆಯಾವೃತವಾಗಿದ್ದು, ಮುಳ್ಳುಗಳಂತಹ ಉಬ್ಬುಗಳು 
ಉದ್ದಕ್ಕೂ ಇದ್ದು ಗಡುಸಾಗಿರುತ್ತವೆ. ಬುಡದಲ್ಲಿ ನೇರ ಆಥವಾ ಬಹುಸ್ವಲ್ಪ 
ಬಾಗಿದ್ದು, ಕಪ್ಪ್ಟದಸುರು ಕಂದು ಬಣ್ಣದಿಂದ ಕಪ್ಪು ಮತ್ತು ಸುಮಾರು 4, ದಪ್ಪ 
ವರುತ್ತಿಬ. ಸ್ವಲ್ಪ ಕಡಮೆಬಣ್ಣ ತುದಿಗಳಲ್ಲಿದ್ದು, ಯಾವಾಗಲೂ ಹೆಚ್ಚುಕಡಮೆ 
ಸುರುಳಿಸುಪ್ತಿಕೊಂಡಿದ್ದು, ಈ ವಷುಯದಲ್ಲಿ ಅತಿ ವಿವಿಧವಿರುತ್ತದ. ಈ ಮಾದರಿ 
ಯಲ್ಲಿ ನಿಯಮಿತ ಸುರುಳಿ ಸುತ್ತಿಕೊಂಡಿದ್ದು, ಕೆಲವುಸಲ ಐದರಿಂದ ಏಳು ಮದಿಕೆ 
ಗಳಿದ್ದು ಅವು ಬಹು ಚಿಕ್ಕದಾಗುತ್ತ ತುದಿಯಿಲ್ಲಿ ಕಾಣಿಸದಷ್ಟು ವ್ಯಾಸವಿರುತ್ತವೆ ಆಥವಾ 
ಅನಿಯಮಿತವಾಗಿ ಸುರುಳಿಯಾಗಿ, ಎರಡು ಅಥವಾ ಮೂರು ಸಡಿಲವಾದ, ಅನಿಯ 
ಮಿತ ಮಡಿಕೆಗಳಿರುತ್ತವೆ: ಈ ಎರಡು ರೀತಿಗಳಲ್ಲಿಯೂ ಅನಿಯಮಿತವಾಗಿ ಅಡ್ಡ 
ಭಿತ್ತಿಗಳಿರುತ್ತವೆ. ಮಡಿಕೆಗಳ ಹತ್ತಿರ: ಒಂದು ಅಥವಾ ಅನೇಕ ಕವಲುಗಳು | 
ಉತ್ಪತ್ತಿಯಾಗಿದ್ದು ಅವು ಪುನಃ ಆಡ್ಗಭಿತ್ತಿಯುತವಾಗಿದ್ದು, ಸುರುಳಿಯಂತೆ ಸುತ್ತಿ 
ಕೊಂಡಿರುತ್ತವೆ. ಅಸ್ಸೆ ಗಳು ಚಿಕ್ಕವು, ಬಲಿಷ್ಠ, ಗದೆಯಾಕಾರಿತ, ಎಂಟು 
ಬೀಜಾಣುಯುತ, 50 12, ಪಾರ್ನ್‌ ಸ್ಪೋರಿಫ್‌ 24್ಯ ಇರುತ್ತದೆ. 
ಬೀಜಾಣುಗಳು ಎಳೆಯದಾಗಿದ್ದಾಗ, ಪಾರದರ್ಶಕ, ಹಸುರುಮಿಶ್ರಿತ, ಹರಳು 
ರೂಪಿತವಸ್ತುವನ್ನೊಳಗೊಂಡಿರಂತ್ತವೆ. ಪಕ್ಚವಾದಾಗ ಬಣ್ಣ ಕಡಮೆಯಾಗಿ ಹಸರು 
ಕಂದುಲೇಪನವಿದ್ದು, ಅಂಡಾಕಾರಿತದಿಂದ ಸುಮಾರಾಗಿ ಗೋಳಾಕಾರಿತ, ಸ್ಪಷ್ಟ ಅಥವಾ 
ಅಸ್ಪಷ್ಟ ಆಗ್ರಸ್ಥಭಾಗವಿದ್ದು ಅಥವಾ ಎರಡು ತುದಿಗಳೂ ದುಂಡಾಗಿರುತ್ತವೆ. 
ಸಾಮಾನ್ಯವಾಗಿ ಮೊಟ್ಟೈಯಾಕಾರಿತ : ವಿಕಿರಣಸ್ಮಳವು ಪ್ರತಿಯೊಂದು ತುದಿಗೂ 
ಸಮನಾಗಿರುತ್ತದೆ. ಒಂದು ವಿಶಿಷ್ಟ ಲಕ್ಷಣವು ಈ ಪ್ರಭೇದವೊಂದರಲ್ಲಿ ಮಾತ್ರ ಕಂಡು 
ಬರುತ್ತದೆ, 7.4 x 64 (6.4-8 x 5.6-4), ಏಣುಗಳಲ್ಲಿ ನೋಡಿದಾಗ, ಚಪ್ಪಟೆ 
ಯಾಗಿದ್ದು, 4.8 ಅಗಲವಾಗಿರುತ್ತವೆ. 


ತ 


ಸ್ಟೀರಿಯೇಲ್ಲ್‌ 287 


ಮಣ್ಣಿನಿಂದ: ಕೋಸ್ಟರೀಕ (65), ಭಾರತ (185), ಪನಾಮ (65). 
ಸ್ಪಿಟ್ಲರ್ಲೆಂಡ್‌ (24). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (134). 


13. ಕೀಟೊಮಿಯಂ ಕಾಕ್ಸಿಯಾಯ್ಡಿಸ್‌ ಪಾಲಿಸರ್‌ (ಪ್ಲೇಣ್‌ IV,C,D) 
ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಆಥವಾ ಗುಂಪುಗುಂಪಾಗಿದ್ದು, ಆಗಲ 
ಅಂಡಾಕಾರದಿಂದ ಉಪಗೋಳಾಕಾರ, 300-400 ವ್ಯಾಸವಿಡ್ಡು ; ತೆಳು. ಪೊರೆ 
. ರೂಪಿ. ಕಪ್ಪುಕಂದು, ನಿಬಿಡವಾಗಿ ಕೂದಲುಗಳು ಆವರಿಸಿರುತ್ತವೆ. ಬದಿಯಲ್ಲಿ 
ಮತ್ತು ಬುಡದಲ್ಲಿ ನಸುಕಂಮಕೂದಲುಗಳಿದ್ದು, ಅಡ್ಡಭಿತ್ತಿಯುತ, ತೆಳುವಾಗಿದ್ದು, 


ಬುಡದಲ್ಲೂ 4 ಗಿಂತ ದಪ್ಪವಾಗಿರದೆ. ಕ್ರಮೇಣವಾಗಿ ತುದಿಯು ಕಡೆಗೆ ಕಿರಿದಾಗಿರು 


ಜಾ 


ತ್ತದೆ. ಮದಿಯ ಕೂದಲುಗಳು ಅತಿಯಾಗಿ ಬಾಗಿರುತ್ತವೆ. ಬುಡದಿಂದ ಸುಮಾರಾಗಿ. 
ತುದಿಯಿಂದ ಅನಿಯಮಿತವಾಗಿ ಸುರುಳಿಯಾಗಿ ಬಾಗಿರುತ್ತವೆ. ಸಾಧಾರಣವಾಗಿ ನಯ 
ವಾಗಿದು, ಆದರೆ ಆಗಾಗ್ಗೆ ಸೂಕ್ಷ ವಾದ ಏಣಿಬಂಂತೆ ಬುಡದಲ್ಲಿದ್ದು, ಆಸಂಖ್ಯಾಪ 

ಟು [4 ಭು ಣ ಇ ಖು 
ವಾಗಿ ಆಗಾಗ್ಗೆ ನಿಬಿಡವಾಗಿ ಹೆಣೆದಗುಂಪು 7004 ವರೆಗೆ ವಿಸ್ತಾರವಾಗಿ ಪರಿಶೀಸಿಯಂನ 
ಮೇಲಿರುತ್ತದೆ, ಬೀಜಾಣುಗಳು ಪಾರದರ್ಶಕವಿಂದೆ ನಸುಕಂದು. ವಿಶಾಲ ಅಂಡಾಕಾರ 
ದಿಂದ ಉಪಗೋಳಾಕಾರ, ಸಲ ಕೆಲವು ಸ್ವಲ್ಪ ಅಗ್ರಸ್ಮಭಾಗವುಳ್ಳ ತುದಿಗಳಿದ್ದು. 
9-11 x 8-104 ಇರುತ್ತವೆ. 

ಮಣ್ಣಿನಿಂದ : ಈಜಿಪ್ಟ್‌ (156). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕಾ 


ಬಲಿಫೋರ್ನಿಯ (210), ಹವಾಯಿ 
(210), ನ್ಯೂಜರ್ಸಿ (209) (210). 


14, ಕೀಟೋಮಿಯಂಕ್ರಿಸ್ಪೇಟಂ ಫಕೆಲ್‌ 


ಪೆರಿತೀಸಿಯಗಳು. ಹೆಚ್ಚು ಕಡಮೆ ಗುಂಪುಗುಂಪಾಗಿದ್ದು, ವಿಶಾಲ ಆಂಡಾಕಾರಿತ 
ಅಥವಾ ಉಪಗೋಳಾಕಾರಿತ, 400, ಎತ್ತರವನ್ನು ತಲುಪಿರುತ್ತವೆ. ಪೊರೆಯಂತಹ 
ಕಪ್ಪು, ಕಂದು, ನಿಬಿಡವಾದ ದಪ್ಪಕೂದಲುಗಳು ಜೊತೆಗಿರುತ್ತವೆ. ಬದಿಯಂ ಮತ್ತು 
ಬುಡದ ಕೂದಲುಗಳು ನಯವಾಗಿದ್ದು, ಅಡ್ಡಭಿತ್ತಿ ಯತ, ತೆಳು, ನಸುಕಂದು. ಅಗ್ರಸ್ಥ್ಯ 
ಬಿರುಗೂದಲು ನಿಬಿಡವಾಗಿ, ಕಪ್ಪ ಗೋಳಾಕಾರಿತ ಗುಂಪಾಗಿ ರೂಪಿತಗೊಂಡು, 
ಪೆರಿತೀಸಿಯಂ ಮೇಲೆ 7004 ವ್ಯಾಸವಿದ್ದು, ಗಡುಸಾಗಿ, ನಿಬಿಡವಾಗಿ ಮತ್ತು ಸೂಕ್ಷ್ಮ 
ವಾಗಿ ಲವಣಪೊರೆಯಾವೃತವಿರುತ್ತದೆ. ಬುಡದಲ್ಲಿ ನಸುಕಂದು ಮತ್ತು ನಿರ್ದಿಷ್ಟ 
ಅಡ್ಡಭಿಶ್ತಿಯುತವಾಗಿದ್ದು ಕ್ರಮೇಣವಾಗಿ ಕಪ್ಪುಕಂದಾಗಿರುವ ತುದಿಯಕಡೆಗೆ ಕಪ್ಪಾ 
ಗಿದ್ದು, 114 ದಪ್ಪವಿದ್ದು, ಅನಿರ್ದಿಷ್ಟವಾಗಿ ಅಡ್ಡಭಿಶ್ತಿಯುತ ಮತ್ತು ಅನಿಯಮಿತ 
ವಾಗಿ ತಿರುಮರಿಯಾಗಿ ಆರರಿಂದ: ಎಂಟು ವಂಕಿಗಳಾಗಿ, ಪರ್ಯಾಯವಾದ ವಂಕಿಗಳು 


288 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಭಿಮುಖವಾಗಿ ಸಿರ್ದೇಶಿತವಾಗಿರುತ್ತೆವೆ. ಅಸ್ಲೈಗಳು ತೊಟ್ಟುಯುತ, ಬೀಜಾಣು 
ಬಿಟ್ಟ ಭಾಗವು 82-100 » 104 : ಬರಡುಕಶಾಂಗಗಳು ಸರಳ, ನೀಳ. ಗದೆಯಾ 
ಕಾರಿತ, ಬೀಜಾಣುಗಳು ಏಕಸಾಲಿನಲ್ಲಿದ್ದು, ಗೋಳಾಕಾರಿತ ಅಥವಾ ಗೋಳ ಅಂಡಾ 
ಕಾರಿತ, ಎರಡು ತಂದಿಗಳಲ್ಲೂ ಅಗ್ರಸ್ಥಭಾಗವಿದ್ದು, 12-13 : 9-11. ಉಪ 
ಪಾರದರ್ಶಕ ಅಥವಾ ಪಕ್ಚವಾದಾಗ ಮೆತ್ತಗಿರುತ್ತದೆ. 

ಮಣ್ಣಿನಿಂದ: ಇಂಗ್ಲೆಂಡ್‌ (15), ಜಪಾನ್‌ (190). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ(2). 


5. ಕೀಟೋಮಿಯಂ ಕ್ಕಾಪ್ಟೈನಂ ಬೈನರ್‌ (ಪ್ಲೇಟ್‌ 1V,E,F) 

ಪೆರಿತೀಹಸಿಯಗಳು ತಿರುಗದೆಯಾಕಾರ, ಮೇಲ್ಭಾಗ ಕಿರಿದಾಗಿ 450-520(630) 
x 225-260(335)4, ರಂಧ್ರದಸುತ್ತಲೂ ಇರುವ ಒಂದು ಕಾಲರನ್ನು ಹೊಂದಿರು 
ತ್ತದೆ. ತುದಿಯ ಕೂದಲುಗಳು ಕಪ್ಪು, ನಯ ಅಥವಾ ಅತ್ಯುತ್ಕೃಷ್ಟವಾಗಿ ಗಡುಸಾ 
ಗಿದ್ದು, ಅಡ್ಡಭಿತ್ತಿಯುತ, ಕೆಳಗಡೆ ನೇರವಾಗಿದ್ದು, 5-6 ದಪ್ಪವಿರುತ್ತವೆ. ಮೊದ 
ಲಿಗೆ ನಾಲ್ಕು ಅಥವಾ ಐದು ನಿಕಟವಾಗಿದ್ದು, ಕ್ಷೀಣವಾಗುತ್ತಿರುವ ಸುರುಳಿಗಳಿದ್ದು, 
ನಂತರ ಅಸಂಖ್ಯಾತವಾದ ಸಡಿಲ ಮತ್ತು ಅನಿಯಮಿತವಾಗಿ ಸುರುಳಿಗೊಂಡ ಕವಲು 
ಗಳಾಗುತ್ತವೆ. ಕವಲಿನ ಬುಡದಕೋಶಕ್ಕೆ ಉಬ್ಬಾಗಿದ್ದು ಅಂಟಿಕೊಂಡಹತ್ತಿರ 
ದುಂಡಾಗಿರುತ್ತದೆ. ಬದಿಯ ಕೂದಲುಗಳು ನೇರವಾಗಿದ್ದು, ಬಹು ಅತ್ಯುತ್ಕೃಷ್ಟವಾಗಿ 
ಗಡುಸಾಗಿದ್ದು K ಅಡ್ಡ ಭಿತ್ತಿಯುತ, ಕಪ್ಪಬಣ್ಮ, 54 ಬುಡದಲ್ಲಿ ದಪ್ಪವಿದ್ದು, ಹೋಲಿಕೆ 
ಯಲ್ಲಿ ಚಿಕ್ಕದಾಗಿದ್ದು, ಕೃಶವಾಗಿ ಮತ್ತು ಬಣ್ಣಗುಂದಿ ಉದ್ದವಾದ ಕುಸಿದುಹೋದ 
ತಂದಿಯಾಗುತ್ತ ದೆ. ಆಸ್ಕೊಬೀಜಾಣುಗಳು ಉಪಗೋಳಾಕಾರಿತದಿಂದ ಅಂಡಾಕಾರಿತ, 
ಎರಡು ತುದಿಗಳು ಅಗ್ರಸ್ಥಭಾಗಯುತ, 5-6%3.5-5್ಗಿ, ಒಂದು ಗುಂಪಾಗಿ 
ರೂಪಿತಗೊಂಡಿದ್ದು ತುದಿಯ ಕೂದಲುಗಳಿಂದ ಅಸ್ಪಷ್ಟವಾಗಿರುತ್ತದೆ. 

ಮಣ್ಣಿನಿಂದ : ಕಾಲುವೆ ವಲಯ, ಪನಾಮ (65). 


16. ಕೀಟೋಮಿಯಂ ಫಿಮಟಿ ಫಕೆಲ್‌ 


ಪೆರಿಶೀಸಿಯಗಳು ಗೋಳಾಕಾರ 0.5.75 ಮಿಮಿ ವ್ಯಾಸವಿರುತ್ತವೆ. ಮೇಲಿನ 
ಅರ್ಧವು ಉಳಿಯಾಕಾರದ, ದಪ್ಪವಾದ ಮತ್ತು ಲವಣಪೊರೆಯಾವೃತ ಕಂದು 
ಕೂದಲುಗಳಿಂದ ಮುಚ್ಚಿದ್ದು ಉದ್ದವಾದ ಮತ್ತು ದಪ್ಪಉರುಳಿಯಾಕಾರಿತ, 
ತಂತಿಯಂತಹ ಶಿಫಾವೃಂತಗಳು ಬುಡದಿಂದ ಉದ್ಭವಿತವಾಗಿರುತ್ತವೆ. ಅಸ್ಲೈಗಳು 
ಗದೆಯಾಕಾರಿತ, ಬಹಂಉದ್ದ ತೊಟ್ಟು ಶ್ರೀಯುತ, 80-132 ಉದ್ದವಿದ್ದು, 14-18 
ದಪ್ಪವಿರುತ್ತವೆ. (ಫಾರ್ಸ್‌ಸ್ಫೋರಿಫ್‌ 40-48, ಉದ್ದ). ಬೀಜಾಣುಗಳು ಮುಂಭಾಗ 


ಸ್ಟೀರಿಯೇಲ್ಸ್‌ 289 
ದಲ್ಲಿ ಅಗಲ ಮೊಟ್ಟೆಯಾಕಾರಿತ, 14-16 12, ಬದಿಯಿಂದ ಕದರಿನಾಕಾರಿತ, 
ಎರಡು ತಂದಿಗಳಲ್ಲೂ ಅಗ್ರಸ್ಮಭಾಗಯುತ, ಹಸುರು ಕಂದು. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌.(143). 
17, ಕೇಟೋಮಿಯಂ ಮ್ಯಾಗ್ಗಂ ಬೈನರ್‌ 


ಪೆರಿತೀಸಿಯಗಳು ಗೋಳಾಕಾರಿತ, ಮೊದಲಿಗೆ ನೀಲಿಬೂದು, ನಂತರ ಕಪ್ಪಾ 
ಗಿದ್ದು, 0.5 ಮಿಮಾ ಸರಾಸರಿ ವ್ಯಾಸವಿರುತ್ತವೆ. ಸುತ್ತಲೂ ಕಿರಣಗಳಂತೆ ಹೊರ 
ಹೊರಟ ಅಂಗಗಳಲ್ಲಿ ಎರಡು ವಿಧಗಳಿವೆ; ಪ್ರಾಥಮಿಕಗಳು ಅವಶ್ಯಕವಾಗಿ ನೇರ 
ವಾಗಿದ್ದು ಬುಡದಲ್ಲಿ ಸ್ವಲ್ಪ ಅಗಲವಾಗಿರುತ್ತವೆ. ಮತ್ತು ಇತರವು ತಿರುಚಿ 
ಕೊಂಡಿದ್ದು, ಹೆಚ್ಚುಕಡಮೆ ಪೆರಿತೀಸಿಯಭಿತ್ತಿಗೆ ಅಂಟಿಕೊಂಡಿರುತ್ತವೆ. ಇವು ಸುರುಳಿ 
ಯಾಗಿ ಸುತ್ತಿಕೊಂಡು ಒಂದು ಸುರುಳಿಯಲ್ಲಿ ಅಂತ್ಯ ಹೊಂದಿರುತ್ತವೆ. ಅಸ್ಸೈ ಗದೆ 
ಯಾಕಾರಿತ, ಉದ್ದ ತೊಟ್ಟುಯುತ, ಕ್ಷಣಿಕ, ಎಂಟು ಬೀಜಾಣುಯುತವಾಗಿರುತ್ತವೆ. 
ಬೀಜಾಣುಗಳು ಉಪಗೋಳಾಕಾರಿತದಿಂದ ಸ್ವಲ್ಪ ಮೊಟ್ಟೆಯಾಕಾರಿತ ಮತ್ತು ಮೊಂಡು 
ಕೋನಾಕಾರದ ತುದಿಗಳಿದ್ದು, 11.2-14 x 16.8 ಇರುತ್ತವೆ. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). 


ಹ. ಫಿಮೆಟೇರಿಯೇಸಿ 


ಪೆರಿತೀಸಿಯಗಳು ಮೇಲ್ಮೈಯಲ್ಲಿದ್ದಾಗ ಸ್ವತಂತ್ರವಾಗಿ ಆಥವಾ ಸಾಧಾರಣವಾಗಿ 
ಆಧಾರಸ್ಮಳದೊಳಗಡೆ ಆಳವಾಗಿ ಹೂಶುಕೊಂಡಿದ್ದು ಕಂಠದಿಂದ ಅಥವಾ ರಂಧ್ರದಿಂದ 
ಒಡೆಯುತ್ತದೆ. ಸೊ ಕಮ್ಯಾಟಗಳಿರುವುದಿಲ್ಲ ಆಥವಾ ಒಂದೊಂದುಸಲ ಪೂರ್ಣವಾಗಿ 
ಸ್ಟೊಮ್ಯಾಟದೊಳಗಡೆ ಹೂತುಕೊಂಡಿರುತ್ತವೆ. ತೆಳು, ಪೊರೆಯಂತೆ ಅಥವಾ ಪೆಡ 
ಸಾಗಿ, ಕಪ್ಪುಬಣ್ಣವಿರುತ್ತವೆ. ರಂಧ್ರವು ವೃತ್ತಾಕಾರಿತ, ಕೂದಲುಮಯವಾದ 
ಚೆಂಡು ಇರುವುದಿಲ್ಲ. ಅಸ್ಸೈಗಳು ಸಾಧಾರಣವಾಗಿ ಉರುಳೆಯಾಕಾರಿತ್ತ ಎಂಟು 
ಬೀಜಾಣುಯುತ. ಬೀಜಾಣುಗಳು ಒಂದು ಅಥವಾ ಬಹುಕೋಶಿಕೆಯುತ, ಕಪ್ಪು 
ಬಣ್ಣ, ಬರಡುಕಶಾಂಗಗಳಿರುತ್ತವೆ. 


ಫಿಮೆಟೇರಿಯೇಸಿಯಲ್ಲಿನ ಜಾತಿಗಳ ಸಂಕೇತ 


೩, ಬೀಜಾಣುಗಳು ಸರಳ. 
10. ಬೀಜಾಣುಗಳಲ್ಲಿ ಉಪಾಂಗಗಳಿರುತ್ತವೆ. (1) ಫ್ಲೂರೇಜ್‌ 
bb. ಬೀಜಾಣುಗಳಲ್ಲಿ ಉಪಾಂಗಗಳಿರುವುದಿಲ್ಲ. 


ಆ. ಬೀಜಾಣುಗಳು ಗುಳಿಯುತ. (2) ಜಿಲಾಸಿನೋಸ್ಟೋರ 
[19] 


2೫% ಮ್ಳ ಕಿಲಿಂದ್ರ/ಳ ಕಡಿ 


00. ಬೇಜಾಣಂಭಿತ್ತಿಗಳು ಗಂಳಿರಹಿತ. (3) ಫಿಮೆಟೇರಿಯ 
೩೩. ಬೀಜಾಣುಗಳು ನಾಲ್ಕರಿಂದ ಆನೇಕ ಕೋಶಿಕೆಯುತ. (4) ಸ್ಪೋರೋಮಿಯ 


(1) ಫ್ಲೂರೇಜ್‌ ಫ್ರೈಸ್‌ (ಪ್ಲೇಟ್‌ 7,2,೫) 
ಪೆರಿತೀಸಿಯಗಳಂ - ಚೆಲ್ಲಾಪಿಲ್ಲಿಯಾಗಿ 
ಅಥವಾ ಗುಂಪುಗೊಂಡಿದ್ದು , ಮೇಲ್ಮೈ 
ಯಲ್ಲಿ ಅಥವಾ ಹೊತುಕೊಂಡು ಇರುತ್ತವೆ. 
ಪೊರೆಯಂತಹ ಅಥವಾ ಪೆಡಸು, ಸೊ ್ರೀಮ 
ವಿರುವುದಿಲ್ಲ... ಅಸ್ಸೈಗಳಿಗೆ ತುದಿಯಲ್ಲಿ 
ರಂಧ್ರವಿರುವುದಿಲ್ಲ; ಪಕ್ಕವಾದಾಗ ಹಿಗ್ಗಿರು 
ತ್ತವೆ... ಬರಡುಕಶಾಂಗಗಳು ಉಬ್ಬಿದ್ದು 
ಆಥವಾ ಎಳೆನಳಿಕೆಯಾಕಾರಿತ, ಸಾಧಾರಣ. ಚಿತ್ರ 51. ಫ್ಲೂರೇಜ್‌ 0. ಪೆರಿತೀಸಿಯಂ 
ವಾಗಿ ಜೋಡಿಸಲ್ಪಟ್ಟು ಮತ್ತು ಅಸ್ಸೈ,ಗಳಿ ಹ ಅಸ್ಕಸ್‌; A ಆಸ್ಕೊ ಬೀಜಾಣು 
ಗಿಂತ ಉದ್ದವಾಗಿರುತ್ತವೆ. ಬೀಜಾಣುಗಳು (ಗ್ರಿಫತ್‌ ಕೃಪೆ). 
ಮೊಟ್ಟೆಯಾಕಾರಿತ, ಪ್ರಾಥಮಿಕ ಉಪಾಂಗ 
ಗಳು ಇದ್ದು ಅಥವಾ ಇಲ್ಲದೆ, ಆದರೆ ಯಾವಾಗಲೂ ಪಕ್ಚವಾದಾಗ ಎರಡು ಅಥವಾ 
ಹೆಚ್ಚು * ಪಾರದರ್ಶಕ, ಅಂಟು ದ್ರವ್ಯದಂತೆ, ಉದ್ದದಲ್ಲಿ ವಿವಿಧ ದ್ವಿತೀಯ ಉಪಾಂಗ 
ಗಳಿಗೆ ಅಂಟಿಕೊಂಡಿರುತ್ತವೆ. 





C 


ಫ್ಲೂರೇಜ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ ' 


೩. ಅಸ್ಸೈಗಳು, ನಾಲ್ಕು ಬೀಜಾಣುಯುತ. 1. ಫ್ಲೂರೇಜ್‌ ವೆರುಕುಲೋಸಿಸ್‌. 
೩೩. ಅಸ್ಲೈೈಗಳು, 128 ಬೀಜಾಣುಯುತ. 2, ಪ್ಲೂರೇಜ್‌ ಸಿಟೋಸ್‌ 


1. ಫ್ಲೂರೇಜ್‌ ವೆರ್ರುಕುಲೋಸಿಸ್‌ ಜೆನ್ಸನ್‌ 

ಕೆಯಿನಿಯ ವೆರ್ರುಕುಲೋಸ್‌ (ಜೆನ್ಸನ್‌) ಹಗ್ಸ್‌ 

ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿ ಅಥವಾ ಗುಂಪುಗೂಡಿರುತ್ತವೆ. 
ಹೂತಿದ್ದು ಆದರೆ ಭಾಗಶಃ ಅಥವಾ ಪೂರ್ಣವಾಗಿ ಪಕ್ಚವಾದಾಗ ಮೇಲೆ ಕಂಡುಬರು 
ತ್ತವೆ, ಪೊರೆಯಂತೆ ಅಥವಾ ಇಂಗಾಲಿಯದಂತೆ, ಕಪ್ಪು, ಅಪಾರದರ್ಶಕ, 350- 
750 , 225-3754, ಪಿಯರಾಕಾರಿತದಿಂದ ಉಪಗೋಳಾಕಾರಿತ, ನೇರ ಅಥವಾ 
ಬಾಗಿದ ಕೊಕ್ಕಿರುತ್ತದೆ. ಅಸ್ಸೈಗಳು ನಾಲ್ಕು ಬೀಜಾಣುಯುತ, ಉರುಳೆಯಾಕಾರಿತ, 


ಸ್ಟೀರಿಯೇಲ್ಸ್‌ 291 


ಶಾಲ ದುಂಡಾದ ತುದಿಯಿದ್ದು, ಅದು ಕೆಳಗಡೆ ಕ್ರಮೇಣವಾಗಿ ಕಿರಿದಾಗಿ ಒಂದು ನೀಳ 
ಓೊಟ್ಟಾ ಗುತ್ತದೆ. ರಂಧ್ರಯಾತ, 90-150. 11-16್ಕ, ; ಬರಡುಕಶಾಂಗಗಳು 
ಳೆಯಾಕಾರಿತ, ಮೇಲಕ್ಕೆ ಹೋದಂತೆಲ್ಲ ಸ್ವಲ್ಪ ಕಿರಿದಾಗಿ, ಅಸ್ಸೆ ಗಳಿಗಿಂತಲೂ 
ಉದ್ಮವಿದ್ದು; ಅಡ ಭಿತ್ತಿಯುತ ಅಥವಾ ಜಂಟಿತವಾಗಿರುತ್ತವೆ ವೆ. ಭೀಜಾಣುಗಳು 
ಮೇಲಿನಿಂದ ಕೆಳಕ್ಕೆ ಏಕಸಾಲಿನಲ್ಲಿದ್ದು, ಎಳೆಯದಾಗಿದ್ದು, ನೀಳ ಅಂಡಾಕಾರಿತ, ಪಕ್ವ 
ವಾದಾಗ , ಉಪಗೋಳಾಕಾರಿತವಾಗರುತ್ತವೆ. ಮೇಲ್ಭಾಗದ ತುದಿ ಮೊಂಡಾಗಿದ್ದು 
ಕೆಳಗಡೆಯಮ ಅಗಲ ್ಹಯದುಂಡಾಗಿರುವುದರಿಂದ ಕತ್ತರಿಸಲ್ಪಟ್ಟ ಿಂತೆ ಇರಂತ್ತದೆ, 
ಮೊಳಕೆ ರಂಧ್ರವು ಪ್ರಧಾನವಾಗಿದ್ದು, ಬಲಿಷ್ಟ ಬಾಹ್ಯ ಉಬ್ಬುಬೆಳವಣಿಗೆಗಳಿದ್ದು. 
ಬಣ್ಣವು ಎಳೆಯದಿದ್ದಾಗ ಕಂಡು ಬಣ್ಣದ ಮೂಲಕ ಕಪ್ಪಾಗಿ, 12-14 : 16-18, 
ಇರುತ್ತ ದೆ. ಪ್ರಾಥಮಿಕ ಉಪಾಂಗ 6- -84 ಮತ್ತು ಜೀವರಸದ ವಲಸೆ ಕೆಳಗಡೆ 
ಯಿಂದ ಪೂರ್ಣವಾದ ತಕ್ಷಣ ಶಂಕಾಕಾರಿತವಾಗಿ ಅಡ್ಡ ಭಿತ್ತಿಯು ರೂಪಿತವಾಗುತ್ತದೆ. 
ಪೂರ್ಣವಾಗಿ ಪಕ್ವಗೊಂಡ ನಂತರ ಈ ಸುಕ್ಕಲಾದ ಪಾರದರ್ಶಕ ಉಪಾಂಗವು 3-4 
ಉದ್ದವಿರುತ್ತದೆ. ದ್ವಿತೀಯ ಉಪಾಂಗಗಳು ಪೂರ್ಣ ಕೊರತೆಯಿರುತ್ತವೆ ` 


ಮಣ್ಣಿನಿಂದ: ಇಂಗ್ಲಂಡ್‌ (214). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (89). 
ಫ್ಲೂರೇಜ್‌ ಸಿಟೋಸ (ವಿಂಟರ್‌) 


ಸಹನಾಮ ಪೊಡಸ್ಟೋರ ಸಿಟೋಸ ವಿಂಟರ್‌ 
ಸೊರ್ಡೊರಿಯ ಸಿಟೋಸ ವಿಂಟರ್‌ 


ety 


ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಅಥವಾ ಗುಂಪುಗೂಡಿದ್ದು, ಮೊದಲಿಗೆ 
ಹೊತುಕೊಂಡಿದ್ದು, ಅನಂತರ ಮೇಲ್ಮೆ ೈಯಲ್ಲಿರುತ್ತ ವೆ. ಗೋಳಾಕಾರಿತ ಬುಡವಿದ್ದು 
ಕಿರಿದಾಗುತ್ತ, ದುಂಡಾದ ನಿಶ್ಶಕ್ತವಾದ “ಕಂಶಬಾಗಿದ್ದು. ಒಂದು ಪೊದರಿನಂತೆ, ಉದ್ದೆ 
ವಾದ, ಗಡುಸಾದ ಕಪ್ಪುಬಿರುಗೂದಲು ಆವೃತವಾಗಿದ್ದು, 450 x 3504 ಇರು 
ತ್ತದೆ. ಅಸ್ಸೈಗಳು ಅಗಲ ಉರುಳೆಯಾಕಾರಿತ ; ಕತ್ತರಿಸಲ್ಪಟ್ಟಂತಿದ್ದು ; ದಪ್ಪವಾಗಿ 
ರದ ತುದಿ ಮತ್ತು ಚಿಕ್ಕತೊಟ್ಟಿದ್ದು ; 128 ಬೀಜಾಣುಯುತ ; 240 45 ಇರು 
ತ್ತದೆ. ಬರಡುಕಶಾಂಗಗಳು ಬಲಿಷ್ಕ ಎಳೆಗಳಾಗಿದ್ದು, ಅಡ್ಡಭಿತ್ತಿಯುತ. ಆಸ್ಕೋ 
ಬೀಜಾಣುಗಳು ಮೊಟ್ಟೆಯಾಕಾರಿತ, ಹಸುರುಕಪ್ಪು. ಒಂದು ಉರುಳೆಯಾಕಾರಿತ, 
ಬಣ್ಣರಹಿತ ಉಪಾಂಗಪು ಪ್ರತೀ ತುದಿಯಲ್ಲಿದ್ದು ಅದು ಬಾಗಿರುತ್ತದೆ ಮತ್ತು ತಕ್ಷಣವೆ 
ಕಣ್ಮರೆಯಾಗುತ್ತದೆ. ಉಪಾಂಗ ಬಿಟ್ಟು 17-19 10-124 ಇರುತ್ತವೆ. 

ಮಣ್ಣಿನಿಂದ : ಇಂಗ್ಲಂಡ್‌ (214), ಸ್ವಿಟ್ಲರ್ಲಂಡ್‌ (24). 


292 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(2) ಜಿಲಾಸಿನೊಸ್ಟೋರ ಡೌಡಿಂಗ್‌ 
ಪೆರಿಶೀಸಿಯಂಗಳು ವಿರಳ ಅಥವಾ ಗುಂಪು 
ಗೂಡಿದ್ದು ಕೋನಾಕಾರಿತ ಅಥವಾ ಪಿಯರಾ 
ಕಂ ದುಬಣ್ಣ ದಿಂದ ಕಪ್ಪು ; ಕೊಕ್ಕು ಶಂಕಾ 
ತ, ತ ಚಿಕ್ಕದು. ಅಸ್ಸೆ ಗಳು ತೊಟ್ಟು ಯಂತ, 
ಕ ಕೆಶಾಂಗಗಳಿರುವುದಿಲ್ಲ, ತುದಿಯಲ್ಲಿ ಒಂದು 
ಂಧ್ರವಿರುತ್ತದೆ. ಆಸ್ಟ್ರೋ ಬೀಜಾಣುಗಳು 
ಪಾರದರ್ಶಕದಿಂದ ಕಂದು ಬಣ್ಣ ಕೈ ಬದಲಾಗು 

ವೆ ಅನಂತರ ಅಪಾರದರ್ಶ ಕ ಕಪ್ಪಾ ಗುತ್ತವೆ 

ಮೇಲಿನ ಬೀಜಾಣು ಗುಳಿಯುತ, ಕೊನಿಡಿಯಗಳಿರು 
ವುದಿಲ್ಲ. ಚಿತ್ತ 52 ಜಿಲಾಸಿನಸ್ಟೋರ 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 6. ಪೆರಿತೀಸಿಯಂ ಥಿ. ಆಸ್ಕಸ್‌ 

c. ಆಸ್ಕೊ ಬೀಜಾಣು. 


“ಲ 





ಓಟ, 


ಜಿಲಾಸಿನೊಸ್ಟ್ಸೋರ ಸಿರಿಯಾಲಿಸ್‌ ಡೌಡಿಂಗ್‌ 
ಪೆರಿಶೀಸಿಯಗಳು ವಿರಳ, ಒಡೆದುಕೊಂಡು, ಕಂದು, ಪಾರದರ್ಶಕ, ಉಪ 
ಗೋಳಾಕಾರಿತ, ಪೊರೆಯಂತೆ, 0.3-0.4 » 0.6-0.7 ಮಿಮಿ. ಒಂದು ವಿರಳವಾದ 
ತಂತುದಾರ ಅವರಣವಿರುತ್ತದೆ. ಕೊಕ್ಕು ನಯವಾಗಿದ್ದು ,  ಉರುಳೆಯಾಕಾರಿತ. 
ಅಸ್ತ ಗಳು ಎಂಟು ಬೀಜಾಣುಯುತ, 29-33 » 214-3604, ಬರಡುಕಶಾಂಗ 
ತ, ಶಾಶ್ವತ, ಉರುಳೆಯಾಕಾರಿತ. ಆಸ್ಸೈಗಳ ತುದಿಗಳು ಒಡೆದಿದ್ದು, ರಂಧ್ರಯುತ್ಯ 
ಎರಡು ವೃತ್ತ ಕಿರಣಗಳಿಂದ ದಪ್ಪವಾಗಿರುತ್ತವೆ. ಆಸ್ಕೊಬೀಜಾಣುಗಳು ಉಪಗೋಳಾ 
ಕಾರಿತ, ಆಗಾಗ ಆಗ್ರಭಾಗಸ್ಥ, ಮೊದಲು ಪಾರದರ್ಶ' ಕವಾಗಿದ್ದು ಕ್ರಮೇಣ ಕಪ್ಪಾಗು 
ತ್ತವೆ. ಗುಳಿಯುತಭಿತ್ತಿ ಇರುತ್ತದೆ. 
ಮಣ್ಣಿನಿಂದ : : ಕೆನಡ (58), ಇಂಗ್ಲಂಡ್‌ (214). 

(3) ಫಿಮೆಟೇರಿಯ ಗ್ರಿಫಿತ್‌ ಮತ್ತು ಸೆವರ್‌ ' 

ಪೆರಿತೀಸಿಯಗಳು ಮೇಲ್ಮೈ ಯಲ್ಲಿದ್ದು 
ಅಥವಾ ಹೂತುಕೊಂಡಿದ್ದು, ಕಪ್ಪು 
ಮತ್ತು ಅಪಾರದರ್ಶಕ, ಪೊರೆಯಂತೆ 
ಅಥವಾ ತೊಗಲಿನಂತೆ ಇರುತ್ತದೆ. ಅಸ್ಸೈ 
ಗಳು ತುದಿಯಲ್ಲಿ ರಂಧ್ರವುಳ್ಳವು ಮತ್ತು 
ಪಕ್ಚವಾದಾಗ ಹಿಗ್ಗಿ ರುತ್ತವೆ. ಬೀಜಾಣುಗಳು 
ಸರಳ, ಸಾಧಾರಣವಾಗಿ ಕಪ್ಪಕಂದು 
ಮತ್ತು ಪೂರ್ಣವಾಗಿ ಅಥವಾ ಭಾಗಶಃ 
ಶೀಘ್ರ ಅದೃಶ್ಯವಾಗುವ ಹೊದಿಕೆಯಲ್ಲಿ ಚತ್ರ 53. ಫಿಮೆಟೇರಿಯ 4, ಪೆರಿತೀಸಿಯಂ . 
ಅಡಕವಾಗಿರುತ್ತವೆ. ಶಿ. ಆಸ್ಕಸ್‌ 0, ಆಸ್ಕೊಬೀಜಾಣುಗಳು. 


ಲ್ಲ 





ಸ್ಪೀರಿಯೇಲ್ಲ್‌ 293 


ಫಿಮೆಟೇರಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a. ಬರಡು ಕಶಾಂಗಗಳೆ ಕೊರತೆಯಿರುತ್ತದೆ. 1. ಫಿ. ಸಿಲ್ವಾಟಿಕ್‌ 
೩೩. ಬರಡು ಕಶಾಂಗಗಳಿರುತ್ತವೆ. 
b. ಆಸ್ಕೊಬೀಜಾಣುಗಳು 18-24 x 10. 2. ಫಿ, ಫಿಮಿಕೋಲ 


bb. ಆಸ್ಕೊಬೀಜಾಣುಗಳು 25-34 15 18, 3. ಫಿ, ಮ್ಯಾಕ್ರೊಸ್ಟೋರ 
( ಟೆ ಕ್ಷೆ ಟ 


1. ಫಿಮೆಟೀರಿಯ ಸಿಲ್ವಾಟಿಕ್‌ (ಡಾಜೆಸ್ಕ) ಗ್ಲಿ ಫಿತ್ಸ್‌ ಮತ್ತು ಸೀವರ್‌ 

ಪೆರಿತೀಸಿಯಗಳು ಕಪ್ಪೆ ಮೆಲ್ಮೈಯಲ್ಲಿದ್ದು, 500-8004 ಎತ್ತರ ಮತ್ತು 
200-300 ಬುಡದಲ್ಲಿರುತ್ತವೆ. ಅಸ್ಸೈಗಳು, ನೀಳ ಉರುಳೆಯಾಕಾರಿತ ; 160-' 
180 x 12-16, ಒಂಟಿ ಬೀಜಾಣುಯುತ. ಆಸ್ಕೊಬೀಜಾಣುಗಳು ಅಂಡಾಕಾರಿತ, 
ಪಕ್ಚವಾದಾಗ ಕಪ್ಪಾಗಿದ್ದು. 18-24% 104; ಬರಡು ಕಶಾಂಗಗಳ ಕೊರತೆ 
ಇರುತ್ತದೆ. 

A ಆ [RS Ce 

ಮಣ್ಣಿನಿಂದ: . ಸ್ವಿಟ್ಟರ್ಲ್ಯಾಂಡ್‌ (52). 
2. ಥಿಮೆಟೇರಿಯ ಫ್ಯಮಿಕೋಲ (ರಾಬರ್ಜ್‌) ಗ್ರಿಫಿತ್‌ ಮತ್ತು ಸೀವರ್‌ 

ಪೆರಿತೀಸಿಯಗಳು ನಿಬಿಡಗುಂಪಾಗಿದ್ದು ಭಾಗಶಃ, ಬುಡದಲ್ಲಿ ಮುಳುಗಡೆ 
ಯಾಗಿದ್ದು, ಅನಂತರ ಮೇಲ್ಮೈಯಲ್ಲಿದ್ದು, ಬಲ್ಬಿನಂತೆ, ಚಿಕ್ಕ ಕೋನಾಕಾರಿತ, ದಪ್ಪ, 
ಆಗಾಗ್ಗೆ ಸ್ವಲ್ಪ ಬಾಗಿದ ಕಂಠವಿದ್ದು, ಕಪ್ಪುಮಿಶ್ರಿತ ಕುದು, ಸುಮಾರು 3 ಮಿಮಿ 
ವ್ಯಾಸವಿದ್ದು, ನಯಂವಾಗಿರುತ್ತವೆ. ಅಸ್ಲೈಗಳು ಉರುಳೆಯಾಕಾರಿತ, ಹೆಚ್ಚುಕಡಮೆ 
ಉದ್ದವಾದ ತೊಟ್ಟಿದ್ದು, ಮೆಲ್ಫಾಗದಲ್ಲಿ ಸ್ವಲ್ಪ ನೀಳವಾಗಿ ಕಿರಿದಾಗಿದ್ದು, ದುಂಡಾದ 
ಅಥವಾ ಸ್ವಲ್ಪ ಕತ್ತರಿಸಿದಂತಹ ತುದಿಗಳಿದ್ದು ಮತ್ತು ಸ್ವಲ್ಪ ದಪ್ಪನಾದ ಭಿತ್ತಿಯಿದ್ದು 
120-1404 ಉದ್ದ (ಪಾರ್ಸ್‌ಸ್ಫೋರಿಫ್‌) ಹಾಗೂ 17-194 ದಪ್ಪವಿರುತ್ತವೆ. 
ಬರಡು ಕಶಾಂಗಗಳು ದಪ್ಪವಾಗಿರುತ್ತವೆ. ಬೀಜಾಣುಗಳು ಎಂಟರವರೆಗಿದ್ದು, ಒಂದು ' 
ಆಥವಾ ಎರಡು. ಸಾಲುಗಳಲ್ಲಿದ್ದು, ಮೊಟ್ಟೆ ಶಯಾಕಾರಿತ, ಕಪ್ಪಮಿಶ್ರಿತ ಕಂದು, 


ಸರ್‌ 


ಅಂಟುದ್ರವ ಹೊದಿಕೆಯಿದ್ದು, 19-22 » 10-12 ಇರುತ್ತದೆ. 
ಮಣ್ಣಿನಿಂದ: ಕೆನಡ (22), ಇಂಗ್ಲಂಡ್‌ (214), ಸ್ವಿಟ್ಟರ್ಲ್ಯಾಂಡ್‌ (24). 
3. ಫಿಮೆಟೇರಿಯ ಮಾಕ್ರೊಸ್ಟೋರ (ಆರ್ಸ್ವಾಲ್ಡ್‌) ಗ್ರಿಫಿತ್ಸ್‌ ಮತ್ತು ಸೀವರ್‌ 
ಸಹನಾಮ ಸೊರ್ಡೇರಿಯ ಮ್ಮಾಕ್ರೊಸ್ಟೋರ ಆರ್ಸ್ವ್ವಾಲ್ಡ್‌ 


ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಮತ್ತು ಹೂತುಕೊಂಡಿದ್ದು ಒಂದು ಚಿಕ್ಕ 
ಗುಳ್ಳೆಯಾಕಾರದಿಂದ ಉಬ್ಬಿಕೊಂಡ ಗೋಳಾಕಾರ ; ನಗ್ನಕೊಕ್ಕಿದ್ದು, ಸುಮಾರು 


1 


294 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


350-5504, ಪಿಯರಾಕಾರಿತ, ತೆಳು, ಪೊರೆಯಂತಿದ್ದು ಕಪ್ಪಾಗಿರುತ್ತವೆ. ಅಸ್ಲೈ 
ಗಳು ಎಂಟು ಬೀಜಾಣುಯುತ, ಉರುಳೆಯಾಕಾರಿತ, ದುಂಡಗೆ ಮೇಲಿದ್ದು, -ಕೆಳಗಡೆ 
ಸಂಕುಚಿತವಾಗಿ ಉದ್ದವಾಗಿ ತೊಟ್ಟಾಗಿದ್ದು, ಶಾಶ್ವತ, 255-280 : 20-25. 

ಬರಡು ಕಶಾಂಗಗಳು ಸಮೃದ್ಧವಾಗಿರುತ್ತವೆ. ಗೊಂಚಲಿನಂತೆ ಒಗ್ಗೂಡಿದ್ದು, ಅಸ್ಸೈ 

ಗಳಿಗಿಂತಲೂ ಉದ್ದವಾಗಿರುತ್ತವೆ. ಆಸ್ಕೊಬೀಜಾಣುಗಳು ಓರೆಯಾಗಿ ಏಕಸಾಲಿನಲ್ಲಿರು 

ತ್ತವೆ; ಮೊಟ್ಟೆಯಾಕಾರಿತ, ತುದಿಗಳು ವಿಶಾಲವಾದ ದುಂಡಾಕಾರಿತ, 15. 

18 : 25-34, ಜೊತೆಗೆ ಪಾರದರ್ಶಕ ಹೊದಿಕೆಯು ಪ್ರಧಾನವಾಗಿದ್ದು ಅಧಿಕವಾಗಿ 

ನೀರಿನಲ್ಲಿ ಉಬ್ಬುತ್ತದೆ. 


ಮಣ್ಣಿನಿಂದ : ಭಾರತ (32). 


(4) ಸ್ಫೊರೊರ್ಮಿಯ ಡಿ ನೊಟಾರಿಸ್‌ 

ಪೆರಿತೀಸಿಯಗಳು ಗೋಳಾಕಾರ ಅಥವಾ 
ಅಂಡಾಕಾರ, ಹೂತುಕೊಂಡಿದ್ದು ಅಥವಾ ಸ್ವಲ್ಪ 
ಮೇಲ್ಮೈ ಯನ್ಲಿರುತ್ತವೆ. . ಗುಳ್ಳೆಯಾಕಾರದಿಂದ 
ಉರುಳೆಯಾಕಾರದ ಕೊಕ್ಕಿರುತ್ತದೆ. ಪೊರೆಯಂತಹ 
ದರಿಂದ ತೊಗಲಿನಂತೆ ಮತ್ತು ಕೆಲವು ಸಲ ಸ್ವಲ್ಪ 
ಪೆಡಸಾಗಿರುತ್ತದೆ. , , ಅಸ್ಸೈಗಳು ಉರುಳೆಯಾ 
ಕಾರದಿಂದ ಗದೆಯಾಕಾರ, ಅಂತರ್‌ಪೊರೆಯಿದ್ದು 
ಅದು ಸಾಧಾರಣವಾಗಿ ತುದಿಯಲ್ಲಿ ರಂಧ್ರಯುತ 
ವಾಗಿರುತ್ತದೆ. ಬೀಜಾಣುಗಳು ಉರುಳೆಯಾ ಚಿತ್ರ 54, ಸ್ನೋರೊರ್ಮಿಯ, 
ಮತ್ತು. ಅಂಟುದ್ರವದಂತಹ ” ಹೊದಿಕೆಯೊಂದ ಆ. ಆಸ್ಕೊಬೀಡಾಣುಗಳು (ದಫ್‌ 
ರಿದ ಆವೃತವಾಗಿರುತ್ತದೆ. | 





ಸ್ಫೋರೊರ್ಮಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
a. ಆಸ್ಕಸ್‌ನ ಬುಡವು ಸಂಕುಚಿತಗೊಂಡಿರುವುದರಿಂದ 
ಉದ್ದನೆಯ ತೆಳುತುದಿಯಾಗಿ ರೂಪಿತವಾಗಿರುತ್ತದೆ, 1. ಸ್ಟೊ. ಫ್ಯಾಸಿಕುಲೇಟ 
೩೩. ಆಸ್ಕಸ್‌ನ ಬುಡವು ಸಂಕುಚಿತವಾಗಿರುವುದರಿಂದ ಒಂದು ` 
ಚಿಕ್ಕ, ಮೊಂಡು, ಸ್ವಲ್ಪ ಬಾಗಿದ ಬುಡವು ರೂಪಿತ 
ವಾಗಿರುತ್ತದೆ. 


ಸ್ಟೀರಿಯೇಲ್ಸ್‌ 295 


- b. ಆಸ್ಕೊಬೀಜಾಣುಗಳು 47-659-15. 2. ಸ್ಟೊ, ಇಂಟರ್ಮಾಡಿಯ 
bb. ಆಸ್ಕೊಬೀಜಾಣುಗಳು 26-34 x Sy 3. ಸ್ಟೊ. ಮಿನಿಮ 


1. ಸ್ಲೋರೊರ್ಮಿಯ ಫ್ಯಾಸಿಕುಲೇಟ ಜೆನ್ನೆ ನ್‌ 


ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಅಥವಾ ಗುಂಪಾಗಿ ಒಗ್ಗೂಡಿ ಚಿಕ್ಕ 
ಗೊಂಚಲುಗಳಿಲ್ಲಿರುತ್ತವೆ. ಹೂತುಕೊಂಡಿದ್ದು, ಚಿಕ್ಕ ಗುಳ್ಳೆಯಾಕಾರ ಕೊಕ್ಕುಗಳು 
ಮೇಲ್ಮೈಯಿಂದ ಮೇಲಕ್ಕೆ ಚಾಚಿದ್ದು, ಅನಂತರ ಭಾಗಶಃ ಕ್ರಮೇಣವಾಗಿ ಹೊರ 
ತೋರಿ, ಗೋಳಾಕಾರಿತವಾದಾಗ ಪೊರೆಯಂತಿದ್ದು, ಬಾಗಿಕೊಂಡು ಪೆಡಸಾಗಿದ್ದು, 
ಕಪ್ಪು, ಅಪಾರದರ್ಶಕ, 250-525 ವ್ಯಾಸವಿರುತ್ತವೆ. ಅಸ್ಸೈಗಳು ಎಂಟು 
ಬೀಜಚಾಣುಯುತ, ಅಗಲ ಗದೆಯಾಕಾರಿತದಿಂದ ಮೇಲ್ಭಾಗವು ಅಗಲವಾಗಿ ,ದುಂಡಾ 
ಗಿದ್ದು ಮತ್ತು ಶೀಘ್ರವಾಗಿ ಬೀಜಾಣುಗಳಡಿಯಲ್ಲಿ, ಸಂಕುಚಿತಗೊಂಡು ಒಂದು ಉದ್ದ, 
ತೆಳು ತೊಟ್ಟಾಗಿ ರೂಪಿತಗೊಂಡು 45-60 » 16-304 ಇರುತ್ತವೆ; ತೊಟ್ಟು 
ಆಸ್ಕಸ್ಸಿನ ಐದನೆ ಎರಡರಷ್ಟು ಉದ್ದವಿರುತ್ತದೆ; ಬರಡು ಕಶಾಂಗಗಳಿರುವುದಿಲ್ಲ. 
ಆಸ್ಕೊ ಬೀಜಾಣುಗಳು ಗೊಂಚಲುಗಳಲ್ಲಿದ್ದು » ಸಾಲು ಗುರುತುಳ ವು ಅಥವಾ ಸ್ಟ ಲ್ಪ 
ಬಾಗಿರುತ್ತವೆ. ನಾಲ್ಕು ಕೋಶಿಕೆಯುತ, ಎರಡು ತುದಿಗಳಲ್ಲೂ ದುಂಡಾಗಿದ್ದು, ಆಳ 
ವಾಗಿ ಸಂಕುಚಿತಗೊಂಡು, ಸುಲಭವಾಗಿ ಬೇರ್ಪಡುತ್ತದೆ, 25.30 4-7, ಬಣ್ಣ 
ದಲ್ಲಿ ಪಾರದರ್ಶಕದಿಂದ ಎಳೆಯದಿದ್ದಾಗ ತಿಳಿಕಂದಿನಿಂದ ಕಪ್ಪುಕಂದು ಬಣ್ಣದವರೆಗೆ 
ವಿವಿಧವಾಗಿದ್ದು, ಅಪಾರದರ್ಶಕ. 


ಮಣ್ಣಿನಿಂದ : ಕೆನಡ (22). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (89), 


2. ಸ್ಫ್ಪೋರೊರ್ಮಿಯ ಇಂಟರ್ಮಾಡಿಯ ಆರ್ಸ್ವಾಲ್ಡ್‌ (ಪ್ಲೇಟ್‌, V,B,A,) 


ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು, ಹೂತುಕೊಂಡಿದ್ದು, ಆದರೆ ಕ್ರಮೇಣ 
ಮೇಲ್ಮೈ ಯಲ್ಲಿರುತ್ತ, ಪಿಯರಾಕಾರ, 385-875 » 205-4804, ಕಪ್ಪುಕಂದು 
ಬಣ್ಣದಿಂದ ಕಪ್ಪು ಮತ್ತು ಅಪಾರದರ್ಶಕ, ತೊಗಲಿನಂತಹ ಅಥವಾ ಆಗಾಗ ಸ್ವಲ್ಪ 
ಪೆಡಸು, ಕೊಕ್ಕಿನವರೆಗೂ ಬಾಗಿ, ಸರಳ, ಬಾಗಬಲ್ಲ ಅಥವಾ ಬಿರುಗೂದಲಿನಂತಹ, 
ಅಡ್ಡಭಿತ್ತಿಯುತ, ನಯವಾದ, ನಸುಕಂದು ಕೂದಲುಗಳಿರುತ್ತವೆ. ಕೆಳಗಡೆಯವು 
ಶಿಫಾವೃಂತಗಳಾಗಿ ಕವಲೊಡೆದಿರುತ್ತವೆ ಅಥವಾ ಆಗಾಗ್ಗೆ ಮುಪ್ಪಾದಂತೆ ಕೂದಲುಗಳು 
ಕಣ್ಮರೆಯಾಗುತ್ತ ನೀರ್ಗುಳ್ಳೆಗಳ ಉಬ್ಬುವಿಕೆ ಮಾತ್ರ ಉಳಿದುಕೊಂಡು ಅವುಗಳಿದ್ದು ದರ 
ಸಂಕೇತವಾಗಿರುತ್ತದೆ. ಬರಡು ಕಶಾಂಗಗಳು ವಿರಳವಾಗಿ ಕವಲೊಡೆದಿದ್ದು, ಎಳೆಯಾ 
ಕಾರಿತ, ಅಸಂಖ್ಯಾತವಿದ್ದು, ಅಸ್ಸೈಗಳಿಗಿಂತಲೂ ಉದ್ದವಾಗಿದ್ದು ಮತ್ತು ಅವುಗಳ 


296 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಜೊತೆ ಮಿಶ್ರಣಗೊಂಡಿದ್ದು, ಅಡ್ಡಭಿತ್ತಿಯುತ, ಸುಮಾರಾಗಿ ಶಾಶ್ವತ. ಅಸ್ಸೈಗಳು 
ಗದೆ ಉರುಳೆಯಾಕಾರಿತ, ಮೇಲ್ಭಾಗದಲ್ಲಿ ದುಂಡಾಗಿದ್ದು ಮತ್ತು ಕೆಳಗಡೆ ಸಂಕುಚಿತ 
ಗೊಂಡು ಒಂದು ಚಿಕ್ಕ ಮೊಂಡು, ಸಾಧಾರಣವಾಗಿ, ಬಾಗಿದ ಬುಡವಿರುತ್ತದೆ. 
125-230 x 22-304, ಎಂಟು ಬೀಜಾಣುಯುತ, ಬೆರಳಿನಂತಹ ರಂದಧ್ರಯುತ 
ವಾಗಿ, ಪೊರೆಯು ಸುಲಭವಾಗಿ ಕಾಣಿಸುತ್ತದೆ ಮತ್ತು ಶಾಶ್ಚತವಿರುತ್ತದೆ. ಬೀಜಾಣು 
ಗಳು ಎರಡರಿಂದ ಮೂರು ಸಾಲುಗಳಲ್ಲಿದ್ದು, ಒಂದರ ಮೇಲೊಂದಿದ್ದು, ನಾಲ್ಕು 
ಕೋಶಿಕೆಯುತ, ಎಳೆಯದಾಗಿದ್ದಾಗ ನಸುಬಣ್ಣದಿಂದ ಪಾರದರ್ಶಕದವರೆಗೆ ವಿವಿಧ 
ವಿದ್ದು, ಹಸುರು ಬಣ್ಣದಿಂದ ಹಳದಿ, ನಸುಕಂದು ಬಣ್ಣದಿಂದ ಕಪ್ಪುಕಂದು ಮತ್ತು 
ಅಪಾರದರ್ಶಕ, ಉರುಳೆಯಾಕಾರಿತ, ನೇರವಾಗಿದ್ದು ಅಥವಾ ಸ ಸ್ವಲ್ಪ ಬಾಗಿ ತುದಿಗಳಲ್ಲಿ 
ದುಂಡಾಗಿದ್ದು ಮತ್ತು ಸಾಧಾರಣವಾಗಿ ಆಳವಾಗಿ, ಸಂಕುಚಿತವಾಗಿ, 475-65: 
9-15, ಬೀಜಾಣುವಿನ ಮೇಲೆ ಪೂರ್ಣವಾಗಿ ಪಾರದರ್ಶಕ ಹೊದಿಕೆಯಿರುತ್ತದೆ. 
ನೀರಿನಲ್ಲಿ ಅಧಿಕವಾಗಿ ಉಬ್ಬುತ್ತದೆ. ಉದ್ದಕ್ಕೂ ಸಾಲು ಗುರುತುಗಳು ಇದ್ದು 
ಬೀಜಾಣುವಿನ ಜೊತೆಗೆ ಅಡ್ಡಭಿತ್ತಿಯು ತೋರಿಬರುತ್ತದೆ. 
ಮಣ್ಣಿನಿಂದ : ಇಂಗ್ಲಂಡ್‌ (15). 


3. ಸ್ಫ್ಟೋರೋರ್ಮಿಯ ಮಿನಿಮ ಆಸಾ ್ವಲ್ತ್‌ 
a 


ತಂತುಜಾಲ ಕಂದು ಅಥವಾ ಮೂಷಕ ಬಣ್ಣ. ಗುಂವಾಗಿದ್ದಾಗ ಕಂದುಬಣ್ಣ, 
ಕವಲೊಡೆದಿದ್ದು, ಅಡ್ಡಭಿತ್ತಿಯುತ. ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು, 
ಹೂತುಕೊಂಡಿದ್ದು, ಚಿಕ್ಕಗುಳ್ಳೆಯಾಕಾರಿತ ಕೊಕ್ಕು ಮೇಲ್ಮೈಯಿಂದ ಹೊರಡಾಚಿದ್ದು, 
ಅನಂತರ ಹೆಚ್ಚುಕಡಮೆ ಕತ್ತರಿಸಿದಂತಾಗಿ ಕೊಕ್ಕು ಕಣ್ಮರೆಯಾಗುತ್ತದೆ. ಪೆರಿತೀಸಿಯವು 
ಕೇವಲ ಸರಳ ರಂಧ್ರಯುತವಾಗಿರುತ್ತದೆ. ' ಗೋಳಾಕಾರಿತದಿಂದ ಮೊಟ್ಟೆಯಾಕ್ಕಾರಿತ, 
90-220 » 90-1604, ಕಪ್ಪುಕಂದು, ಪಾರದರ್ಶಕ, ತೆಳು, ಪೊರೆಯಂತಹ 
ಬರಡು ಕಶಾಂಗಗಳು ಸರಳ, ಎಳೆಯಾಕಾರಿತ, ಅಲ್ಪ ಅಥವಾ ಇರುವುದಿಲ್ಲ, ಸುಮಾರು 
ಅಸ್ಲೈನಷ್ಟೇ ಇದ್ದು, ಅಡ್ಡಭಿಶ್ತಿಯುತ, ಶಾಶ್ವತವಾಗಿರುತ್ತವೆ. ಅಸ್ಸೈಗಳು ಉರುಳೆ 
ಗದೆಯಾಕಾರಿತ, ಮೇಲ್ಭಾಗ ದುಂಡಾಗಿದ್ದು, ಚಿಕ್ಕ, ತೊಟ್ಟಿಲ್ಲದೆ, ಬುಡವು 
65-110 x 13-18, ಎಂಟು ಬೀಜಾಣುಯುತ, ಟೊಪ್ಪಿಗೆಯಂತಹ ಮುಚ್ಚಳ 
ದಿಂದ ತೆರೆದುಕೊಳ್ಳುತ್ತ, ಸುಮಾರಾಗಿ ಶಾಶ್ವತವಿರುತ್ತದೆ. ಆಸ್ಕೊ ಬೀಜಾಣುಗಳು 
ಎರಡು ಅಥವಾ ಮೂರು ಸಾಲುಗಳಲ್ಲಿದ್ದು, ನಾಲ್ಕು' ಕೋಶಿಕೆಯುಳ್ಳ ಕಪ್ಪುಕಂದು 
ಮತ್ತು ಪಕ್ಚವಾದಾಗ ಅಪಾರದರ್ಶಕ. ಉರುಳೆಯಾಕಾರಿತ, ನೇರ ಅಥವಾ ಬಾಗಿದ್ದು, 
ತುದಿಗಳಲ್ಲಿ ದುಂಡಾಗಿದ್ದು, ಅಡ್ಡಭಿತ್ತಿಯ ಹತ್ತಿರ ಆಳವಾಗಿ ಸಂಕುಚಿತವಾಗಿದ್ದು, 
26-34 x 5-6, ಜೊತೆಗೆ ಪಾರದರ್ಶಕ ಹೊದಿಕೆಯಿರುತ್ತದೆ. 

ಮಣ್ಣಿನಿಂದ : ಕಾಲುವೆ ವಲಯ, ಪನಾಮ (65). 


ಸ್ಟೀರಿಯೇಲ್ಸ್‌ 297 
€. ಸ್ಪೇರಿಯೇಸಿ 


ಪೆರಿತೀಸಿಯ ಒಂಟಿಯಾಗಿ ಅಥವಾ ಗುಂಪಾಗಿದ್ದು, ಸ್ವತಂತ್ರ ಅಥವಾ ಒಂದು 
ಎಳೆಯಂತಹ ಸಬಿಕುಲಂನಿಂದ ಆವೃತವಾಗಿದ್ದು ಮತ್ತು ಆಗ ಹೂತಂತೆ ಕಾಣುತ್ತದೆ. : 
ಆದರೆ ಒಂದು ನೈಜಸ್ಫ್ರೋಮವಿರುವುದಿಲ್ಲ. ಚರ್ಮಪೊರೆ ತೊಗಲಿನಂತೆ, ಧಾತುವಿ 
ನಂತೆ ಪೆಡಸು. ರಂಧ್ರವಿದ್ದು ನೀರ್ಗುಳ್ಳೆಯಾಕಾರಿತ, ಯಾವಾಗಲೂ ಉದ್ದವಾಗಿ 
ಹೊರಬರುವುದಿಲ್ಲ. ಅಸ್ಲೈಗಳಲ್ಲಿ ಶಾಶ್ವತ ಭಿತ್ತಿಯಿರುತ್ತದೆ.  ಬೀಜಾಣುಗಳು 
ವಿವಿಧಾಕಾರಗಳಲ್ಲಿದ್ದು , ಕೆಲವು ಸಮಯಗಳಲ್ಲಿ ಉಪಾಂಗಗಳನ್ನು ಹೊಂದಿರುತ್ತವೆ. 


ಸ್ಪೇರಿಯೇಸಿಯಲ್ಲಿನ ಜಾತಿಗಳ ಸಂಕೇತ 


೩. ಬೀಜಾಣುಗಳು ಏಕಕೋಶಿಕೆಯುತ, ಪಾರದರ್ಶಕ. 


ಮೊಟ್ಟೆಯಾಕಾರಿತ. (1) ಟ್ರೈ ಕೊಸ್ಟೇರಿಯ 
೩೩. ಬೀಜಾಣುಗಳು ಮೂರರಿಂದ ಬಹುಕೋಪಶಿಕೆಯುತ, 
ಕಪ್ಪುಬಣ್ಣದವು. (2) ಮೆಲನೊಮ್ಮ 


(1) ಟ್ರೈಕೊಸ್ಸೇರಿಯ ಫಕೆಲ್‌ 


ಪೆರಿತೀಸಿಯಗಳು ಸ್ವತಂತ್ರ 
ವಿದ್ದು, ತೊಟ್ಟಿ ರದೆ, ಗೋಳಾ 
ಕಾರ, ಭಿತ್ತಿಗಳು ಇಂಗಾ 
ಲೀಯ ಅಥವಾ ಧಾತುವಿ 
ನಂತಿದ್ದು, ಕಪ್ಪು, ಕೂದಲು 
ಗಳಿಂದ ಆವೃತವಾಗಿರುತ್ತವೆ. 
ರಂಧ್ರಗಳು ಸಮಮಟ್ಟದಲ್ಲಿ 


ಅಥವಾ ಚಿಕ್ಕ ಉಬ್ಬಿನಂತೆ ಚಿತ್ರ 55. ಟ್ರ್ಯಿಕೊಸ್ಟೇರಿಯ, ೩. ಪೆರಿತೀಸಿಯ: 
ಇರುತ್ತವೆ. ಅಸ್ಲೈ ಗಳು ಶಿ, ಆಸ್ಕಸ್‌; 0. ಕೊನಿಡಿಯದಂಡ ಮತ್ತು ಕೊನಿಡಿಯ 
ಉರುಳೆಯಾಕಾರಿತ, ಎಂಟು (ಲಿಂಡಾವು ಕೃಪೆ), 


ಬೀಜಾಣುಯುತ. ಬೀಜಾಣು 
ಗಳು ಒಂದು ಅಥವಾ ಎರಡು ಕೋಶಿಕೆಯುತ, ಪಾರದರ್ಶಕ, ಬರಡು ಕಶಾಂಗಗಳಿರು 
ತ್ತವೆ, 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 





298 ಮಣ್ಣು ಶಿಲೀಂಧ್ರಗಳ ಕೈ ಪಿಡಿ 
1. ಟ್ರೆಕೊಸ್ಸೇರಿಯ ಪೈಲೋಸ (ಪರ್ಸೂನ್‌) ಫಕೆಲ್‌ 

ಪೆರಿತೀಸಿಯ ಚಿಕ್ಕವು. ಸಾಧಾರಣವಾಗಿ ನಿಬಿಡವಾಗಿ ಗುಂಪುಗು:ಪಾಗಿದ್ದು, 
ಒಂದು ಕಪ್ಪು ಹೊದಿಕೆಯಂತೆ ವಿಸ್ತಾರವಾಗಿ ರೂಪಿತವಾಗಿರುತ್ತ, ಒಂದೊಂದು ಸಲ 
ಚೆಲ್ಲಾಪಿಲ್ಲಿಯಾಗಿದ್ದು, ಮೇಲ್ಮೈಯಲ್ಲಿದ್ದು, ಧಾತುವಿನಂತೆ, ಗೋಳಾಕಾರ ಅಂಡಾಕಾರಿತ 
ಕಪ್ಪು, ಒಂದು ಸರಳ ರಂಧ್ರಯುತ, ನಿಬಿಡರೋಮಗಳಿಂದ ಸುತ್ತುವರಿಯಲ್ಪಟ್ಟು, 
0.2 ಮಿಮಿ ವ್ಯಾಸವಿರುತ್ತವೆ. ಅಸ್ಸೈಗಳು ಉರುಳೆಯಾಕಾರಿತ ಅಥವಾ ಸ್ವಲ್ಪ 
ಉಬ್ಬಿಕೊಂಡಿದ್ದು ಕೆಳಗಡೆ ಕಿರಿದಾಗುತ್ತ ಒಂದು ತೊಟ್ಟಾಗಿರುತ್ತದೆ. ಎಂಟು ಬೀಜಾಣು 
ಯುತ, 50-60 ೬ 4-5, ಅಸಂಖ್ಯಾತ ಎಳೆಯಂತಹ ಬರಡು ಕಶಾಂಗಗಳಿಂದ 
ಆವರಿತವಾಗಿರುತ್ತವೆ. ಬೀಜಾಣುಗಳು ಒಂದೇ ಸಾಲಿನಲ್ಲಿ ಅಥವಾ ಕೆಲವು ಸಲ 
ಅನಿಯಮಿತವಾಗಿ ಎರಡು ಸಾಶಿನಲ್ಲಿರುತ್ತವೆ, ಮೊಟ್ಟೆಯಾಕಾರಿತ, ಪಾರದರ್ಶಕ 
ಏಕಕೋಶಿಕೆಯುತ, 5.8 » 3-4. 

ಮಣ್ಣಿನಿಂದ: ಈಜಿಪ್ಟ್‌ (156). 


(2) ಮೆಲನೊಮ್ಮ ಫಕೆಲ್‌ 

ಪೆರಿತೀಸಿಯಂ ಮೇಲ್ಮೈ ಯಲ್ಲಿದ್ದು, 
ಆಗಾಗ್ಗೆ ಹಾಸಿನಿಂದ ಉಜ್ಬಿಕೊಂಡಿರು 
ತ್ತದೆ. ಗೋಳಾಕಾರ ಅಥವಾ ಅಂಡಾ 
ಕಾರ. ಚರ್ಮಪೊರೆ ಇಂಗಾಲೀಯವಾ 
ಗಿದ್ದು, ಪೆಡಸು, ಕಪ್ಪು. ನಯ ಅಥವಾ 
ಒಂದೊಂದು ಸಲ ಕೂದಲಿರುತ್ತದೆ. 
ರಂಧ್ರ ಉಬ್ಬಾಗಿ ಅಥವಾ ಚಿಕ್ಕ ಪೀಪಾ 
ಯಿಯುಂತಿರುತ್ತದೆ.ಬೀಜಾಣುಗಳು ಉದ್ದ ಚಿತ್ರ 56. ಮೆಲನೊಮ್ಮ ೩. ಪೆರಿತೀಸಿಯಂ 
ವಾಗಿರುವುದರಿಂದ ಕ್‌ ಕದರಿ  ಆಸ್ಕಸ್‌ 0, ಆಸ್ಕೊ ಬೀಜಾಣುನಳು 
ನಾಕಾರ, ಎರಡು ಅಥವಾ ಬಹುಭಿಶ್ತಿ ಲ ಕಪೆ. 
ಯುತ, ಕಂದುಬಣ್ಣದಿಂದೆ. ಕಪ್ಪು, ಎಳೆ ಇಡಾವು ಸವ) 
ಯಂತಹ ಬರಡು ಕಶಾಂಗಗಳಿರುತ್ತವೆ. 





1.  ಮೆಲನೊಮ್ಮ ಸಿಲ್ವಾನಂ ಸ್ಕಾಕರ್ಡೊ ಮತ್ತು ಸ್ಪೆಗಾಜಿನಿ 
ಪೆರಿಶೀಸಿಯಗಳು ಗುಂಪುಗುಂಪಾಗಿದ್ದು, ಉಪಮೇಲ್ಮೈಯಲ್ಲಿದ್ದು ಜೊತೆಗೆ 
ಬುಡಗಳು ಆಧಾರಸ್ಥ ದಲ್ಲಿ ಸ್ವಲ್ಪ ಹೂತುಕೊಂಡಿರುತ್ತವೆ. , ಮಿಮಿ ವಾಸವಿದ್ದು, ' 
೦ಡುನೀರ್ಗುಳ್ಳೆಯುತಹ ರಂಧ್ರಯುತ, ಅನಂತರ ಉಪಬಟ್ಟಲಿನಾಕಾರಿತ, ಉಪ 
ಇಂಗಾಲೀಯ, ಕಪ್ಪು; ಅಸ್ಸೈಗಳು ಗದೆ ಉರುಳೆಯಾಕಾರಿತ, ಎಂಟು ಬೀಜಾಣುಯುತ, 


ಸ್ಟೀರಿಯೇಲ್ಸ್‌ 299 
90-100 » 124, ಚಿಕ್ಕ ತೊಟ್ಟುಯತತ, ದುಂಡು ತುದಿಗಳಿರುತ್ತವೆ. ಬರಡು 
ಕಶಾಂಗಗಳು ಎಳೆಯುತೆ ಇರುತ್ತವೆ. ಬೀಜಾಣುಗಳು ಎರಡು ಸಾಲುಗಳಲ್ಲಿದ್ದು 
ಆಯತಾಕಾರಿತ, ಗದೆಯಾಕಾರಿತ, ಮೂರು ಅಡ್ಡಭಿತ್ತಿಯುತ, ಕಂದು, 25-30 x 
6-7/. 
ಮಣ್ಣಿನಿಂದ : ಯಖ.ಎಸ್‌.ಎಸ್‌.ಆರ್‌, (143). 


4d. ಸೆರಟೊಸ್ಟೊಮಟೇಸಿ 


ಗುಣಲಕ್ಷಣಗಳಲ್ಲಿ ಸ್ಫೇರಿಯೇಸಿಯನ್ನೇ ಹೋಲುತ್ತದೆ. ಸಾಧಾರಣವಾಗಿ 
ಚರ್ಮಪೊರೆ ಪೆಡಸು. ಇಂಗಾಲೀಯದೆಂತೆ ಇರದೆ ತೊಗಲಿನಂತೆ ಇರುತ್ತದೆ. ರಂಧ್ರವು 
ಯಾವಾಗಲೂ ಹೆಚ್ಚು ಕಡಮೆ ಹೊರಚಾಚಿ ಒಂದು ಬಲಿಷ್ಟ, ಆಗಾಗ್ಗೆ ಉದ್ದವಾದ 


ಕೂದಲುಳ್ಳದ್ದಾಗಿರುತ್ತದೆ. ಬೀಜಾಣುಗಳು ಎವಿಧ ಆಕಾರಗಳಲ್ಲಿರುತ್ತವೆ. 


ಸೆರಟೊಸ್ಟೊಮಿಯೇಸಿ ಕುಟುಂಬದಲ್ಲಿನ ಜಾತಿಗಳ ಸಂಕೇತ 


೩. ಪೆರಿಶೀಸಿಯಗಳು ನಯವಾಗಿರುತ್ತವೆ. 
೩೩. ಪೆರಿಶೀಸಿಯಗಳಲ್ಲಿ ಬಿರುಗೂದಲಿರುತ್ತವೆ. 


(1) ಸೆರಟೊಸ್ಟೋಮೆಲ್ಲ ಸ್ಕಾಕರ್ಡೊ 


ಪೆರಿತೀಸಿಯಗಳು ಮೇಲ್ಮೈಯಲ್ಲಿದ್ದು. ಸ್ವತಂತ್ರ 
ಆಥವಾ ಆಧಾರಸ್ಥಳದಲ್ಲಿ ಸ್ವಲ್ಪ ಹೂತು 
ಕೊಂಡಿದ್ದು, ಗೋಳಾಕಾರಿತ, ಜೊತೆಗೆ ರಂಧ್ರವು 
ಹೊರಚಾಚಿಕೊಂಡು ಉದ್ದವಾದ ಒಂದು ಕೊಕ್ಕು 
ಅಥವಾ ಕೂದಲಾಗಿರುತ್ತವೆ, ಭಿತ್ತಿ ಗಳು, ಪೊರೆ 
ಯಂತೆ ತೊಗಲಿನಂತಹದರಿಂದ  ಇಂಗಾಲೀಯ 
ದಂತಿರುತ್ತವೆ. ಅಸ್ಸೈಗಳು ಅಂಡಾಣು ಆಕಾರ, 
ಎಂಟು ಬೀಜಾಣುಯುಂತ, ಬಹುಬೇಗನೆ ಕಣ್ಮರೆ 
ಯಾಗುತ್ತವೆ. , ಬೀಜಾಣುಗಳು ಉದ್ದವಿದ್ದು, 
ಕತ್ತರಿಸಿದಂತೆ ಅಥವಾ ಜಂಟಿತವಾಗಿ, ಏಕಕೋಶಿಕೆ 
ಯುತ, ಪಾರದರ್ಶಕ. ` 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸ 
ಲಾಗಿದೆ. 


(1): ಸೆರಟೊಸೊ ಮೆಲ್ಲ 
(2) ಕೀಟೊಸೆರಟೊ 
ಸೊ ಕೀಮ 


ಲ [4 
ಚಿತ್ರ 57. ಸೆರಟೊಸ್ಟೋಮೆಲ್ಪ 
a. ಪೆರಿಶೀಸಿಯಂ ಥಿ. ಆಸ್ಕೊ 
ಬೀಜಾಣುಗಳು ೧. ಕೊನಿಡಿಯ 
ದಂಡ ಮತ್ತು ಕೊನಿಡಿಯ, 





300 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1.  ಸೆರಟೊಸ್ಟೊಮೆಲ್ಲ ಅಡಿಪೋಸ (ಬಟ್ಲರ್‌) ಸರ್ಟೊರಿಸ್‌ 
ಸಹನಾಮ ಡಿಮ್ಮಾಟಿಯಂ ಸ್ಕ್ಯಾಬ್ರಿಡಿಯಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 
ಒಥಿಯೊಸ್ಟೋಮ ಅಡಿಪೊಸಂ (ಬಟರ್‌) ನಾನ್ಸ್‌ 
ಸೆರಟೊಸಿಸ್ಟಿಸ್‌ ಅಡಿಪೊಸ (ಬಟ್ಲರ್‌) ಸಿ. ಮೊರೆಯು 
ತಂತುಜಾಲವು ನಿಬಿಡ ಉಣ್ಣೆಯಂತಿದ್ದು, ಕಪ್ಪು, ಕಂದು, ತಂತುದಾರದಿಂದ 
ಸಮೃದ್ಧವಾಗಿ ಕವಲೊಡೆದು, ಫಲಿತ ತಂತುದಾರ ಕವಲೊಡೆಯದೆ, ಅಡ್ಡಭಿತ್ತಿಯುತ 


ಮತ್ತು ಅಂತರ್‌ಕೊನಿಡಿಯಗಳನ್ನು ಬಿಟ್ಟಿರುತ್ತವೆ. 


ಅಂತರ್‌ಕೊನಿಡಿಯಂಗಳು 


ಬಹುರೂಪತೆಯುಳ್ಳೆ ವಾಗಿದ್ದು, ಉರುಳೆಯಾಕಾರ, ಪಿಯರಾಕಾರ ಅಥವಾ ಗೋಳಾ 
ಕಾರ, ಕೆಲವು ಸಲ ಪಾರದರ್ಶಕ ಆಥವಾ ಕಂದು, ನಯವಾಗಿದ್ದು, ಇನ್ನು ಕೆಲವು ಸಲ 
ಒರಟಾಗಿ, 9-25 4.5. 18್ರಿ. ಪೆರಿತೀಸಿಯಗಳು ಗೋಳಾಕಾರಿತ, ಕೂದಲು, 
ಯುತ, ಕಪ್ಪು, ಜೊತೆಗೊಂದು ನೇರ, ಗಡಸುಕಂಠವಿರುತ್ತದೆ. 2-6 ಮಿಮಿ » 50 


ಮತ್ತು ಒಂದು ಉಪ ಅಂಚಿನಂತಹ ರಂಧ್ರವಿರುತ್ತದೆ. 


ಬೀಜಾಣುಗಳು ಪಾರದರ್ಶಕ, ಏಕಕೋಶಿಕೆಯುತ, ಆಧ 


ಅಸ್ತ ಗಳು ಕ್ಷಣಿಕ. ಅಸೊ 
ಗಾ ಎಸಿ 


™ 


೯ಚಂದ್ರಾಕಾರಿತ ಚೂಪಾದ 


ತುದಿಗಳಿದ್ದು, 6.5 ೬3.5, ಕೊಬ್ಬಿನ ಶ್ಲೇಷ್ಮದಲ್ಲಿ ಮುಳುಗಡೆಯಾಗಿರುತ್ತದೆ. 


ಮಣ್ಣಿನಿಂದ : ಲೂಸಿಯಾನ (71). 


(2) ಕೀಟೊಸೆರಟೊಸೊ ಶ್ರೀಮ ಟರ್ಕೊನಿ ಮತ್ತು ಮಾಫೀ 


ಪೆರಿತೀಸಿಯಗಳು ನಮೂನೆಯಂತೆ ಬಿರುಕೂದ 
, ಮೇಲ್ಮೈಯನ್ನಿದ್ದು, ಉಪ ಇಂಗಾ 
ಪ್ಪು ಮತ್ತು ಒಂದು ಉದ್ದ ಕಂಠವಿರುತ್ತದೆ. 
ಅಸ್ಸೈಗಳು ಮೊಟ್ಟೆಯಾಕಾರದಿಂದ ತಿರುಅಂಡಾಕಾರಿತ, 
ಉಪತೊಟ್ಟಿಲ್ಲದೆ ಆಲ್ಬತೊಟ್ಟುಳ್ಳ, ಬರಡುಕಶಾಂಗ 
ರಹಿತ, ಎಂಟು ಬೀಜಾಣುಯುತ. ಆಸ್ಕೊ ಬೀಜಾಣು 
ಗಳು ಏಕಕೋಶಿಕೆಯುತ, ಕಪ್ಪ. 


ಒಂದು ಒಂಟಿ ಪ್ರಭೇದವನ್ನು ಪೃತಿಪಾದಿಸ 
ಲಾಗಿದೆ. 


1. . ಕೀಟೊಸೆರಟೊಸ್ಟೋಮ ಲಾಂಗಿರಾಸ್ಟ್ರಿ ಫ್ಯಾರ್ರೊ 





a 


ಚಿತ್ರ 58. ಕೀಟೊಸೆರಟೊ 
ಸ್ಫೋಮ ಂ. ಪೆರಿಶೀಸಿಯಂ, 
ಥಿ. ಆಸ್ಕಸ್‌, €. ಆಸ್ಕೊಬೀಜಾಣು 


« 


ತಂತುಜಾಲವು ಕವಲೊಡೆದು, ತಂತುದಾರ 2-7 ವ್ಯಾಸವಿರುತ್ತವೆ. ಪೆರಿತೀಸಿ 
ಯಗಳು ಕಪ್ಪುಕಂದ, ಮೇಲ್ಮೆ ಯಲ್ಲಿದ್ದು, ಅಂಡಾಕಾರ, ಪೊರೆಯಂತಹ, 


ಹೈಪೊಕ್ರಿಯೇಲ್ಲ್‌ 301 


148-265 x 74-118, ಬಹುವಾಗಿ ವೃದ್ಧಿಯಾದ ಶಿಫಾವೃರಿತಗಳಿಂದ ಅಂಟಿ 
ಕಡರುತ್ತವೆ. ಕೊಕ್ಕುಗಳು ಪ್ರಧಾನವಿದ್ದು , ನೇರವಾಗಿ ಅಥವಾ ಬುಡದಲ್ಲಿ ಸ್ನ ಲ್ಪ 
ಬಾಗಿರುತ್ತವೆ. ಕಿರಿದಾಗುತ್ತ, 34-36, ಬುಡದಲ್ಲಿ ವಾಸವಿದ್ದು, 5-17 ತುದಿ 
ಯಕ್ಸಿದ್ದು, ವಿವಿಧ ಉದ್ದದಲ್ಲಿರುತ್ತ ವೆ. ಕೂದಲು ಕಂದು, ಗಡಸು, ಅಡ್ಡಭಿತ್ತಿಯುತ, 
220-625 ಉದ್ದ, ಬುಡದಲ್ಲಿ 3.5-5.2 ವ್ಯಾಸವಿದ್ದು, ಕಿರಿದಾಗುತ್ತ ತುದಿ 
ಯಲ್ಲಿ ದುಂಡಾಗಿರುತ್ತದೆ. ನೇರ ಅಥವಾ ಸ್ವಲ್ಪ ಒಳಬಾಗಿರುತ್ತವೆ. ಅಸ್ಪೈ,ಗಳು 
ಎಂಟು ಬೀಜಾಣುಯುತ, ಗದೆಯಾಕಾರಿತದಿಂದ, ಉರುಳೆಯಾಕಾರಿತ, ಕ್ಷಣಿಕ, 
24-43: 12-19; ಬರಡು ಕಶಾಂಗಗಳು ಕೊರತೆಯಾಗಿರುತ್ತದೆ.. ಆಸ್ಕೊ 
ಬೀಜಾಣುಗಳು ಪಾರದರ್ಶಕವಾಗಿ ಎಳೆಯದರಲ್ಲಿದ್ದು, ಪಕ್ಕವಾದಾಗ ಕ್ರಮೇಣವಾಗಿ 
ಕಪ್ಪುಕಂದಾಗುತ್ತವೆ. ಉಪಗೋಳಾಕಾರಿತ, ಅಗ್ರಸ್ಥಭಾಗಯುತ, 89-12» 
8.5-10.24 ಕೊನಿಡಿಯಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಪನಾಮ, ಕಾಲುವೆ ವಲಯ (66). 
೮. ಹೈಪೊಕ್ಟಿಯೇಲ್ಸ್‌ 


ಶಿಲೀಂಧೃವು ಎಳೆಯಂತಿದ್ದು, ಅಡ್ಡಭಿತ್ತಿಯುತ, ಮೇಲ್ಮೈಯಲ್ಲಿ ಆಥವಾ 
ಮುಳುಗಡೆಯಾಗಿದ್ದು, ಪಾರದರ್ಶಕ ಅಥವಾ ಪ್ರಕಾಶ ಬಣ್ಣವು ಅದರಲ್ಲಿನ ವಸ್ತು 
ಎನಿಂದ, ಆಗಾಗ್ಗೆ ಪ್ರಕಾಶಮಾನವಾದ ರಸಭರಿತವಾದ ಸ್ಟ್ರೋಮವಾಗಿ ರೂಪಿತಗೊಂಡು 
ಯಾವಾಗಲೂ ದಟ್ಟವಾದ ಬಣ್ಣಗಳಲ್ಲಿರುವುದಿಲ್ಲ. ಪೆರಿತೀಸಿಯಗಳು ಸಾಧಾರಣವಾಗಿ 
ಗೋಳಾಕಾರಿತ, ಒಂದೊಂದು ಸಲ ಚಿಕ್ಕ ಪೀಪಾಯಿ ಅಥವಾ ಶೀಸೆಯಾಕಾರಿತ, ಪೂರ್ಣ 
ಸ್ವತಂತ್ರವಾಗಿ ಆಧಾರಸ್ಥಳದ ಮೇಲೆ ಅಥವಾ ಒಂದು ಸಬಿಕುಲಂ ಮೇಲೆ ಅಥವಾ 
ಸ್ಟೋಮದ ಮೇಲೆ ಅಥವಾ ಒಳಗಡೆ ಇರುತ್ತವೆ. ಭಾಗಶಃ ಅಥವಾ ಪೂರ್ಣವಾಗಿ 
ಮುಳುಗಡೆಯಾಗಿರುತ್ತವೆ. ಚರ್ಮಪೊರೆ ಪ್ರಕಾಶಮಾನ ಬಣ್ಣವುಳ್ಳೆದ್ದು, ಬಿಳಿ, 
ಹಳದಿ, ಕೆಂಪು, ಊದಾ, ಕಂದು ಇತ್ಯಾದಿ, ಆದರೆ ಯಾವಾಗಲೂ ಕಪ್ಪಾಗಿರುವುದಿಲ್ಲ, 
ಪೊರೆಯಂತಹದರಿಂದ ಮಾಂಸಲ, ಯಾವಾಗಲೂ ಸೂಕ್ಷ್ಮವಿದ್ದು, ಒಂದೊಂದು ಸಲ 
ಕೊರತೆಯಾಗಿರುತ್ತವೆ. ರಂಧ್ರವು ಯಾವಾಗಲೂ ಇದ್ದು, ಕೆಲವು ಸಮಯಗಳಲ್ಲಿ 
ಉದ್ದವಿದ್ದು, ಹೊರಚಾಚಿದ್ದು, ಆದರೆ ಅನೇಕ ಪ್ರಭೇದಗಳಲ್ಲಿ ಮಾತ್ರ ನೀರ್ಗುಳ್ಳಿ 
 ಯಾಕಾರಿತ' ಅಸ್ಸೈಗಳು ಹೆಚ್ಚು ಕಡಮೆ ಉದ್ದವಿದ್ದು, ಕ್ಷಣಿಕವಾಗಿರದೆ, ಸಾಧಾರಣ 
ವಾಗಿ ಎಂಟು ಬೀಜಾಣುಯುತ. ಬೀಜಾಣುಗಳು ವಿವಿಧ ಆಕಾರಗಳಲ್ಲಿದ್ದು, ಸಾಮಾನ್ಯ 
ವಾಗಿ ಎಳೆಯಂತಿರುತ್ತವೆ. ಆಸ್ಕೊದೊಳಗಡೆಯೆ ಮುರಿದು ಅನೇಕ ಭಾಗಗಳಾಗಿ 
ಅಥವಾ ಈಸ್ಸುಗಳಂತೆ ಮೊಳಕೆಯಾಗುತ್ತವೆ. ಬರಡು ಕಶಾಂಗಗಳು ಇರುತ್ತವೆ 
ಅಥವಾ ಇರುವುದಿಲ್ಲ. : 

ಒಂದು ಒಂಟಿ ಕುಟುಂಬವನ್ನು ಪ್ರತಿಪಾದಿಸಲಾಗಿದೆ. 


302 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೩. ನೆಕಿ ಎ್ರಯೇಸಿ 
ಪೆರಿಶೀಸಿಂಗಳು ಪೂರ್ಣ ಸ ತಂತ್ರವಾಗಿ ಆಧಾರಸ್ಥಳದ ಮೇಲೆ ಅಥವಾ 
ಒಂದು ಮಾಂಸಲವಾದದ್ದರ ಮೇಲೆ ಆಧರಿಸಿ ಅಥವಾ ಗಡ್ಡೆಯಂತಹ ಸ್ಫೋಮದಲ್ಲಿರು 
ತ್ತವೆ. ಸ್ಟೋಮದಲ್ಲಿದ್ದಾಗ ಪೆರಿತೀಸಿಯಗಳು ಯಾವಾಗಲೂ ಮೇಲ್ಮೈ ಯಲ್ಲಿದ್ದು, 
ಸಾಧಾರಣವಾಗಿ ಗು೨ಪಾಗಿ ಗೊಂಚಲುಗಳಿರುತ್ತವೆ. ಸೊ ಸೀಮ ಆಗಾಗ್ಗೆ ಪೆರಿತೀಸಿಯ 
ಗಳು ಪಕ್ವಗೊಂಡಾಗ ಅಸ್ಪಷ್ಟವಾಗುತ್ತದೆ. 


ನೆಕ್ಕಿಯೇಸಿ ಕುಟುಂಬದಲ್ಲಿನ ಜಾತಿಗಳ ಸಂಕೇತ 
೩. ಪೆರಿತೀಸಿಯಗಳು ಒಂಟಿಯಾಗಿ ಅಥವಾ ಗುಂಪುಗೂಡಿ 
ಬಿಕುಲಂ ಇರುವುದಿಲ್ಲ. ಆಸ್ಕೊ ಬೀಜಾಣುಗಳು 


ಏಕಕೋಶಿಕೆಯುತ. 
0, ಆಸ್ಕೊ ಬೀಜಾಣುಗಳು ಗೋಳಾಕಾರಿತ, ಪ್ರಕಾಶ ’ 
ಮಾನ. (1) ನಿಯೊಕಾಸ್ಮೊಸ್ಟೋರ 


bb. ಆಸ್ಕೊಬೀಜಾಣುಗಳು ಮೊಟ್ಟೆಯಾಕಾರಿತ, ಕಪ್ಪು. (2) ಮೆಲನೊಸ್ಸೋರ 
೩೩. ಪೆರಿತೀಸಿಯಗಳು ಒಂಟಿ:ಖಾಗಿ ಅಥವಾ ಗುಂಪುಗುಂಪಾಗಿ 
ಸಬಿಕುಲವಿಲ್ಲದೆ ಇದ್ದು, ಆಸ್ಕೊ ಬೀಜಾಣುಗಳು ದ್ವಿ 
ಅಥವಾ ಬಹುಕೋಶಿಕೆಯುತ. 
1. ಆಸ್ಕೊಬೀಜಾಣುಗಳು ಉದ್ದವಾಗಿದ್ದು, ತೆಳು, 


ಜೊತೆಗೆ ಒಂದರಿಂದ ಬಹುಭಿತ್ತಿಯುತ. (3) ನಿಯೊನೆಕ್ಟ್ರಿಯ 
bb. ಆಸ್ಕೊಬೀಜಾಣುಗಳು ಮೊಟ್ಟೆ ಯಾಕಾರಿತ, 
ದ್ವಿಕೋಶಿಕೆಯುತ. (4) ಡಯಲೊನೆಕ್ಟ್ರಿಯ 


(1) ನಿಯೊಕಾಸ್ಮೊಸ್ಟೋರ ಈ.ಎಫ್‌. ಸ್ಮಿತ್‌ ಅ] ಜ್‌ 





ಪೆರಿತೀಸಿಯಗಳು ನೆಕ್ಟ್ರಿಯದಲ್ಲಿದ್ದಂತಿದ್ದು, ಕತ್ತಿ : % ಲೌ 2 
ಬಣ್ಣದಿಂದ ಪ್ರಕಾಶಮಾನ ಕೆಂಪಾಗಿರುತ್ತವೆ. ಅಸ್ಸ, 
ಗಳು ಅಸಂಖ್ಯಾತವಿದ್ದು, ಉರುಳೆಯಾಕಾರಿತ. ಆಸ್ಕೊ © 
ಬೀಜಾಣುಗಳು ಒಂಟಿ ಸಾಲಿನಲ್ಲಿದ್ದು, ಗೋಳಾಕಾರ, 1೪. 
ನಸುಕಂದು, ಏಕಕೋಶಿಕೆಯುತ, ಜೊತೆಗೊಂದು 


ನಿರ್ದಿಷ್ಟ ಸುಕ್ಕಾದ ಹೊರಬೀಜಾಣುವಿರುತ್ತದೆ. 
ಬರಡು ಕಶಾಂಗಗಳು ಅಸ್ಪಷ್ಟವಾಗಿರುತ್ತ ವೆ. ಚಿತ್ರ 59. ನಿಯೊಕಾಸ್ಮೊ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸ ಕೋರ 0. ಪೆರಿತೀಸಿಯಂ 
ಲಾಗಿದೆ. ಶಿ. ಆಸ್ಕಸ್‌ ೭. ಅಸ್ಕೊಬೀಜಾಣು 


ಹೈಪೊಕ್ಟಿಯೇಲ್ಸ್‌. 303 
1. ನಿಯೊಕಾಸ್ಮೊಸ್ಟೋರ ವ್ಯಾಸಿನ್ರೆಕ್ಟ ಈ. ಎಫ್‌. ಸ್ಮಿತ್‌ (ಪ್ಲೇಟ್‌, 0) 


ಪೆರಿತೀಸಿಯಗಳು ಗುಂಪುಗುಂಪಾಗಿದ್ದು, ಆಗಾಗ್ಗೆ, ನಿಬಿಡವಾಗಿ ಒತ್ತೊತ್ತಾಗಿರು 


ತ್ತವೆ, ಪ್ರಕಾಶಮಾನ ಕೆಂಪುರಂಧ್ರವಿದ್ದು, ಕ್ರಮೇಣವಾಗಿ ರಂಧ್ರಯುತವಾಗು 
ತ್ತದೆ. ಚರ್ಮಪೊರೆಯಲ್ಲಿ ದೊಡ್ಡ ಕೋಶಗಳಿದ್ದು, 12-15 ವ್ಯಾಸವಿರುತ್ತವೆ. 
ಪೆರಿತೀಸಿಯಗಳು ಶೀಸೆಯಾಕಾರಿತ, 200-255 250-275). ಅಸ್ಸೈಗಳು 


ಸ 


ಸುಮಾರಾಗಿ ಉರುಳೆಯಾಕಾರಿತ, ಎಂಟು ಬೀಜಾಣುಯಖತ, 85-90... 12-15. 
ಆಸ್ಕೊಬೀಜಾಣುಗಳು ಏಕಸಾಲಿನಲ್ಲಿದ್ದು, ಗೋಳಾಕಾರಿತ ಅಥವಾ ಉಪಗೋಳಾಕಾರಿತ, 
ಮೊದಲಿಗೆ ಪಾರದರ್ಶಕವಿದ್ದು, ಕಂದುಬಣ್ಣವಾಗುತ್ತ ಜೊತೆಗೆ ಹೊರಮೇಲ್ಮೈ 
ಒರಟು ಮತ್ತು ಸುಕ್ಕಾಗಿದ್ದು, 104 ವ್ಯಾಸವಿರುತ್ತವೆ. ಬರಡು ಕಶಾಠಿಗಗಳು 


ಅಸ್ಪಷ್ಟ ವಾಗಿದ್ದು, ಸರಳ, ಅಡ್ಡೆ ಭಿತ್ತಿಯುತವಾಗಿರುತ್ತ ವೆ. ~ 
ಮಣ್ಣಿನಿಂದ ; ಭಾರತ (145) (185). > 


(2) ಮೆಲನೊಸ್ಟೋರ ಕಾರ್ಡ (ಫ್ರಾಂಟಿಸ್ಟೀಸ್‌) 


ಪೆರಿತೀಸಿಯಗಳು ನಸುಬಣ್ಣ, ಮೇಲ್ಮೆ ಒಯೊಲ್ಲಿದ್ದು, ಸ್ಟೋಮರಹಿತ, ಗೋಳಾ 
ಕಾರ, ಹಿಯರಾಕಾರಿತ, ಒಂದು ಉದ್ದ ಕಂಠವಿರುತ್ತದೆ. ಸಾಧಾರಣವಾಗಿ ಅಂಚು 
ಕೂದಲುಗಳು ರಂಧ್ರದ ಹತ್ತಿರವಿರುತ್ತವೆ. ಅಸ್ಟೆ ಅಗಳು ಅಗಲ ಗದೆಯಾಕಾರಿತ, 
ನಾಲ್ಕರಿಂದ ಎಂಟು ಬೀಜಾಣುಯುತ, ಆಸ್ಕೊ ಬೀಜಾಣುಗಳು ಏಕಕೋಶಿಕೆಯುತ, 
ಕಂದು ಅಥವಾ ಕಂದುಮಿಶ್ರಿತ ಕಪ್ಪು. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


]... ಮೆಲನೊಸ್ಟೋರ ಲಾಜಿನೇರಿಯ (ಪರ್ಸೂನ್‌) ಫಕೆಲ್‌ 


ಪೆರಿತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಅಥವಾ ಗುಂಪಾಗಿದ್ದು, ಸುಮಾರು 
ಗೋಳಾಕಾರ. ವಿರಳವಾಗಿ ನಸುಕಂದು ಬಣ್ಣದ ಕೂದಲುಗಳು ಆವರಿಸಿರುತ್ತ ವೆ, 
400-5004 ವ್ಯಾಸವಿದ್ದು, ಒಂದು ಕೊಕ್ಕು ಇದ್ದು 1-2 ಮಿಮೀ ಉದ್ದ ಮತ್ತು 
100, ವ್ಯಾಸವಿರುತ್ತದೆ. ಅದರ ತುದಿಯಲ್ಲಿ ಪಾರದರ್ಶಕ ಕೂದಲುಗಳು ಆವರಿಸಿರು 
ತ್ತವೆ. ಪೆರಿತೀಸಿಯಂ ಪಕ್ವವಾದಾಗ ಪೂರ್ಣ ಕಪ್ಪಾಗುತ್ತದೆ. ಅಸ್ಸೈಗಳು ಅಗಲ 
`ಗದೆಯಾ ಕಾರಿತ, 35-40» 12-154. ಆಸ್ಕೊ ಬೀಜಾಣುಗಳು ಮೊಟ್ಟೆಯಾ 
ಕಾರಿತದಿಂದ. ಕದರಿನಾಕಾರಿತ ಮೊದಲು ಪಾರದರ್ಶಕ, ಕ್ರಮೇಣವಾಗಿ ಕಪ್ಪು 
ಕಂದಾಗುತ್ತದೆ. 12-16 10-11. 


ಮಣ್ಣಿನಿಂದ: ಕಾಲುವೆ ವಲಯ (65). 


304 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(3) ನಿಯೊನೆಕ್ಟ್ರಿಯ ವುಲ್ಲನ್‌ವೆಬರ್‌ 
ಪೆರಿಶೀಸಿಯಗಳು ಇರುವ ರೀತಿ 


ಮತ್ತು ಆಕಾರವು ನೆಕ್ಟ್ರಿಯಕ್ಕೆ ನಿಕಟವಾಗಿದೆ. Hm 
ಒಂಟಿಯಾಗಿ ಅಥವಾ ಗುಂಪು ಗುಂಪಾಗಿದ್ದು, III 


ಪ್ರಕಾಶಮಾನ ಬಣ್ಣವುಳ ವು. ಬೀಜಾಣು 


a 
ಗಳು ಉದ್ದ, ತೆಳು, ಮೊಟ್ಟೆಯಾಕಾರಿತ, | 
ಮೈಕ್ರೊಸ್ಸೇರಿಯೆಲ್ಲಾವನ್ನು ಹೋಲು . ಗ $್ಳ 
೯ 


ತ್ತಿದ್ದು, ಏಕದಿಂದ ಬಹು ಅಡ್ಡಭಿತ್ತಿಯುತ ಐ 
ಎರುತ್ತವೆ. ಕೊನಿಡಿಯಗಳು ಉರುಳೆಯಾ 
ಕಾರಿತ ರಾಮುಲೇರಿಯ ಅಥವಾ 
ಸಿಲಿಂಡ್ರೊಕಾರ್ಪನ್‌ ಎಂದು ಉಲ್ಲೇಖಿಸ ಚಿತ್ರ 60. ನಿಯೊನೆಕ್ಟ್ರಿಯ. 0, ಶರೀರ 
ಲಾಗಿದ್ದು, ಕ್ಲಾಮಿಡೊಬೀಜಾಣುಗೆಳು ಪ್ರಕೃತಿ, ಪೆರಿತೀಸಿಯಗಳು, ಥಿ, ಆಸ್ಕಸ್‌, (. 
ಅಂತರ್ಚೆಳವಣಿಗೆಯಲ್ಲಿರುತ್ತವೆ. ಆಸ್ಕೊ ಬೀಜಾಣುಗಳು (ವುಲ್ಲನ್‌ವೆಬರ್‌ 
i pt 

ಒಂದು ಒಂಟಿ ಪ್ರಭೇದವನ್ನು ಪ್ರತಿ ಕೈಮೆ. 

ಪಾದಿಸಲಾಗಿದೆ. 


1. ನಿಯೊನೆಕ್ಟ್ರಿಯ ರಾಮುಲೇರಿಯ ವುಲ್ಲನ್‌ವೆಬರ್‌ 

ಸಹನಾಮ ಸಿಲಿಂಡ್ರೊಕಾರ್ಪನ್‌ ಮ್ಯಾಗ್ನೂಸಿಯಾನ (ಸ್ಯಾಕರ್ಡೊ) ವುಲ್ಲನ್‌ವೆಬರ್‌ 

ರಾಮುಲೇರಿಯ ಮ್ಮಾಗ್ನೂಸಿಯಾನ ಸ್ಯಾಕರ್ಡೊ 

ಪೆರಿತೀಸಿಯಗಳು ಒಂಟೆಯಾಗಿದ್ದು ಆಥವಾ ಆಸರ್‌ವುಲೈಗಳಲ್ಲಿ ಜೋಡಣೆ 
ಗೊಂಡಿದ್ದು, ಕೆಂಪು, 200-300 » 170-2504, ಅಂಡಾಕಾರಿತ ಅಥವಾ ಗೋಳಾ 
ಕಾರಿತ, ಅಸ್ಸೈಗಳು ಎಂಟು ಬೀಜಾಣುಯುತ. ಬೀಜಾಣುಗಳು ಗುಂಪಿನಲ್ಲಿ ನಸ 
ಹಳೆದಿಯಾಗಿದ್ದು, ಒಂಟಿಯಾದಾಗ ಪಾರದರ್ಶಕವಾಗಿದ್ದು, ಉದ್ದವಾಗಿದ್ದು, ನಮೂನೆ 
ಯಂತೆ ಮೊಟ್ಟೆಯಾಕಾರಿತ, ಏಕಭಿಶ್ತಿಯುತ. ಕೊನಿಡಿಯಗಳು ಉರುಳೆಯಾಕಾರಿತ 
ಅಥವಾ ಸ್ವಲ್ಪ ಮೇಲೈಳಮುಖ. ಕೆಲವು ಸಲ ಅರ್ಧಗೋಳಾಕಾರಿತ ಅಥವಾ ಬುಡ 
ದಲ್ಲಿ ಸ್ವಲ್ಪ ಅಗ್ರಸ್ಯಭಾಗವುಳ್ಳ, ಏಕ ಅಡ್ಡಭಿತ್ತಿಯುತ, 20-273,5-4.5, 
ಅಪರೂಪಕ್ಕೆ ಅಡ್ಡಭಿತ್ತಿರಿತ ಬಹು ಅಪರೂಪಕ್ಕೆ ಮೂರು ಅಡ್ಡಭಿತ್ತಿಯುತ, 
ಗೆಡ್ಡೆಯಾಕಾರಿತ ಸ್ಪೋರೋಡಾಕಿಯದಲ್ಲಿದ್ದು ಅಥವಾ ನಸುಹಳದಿ ಚಿಕ್ಕಸಾಲುಗಳ 
ಲ್ಲಿದ್ದು, ಅತಿಥೇಯ ಹೊರಚರ್ಮದಿಂದ ಒಡೆದಿರುತ್ತವೆ. ಕೆಲವೇ ಕ್ಲಾಮಿಡೊ 
ಬೀಜಾಣುಗಳಿದ್ದು, ಆಂತರ್ಬೆಳವೆಣಿಗಯಲ್ಲಿರುತ್ತವೆ ಮತ್ತು ಕೆಲವು ಸಲ ಕೊನಿಡಿಯ 
ಭಿತ್ತಿಗಳೊಳೆಗಡೆಯೇ ರೂಪಿತಗೊಂಡಿರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (220). 


ಹ್ಮೆ 


ೈಪೊಕ್ತಿಯೇಲ್ಲ್‌ 305 
4) ಡೈಯಾಲೊನೆಕ್ಟಿಯ ಕೂಕ` 


ಪೆರಿತೀಸಿಯಗಳು ಮೇಲ್ಮೈ ಯಲ್ಲಿದ್ದು, ಒಂದು ಅವಿಚ್ಛಿನ್ನ ಸಬಿಕುಲಂ ಆಥವಾ 
ಟ್ಟೋಮ ಇಲ್ಲದೆ ಪ್ರತ್ಯೇಕವಾಗಿದ್ದು, ಒಂದು ಕ್ಷೀಣ ತಂತುಜಾಲ ಬೆಳವಣಿಗೆ 
ರೊಂದಿಗೆ ಇರುತ್ತದೆ. ಅಸ್ಲೈಗಳು ಎಂಟು ಬೀಜಾಣುಯುತ ; ಆಸ್ಕೊ ಬೀಜಾಣು 
ಳು ಪಾರದರ್ಶಕ, ಎರಡು ಕೋಶಿಕೆಯುತ. 


ಡೈಯಾಲೊನೆಕ್ಕ್ರಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಹೆರಿತೀಸಿಯಗಳು ಆಳಕೆಂಪ, 120-1504 ವ್ಯಾಸ 


ಏರುತ್ತವೆ. 1. ಡೈ. ಬ್ರಾಸಿಕೆ 
೩೩. ಪೆರಿತೀಸಿಯಗಳು ನಸುಕೆಂಪು, 200-300 ವ್ಯಾಸ 
ಎರುತ್ತವೆ. 2. ಡೈ, ಗ್ಯಾಲಿಜನ 


1. ಡೈಯಾಲೊನೆಕ್ಟಿಯ ಬ್ರಾಸಿಕೆ (ಎಲ್ಲಿಸ್‌ ಮತ್ತು ಸ್ಯಾಕರ್ಡೊ) ಕೂಕ್‌ 

ಪೆರಿಶೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಅಥವಾ ಗುಂಪು ಗುುಪಾಗಿದ್ದು , ಉಪ 
ಕೋನಾಕಾರಿತ, ಪೂರ್ಣವಾಗಿ ಅಥವಾ ದ್ವಿಪಾರ್ಶ್ವಿಕವಾಗಿ ನಾಶವಾಗುತ್ತವೆ. ರಕ್ತ 
ಕೆಂಪು, 120-150 ವ್ಯಾಸವಿರುತ್ತವೆ. ಪೆರಿತೀಸಿಯ ಭಿತ್ತಿಯಲ್ಲಿ ಒರಟಾದ ಕೋಶಿಕೆ 
ಗಳಿರುತ್ತವೆ. ವಿವಿಧಾಕಾರ ಮತ್ತು ಬಣ್ಣವಿದ್ದು, 5-8 ವ್ಯಾಸವಿದ್ದು, 
ಆಸ್ಲೆ ೪ಗಳು ಗದೆಯಾಕಾರಿತ, 60%7-8್ಕ, ಎಂಟು ಬೀಜಾಣುಯುತ ; ಆಸ್ಕೊ 
ಬೀಚಾಣುಗಳು, ಬಹುವಾಗಿ ಎರಡು ಸಾಲುಗಳಲ್ಲಿದ್ದು, ಕದರಿನಾಕಾರಿತ ಅಥವಾ ಉಪ 
ಗದೆಯಾಕಾರಿತ, ಏಕಭಿಶ್ತಿ ಯುತ, ಪಾರದರ್ಶಕ, 10-11 x 3-4. 

ಮಣ್ಣಿನಿಂದ : ಕಾಲುವೆ ವಲಯ, ಪನಾಮ (65). 


2. ಡೈಯಾಲೊನೆಕ್ಟ್ರಿಯ ಗ್ಯಾಲಿಜಿನ (ಬ್ರೆಸಡೋಲ) ಪೆಚ್‌ 

ಪೆರಿತೀಸಿಯಗಳು ಮೇಲ್ಮೈಯಲ್ಲಿದ್ದು, ಗುಂಪು ಗುಂಪಾಗಿದ್ದು, ಕತ್ತರಿಸಲ್ಪ 
ಟ್ವಂತಿದ್ದು, ನಸುಕೆಂಪು, ಶಿರು ಅಂಡಾಕಾರಿತ, ನೀರ್ಗುಳ್ಳೆಯುತ, 200-3004 ವ್ಯಾಸ 
ವಿದ್ದು, ಪೆರಿತೀಸಿಯ ಭಿಶ್ತಿಯು ಮಿಥ್ಯಾಪ್ಯಾರಂಕೈಮಾಯುತ. ಅಸ್ಲೆ ಗಳು ಉರುಳೆಯಾ 
ಕಾರಿತ, 100-110 x 104 ; ಬರಡು ಕಶಾಂಗಗಳು ಎಳೆಯಾಕಾರಿತ, ಕವಲೊಡೆ 
ದಿರುತ್ತವೆ. ಆಸ್ಕೊಬೀಜಾಣುಗಳು ಪಾರದರ್ಶಕ, ನೀಳಾಕಾರಿತ, ದ್ವಿಕೋಶಿಕೆಯುತ, 
ಸ್ವಲ್ಪ ಭಿತ್ತಿಯ ಹತ್ತಿರ ಸಂಕುಚಿತಗೊಂಡಿದ್ದು, 18-20 7-8 ಇರುತ್ತವೆ. 


ಮಣ್ಣಿನಿಂದ : ಕಾಲುವೆ ವಲಯ, ಪನಾಮ (65). 
[20] 


306 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
1) 
D. ಫೆಜ್ಕಿಜೇಲ್ಸ್‌ 


ಆಸ್ಕೊ ದಂಡಗಳು ತಟ್ಟೆಯಾಕಾರ ಅಥವಾ ಬಟ್ಟಿ ಲಿನಾಕಾರ. ಅಪೊತೀಹಿಯ 


|” 


ಇರುತ್ತವೆ ಅಥವಾ ಬಹು ಅಪರೂಪಕ್ಕೆ ಗದೆಯಾಕಾರಿತ, ಕಂಬದಂತಹ ಅಥವಾ 
ಕೂದಶಿನಾಕಾರಿತ ; ಸ್ವತಂತ್ರ ಅಥವಾ ಕೆಲವು ಸಮಯಗಳಲ್ಲಿ ಒಂದು ಸಬಿಕುಲಂ 


7], 


ಲೆ ಆಸೀನವಾಗಿದ್ದು ಅಥವಾ ಒಂದು ಸ್ಕೈರೋಷಿಯಂನಿಂದ ಹೊರಹೊಮ್ಮಿದ್ದು, 
ಗಾತ್ತದೆಲ್ಲಿ ವಿವಿಧವಾಗಿ ಒಂದು ಮಿಮಿನಿಂದ ಅನೇಕ ಸೆಮಿಗಳಲ್ಲಿ ವಿವಿಧ ಬಣ್ಣಗಳಲ್ಲಿರು 

ಹೊತೀಸಿಯ ನಿಮ್ನಯವದಂತೆ, ಸಮತಲ ಆಥವಾ ಉನ್ನತಯವದಂತೆ 
ೈತ್ವಾಕಾರ ಆಥವಾ ಉಪವೃತ್ತಾಕಾರದಲ್ಲಿದ್ದು, ಬಹು ಅಪರೂಪಕ್ಕೆ ನೀಳಾ 
ಅಥವಾ ನಕ್ಷತ್ತಾಕಾರಿತ. ಹೆ ೈಮೆನಿಯು ಆಪೊತೀಸಿಯದಿಂದ ಆವರಿತ ಅಥವಾ 
ಎಳೆಯದಾಗಿದ್ದಾಗ ಮುಕ್ತವಾಗಿರುತ್ತದೆ ಅಥವಾ ಮೊದಲಿನಿಂದ ಸ್ವತಂತ್ರವಿರುತ್ತದೆ. 
ಹೈಪೊತೀಸಿಯಂ ಬಹು ನಿಕೃಷ್ಟವಾಗಿ ವೃದ್ಧಿಯಾಗಿದ್ದು ಅಥವಾ ಭಾಗಶಃದಿಂದ 
ಪೂರ್ಣವಾಗಿ ಹೆ.ಮೆನಿಯಂ ಎಳಸಾಗಿದ್ದಾಗ ಒಳಗೊಂಡಿರುತ್ತದೆ. ಸಾಧಾರಣವಾಗಿ 
ಸ್ತರಿತವಾಗಿ ಹೈಮೆನಿಯವನ್ನು ಸ್ವತಂತ್ರವಾಗಿ ಹೊರತೋರುತ್ತದೆ 
ಅಥವಾ ಕೆಲವೊಂದು ಪ್ರಭೇದಗಳಲ್ಲಿ ಅಸ್ಲೈಗಳು ಪಕ್ವಗೊಂಡು ಚುಚ್ಚುವವರೆಗೆ 
ಹಾಗೆಯೇ ಮುಚ್ಚಿಕೊಂಡಿದ್ದು ಅಥವಾ ಒಡೆದು ಹೋಗುವವರೆಗೆ ಹಾಗೆಯೇ ಇರು 
ೇಸಿಯದ ಕೋಶ ಸಮೂಹವು ಸಡಿಲವಾಗಿ ಪರಸ್ಪರ ಹೆಣೆದುಕೊಂಡ 
ದಾರಗಳಿಂದಾಗಿದ್ದು, ಪ್ರೊಸೆಂಕೈಮಾಟವಾಗಿ ಅಥವಾ ಒಂದು ಪ್ಯಾರಂಕೈಮಾ 
ಹ ಕೋಶಿಕೆ ಸಮೂಹದಂತೆ ಬೆಳೆದು, ಮಿಥ್ಯಾಪ್ಯಾರಂಕೈಮಾವಾಗಿ ಅಥವಾ 
ತಳಗಡೆಯಲ್ಲಿ ಮಿಥ್ಮಾಪ್ಮಾರಂಕೈಮಾದಂತಹದು ಮತ್ತು ತಂತುರೂಪಿಯದು ಮೇಲು 
ಭಾಗದಲ್ಲಿರುತ್ತದೆ. ಪೈಲಿಯಸ್‌ ಇದ್ದಾಗ, ಗಂಟೆ ಆಕಾರಿತ, ಜೀನು ಆಕಾರಿತ, ಆದರೆ 
ಯಾವಾಗಲೂ ಬಟ್ಟಲಿನಾಕಾರಿತ ಸಮ ಅಥವಾ ಅನಿಯಮಿತವಾದ, ಮಡಿಕೆಯಾದ 
ಅಥವಾ ಸುಕ್ಕುಗಟ್ಟಿದ್ದು, ಹೈಮೆನಿಯಂನಿಂದ ಆವರಿಸಲ್ಪಟ್ಟಿರುತ್ತದೆ. ವಸ್ತುವು 
ಮಾಂಸಲವಿದ್ದು, ತೊಗಲಿನಂತೆ, ಮೃದ್ಧ ೈಸ್ಥಿಯಂತೆ ಅಥವಾ ಕೊಂಬಿನಂತೆ ಇರುತ್ತದೆ, 
ಆಸ್ಲೆೈಗಳು ಆಂಡಾಕಾರಿತದಿಂದ ಉರುಳೆಯಾಕಾರಿತ ಎರಡರಿಂದ ಬಹು ಬೀಜಾಣು 
ಯುತ, ರಂಧ್ರಯುಶ, ಅಪರೂಪಕ್ಕೆ ದ್ವಿತುಟಿಯುತ. ಬೀಜಾಣುಗಳು ಗೋಳಾ 
ಕಾರಿತ, ಮೊಟ್ಟೆಯಾಕಾರಿತ, ಕದಿರಿನಾಕಾರಿತ ಅಥವಾ ಎಳೆಯಾಕಾರಿತ, ಏಕದಿಂದ 
ಬಹು ಕೋಶಿಕೆಯುತ, ಪಾರದರ್ಶಕ ಅಥವಾ ವಿವಿಧ ಬಣ್ಣಯುತ, ಹಳದಿ ಮಿಶ್ರಿತ 
ಊದಾಕಂದು ಅಥವಾ ಬಹು ಅಪರೂಪಕ್ಕೆ ಹಸುರು ಬಣ್ಣದ, ನಯವಾದ ಅಥವಾ 
ವಿವಿಧ ಕೆತ್ತನೆ ಮಾಡಿದಂತಹ, ಸೂಕ್ಷ್ಮ ಮುಳ್ಳುಳ್ಳ, . ಗುಳೆ ಓಯಾಕಾರಿತ, ಗೆಡ್ಡೆಯಾ 
ಕಾರಿತ, ಬಲೆಯಾಕಾರಿತ, ಉಂಗುರದಂತೆ ಅಥವಾ ಅನಿಯಮಿತ ಏಣುಗಳಂತಹ 
ಗುರುತುಗಳು ಇರುತ್ತವೆ. ಬರಡುಕಶಾಂಗಗಳು ಎಳೆಯಾಕಾರಿತದಿಂದ ಗದೆಯಾ 


ಕಾರಿತ, ಸರಳ ಅಥವಾ ಕವಲೊಡೆದಿದ್ದು, ವಿವಿಧ ಬಣ್ಣಯುತವಾಗಿರುತ್ತದೆ. 


ಇ” 
ಜ್‌ 
ವಿ 
ಕ್‌ 
ಆ) 
ಲ್ಲ 


CU ಜಟ (ಯ 
೮) ಗೆ EL 
[aN 
ಛ್‌ 
[CX 


tL 


ಲ 


a ಹೆಜ್ಚೆ ಜೇಸಿ 


ಅಪೂತೀಸಿಯಗಳು ಬಟ್ಟಲಾಕಾರದಿಂದ ತಟ್ಟೆಯಾಕಾರ. ಬಹು ಅಪರೂಪಕ್ಕೆ 
ಉಬ್ಬಿದ ಯವದಂತಿದ್ದು, ತೊಟ್ಟಿಲ್ಲದೆ ಅಥವಾ ತೊಟ್ಟೆ ದ್ದು; ವಿವಿಧ ಬಣ್ಣದಲ್ಲಿದ್ದು 
ಹೊರಗೆಡೆ ನಗ್ನವಾಗಿದ್ದು ಅಥವಾ ಕೂದಲುಗಳು ಮುಚ್ಚಿ ಸ್ಥಿರುತ್ತವೆ. ವಸ್ತುವು 
ಮಾಂಸಲವಿದ್ದು, ಮೇಣದಂತೆ, ತೊಗಲಿನಂತೆ, ಮೃದ್ಧ ದ್ವಸ್ಥಿಯಂತೆ ಆಥವಾ ಕೊಂಬಿನಂತೆ 
ಇರುತ್ತದೆ. ಕೂದಲುಗಳು ವಿವಿಭವಾಗಿ ಮ್ಮ ದುಕೂದಲು ಅಥವಾ ಬಿರುಗೂದಲು 
ಗಳಾಗಿದ್ದು, ಪಾರದರ್ಶಕ ಅಥವಾ ಬಣ್ಣವುಳ ದ್ಹಾಗಿರುತ್ತದೆ. ಅಸ್ಲೈಗಳು ಉರುಳೆಯಾ 
ಕಾರಿತದಿಂದ ಅಂಡಾಕಾರಿತ, ರಂಧ ಯತ ಅಥವಾ ಬಹು ಅಪರೂಪಕ್ಕೆ ತುದಿಯಲ್ಲಿ 
ಅಡ್ಡಸೀಳಾಗಿ ತೆರೆದುಕೊಳ್ಳುತ್ತದೆ. ಆಗಾಗ್ಗೆ ಒಂದು ಗುರುತುಮಾಡಿದಂತಹ ಉಂಗುರ 
ಆಥವಾ ಕಾಲರು ತುದಿಯ ಹತ್ತಿ ರವಿರುತ್ತದೆ ದೆ. ಎರಡರಿಂದ ಬಹಂಬೀಜಾಣುಯುತ: 
ಬೀಜಾಣುಗಳು ಗೋಳಾಕಾರಿತ, ಮೊಟ್ಟೆಯಾಕಾರಿತ ಆಥವಾ ಕದಿರಿನಾಕಾರಿಶ, ಪಾರ 
ದರ್ಶಕ ಅಥವಾ ಬಣ್ಣಯುತ, ಬಣ್ಣವು ಹಳದಿಮಿಶ್ಟಿತದಿಂದ ಕಂದು ಬಣ್ಣದವರೆಗೆ 
ಏವಿಧವಾ ದ್ದು ಅಥವಾ ಬಹು ಅಪರೂಪಕ್ಕೆ ಹ ಸುರು ಬಣ್ಣ ದಂತೆ ನಯವಾದ ಆಥವಾ 
ವಿವಿಧ ಸ ಇರುತ್ತದೆ. ಬರಡು! ಕಶಾಂಗಗಳಿರುತ್ತ ವೆ, ಅವು ಎಳೆಯಾಕಾರಿತ. 
ಅಥವಾ ಗದೆಯಾಕಾರಿತ, ಪಾರದರ್ಶಕ ಅಥವಾ ವಿವಿಧ ಬಣ್ಣವಿರುತ್ತವೆ. 


ಪೆಚೈ ಜೇಸಿಯಲ್ಲಿನ ಜಾತಿಗಳ ಸಂಕೇತ 


ಕಾರ್ಪ್‌ಗಳು ಆಂಟುದ್ರವ್ಯಯುತ. (1) ಬಲ್ಲೇರಿಯ 
೩೩. ಆ ಸ್ಯಾಕಾರ್ಹ್‌ಗಳು ಮಾಂಸಲ. 
b. ಬೀಜಾಣುಗಳು ಊದಾಬಣ್ಣವಾಗಿ ಅನುತರ 
ಕಂದು ಬಣ್ಣದಿಂದ ಕಪ್ಪುಮಿಶ್ರಿತವಾಗುತ್ತವೆ. (2) ಆಸ್ಕೊಬೊಲಸ್‌ 
bb. ಬೀಜಾಣುಗಳು ಶಾಶ್ವತವಾಗಿ ಪಾರದರ್ಶಕ 
ವಾಗಿದ್ದು ಅಥವಾ ಯಾವಾಗಲೂ ತಿಳಿಕಂದು, 


೧, ದೇಹಪೊ ಷಪಕಶಂತುದಾರ' ಆಧಾರಸ್ಥಳದೊಳ 


೩a. ಅಸೊ 
ಸೆ 


ಗಡೆ ಮುಳುಗಡೆಯಾಗಿರುತ್ತದೆ. (3) ಹ್ಯೂಮರೈನ 
00. ದೇಹಪೋಷಕತಂತಂದಾರ ಮೇಲ್ಮೈಯಲ್ಲಿರು 
ತ್ತದೆ. (4) ಪೈರೊನಿಮ 


(1) ಬಲ್ಗೇರಿಯ ಫ್ರೈಸ್‌ 
ಬಟ್ಟಲುಗಳು ಗುಂಪುಗುಂಪಾಗಿದ್ದು ಜೊತೆಗೊಂದು ಚಿಕ್ಕ ಗಟ್ಟಿಕಾಂಡವಿರುತ್ತವೆ. 
ಬಾಹ್ಯದಲ್ಲಿ ಕಪ್ಪುಬಣ್ಣವಿದ್ದು, ಒರಟಾಗಿದ್ದು, ಆಗಾಗ್ಗೆ ಚಿಕ್ಕ ಕೂದಲುಗಳಿರುತ್ತವೆ. 


308 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಂಟುದ್ರವ್ಮಯುತ, ಒಗಿಣದಾಗ ಸುಕ್ಕ 
ಇಗಿರುತ್ತದೆ. ಆಸ್ಲೈಗಳು ಸಿಲಿಂಡರಾ 
ಕಾರಿತ, ಸಾಧಾರಣವಾಗಿ ಎಂಟು ಬೀಜಾಣು 


ಗಳಿರುತ್ತವೆ. ಬೀಜಾಣುಗಳು ಮೊಟ್ಟೆಯಾ 
ಕಾರಿತ ಅಥವಾ ಅಸಮಬದಿಯುಳ್ಳೆ, ಏಕ ಎ ಈೃ.- 
ಗ್‌ ಲ್‌ 


ಕೋಶಿಕೆಯುತ, ಪಾರದರ್ಶಕ. ಅನಂತರ 
ಕಂದು ಬರಡುಕಶಾಂಗಗಳು ಬಣ್ಣ ಸಹಿತ ಎಪಿ. ೮% 


ತೀಸಿಯಂ ಆಗಿ ರೂಪಿತಗೊಂಡಿರುತ್ತವೆ. aU 
ಒಂದು ಒಂಟಿ ಪ್ರಭೇದವನ್ನು ಪ್ರತಿ (5 
ಪಾದಿಸಲಾಗಿದೆ. ್‌್‌ೆ 
ಚಿತ್ರ 61. ಬಲ್ಗೇರಿಯ a. ಅಸೊ 
ಜ್‌ ತೀಸಿಯ ಆಸ್ಪಸ್‌ ೧. ಆಸ್ಕೊಬೀಜಾಣು 
(1) ಬಲ್ಗೇರಿಯ. ಇನ್‌ಕ್ವಿನಾನ್ಸ್‌ ಫ್ರೈಸ್‌ "ಸಿಯ ಥೌ, ಸ್‌, ಅಸ್ಟೂ 
ಗುಂಪಾಗಿದ್ದು, ಮುಂಡಾಸುಳ್ಳ, ಅಚಲ, ಅಂಟುದ್ರವೃಯುತ, ಬಾಹ್ಯದಲ್ಲಿ 
ಒರಟಾಗಿ, ಕೆಂಪುಮಿಶ್ರಿತಕಂದಾಗಿರುತ್ತದೆ. ಹೈಮೆನಿಯಂ ಮೊದಲು ನಿಮ್ನಯಿವ 
ದಂತಿದ್ದು, ಅನಂತರ ಸಮತಲವಾಗಿ, ಕಪ್ಪು ಅಥವಾ ಕಪ್ಪು ಊದಾಬಣ್ಣವಿರುತ್ತದೆ, 
ಅಸ್ಸೈಗಳು ಗದೆಯಾಕಾರಿತ, ಬಹುಉದ್ದವಾಗಿರುತ್ತವೆ. ಆಸ್ಕೊಬೀಜಾಣುಗಳು 
ಎಂಟು, ಮೊಟ್ಟೆಯಾಕಾರಿತ, ಅಸಮಬದಿಯುತ, ಆಗಾಗ್ಗೆ ಸುಮಾರಾಗಿ ಒಂದು ತುದಿ 
ಮೊನಚಾಗಿದ್ದು 10-14 x 5-64 ; ಬರಡು ಕಶಾಂಗಗಳು ತೆಳು ಎಳೆಯಾಕಾರಿತ. 


ಮಣ್ಣಿನಿಂದ : ಈಜಿಪ್ಟ್‌ (156). 


(2) ಆಸ್ಕೊಬೊಲಸ್‌ ಪರ್ಸೂನ್‌ 
ಬಟ್ಟಲುಗಳಂ ತೊಟ್ಟೆಲ್ಲದೆ 


ಅಥವಾ ಉಪತೊಟ್ಟಿದ್ದು, ಮೇಲ್ಮೈ wi 
ಯಲ್ಲಿ ಆಥವಾ ಭಾಗಶಃ ಆಧಾರ ಮೆ 

ಸ್ಥಳದಲ್ಲಿ  ಮುಳುಗಡೆಯಾಗಿದ್ದು, ೭ — 
ಬಾಹ್ಯದಲ್ಲಿ ನಯ ಅಥವಾ ಉದ್ದ 
ರೋಮಯುತ. ಹೈಮನಿಯಂ ನಿಮ್ನ 
ಯವದಂತಿದ್ದು, ಸಮತಲ ಅಥವಾ 
ಉಬ್ಬಿದಯವದಂತಿರುತ್ತದೆ. ವಸ್ತುವು 6 

ಮೆದು, ಮಾಂಸಲ ಆಥವಾ ಮೇಣದಂತೆ, ಚಿತ್ರ 62, ಆಸ್ಕೊಬೊಲಸ್‌ 4. ಅಪೊತೀ 
ಸಾಧಾರಣವಾಗಿ ಹಸುರುಮಿಶ್ರಿತ. ಸಿಯಂ ಥಿ. ಆಸ್ಕಸ್‌ 0, ಆಸ್ಕೊಬೀಜಾಣು 





ಪೆಜೈಜೇಲ್ಡ್‌ 309 


ಅಸ್ಲೈಗಳು ಉರುಳೆಯಾಕಾರಿತದಿಂದ ಗದೆಯಾಕಾರಿತ ಅಥವಾ ಉಪಲಂಡಾಕಾರಿತ, 
ನಾಲ್ಕರಿಂದ ಎಂಟು ಬೀಜಾಣುಯುತ, ಬೀಜಾಣುಗಳು ನೀಲಿ ಅಥವಾ ಊದಾ 
ಬಣ್ಣವಾಗುತ್ತ, ಮಾಸಲಿನಿಂದ ಕಂದು ಅಥವಾ ಕಪ್ಪುಮಿಶ್ರಿತ್ತ ಮೊಟ್ಟೆ ಕೈಯಾಕಾರಿತದಿಂದ 
ಉಪಗೋಳಾಕಾರಿತ, ನಯವಾದ ಅಥವಾ ಕೆತ್ತನೆಮಾಡಿದಂತಾಗುತ್ತದೆ. ಬೀಜಾಣು 
ಕೆತ್ತನೆ ಬಹು ವಿವಿಧವಾಗಿದ್ದು, ಉಬ್ಬುಗಳು, ಏಣುಗಳು ಅಥವಾ ಸಂದುಗೊಂದು 
ಗಳನ್ನೊಳಗೊಂಡಿರುತ್ತದೆ. ಏಪಾರಫೈಸಿಸ್‌ಗಳು ತೆಳುವಾಗಿದ್ದು ಒಂದಕ್ಕೊಂದು 
ಜಂಟಿಸಿರುತ್ತವೆ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 
1. ಅಸ್ಕೊಬೊಲಸ್‌ ಸ್ಪರ್ಕೊರೇರಿಯಸ್‌ (ಬುಫ್ಲಿಯರ್ಡ್‌) ಪ್ರೊಟರ್‌ 

ಆಪೊತೀಸಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ಅಥವಾ ನಿಬಿಡಗುಂಪಾಗಿದ್ದು, 
ತೊಟ್ಟಿಲದೆ, ಆಗಾಗ್ಗೆ ಭಾಗಶಃ ಆಧಾರ ಸ್ಥಳದಲ್ಲಿ ಹೂಶುಕೊಂಡಿದ್ದು, ಅನಂತರ 
ಮೇಲ್ಮೈಗೆ ಆಥವಾ ಮೇಲ್ಮೈಸಮಾಷಕ್ಕೆ ಬರುತ್ತ, ಮೊದಲು ಗೋಳಾಕಾರಿತ 
ಅಥವಾ ಉಪಗೋಳಾಕಾರಿತ, ಮುಚ್ಚಿರುತ್ತದೆ ; ಒಂದು ವೃತ್ತಾಕಾರಿಶ ರಂಧ್ರದಿಂದ 
ತೆರೆದುಕೊಂಡು ಮುತ್ತು ವಿಸ್ತರಿತವಾಗುತ್ತ, ಕಟ್ಟಕಡೆಯದಾಗಿ ಚಿಕ್ಕಗುರಾಣಿಯುತಹ 
ದರಿಂದ ತಟ್ಟೆಯಂತಾಗಿ, 5 ಮಿಮಿ ವ್ಯಾಸತಲುಪಿದ್ದು, ಬಾಹ್ಯದಲ್ಲಿ ನಸುಹಳದಿ 
ಅಥವಾ ಹಸುರುಮಿಶ್ರಿತ (ಬಿಳಿ ಮಿಶ್ರಿತವಾಗಿ ಒಣಗಿದ ಮಾದರಿಗಳಲ್ಲಿರುತ್ತದೆ), 
ಹೊಟ್ಟು ಪೊರೆಯಂತೆ ಇರುತ್ತದೆ. ಹೈಮೆನಿಯಂ ನಿಮ್ನಯವದಿಂದ ಸಮಃಲ 
ವಾಗಿದ್ದು , ಮೊದಲು ಹಳದಿಮಿಶ್ರಿತ ಅಥವಾ ಹಸುರುಮಿಶ್ರಿತ, ಕ್ರಮೇಣವಾಗಿ 
ಡುಕ್ಕೆಯುವಾಗಿ, ಅಸ್ಲೈಗಳು ಹೊರಚಾಚಿಕೊಳ್ಳುತ್ತ, ಕಪ್ಪಾಗಿ ಕಂಡುಬಂದು, 
ಕೊನೆಗೆ ಪೂರ್ಣ ಕಪ್ಪಾಗುತ್ತವೆ. ಆಸ್ಲೈಗಳು ಗದೆಯಾಕಾರಿತ, ಕ್ರಮೇಣವಾಗಿ ಕೆಳಗಡೆ 
ಕಿರಿದಾಗುತ್ತ ಒಂದು ಕಾಂಡದಂತಹ ಬುಡವಾಗಿ, 200..250,, ಉದ್ದವನ್ನು ತಲುಪಿ 
ಮತ್ತು 304 ವ್ಯಾಸವಿದ್ದು, ಎಂಟು ಬೀಜಾಣುಯುತ. ಬೀಜಾಣುಗಳು ಭಾಗಶಃ 
ಎರಡು ಸಾಲುಗಳಲ್ಲಿದ್ದು ಆಥವಾ ಅದಿಯಮಿತವಾಗಿದ್ದು, ಮೊಟ್ಟೆಯಾಕಾರಿತ, ದಪ್ಪ 
ಭಿಶ್ತಿಯುತ, ಮೊದಲು ಪಾರದರ್ಶಕ ಮತ್ತು ಹೆಚ್ಚುಕಡಮೆ ಹರಳಿನಂತೆ ಒಳಗಡೆ 
ಯಿದ್ದು, ಊದಾಬಣ್ಣವಾಗುತ್ತ, ಆನಂತರ ಕಂದು, ನಯವಾಗಿದ್ದು ಕೆತ್ತನೆ ಕೆಲಸಮಾಡಿ 
ದಂತಾಗುತ್ತೆದೆ. 11-14 x 20-304. ಬೀಜಾಣುವಿನ ಕೆತ್ತನೆಯು ಏಣುಗಳಂತೆ 
ಸಂದುಗೊಂದುಗಳಾಗುತ್ತ ಉದ್ದುದ್ದವಾಗಿ ಜೋಡಿತವಾಗಿ ಆಗಾಗ್ಗೆ ಬಲೆಹೆಣೆದಂತಾಗಿ, 
ಬೀಜಾಣುಬಲೆಯಂತೆ ಕಂಡುಬರುತ್ತದೆ. ಬರಡುಕಶಾಂಗಗಳು ತೆಳಂವಾಗಿದ್ದು, 
ಸುಮಾರು 2 ವ್ಯಾಸವಿದ್ದು. ವಿರಳವಾಗಿ ಮೇಲ್ಭಾಗದಲ್ಲಿ ಅಗಲವಾಗಿರುತ್ತವೆ, 
ಹೊಂಬಣ್ಣದ ಹಳದಿ ಶ್ಲೇಷ್ಮವಸ್ತುವಿನಲ್ಲಿ ಅಡಕವಾಗಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಬಯೋವ 


310 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(3) ಹ್ಯೂಮರೈನ ಸೀವರ್‌ 
ಅಪೊತೀಸಿಯಗಳು ಅತಿ ಚಿಕ್ಕದಾಗಿರುವುದರಿಂದ ಮಧ್ಯವಗಾತ್ರದ್ದು, ಸಾಧಾರಣ 


ವಾಗಿ 1 ಸೆಮಿ ವ್ಯಾಸಕ್ಕಿಂತ ಕಿರಿದಾಗಿ ಮತ್ತು ಆಗಾಗ್ಗೆ 1 ಮಿಮಿಾಗಿಂತ ಕಡಮೆ ಇರು 
ತ್ತದೆ. ಸಾಧಾರಣವಾಗಿ ತಿಳಿ ಬಣ್ಣದಲ್ಲಿದ್ದು, ಬಿಳಿ, ಹಳದಿ, ಕಿತ್ತಳೆ ಅಥವಾ ಊದಾ, 


ಬಹು ಅಪರೂಪಕ್ಕೆ ಕಪ್ಪುಬಣ್ಣ, 
ಕಂದು ಮಿಶ್ರಿತ ಅಥವಾ ಕಪ್ಪು 
ಮಿಪ್ರಿತೆ ಸಾಧಾರಣವಾಗಿ ತಟ್ಟೆ 
ಯಾಕಾರಿತ ಅಥವಾ ಬಹು ಅಪರೂ 
ಪಕ್ಕೆ ಬಟ್ಟಲಿನಾಕಾರಿತ, ಹ್ಯೂಮಸ್‌ 


ಸಾ, ತಾತ ತ ಕತೆ pe) 
ಮಣ್ಣಿನ ಮೇಲೆ. ಕಂಡುಬಂದು 





ಆಗಾಗ್ಗೆ ಹಾವಸೆಗಳ ಜೊತೆಯ b 
ಲ್ಲಿದ್ದು ಅಥವಾ ಬಹು ಅಪರೂಪಕ್ಕೆ 
ಮೇಲ್ಪ್ಬರ್ಜೆ ಸಸ್ಯಗಳ ಕಾಂಡ ಮತ್ತು 
ಎಲೆಗಳ ಮೇಲಿರುತ್ತವೆ. ಆಅಸ್ಲೈೈ 
ಗಳು ಗದೆಯಾಕಾರಿತ, ನಾಲ್ಕರಿಂದ ಎಂಟು ಬೀಜಾಣುಯುತ. ಬೀಜಾಣುಗಳು ಒಂದ 
ರಿಂದ ಎರಡುಸಾಲುಗಳಲ್ಲಿದ್ದು, ಮೊಟ್ಟೆಯಾಕಾರಿತದಿಂದ ಕದಿರಿನಾಕಾರಿತ, ನಯ 
ಅಥವಾ ಕೆತ್ತನೆಯಂತಾಗಿ, ಪಾರದರ್ಶಕ ಬರಡು ಕಶಾಂಗಗಳು ತೆಳು ಅಥವಾ ಬಲಿಷ್ಮ' 
ಆಸಿ 


ಸಾಧಾರಣವಾಗಿ ಒಂದು ಹರಳುರೂಪಿತ ವಸ್ತುವನ್ನೊಳಗೊಂಡಿರುತ್ತವೆ. 


ಚಿತ್ತ 63. ಹ್ಯೂಮರೈನ a. ಅಪೊತೀಸಿಯ 


ಗ. ಆಸ್ಕಸ್‌ ೯. ಬರಡು ಕನಾಂಗ 


1. ಹ್ಯೊಮರೈನ ಕಾಸ್ಕೆಕ್ಷುಲ (ಪರ್ಸೂನ್‌) ಸೀವರ್‌ 

ಅಪೊತೀಸಿಯಗಳು ಗುಂಪಾಗಿದ್ದು ಸಾಧಾರಣವಾಗಿ ನಿಬಿಷವಾಗಿರದೆ, ಪಶೊದಲು 
ಗೋಳಾಕಾರಿತ ಅಥವಾ ಚಿಕ್ಕಉರುಳಿಯಾಕಾರಿತ, ತಕ್ಷಣವೆ ತೆರೆದುಕೊಳ್ಳುತ್ತವೆ. 
ನಸುಬಣ್ಣದಿಂದ ಪ್ರಕಾಶಮಾನ ಕಿತ್ತಳೆ, ಅಪರೂಪಕ್ಕೆ 1-2 ಮಿಮಿಗೂ ಹೆಚ್ಚು ವ್ಯಾಸ 
ವಿದ್ದು, ಆಗಾಗ್ಗೆ ಕಡಮೆಯಿರುತ್ತದೆ. ದೈಮೆನಿಯಂ ನಿಮ್ಮಯವದುತಾಗುತ್ತ, ಅಪೊ 
ಶೀಸಿಯಂನ ಬಾಹ್ಯ ಭಾಗದಲ್ಲಿದ್ದಂತೆಯೆ: ಬಣ್ಣವಿರುತ್ತದೆ. ಅಸ್ಸೈಗಳು ಉರುಳೆ 
ಯಾಕಾರಿತವಾಗಿ ಮೇಲುಗಡೆಯಿದ್ದು, ಕೆಳಗಡೆ ಸುಮಾರಾಗಿ ಇದ್ದಕ್ಕಿದ್ದಂತೆ ಕಿರಿದಾ 
ಗಿದ್ದು, 2004 ಉದ್ದ ತಲುಪಿ ಮತ್ತು 18-20, ವ್ಯಾಸವಿದ್ದು, ಎಂಟು ಬೀಜಾಣು 
ಯುತವಾಗಿರುತ್ತವೆ. ಬೀಜಾಣುಗಳು ಓರೆಯಾಗಿ ಅಥವಾ ಅನಿಯಮಿತವಾಗಿ ಜೋಡಿ 
ಸಲ್ಪಟ್ಟಿದ್ದು, ಅಗಲ ಮೊಟ್ಟೆಯಾಕಾರಿತ ಪಾರದರ್ಶಕ, ನಯ, ಒಂದು ಅಥವಾ 
ಎರಡು ದೊಡ್ಡ ಎಣ್ಣೆ ಹನಿಗಳನ್ನೊಳಗೊಂಡಿದ್ದು ಮತ್ತು ಅವು ಸುಮಾರು 10್ಯ 
ವ್ಯಾಸ ತಲುಪರುತ್ತವೆ.  ಪೂರ್ಣಜೀಜಾಣು 12-14 x 22-254 ಇರುತ್ತದೆ. 
ಬರಡು ಕಶಾಂಗಗಳು ನೇರವಾಗಿ ಅಥವಾ ಬಹು ಸ್ವಲ್ಪ ಬಾಗಿರುತ್ತವೆ. ಸುಮಾರಾಗಿ 


ಪೆಜೈಜೇಲ್ಸ್‌ 311 


ಎ ಗಿ 
ಭಾಗವು ಅಗಲವಾ ಗಿದ್ದಾಗ ಅವು ಸುಮಾರು 7-8 ತಲುಪಿರುತ್ತವೆ. ಸುಮಾರು 


ಒರಟಾದ ಕಿತ್ತಲೆಯಂತಹ ಹರಳುಗಳು ತುಂಬಿರುತ್ತವೆ. 

ಮಣ್ಣಿನಿಂದ: ಕೆನಡ (23). 
(4) ಪೈರೊನಿಮ ಕ್ಯಾರಸ್‌ 

ದೈಹಿಕ ತಂತುಜಾಲವು ಮೇಲ್ಮೆ ಯಲ್ಲಿದ್ದು, ಪಾರದರ್ಶಕ, ತೆಳು ಭಿಶ್ತಿಯುತ, 
ಅಡ್ಡ ಭಿತ್ತಿ ಯುತ, ಕವಲೊಡೆದು, ಕವಲುಗಳು ಮುಖ್ಯ ಠಂ ತುದಾರಕ್ಕೆ ಬಹು ವಿರುದ್ಧ 
ವಾಗಿ ಹೋಗಿದ್ದು, ಪದೇ ಪದೇ ಒಂದರೊಡನೊಂದು ಹೆಣೆದುಕೊಂಡಿದ್ದು, ಸ್ಪಷ್ಟ 
ಸೂಕ್ಷ್ಮ ಕುಹರಗಳು Ms; , ಜೊತೆಯಲ್ಲಿ ಲಿಂಗಾಂಗಗಳನ್ನು ಬಿಟ್ಟಿರುತ್ತವೆ. 
ಲಿಂ ನಂಗಗಳು ಗುಂಪುಗಳಲ್ಲಿ ಅನೇಕ ಜೋಡಿಗಳಲ್ಲಿ ಬಿಟ್ಟಿ ದ್ದು, ಪ್ರತಿಯೊಂದು ಜೋಡಿ 
ಯಲ್ಲಿ ಒಂದು Mi ಹೆಂದಾನಿ ಮತ್ತು ಒಂದು "ಉಬ್ಬಿ ದ. ಅಂಡಾಣುದಾರಿ, 
ತೆಳುವಾದ ಟ್ರೈಶಕೊಗ್ಳೆನಿ ಇರುತ್ತವೆ. ಆದು ಸ್ವಲ್ಪ ಕಾಲಾನಂತರ ಸಾಧಾರಣವಾಗಿ 
ಪುಂದಾನಿ ಜೊತೆಯಲ್ಲಿ ಮಿಲನವಾಗಂತ್ತದೆ. ಲೀಗಾಂಗಗಳ ಗೊಂಚಲು ಕಟ್ಟಕಡೆಯಲ್ಲಿ 

ಸುಯುಕ್ತ ಆಪೊತೀಸಿಯವನ್ನು ಉತ್ಪತ್ತಿಮಾಡುತ್ತವೆ. ಅಪೊತೀಸಿಯಗಳು ಮೊದಲಿ 

ನಿಂದಲೂ ತೆರೆದುಕೊಂಡಿದ್ದು, ಯಾವಾಗಲೂ ಎಕ್ಲಿ ಪ್ರಲುನೊಳೆಗಡೆ ಅಡಕಗೊಂಡಿರು 
ವುದಿಲ್ಲ. ಬರಡು ಕಶಾಂಗಗಳು ಎಳೆಯಾಕಾರಿತ. 


ಬಲಿಷ್ಕವಿದ್ದು, ಸುಮಾರು 2, ಅಥವಾ 3 ಕೆಳಗಡೆ ದಪ್ಪವಿದ್ದು, ಹೆಚ್ಚಾಗಿ ಮೇಲು 


1. ಪೈರೊನೀಮ ಓಂಫಲೊಡ್ಸ್‌ (ಬುಲ್ಲಿ:ಯಾರ್ಡ್‌) ಫಕೆಲ್‌ 

ಸಹನಾಮ ಫೈ. ಕನ್‌ಫ್ಲ್ಯಯೆನ್ಸ್‌ ಪರ್ಸೂನ್‌ 

ಅಪೊತೀಸಿಯಗಳು ಚಿಕ್ಕವು, ಸಾಧಾರಣವಾಗಿ 1-2 ಮಿಮಿ ವ್ಯಾಸಕ್ಕಿಂತಲೂ 
ಹೆಚ್ಚಿರದೆ, ತಕ್ಷಣವೆ ಪರಸ್ಪರ ಓಗ್ಗೂಡಿರುತ್ತ ಮತ್ತು ಅನೇಕ ಸೆಮಿ ವ್ಯಾಸದವರೆಗೆ 
ಗುಂಪುಗಳಲ್ಲಿ ಅತಿ ಇಕ್ಕಟ್ಟಾಗಿ ರೂಪಿತವಾಗುತ್ತವೆ. ಅಪೊತೀಸಿಯ ಗುಂಪುಗಳು 
ವೃತ್ತಾಕಾರಿತ ಅಥವಾ ಅನಿಯಮಿತಾಕಾರ, ಆಗಾಗ್ಗೆ ವಿಭಾಗವಾಗಿದ್ದು, ನಸು ಕಿತ್ತಳೆ, 
ಮೇಲ್ಮೈಯಲ್ಲಿ ಒಂದು ನಿಬಿಡ ಬಿಳಿ ತಂತುಜಾಲದ ಬೆಳವಣಿಗೆಯು ಇದನ್ನು ಆವರಿಸಿರು 
ತ್ತದೆ. ಹೈಮೆನಿಯು ಸಾಧಾರಣವಾಗಿ ನಿಮ್ಮಯವದುತಿದ್ದು, ಬಣ್ಣವು ಸ್ಥಿತಿಗನು 
ಗುಣವಾಗಿ ಅಧಿಕ ವಿವಿಧವಿದ್ದು, ಕೆಲವುಸಲ ಮಾತ್ರ ಸ್ವಲ್ಪ ಹಳದಿಮಿಪ್ರಿತ ತದಿಂದ, 
ಪ್ರಕಾಶಮಾನ ಕಿತ್ತಳೆ, ಆಗಾಗ್ಗೆ ಜೊತೆಗೊಂದು ಊದಾಮಿಶ್ರಿತ ಲೆ ಲೇಪನವಿರುತ್ತದೆಃ 
ಅಸ್ಸೈಗಳು ಉರುಳೆಯಾಕಾರಿತ ಅಥವಾ ಉಪಳರುಳೆಯಾಕಾರಿತ, 1504 ಉದ್ದ 
ಮತ್ತು 10-14 ವ್ಯಾಸವಿರುತ್ತವೆ. ಬೀಜಾಣುಗಳು ಏಕಸಾಲಿನಲ್ಲಿದ್ದು, ಮೊಟ್ಟೆ 
ಯಾಕಾರಿತ, 'ನಯ, ಪಾರದರ್ಶಕ, 5-8» 10-13. ಬರಡು ಕಶಾಂಗಗಳು 
ಸುಮಾರು ಬಲಿಷ್ಮವಿದ್ದು, ಮೇಲ್ಭಾಗದಲ್ಲಿ ಸ್ವಲ್ಪ ಅಗಲವಾಗಿದ್ದು, ತುದಿಗಳಲ್ಲಿ 6-7 
ವ್ಯಾಸವನ್ನು ತಲುಪಿರುತ್ತವೆ ಮತ್ತು ಕಿತ್ತಳೆ ಹರಳುಗಳು ತುಂಬಿರುತ್ತವೆ, ಸುಟ್ಟಿ } 
ಅಥವಾ ಕಾಯಿಸಲ್ಪಟ್ಟ ಮಣ್ಣಿನ ಮೇಲಿರುತ್ತವೆ. 


111 ಅಸಮಾಸ್ತಶಿಲೀಂಧ್ರಗಳು 


ತಂತುಜಾಲ ಅಡ್ಡಭಿತ್ತಿಯುತ, ಪಾರದರ್ಶಕ ಅಥವಾ ಬಣ್ಣವುಳ್ಳ ತಂತುದಾರ 
ಅಥವಾ ಅಂಕುರಕೋಶಗಳನ್ನು ಒಳಗೊಂಡಿರುತ್ತದೆ. ತ:ಶುದಾರ ನಿಗದಿಯಾಗಿ 
ಪ್ರತಿಯೊಂದನ್ನು ಆಥವಾ ಕೆಲವುಸಾರಿ ಪರಸ್ಪರ ಹೆಣೆಯಲ್ಪಟ್ಟ ಪ್ಲೆಕ್ಟಂಕೈಮಾ ಆಗಿರು 
ದೆ. ಸ್ಟೊಮ್ಯಾಟ ಆಗಾಗ ಇರುತ್ತದೆ. ಬಿಡಿಯಾಗಿ ಉಂಟಾಗುವ ಕೊನಿಡಿಯಾ 
೦ಡಗಳನ್ನು ಫಶಿತವಾಗುವಿಕೆಯು ಒಳಗೊಳ್ಳುತ್ತದೆ. ಕೊನಿಡಿಯದಂಡಗಳು ಪದರು 
ಳಲ್ಲಿ ಅಥವಾ ಕೋನಾಕಾರದವು (ಪಿಕ್ನಿಡಿಯ) ಗಳಲ್ಲಿದ್ದು ಯಾವಾಗಲೂ ಬೆಸಿಡಿಯ 
ಅಥವಾ ಅಸ್ಸೈಗಳ ಮಾದರಿಗಳಲ್ಲಿ ಬಿಟ್ಟಿರುವುದಿಲ್ಲ. ಅಸಮಾಪ್ತ ಶಿಲೀಂಧ್ರಗಳು ಶಿಲೀಂಧ್ರ 
ಗಳ ಇತರ ಪಂಗಡಗಳ, ಮುಖ್ಯವಾಗಿ ಆಸ್ಕೊಮೈಸಿಟೀಸ್‌ನ ನಿರ್ಲಿಂಗ ಬೀಜಾಣುಹಂತ 
ಗಳಾಗಿವೆ. 


(ಆಟ 


ಸಿ. ಸೈೇರಾಶಿಡೇಲ್ಸ್‌ 


ಕೊನಿಡಿಯ ಪಿಕ್ನಿಡಿಯಗಳ ಒಳಗೆ ರಚಿತವಾಗಿದ್ದು, ಪೂರ್ತಿ ಆವರಿತವಾಗಿರ 
ಬಹುದು, ಒಂದು ರಂಧ್ರದಿಂದ ಅಥವಾ ಒಂದು ಉದ್ದ ಬಿರುಕಿನಿಂದ ತೆರೆದುಕೊಳ್ಳೆ 
ಬಹುದು ಆಥವಾ ಕಟ್ಟಕಡೆಯದಾಗಿ ತಟ್ಟೆಯಂತೆ ಆಗಬಹುದು. 


A. ಸೈೇರಾಷ್ಟಿಡೇಸಿ 


ಹಿಕ್ನಿಡಿಯುನ ಚರ್ಮಪೊರೆ ಹುರುಪೆಯಂತಿದ್ದು, ಕಪ್ಪಾಗಿ ಅಥವಾ ಬಹುಪಾಲು 
ತೊಗಲಿನಂತಿದ್ದು, ಕಪ್ಪು, ಯಾವಾಗಲೂ ಮಾಂಸವಿದ್ದು ಅಥವಾ ಹೊಳಪಾದ 
ಬಣ್ಣವಾಗಿರದೆ, ಗೋಳಾಕಾರ, ಗದೆಯಾಕಾರ ಅಥವಾ ಯವದಾಕಾರ, ಮುಚ್ಚಿರುತ್ತದೆ 
ಅಥವಾ ರಂಧ್ರವೊಂದರಿಂದ ತೆರೆದುಕೊಳ್ಳುತ್ತದೆ. ಪಿಕ್ಲಿಡಿಯ ಮೇಲ್ಮೈಯಲ್ಲಿ 
ಅಥವಾ ಮುಳುಗಡೆಯಾಗಿದ್ದು, ಸ್ಫೋಮ ಇರಬಹುದು ಅಥವಾ ಇಲ್ಲದಿರಬಹುದು. 
ಒಂದೊಂದುಸಾರಿ ಸೊ ಕೀಮಾದ ಒಳಗೆ, ವಿಭಾಗಗಳಾಗಿದ್ದು ವಿಶೇಷ ಚರ್ಮಪೊರೆ ಆಗ 
ಇರುವುದಿಲ್ಲ. ಕೊನಿಡಿಯದಂಡಗಳು ವಿವಿಧಬಗೆ, ಆಗಾಗ ಬಹು ಚಿಕ್ಕವು, ಸಾಧಾರಣ 
ವಾಗಿ ಸರಳವಿರುತ್ತವೆ. ಬೀಜಾಣುಗಳು ವಿವಿಧಾಕಾರಗಳಲ್ಲಿದ್ದು, ಪಾರದರ್ಶಕ ಅಥವಾ 
ಬಣ್ಣಯುತ, ಒಂದರಿಂದ ಬಹುಕೋಶಿಕೆಯುತ. 


314 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಸ್ಪೇರಿಯಾಯಿಡೇಸಿಯಲ್ಲಿನ ಜಾತಿಗಳ ಸಂಕೇತ 


೩. ಕೊವಿಡಿಯ ಏಕಕೋಶಿಕೆಯುತ. 


ಶಿ. ಕೊನಿಡಿಯ ಪಾರದರ್ಶಕ, ಗೋಳಾಕಾರ, ಅಂಡಾ 
ಕಾರ ಅಥವಾ ಆಯತಾಕಾರ, ಆಗಾಗ ಬಾಗಿರುತ್ತದೆ. 
€. ಪಿಕ್ನಿಡಿಯ 'ಪ್ರಶ್ಯೇಕವಿದ್ದು, ನಯವಾಗಿರು 

ಟೊ 

d. ಕೊಕ್ಕುರಹಿತ, 
€. ಕೊನಿಡಿಯ 154ಗಿಂತ ಉದ್ದದಲ್ಲಿ 


ul 


ಕಡಮೆಯಿರುತ್ತದೆ. (1) ಫೊಮ 
66. ಕೊನಿಡಿಯ 15(ಗಿಂತಲೂ ಹೆಚ್ಚು 
ಉದ್ದವಿರುತ್ತದೆ. (2) ಮ್ಯಾಕ್ರೊ ಫೊಮಿನ 
dd. ಕೊಕ್ಕುಸಹಿತ (3) ಸ್ಬೆ ರೊನೀಮ 
೦0. ಪಿಕ್ಕಿಡಿಯಗಳಲ್ಲಿ ಕೂದಲಿರುತ್ತದೆ. (4) ಪೈರಿನೊಕೀಟ 


bb. ಕೊನಿಡಿಯ ಕಪ್ಪು, ಗೋಳಾಕಾರ, ಅಂಡಾಕಾರ 
ಅಥವಾ ಆಯತಾಕಾರ 

* ೦. ಪಿಕಿಡಿಯ ನಯವಾಗಿದ್ದು. ಚರ್ಮದ 

ಹುರುಪೆಯಂತೆ, ಕೊನಿಡಿಯ ಚಿಕ್ಕ ಕೊನಿಡಿಯ 


ದಂಡಗಳ ಮೇಲಿರುತ್ತವೆ. (5) ಕೊನಿಯಾತೈರಿಯಂ 
೦0. ಪಿಕ್ನಿಡಿಯ ಕೂದಲುಯುತ ಅಥವಾ ಬಿರು 
ಗೂದಲುಯುತ. (6) ಕೀಟೊಮೆಲ್ಲ 
2೩. ಕೊನಿಡಿಯ ದ್ವಿಕೋಶಿಕೆಯುತ. (7) ಬಾಟ್ರಿಯೊಡಿ 
ಪ್ಲೊಡಿಯ 


(1) ಫೊಮ (ಫ್ರೈಸ್‌) ಡೆಸ್ಮಾಚೈರ್ಸ್‌ 
ಪಿಕ್ಷಿಡಿಯ ಗೋಳಾಕಾರ ಅಥವಾ ಸ್ವಲ್ಪ 
ಯವದಾಕಾರವಾಗಿದ್ದು, ಒಂದು ಚಿಕ್ಕ So 
ನೀರ್ಗುಳ್ಳೆ ತುದಿಯಲ್ಲಿದ್ದು, ಪೊರೆಯಂತೆ « pa b ಈ 
ಅಥವಾ ತೊಗಲಿನಂತೆ ಅಥವಾ ಬಹುಪಾಲು 
ಇಂಗಾಲೀಯ, ಕಪ್ಪ. ಬೀಜಾಣುಗಳು ಚಿತ್ರ 64. ಫೊಮ 4. ಪಿಕ್ನಿಡಿಯಂ: 
ಕಪ್ಪ, ಚಿಕ್ಕವು, ಅಂಡಾಕಾರ, ಕದ೦ನಾಕಾರ, ॥: ಪಿಕ್ನಿಡಿಯ ಭಿತ್ತಿ; 0. ಕೊನಿಡಿಯಗಳು 





ಸ್ಪೇರಾಪ್ತಿಡೇಲ್ಲ್‌ 315 


ಉರುಳೆಯಾಕಾರ, ಬಹುವಾಗಿ ಗೋಳಾಕಾರ, ಏಕಕೋಶಯುತ, ಪಾರದರ್ಶಕ, 
ಸಾಧಾರಣವಾಗಿ ಎರಡು ಎಣ್ಣೆ ಹನಿಗಳಿರುತ್ತವೆ. ಕೊನಿಡಿಯದಂಡಗಳು ಎಳೆಯಂತೆ, 
ಒಂದೊಂದುಸಲ ಚೆಕ್ಕವು ಅಥವಾ ಬಹುವಾಗಿ ಕೊರತೆಯಾಗಿದ್ದು, ಸರಳ ಅಥವಾ 
ಕೆಲವುಸಲ "1 ಆಕಾರವಿರುತ್ತವೆ. 


ಫೊಮ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕೊನಿಡಿಯ 9.5-12 3-4. 1, ಫೊ. ಹ್ಯೂಮಿಕೊಲ 
aa. ಕೊನಿಡಿಯ 5-7 : ಕ್ಲೈ, 
1. ಕೊನಿಡಿಯ ಗುಂಪಿನಲ್ಲಿದ್ದಾಗ ಗುಲಾಬಿ ಬಣ್ಣವಿರು 


ಬ 


ತ್ತದೆ. 2. ಫೊ. ಹೈಬರ್ನಿಕ 
3 ವ್‌! 


6 


bb. ಕೊನಿಡಿಯ ಗುಂಪಿನಲ್ಲಿದ್ದಾಗ ಬಿಳಿ. , ಫೊ. ಗ್ಲಾಮರೇಟ 


ಸಮೂಹಗಳು ಕಪ್ಪುಕಂದು : ವಿಶಾಲವಾಗಿ ಹರಡಿ: ಬಹುವಾಗಿ ಮುಳುಗಡೆ 
ಯಾಗಿದ್ದು, ಮೇಲ್ಭಾಗದ ತಂತುದಾರವಿರುತ್ತದೆ. ಪಿಕ್ನಿಡಿಯ ಕಪ್ಪು ಕುದು ಬಣ್ಣ 
ದಿಂದ ಕಪ್ಪು ; ಪೊರೆಯಂತೆ ; ನಿಧಾನವಾಗಿ ಉತ್ಪತ್ತಿಯಾಗುತ್ತವೆ. ಆದರೆ ಸಮೃದ್ಧ 
ವಾಗಿದ್ದು, ಚದುರಿಕೊಂಡು, ಸಬಿಕಲ್‌ ಮುಖಾಂತರ ಒಡೆಯುತ್ತ ಉಪಗೋಳಾ 
ಕಾರದಿಂದ ಪಿಯರಾಕಾರ, ಜೊತೆಗೊಂದು ಚಿಕ್ಕ ಕಂಠವಿದ್ದು, 150% 1254 ಇಂದ 
600 5004 ಗಾತ್ರಎರುತ್ತವೆ. ಕೊನಿಡಿಯಗಳು ಆಯತಾಕಾರ ಅಥವಾ ದಂಡಾ 
ಕಾರ, ದುಂಡಾದ ತುದಿಗಳಿದ್ದು, ಪಾರದರ್ಶಕ, 9.5-12,5 * 3-4. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಉಟಾಹ (71) 


1. ಫೊಮ ಹ್ಮಮಿಕೊಲ ಗಿಲ್ಮನ್‌ ಮತ್ತು ಅಬ್ಬೊಟ್‌ 


2. ಫೊಮ ಹೈಬರ್ನಿಕ ಗ್ರೈಮ್ಸ್‌, ಓ'ಕೊನ್ನಾರ್‌ ಮತ್ತು ಕ್ಕುಮಿನ್ಸ್‌ 

ಸಮೂಹಗಳು ಚಪ್ಪಟೆಯಾಗಿದ್ದು, ನಿಬಿಡವಾಗಿ ಜೊತೆಗೆ ಮುಳುಗಡೆಯಾದ 
ತಂತುದಾರವಿರುತ್ತದೆ. ಪಿಕ್ನಿಡಿಯ ಅದರ ಮೇಲ್ಮೈಯಲ್ಲಿ ಹೂತುಕೊಂಡಿರುತ್ತದೆ. 
ಪಿಕ್ನಿಡಿಯ ಜೊತೆಗೆ ಒಂದು, ಎರಡು ಅಥವಾ ಮೂರು ರಂಧ್ರಗಳಿದ್ದು, ಗೋಳಾಕಾರ, 
ಶೀಸೆಯಾಕಾರ ಅಥವಾ ಯವದಾಕಾರ ; ಭಿತ್ತಿ ಗಳು ಕಂದು, 60-108 x 50-300, 
(72-80 x 65-754). ಬೀಜಾಣುಗಳು ಪಾರದರ್ಶಕ, ಗುಂಪಿನಲ್ಲಿದ್ದಾಗ ಗುಲಾಬಿ 
ಬಣ್ಣವಿದ್ದು, ಏಕಕೋಶಿಕ, ಆಯತಾಕಾರ ತುದಿಗಳು ದುಂಡಗೆ ಮೊಂಡಾಗಿರುತ್ತವೆ. 
ದಪ್ಪ ಎಣ್ಣೆತಂತುರು ಇದ್ದು, 4 «5 ಇರುತ್ತವೆ. 

ಮಣ್ಣಿನಿಂದ : , ಕೆನಡ (23). 


316 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


3. ಫೊಮ ಗ್ಲಾಮರೇಟ (ಕಾರ್ಡ) ವುಲ್ಲನ್‌ವೆಬರ್‌ ಮತ್ತು ಹೊಚಫೆಲ್‌ 

ಪಿಕ್ಷಿಡಿಯ ಒಗ್ಗೂಡಿ, ಒಂದು ಚಿಕ್ಕ ಕಪ್ಪು ಹಾಸಾಗಿದ್ದು ಮೇಲ್ಮೈಯಲ್ಲಿ 
ನಿಮ್ನಯವದಂತಿದ್ದು, ಸುಕ್ಕಾಗಿ, ಕಂದು ಬಣ್ಣವಿರುತ್ತದೆ. ಕೊನಿಡಿಯ ನೀಳಾಕಾರ, 
5-64 ಉದ್ದ, ತುದಿಗಳಲ್ಲಿ ದುಂಡಾಗಿದ್ದು, ಪಾರದರ್ಶಕ. 

ಮಣ್ಣಿನಿಂದ : ಇಂಗ್ಲಂಡ್‌ (214). 


(2) ಮ್ಯಾಕ್ರೊಫೊಮಿನ ಖೆಟ್ಟಾಕ 


ಪಿಕ್ನಿಡಿಯಗಳು ಗೋಳಾಕಾರ ಅಥವಾ ಉಪಗೋಳಾಕಾರ, ಭಿತ್ತಿಗಳು ತೆಳು, 
ಇದ್ದ ರಿನಂತೆ, ಸ್ಟೋಮವಿರುವಿರುವ್ರದಿಲ್ಲ. ಕೊವಿಡಿಯ ಬದ್ದ, ಕಿರಿದಾಗಿದ್ದು, 


ತೆಳುಭಿಶ್ತಿಯುತ, ಮೊಟ್ಟೆಯಾಕಾರಿತ, ಏಕಕೋಶಿಕವಾಗಿರುತ್ತದೆ. 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 
1. ಮ್ಯಾಕ್ರೊಫೊಮಿನ ಫೆಸಿಯೋಲ್ಕೆ (ಮಾ ಬ್ಲಾಂಕ್‌) ಅಷ್ಟಿ 

ಪಿಕ್ನಿಡಿಯ ಸೊರೆಯಂತೆ ಆಥವಾ ಇದ್ದಲಿನಂತೆ ಇದ್ದು ಮೊದಲು ಮುಳುಗಡೆ 
ಯಾಗಿದ್ದು ಎ. ಅನಂತರ ಸುಮಾರು ಕತ್ತರಿಸಲ್ಪಟ್ಟಂತಿದ್ದು , ಗೋಳಾಕಾರ ಅರವಾ 
ಕುಗ್ಗಿದ ಗೋಳಾಕಾರ, ಜೊತೆಗೆ ಅಸ್ಪಷ್ಟ ಕತ್ತರಿಸಲ್ಪಟ್ಟಂತಹ ರಂಧ್ರವಿದ್ದು, 100- 
2004 ವ್ಯಾಸವಿರುತ್ತದೆ. ಭಿತ್ತಿಯಲ್ಲಿ ಮೂರು ಅಥವಾ ನಾಲ್ಕು ಪದರಗಳಿದ್ದು 
ಕಪ್ಪ ಮಿಶ್ರಿತ ಕಂದು ತೆಳುಭಿತ್ತಿಯುತ ಕೋಶಗಳಿದ್ದು, 94 ವ್ಯಾಸ, ಒಂದು ಪಾರ: 
ದರ್ಶಕ ಒಳಪದರವಿದ್ದು ಎ. ಎರಡು ಅಥವಾ ಮೂರು ಕೋಶಗಳ ದಪ್ಪವಿದ್ದು , ಸರಳೆ 
ದಂಡಾಕಾರ, ಕೊನಿಡಿಯದಂಡಗಳನ್ನು ಬಿಟ್ಟಿದ್ದು, 10-15, ಉದ್ದವಿರುತ್ತವೆ. 
ಕೊನಿಡಿಯ ಏಕಕೋಶಕ, ಪಾರದರ್ಶಕ, ತೆಳುಭಿತ್ತಿಯುತ, ಮೊಟ್ಟೆಯಾಕಾರ ಅಥವಾ 
ಆಂಡಾಕಾರ, 16-29 » 6-9. ಸ್ಕೈರೋಷಿಯ ಅತಿ ಚಿಕ್ಕವು, ಕಪ್ಪ, ಗಾತ್ರದಲ್ಲಿ 
ವಿದಿಧೆವಾಗಿರುತ್ತ ವೆ. 


ಮಣ್ಣಿನಿಂದ : ಭಾರತ (145) (185). 


(2) ಸ್ಪೇರೊನೀಮ ಫ್ರೈಸ್‌ 
ಪಿಕ್ನಿಡಿಯಗಳು ಪೊರೆಯಂತೆ, ತೊಗಲಿನಂತೆ 
ಅಥವಾ ಇಂಗಾಲೀಯ, ಮುಳುಗಡೆಯಾಗಿ ಅಥವಾ 
ಮೇಲ್ಮೈಯಲ್ಲಿರುತ್ತವೆ. ಗೋಳಾಕಾರ ಜೊತೆಗೆ 
ಸ್ವಲ್ಪ ಅಥವಾ ಅನೇಕ ಮೂಗಿನಂಶಕಹ ಅಥವಾ 
ಪಿಯರಾಕಾರದ ರಂಥ್ರಗಳಿರುತ್ತವೆ. ಬೀಜಾಣು 
ಗಳು ಅಂಡಾಕಾರ ಅಥವಾ ನೀಳಾಕಾರ, ಏಕ 
ಕೋಶಿಕ, ಪಾರದರ್ಶಕ ಅಥವಾ ಬಹುಮಟ್ಟಿಗೆ ಚಿತ್ರ 65, ಸ್ಟೇರೊನೀಮು ೧. ಕ್ಷಿ 
ಪಾರದರ್ಶಕವಿದ್ದು, ಆಗಾಗ್ಗೆ ಗೋಳಾಕಾರದ ಡಿಯಂ ಶಿ. ಪಿಕ್ಲಿಡಿಯಭಿತ್ತಿ 
ಗುಂಪುಗಳಾಗಿ ಹೊರಬರುತ್ತದೆ. 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 





ಸ್ಪೇರಾಪ್ಟಿಡೇಲ್ಲ್‌ 317 


1. ಸ್ಪೇರೊನೀಮ ಸ್ಟೆ ನಲ್ಲಾ ಕಾಲ್ಡ್‌ ಬ್ರೆನ್ನರ್‌ 

ಪಿಕ್ನಿಡಿಯ ಗುಂಪಾಗಿದ್ದು, ಪಿಯರಾಕಾರ, ಸ್ವಲ್ಪ`ಬಾಗಿದ್ದು. ಅಂಡಾಕಾರ 
ಬುಡವಿದ್ದು ಕಪ್ಪಾಗಿರುತ್ತದೆ. ಬೀಜಾಣು ಗುಂಪು ಕೇಸರಿಬಣ್ಣವಿರುತ್ತದೆ. ಬೀಜಾಣು 
ಗಳು ಉದ್ದೆಉರುಳಿಯಾಕಾರಿತ, ಎರಡು ತುದಿಗಳೂ ದುಂಡಾಗಿದ್ದು, ಪಾರದರ್ಶಕ 
ವಾಗಿರುಶ್ತವೆ. 


ಮಣ್ಣಿನಿಂದ : ಕೆನಡ (23). 


(4) ಪೈರಿನೊಕೀಟ ಡಿ ನೊಟಾರಿಸ" 

ಪಿಕ್ಷಿಡಿಯ ಗೋಳಾಕಾರ, ಶೀಸೆಯಾ 
ಕಾರ, ಒಂಟಿಯಾಗಿದ್ದು ಮತ್ತು ಒಡೆಯಲ್ಲ 
ಟ್ಲಿದ್ದು, ಪೊರೆಯಂತೆ ಅಥವಾ ಬಹು 
ಮಟ್ಟಿಗೆ ಕಪ್ಪು, ಗಡುಸಾದ ಸರಳ ಬಿರು 

ದಲ § ವೆ ದ ಚಿತ್ರ 66. ಪೈರಿನೊಕೀಟ a. ಬಕ್ಮಿಡಿಯಂ 
ಗೂದಲು ಮುಖ್ಯವಾಗಿ ಲ್ಭಾಗ b. ಕೊನಿಡಿಯದಂಡ ಮತ್ತು ಕೊನಿಡಿಯ 
ಲ್ಲಿದ್ದು, ರಂಧ್ರಯುತ. ಬೀಜಾಣುಗಳು 
ಆಂಡಾಕಾರ, ನೀಳಾಕಾರದಿಂದ ಉರುಳೆಯಾಕಾರ, ಬಹುಪಾಲು ಪಾರದರ್ಶಕ, ಏಕ 
ಕೋಶಿಕೆಯುತ, ಕೊನಿಡಿಯದಂಡಗಳು ದಂಡದಂತೆ ಕವಲೊಡೆದಿರುತ್ತವೆ. 

1 

ಒಂದು ಪ್ರಭೇದವನ್ನು ಪ್ರಶಿಪಾದಿಸಲಾಗಿದೆ. 





]. ಪೈರಿನೊಕೀಟ ಡೆಸಿಪಿಯನ್ಸ್‌ ಮಾರ್ಷಲ್‌ 

ಹಿಕ್ನಿಡಿಯ ಚದುರಿಕೊಂಡು, ಮೇಲ್ಮೈಯಲ್ಲಿದ್ದು, ಗೋಳಾಕಾರ, 150-200, 
ವ್ಯಾಸ, ನಿಬಿಡ ಪ್ಯಾರಂಕೈಮಾದಿಂದಾಗಿದ್ದು , ಕೆಂಪು ಕಂದು, ತುದಿ ಸ್ವಲ್ಪ ಕಿರಿದಾಗಿರು 
ತ್ತದೆ. ಕಪ್ಪು ಬಿರುಗೂದಲಿದ್ದು, 50-80 ೬ 3.8-4.54, ಸ್ವಲ್ಪ ಅಡ್ಡಭಿತ್ತಿ 
ಇದ್ದು ಅತಿ ಚಿಕ್ಕ ರಂಧ್ರ ಮತ್ತು ಕೊನಿಡಿಯದಂಡಗಳಿರುತ್ತವೆ. ಬೀಜಾಣುಗಳು 
ಸಮೃದ್ಧ, ನೇರ, ಅಂಡಾಕಾರದಿಂದ ಗೋಳಾಕಾರ, 3.5-4.5 : 2-2.3ಿ, ಎರಡು 
ಎಣ್ಣೆಹನಿಯುತ, ಪಾರದರ್ಶಕ. 

ಮಣ್ಣಿನಿಂದ : ಈಜಿಪ್ಟ್‌ (156). 


(5) ಕೊನಿಯೋತೈರಿಯಂ ಕಾರ್ಡ 
ಪಿಕ್ನಿಡಿಯೆ ಗೋಳಾಕಾರ ಅಥವಾ ಕೆಳಗಡೆ ಚಪ್ಪಟೆಯಾಗಿದ್ದು ; ನೀರ್ಗುಳ್ಳೆ 
ಯುಳ್ಳ ಬಾಯಿಯಿದ್ದು, ಕಪ್ಪು: ಪೊರೆಯಂತೆ ; ಕಪ್ಪು. ಬೀಜಾಣುಗಳು ಗೋಳಾ 


318 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಾರ ಅಥವಾ ಮೊಟ್ಟೆಯಾಕಾರ, ಚಿಕ್ಕವು, 
ಕಂದು, ಏಕಕೋಶಿಕೆಯುತ, `ಕೊನಿಡಿಯ 
ದಂಡಗಳು ಚಿಕ್ಕವು, ಸರಳ ಅಥವಾ ಬಹು 
ಪಾಲು ಕೊರತೆಯಾಗಿರುತ್ತವೆ. 





ಒಂದು ಪ್ರಭೇದವನ್ನು ಪ್ರತಿಪಾದಿಸ 


ಲಾಗಿದೆ. 
ಚಿತ್ರ 67. ಕೊನಿಯೊತೈರಿಯಂ 


a. ಪಿಕ್ನಿಡಿಯಂ, ಹ. ಪಿಕ್ನಿಡಿಯ ಭಿತ್ತಿ, 
1. ಕೊನಿಯೊತೈರಿಯಂ ಫಕೇಲೀ ಸಾಕರ್ಡೊ ೯, ಕೊನಿಡಿಯ 


ಸಮೂಹಗಳು ಮೊದಲು ಬಿಳಿ, ಆನಂತರ ಪೂರ್ತಿ ಕಪ್ಪಾಗುತ್ತ, ಮೇಲ್ಭಾಗದಲ್ಲಿ 
ಬಿಳಿ ಶಿಲೀಂಧ್ರವಿದ್ದು ; ಹಿಂಭಾಗದ್ದು ಮೊದಲು ಕೆನೆಯಂತಿದ್ದು, ಅನಂತರ ಕಪ್ಪು 
ಬಣ್ಣಕ್ಕೆ ಬದಲಾಗುತ್ತದೆ. ಪಿಕ್ನಿಡಿಯ ಮುಳುಗಡೆಯಾಗಿದ್ದು, ಚದುರಿಕೊಂಡಿದ್ದು. 
ಕಪ್ಪು, 180-2004 ವ್ಯಾಸ (ವಾಕ್ಸ್‌ಮನ್‌ (209) ಪ್ರಕಾರ 240-350), 
ಸುಕ್ಕಲಾಗಿದ್ದು, ಗೋಳಾಕಾರ, ವಿರಳವಾಗಿ ಅಸ್ಪಷ್ಟವಾಗಿರುತ್ತವೆ. ರಂಧ್ರದ 
ನೀರ್ಗುಳ್ಳೆ ಸ್ವಲ್ಪ ಹೊರಜಾಚಿರುತ್ತದೆ. ಬೀಜಾಣುಗಳು ಬಹು ಆಸಂಖ್ಯಾತವಾಗಿದ್ದು 
ಕಂದು, ಮೊಟ್ಟೆಯಾಕಾರ, ಅಗ್ರಸ್ಥಭಾಗವಾದೆ ಒಂದು ತುದಿಯಿದ್ದು , 25-35: 
3-5.24 ಇರುತ್ತವೆ. ಬೀಜಾಣುದಂಡಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಕೆನಡ (203), ಯು.ಎಸ್‌.ಎಸ್‌.ಆರ್‌. (143). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209)(210). 


6, ಕೀಟೊಮೆಲ್ಲ ಫಕೆಲ್‌ 


ಪಿಕ್ನಿಡಿಯಗಳು ಮೇಲ್ಮೈಯಲ್ಲಿದ್ದು, ಕೆಲವು 
ಸಲ ಚಿಕ್ಕ ತೊಟ್ಟುಸಹಿತ, ಬಾಯಿಯಿಲ್ಲದೆ, ಆದರೆ 
ಪೂರ್ಣ ಮೇಲ್ಮೈಯಲ್ಲಿ ಉದ್ದ ಕೂದಲು ಆವೃತ 
ವಾಗಿರುತ್ತವೆ. ಬೀಜಾಣುಗಳು ಉರುಳೆಯಾಕಾರ 
ಅಥವಾ ಕದರಿನಾಕಾರ, ಸ್ವಲ್ಪ ಬಾಗಿದ್ದು » ಬಣ್ಣ 
ಯುತ. ಬೀಜಾಣುದಂಡಗಳು ಸರಳ ಅಥವಾ 
ಕವಲೊಡೆದಿರುತ್ತವೆ. 





ಒಂದು ಪ್ರಭೇದವನ್ನು ಪ್ರತಿಪಾದಿಸ ತ್ರ 68. ಕೀಟೊಮೆಲ್ಲ 
ಲಾಗಿದೆ. a. ಹಿಕ್ನಿಡಿಯಂ, ಶಿ, ಕೊನಿಡಿಯ 


ಸ್ಪೇರಾಪ್ಲಿಡೇಲ್ಮ್‌ 319 

1. ಕೀಟೊಮೆಲ್ಲ ಹಾಧ್ರಿಡ ಆಡೆಮನ್ಸ್‌ 

ತಂತುಜಾಲವು ತೆವಳುತ್ತ, ಬಿಳಿಯಿಂದ ಕಪ್ಪುಮಿಶ್ಚಿತವಿದ್ದು, ಕವಲೊಡೆದು, 
ಅಡ್ಡಭಿತ್ತಿಯುತ. ಪಿಕ್ನಿಡಿಯ 780x140, ಮೇಲ್ಮೈ ಯಲ್ಲಿದ್ದು, ಚೆಲ್ಲಾಪಿಲ್ಲಿ 
ಯಾಗಿದ್ದು , ಆಂಡಾಕಾರ, ರಂಧ್ರರಜಿತವಾಗಿದ್ದು, ೦ದು, ಪ್ರಕಾಶಮಾನ ಬೆಳಕಿನ 
ಮುಖಾಂತರ ನೋಡಿದಾಗ ನಸುಕಪ್ಪು ಕುದಾಗಿರುತ್ತದೆ. ಬಿರುಗೂದಲು ಎಲ್ಲ 
ಬದಿಗಳಲ್ಲಿರುತ್ತವೆ. ಹಿರಿಯ ಪಿಕ್ನಿಡಿಯಗಳ ಬಿರುಗೂದಲು ಉದ್ದಕ್ಕೆ ಎತ್ತ ರಿಸಲ್ಪ 
ಟ್ವಿದ್ದು, ಕೆಳಭಾಗದಲ್ಲಿ ಕಪ್ಪಗಿದ್ದು ಅಪಾರದರ್ಶಕ. ಮೇಲ್ಭಾಗ ನಸುಕಪ್ಪು ಅಥವಾ 
ದುರ್ಬಲ ಹಸುರಾಗಿದ್ದು, ಆಡ್ಡಭಿತ್ತಿಯುತ. ಎಳೆಯದಿದ್ದಾಗ ನಯವಾಗಿರುತ್ತದೆ, 
ಪಕ್ವವಾದಾಗ ಸ್ವಲ್ಪ ಒರಟಾಗಿದ್ದು ಒಂದು ಅಥವಾ ಆನೇಕ ಸಲ ದ್ವಿಕವಲಾಗಿದ್ದು, 
ತುದಿಯ ಕವಲುಗಳು ಉರುಳೆಯಾಕಾರ. ಬೀಜಾಣುಗಳು ಅಗಲ ಮೊಟ್ಟೆಯಾಕಾರ, 
ಎರಡು ಬದಿಗಳಲ್ಲೂ ಉಬ್ಬಿದ ಉನ್ನತಯವದುತಿದ್ದು . ಸಾಧಾರಣವಾಗಿ ಎರಡು 
ತುದಿಗಳಲ್ಲೂ ಅಗ್ರಸ್ಥಭಾಗಯುತವಾಗಿ, ಬಹುತಿಳಿಯಾದ ಉಕ್ಕಿನ ಬಣ್ಣವಿದ್ದು, 
5.5-7 x 3.5-4 ಇರುತ್ತವೆ. ಕೊನಿಡಿಯದಂಡಗಳು ಬುಡದ ಹತ್ತಿರ ಕಪ್ಪಾ 
ಗಿದ್ದು, ಮೇಲ್ಭಾಗದಲ್ಲಿ ಪಾರದರ್ಶಕ ; ಬೀಜಾಣುವಿಗಿಂತ ಮೂರರಷ್ಟು ಹೆಚ್ಚು 
ಉದ್ದವಿರುತ್ತದೆ. 

ಮಣ್ಣಿನಿಂದ: ಹಾಲಂಡ್‌ (133). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: (1)(3). 


(7) ಬಾಟ್ರಿಯೊಡಿಪ್ಲೋಡಿಯ 

ಪಿಕ್ಷಿಡಿಯ ಗುಂಪುಗೂಡಿದ್ದು ಅಥವಾ 
ಗೊಂಚಲಿನಲ್ಲಿದ್ದು, ಸಾಧಾರಣವಾಗಿ ಸ್ಫೊಮಾಟ 
ದಂತಿದ್ದು, ಒಡೆದಿರುತ್ತವೆ. ಭಿತ್ತಿಗಳು ಪೊರೆ 
ಯಂತಿದ್ದು, ಕಪ್ಪಗೆ, ಗೋಳಾಕಾರ, ಆಗಾಗ್ಗೆ 
ನೀರ್ಗುಳ್ಳೆಯುತ, ಕೊನಿಡಿಯ ಆಯತಾಕಾರ 
ಅಥವಾ ಅಂಡಾಕಾರ, ದಿ ಕೋಶಿಕೆಯುತ, ಕಪ್ಪು. ಚಿತ್ರ 69. ಬಾಟ್ರಿಯೊಡಿಪ್ಲೊಡಿಯ 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ೩: ಪಿಕ್ಕಿಡಿಯ, ಶಿ, ಕೊನಿಡಿಯ 





1. ಬಾಟ್ರಿಯೊಡಿಪ್ಲೊಡಿಯ ತಿಯೊಬ್ರೊಮಿ ಪಾಟೊವ್‌ಲಾರ್ಡ್‌ 


ಪಿಕ್ನಿಡಿಯ ಕಪ್ಪಾಗಿದ್ದು, 2004 ವ್ಯಾಸವಿದ್ದು, ಸಾಧಾರಣವಾಗಿ ಕೂದಲಿದ್ದು, 
ಕೂದಲುಳ್ಳ ಸ್ಫೋಮಾದ ಮೇಲಿರುತ್ತವೆ. ಕೊನಿಡಿಯದೆಂಡಗಳು ಪಾರದರ್ಶಕ, 


320 ಮಣ್ಣು ಶಿಲೀಂಧ್ಹಗಳ ಕೈಪಿಡಿ 
504 ಉದ್ದವಿರುತ್ತವೆ. ಕೊನಿಡಿಯಗಳು ನೀಳಾಕಾರವಿದ್ದು, ಸ್ವಲ್ಪಕಂದು ಮಿಶ್ರಿತ, 
ಏಕ ಅಡ್ಡಭಿತ್ತಿಯುತ, 25-34 » 12-15, ಇರುತ್ತವೆ, 

ಮಣ್ಣಿನಿಂದ : ಕಾಲುವೆವಲಯ (65). 


8. ಮೆಲಂಕೊಸಿಯೇಲ್ಸ್‌ 


ತಂತುಜಾಲ ವಿಸ್ತರಿತವಾಗಿರುತ್ತದೆ. ಕೊನಿಡಿಯದಂಡಗಳು ಒಗ್ಗೂಡಿ ಒಂದು 
ಪದರವಾಗಿ ಅದು ಮೇಲ್ಮೈಯಲ್ಲಿ ಅಥವಾ ಒಡೆದುಕೊಂಡು ಇರಬಹುದು, ಕಪ್ಪು 
ಅಥವಾ ತಿಳಿಬಣ್ಣಯು3, ಮೇಣ ದಂತಹ, ಕೊಂಬಿನಂತಹ ಅಥವಾ ಉಪಪೊರೆಯಂತಿರ 
ಬಹುದು. ಬಿರುಗೂದಲು ಇರಬಹುದು ಅಥವಾ ಇಲ್ಲದಿರಬಹುದು. ಕೊನಿಡಿಯ 
ಗಳು ವಿವಿಧವಾಗಿರುತ್ತವೆ 

ಒಂದು ಒಂಟೆ ಕುಟುಂಬ, 

a. ಮೆಲಂಕೊನಿಯೇಸಿ 

ಗುಣಲಕ್ಷಣಗಳಲ್ಲಿ ಗಣವನ್ನೇ ಹೋಲುತ್ತದೆ. ಒಂದೇ ಒಂದು ಜಾತಿಯನ್ನು 
ಪ್ರತಿಪಾದಿಸಲಾಗಿದೆ. 
(1) ಕ್ರಿಪ್ಪೊಮೇಲ ಸ್ಮಾಕರ್ಡೊ 

ಅಸರ್‌ವುಲಸ್‌ ಮುಳುಗಿದ್ದು ಆಥವಾ ಕಡೆಯಲ್ಲಿ ಒಡೆದು 
ಕೊಂಡು, ಕಪ್ಪು, ಚಿಕ್ಕದಾಗಿರುತ್ತದೆ. ಬೀಜಾಣುಗಳು ಕದಿರಿನಾ 
ಕಾರಿತ, ಆಗಾಗ ಬಾಗಿದ್ದು ಕಪ್ಪಾಗಿರುತ್ತದೆ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 





1. ಕ್ರಿಪ್ಟೊಮೇಲ ಅಕ್ಕೂಟಿ ಸ್ಪೊರ ವ್ಮಾನ್‌ಬೇಮಾ ಚಿತ್ರ 70. ಕ್ರಿಪ್ಟೊ 


ತಂತುಜಾಲ ಬಿಳಿಯ, ಉಣ್ಣೆಯಂತೆ. ಅಸರ್‌ವುಲೈ ಮೇಲ ಕೊನಿಡಿಯ 
ಣಾ ದಂಡ ಮತ್ತು ಕೊನಿ 
ಗಳು ವರ್ತುಲ ಉಂಗುರಗಳಲ್ಲಿರುತ್ತವೆ. ಅಸರ್‌ವುಲೈಗಳು ಡಿಯ (ವ್ಯಾನ್‌ 
ಕಪ್ಪು, ಹೊಳಪುಳ್ಳ, ದಪ್ಪ, ಸಿಪ್ಪೆಗಳುಳ್ಳವು. ಬೀಜಾಣು 'ದಂಡ ಬೇಮಾ ಕೃಪೆ) . 
ಗಳು ಪಾರದರ್ಶಕ, ಒಂದು ಸಡಿಲ ಬಲೆಯಂತೆ ರೂಪಿತವಾಗಿ, | 
ಹೊರಗಡೆಯಲ್ಲಿ ಒಗ್ಗೂಡಿಕೊಂಡು, 12-15 x 2-3,, ಇರುತ್ತವೆ, ಬೀಜಾಣುಗಳು 
ಒಂಟಿಯಾಗಿ, ಬದಿಯಲ್ಲಿ ಪರಸ್ಪರ ಸಮ ಅಂತರಗಳಲ್ಲಿದ್ದು, ಸ್ವಲ್ಪ ಬಣ್ಣದಲ್ಲಿದ್ದು 


' ಗುಂಪಿನಲ್ಲಿದ್ದಾಗ ಕಪ್ಪು, 7-7.3 27-34, ಎರಡು ಎಣ್ಣಹಾ ಹೊಂದಿರುತ್ತವೆ. 
ಮಣ್ಣಿನಿಂದ: ಈಜಿಪ್ಟ್‌ (156). 


ಮೊನಿಲಿಯೇಲ್ಸ್‌ 321 
ಲಿ. ಮೊನಿಲಿಯೇಲ್ಸ್‌ 


ತಂತುದಾರ ಅಡ್ಡಭಿತ್ತಿಯತ, ಕವಲೊಡೆದು, ಆಧಾರಸ್ಥಳದಲ್ಲಿ ಅಥವಾ 
ಮೇಲಿದ್ದು, ಪಾರದರ್ಶಕ ಅಥವಾ ಕಪ್ಪು ಬಣ್ಣವಿದ್ದು, ಪ್ರತಿಯೊಂದು ಪರಸ್ಪರ 
ಬೇರ್ಪಡೆಯಾಗಿ ಕೊರಿಮಿಯಗಳಾಗಿದ್ದು ಅಥವಾ ಸ್ಟೋರೊಡಾಕಿಯಗಳಾಗಿದ್ದು, 
ಒಂದೊಂದು ಸಲ ಬಂಜೆಯಾಗಿರುತ್ತವೆ. ಕೊನಿಡಿಯಗಳು ಆಯಿಡಿಯಾಗಳಲ್ಲಿ ಅಥವಾ 
ಸ್ವಲ್ಪ ಬೇರ್ಪಡೆಯಾದ ತಂತುದಾರಗಳ ಮೇಲೆ ಆಥವಾ ಅನೇಕ ಪ್ರಭೇದಗಳಲ್ಲಿ ವಿಶಿಷ್ಟ 
ವಾಗಿರುವ ನೇರವಾದ ಕೊನಿಡಿಯದಂಡಗಳ ಮೇಲಿರುತ್ತವೆ. ಕೊನಿಡಿಯದಂಡಗಳು 
ಸರಳವಾಗಿದ್ದು ಅಥವಾ ವಿವಿಧವಾಗಿ ಕವಲೊಡೆದಿರುತ್ತವೆ. ಕೊನಿಡಿಯಗಳು ಬಹು 
ಬಗೆಯಾಗಿ ಕೊನಿಡಿಯದಂಡಗಳ ಮೇಲಿದ್ದು ಅಥವಾ ಅವುಗಳ ಕವಲುಗಳಲ್ಲಿದ್ದು, 
ಬಹು ಭಿನ್ನ ಆಕಾರ ಮತ್ತು ಬಣ್ಣಗಳಲ್ಲಿರುತ್ತವೆ. 


೩. ಮೊನಿಲಿಯೇಸಿ 


ತಂತುದಾರ ಅಡ್ಡಭಿತ್ತಿಯುತ, ಸಾಧಾರಣವಾಗಿ ಹರಡಿರುತ್ತ, ಒಂದೊಂದು 
ಸಲ ಚಿಕ್ಕದಾಗಿದ್ದು, ಪಾರದರ್ಶಕ ಅಥವಾ ನಸು ಅಥವಾ ಪ್ರಕಾಶಮಾನ ಬಣ್ಣಯುತ 
ವಿದ್ದು, ಕೊರಿಮಿಯ ಅಥವಾ ಸ್ಪೋರೊಡಾಕಿಯಗಳಾಗಿ ರೂಪಿತವಾಗಿರುವುದಿಲ್ಲ, 
ಕೊನಿಡಿಯಗಳು ಒಂದೊಂದು ಸಲ ಆಯಿಡಿಯಗಳಾಗಿ, ಸಾಧಾರಣವಾಗಿ ಕೊನಿಡಿಯ 
ದಂಡಗಳ ಮೇಲೆ ಇರುತ್ತವೆ. ಕೊನಿಡಿಯದಂಡಗಳು ಶಿಲೀಂಧ್ರದೆ ತಂತುದಾರ 
ಗಳಿಂದ ಅಭಿನ್ನವಾಗಿ ಅಥವಾ ತೀವ್ರವಾಗಿ ಭಿನ್ನವಾಗಿರುತ್ತವೆ. ಕೊನಿಡಿಯದಂಡಗಳು 
ವಿವಿಧ ಬಗೆಗಳಲ್ಲಿ ಭಿನ್ನವಾಗಿದ್ದು, ಯಾವಾಗಲೂ ಪಾರದರ್ಶಕ ಅಥವಾ ಪ್ರಕಾಶಮಾನ 
ಬಣ್ಣವಿರುತ್ತವೆ. 


ಮೊನಿಲಿಯೇಸಿಯಲ್ಲಿನ ಜಾತಿಗಳ ಸಂಕೇತ 


೩. ಕೊನಿಡಿಯಗಳು ಏಕಕೋಶಿಕೆಯುತ, ಗೋಳಾಕಾರ 
ಅಥವಾ ಚಿಕ್ಕ ಉರುಳೆಯಾಕಾರ (ಹೈ ಕೈಯಲೊಸ್ಟೋರಿ). 
ಏ. ಕೊನಿಡಿಯದಂಡಗಳು ಚಿಕ್ಕವು ಅಥವಾ ಲುಪ್ತ 
ಅಥವಾ ದೈಹಿಕ ತಂತುದಾರದಿಂದ ಸ್ವಲ್ಪ ಬೇರೆ 
ಯಾಗಿರುತ್ತವೆ (ಮೈಕ್ರೊನಿಮೆ). 
೭. ಕೊನಿಡಿಯ ಸರಣಿಗಳಲ್ಲಿರುತ್ತವೆ. 


[21] 


322 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


d. ಕೊನಿಡಿಯ ದಂಡಗಳು ಚಿಕ್ಕವು, ಸರಳ 
ಆಥವಾ ಸಂಮಾರಂ ಹಾಗೆ ಇರುತ್ತವೆ 
(ಊಸ್ಪೋರಿ). 


€. ಕೊನಿಡಿಯ ಗೋಳಾಕಾರದಿಂದ 
ನೀಳಾಕಾರ, ಜೊತೆಗೆ ಮೊಂಡಾಗಿ 
ಅಥವಾ ಕತ್ತರಿಸಲ್ಪಟ್ಟಂತೆ, ಮೊನ 
ಚಲ್ಲದ ತುದಿಗಳಾಗಿರುತ್ತವೆ. 


1. ಕೊನಿಡಿಯದಂಡಗಳು ನೆಲದ 
ಮೇಲೆ ಹಬ್ಬಿಕೊಂಡಿರುತ್ತವೆ. 
ಕೊನಿಡಿಯಗಳು ಅಂಡಾಕಾರ 
ದಿಂದ ಮೊಟ್ಟೆಯಾಕಾರ, 
ಜೊತೆಗೆ ದುಂಡಾಗಿ ಮೊನಚಾದ 
ತುದಿಗಳಿರುತ್ತವೆ. (1) ಊಸ್ಟೋರ 


ಗಿ. ಕೊನಿಡಿಯದಂಡಗಳು ನೇರ 
ವಾಗಿದ್ದು, ಕೊನಿಡಿಯ 
ಪೀಪಾಯಿ ಆಕಾರವಿದ್ದು ಕತ್ತರಿ 
ಸಿದಂತಹ ತುದಿಗಳಿರುತ್ತವೆ. (2) ಜಿಯೊಟ್ರೈಕಂ 


ಅಲ. ಕೊನಿಡಿಯ ತುದಿಗಳು ಮೊನಚಾಗಿ 


ರುತ್ತವೆ. (3) ಪ್ರುಸಿಡಿಯಂ 
dd. ಕೊನಿಡಿಯ ದೊಡ್ಡದಾಗಿದ್ದು, ನಿರ್ದಿಷ್ಟ 
ವಾಗಿ ಕವಲೊಡೆದಿರುತ್ತ ವೆ. (4) ಮೊನಿಲಿಯ 


bb. ಕೊನಿಡಿಯ ಉದ್ದವಾಗಿದ್ದು ನಿರ್ದಿಷ್ಟವಾಗಿ ದೈಹಿಕ 
ತಂತುದಾರದಿಂದ ಭಿನ್ನವಿರುತ್ತವೆ (ಮ್ಮಾಕ್ಟೊ 
ನಿಮೀ). 


೦. ಕೊನಿಡಿಯ ದಂಡಗಳು ತುದಿಗಳಲ್ಲಿ ಮಾತ್ರ 
ಕವಲೊಡೆದಿದ್ದು, ಕೊನಿಡಿಯಗಳು ಚೆಂಡು 
ಗಳಲ್ಲಿರುತ್ತವೆ. 


6, ಕೊನಿಡಿಯಗಳು  ಸರಣಿಗಳಲ್ಲಿರುತ್ತವೆ 
(ಸೆಫಾಲೊಸ್ಟೋರಿಯೆ), 


ಮೊನಿಲಿಯೇಲ್ಸ್‌ 323 


೮, ಕೊನಿಡಿಯಗಳು ಶ್ಲೇಷ್ಮದಲ್ಲಿ ಅಡಕ 
ವಾಗಿರಂವುದಿಲ್ಲ. 


f. ಕೊನಿಡಿಯ ಹುಲ್ಲುಗಳ ಮೇಲೆ 
ಬಿಟ್ಟಿರುತ್ತವೆ. (5) ಕೊರಿತ್ರೊಪ್ಲಿಸ್‌ 


1. ಕೊನಿಡಿಯ ಹುಲ್ಲುಗಳ ಮೇಲಿರು 
ವುದಿಲ್ಲ. 


8. ಕೊನಿಡಿಯದಂಡಗಳು ಸರ 
ಳವಾಗಿರುತ್ತವೆ. (6) ಸಫಾಲೊಸ್ಪೋರಿಯಂ 


88. ಕೊನಿಡಿಯದಂಡಗಳು ತುದಿ 
ಯಲ್ಲಿ ಕವಲೊಡೆದಿರುತ್ತವೆ. (7) ಟ್ರೈಕೊಡರ್ಮ 


€€. ಕೊನಿಡಿಯಗಳು ಶ್ಲೇಷ್ಮದಲ್ಲಿ ಅಡಕ 
ವಾಗಿರುತ್ತವೆ (8) ಹೈಯಾಲೊಪಸ್‌ 


dd. ಕೊನಿಡಿಯ ಸರಣಿಗಳಲ್ಲಿರುತ್ತವೆ (ಆಸ್ಟ 
ರ್ಜಿಲ್ಲೆ), 


€. ಕೊನಿಡಿಯದಂಡಗಳು ತುದಿಗಳಲ್ಲಿ 
ನಿಗದಿಯಾಗಿ ಉಬ್ಬಾಗಿದ್ದು, ಪಾದ 
ಕೋಶಗಳು ಕೂಡ ಪ್ರಧಾನವಾಗಿರು 
ತ್ತವೆ. (9) ಆಸ್ಪರ್ಜಿಲ್ಲಸ್‌ 


66. ಕೊನಿಡಿಯದಂಡಗಳು ತುದಿಗಳಲ್ಲಿ 
ಉಬ್ಬಾಗಿರದೆ ಅಥವಾ ಸ್ವಲ್ಪ 
ಉಬ್ಬಿದ್ದು ; ಪಾದಕೋಶಿಕೆಗಳು 
ಬೇರ್ಪಟ್ಟಿರುವುದಿಲ್ಲ. ತುದಿಗಳು 
ಲಂಬಾತ್ಮಕವಾಗಿ ಕವಲೊಡೆದಿರು 
ತ್ತವೆ. ` 


೯. ಕೊನಿಡಿಯಗಳು ಪೀಪಾಯಿಯಾ 
ಕಾರ, ಫೈಯಲಿಡ್‌ಗಳ ಮೇಲಿ 
ರುವುದಿಲ್ಲ : ಕೊನಿಡಿಯ ದಂಡ 
ಗಳು ಸಮವಾಗಿ ಅಥವಾ ಅಸಮ 





324 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಾಗಿ ತುದಿಯಲ್ಲಿ ಕವಲೊಡೆ 


ದಿರುತ್ತವೆ. (10) ಆಂಬ್ಲಿಯೋ 


fಿ. ಕೊನಿಡಿಯಗಳು ಗೋಳಾಕಾರ 
ದಿಂದ ನೀಳವಾಗಿ ಫೈಯಲಿಡ್‌ 
ಗಳ ಮೇಲಿರುತ್ತವೆ. ಕೊನಿ 
ಡಿಯದಂಡಗಳು ಸಮವಾಗಿ 
ಅಥವಾ ಅಸಮವಾಗಿ ತುದಿ 
ಯಲ್ಲಿ ಕವಲೊಡೆದಿರುತ್ತವೆ. 


8. ಕೊನಿಡಿಯಗಳು _ ಶ್ಲೇಷ್ಮ 
ದಲ್ಲಿ ಅಡಕವಾಗಿರುತ್ತವೆ. 

1. ಕೊನಿಡಿಯಗಳಲ್ಲಿ 

ಬುಡದ ಉಂಗುರ 

ಮತ್ತು ರಂಧ್ರವಿರು 


ಸ್ಪೋರಿಯಂ 


ವುದಿಲ್ಲ. (11) ಪೆನಿಸಿಲ್ಲಿಯಂ 


hh. ಕೊನಿಡಿಯಗಳಲ್ಲಿ 
ಬುಡದ ಉಂಗುರ 
ಮತ್ತು ರಂಧ್ರವಿರು 


ತ್ತದೆ. (12) ಸ್ಮಾಪುಲೇರಿಯಾಪ್ಲಿಸ್‌ 


88. ಕೊನಿಡಿಯಗಳು ಶ್ಲೇಷ್ಮ 
ದಲ್ಲಿ ಅಡಕವಾಗಿದ್ದು, ಸರಣಿ 
ಗಳಲ್ಲಿನ ಕೊನಿಡಿಯಗಳು 
ಯಾವಾಗಲೂ ವಿಶಿಷ್ಟವಾ 
ಗಿರುವುದಿಲ್ಲ. 

1. ಕೊನಿಡಿಯ ಗಳು 


ಗೋಳಾಕಾರ (13) ಗ್ಲಿಯೊಕ್ಲಾಡಿಯಂ 


hh. ಕೊನಿಡಿಯಗಳು ಸೂಜಿ 


ಯಾಕಾರ, 2 ಕೋಶಿಕೆ 


ಯುತ... (14) ಗ್ಲಿಯೊಕ್ಲಾಡಿ 


ಮೊನಿಲಿಯೇಲ್ಸ್‌ 323 


೦೦. ಕೊನಿಡಿಯದಂಡಗಳ ಕವಲೊಡೆಯುವಿಕೆಯು 
ತುದಿಗಳಿಗೆ ಸೀಮಿತವಾಗಿರಂವುದಿಲ್ಲ. 
d, ಕೊನಿಡಿಯಗಳು ವಿಶೇಷ ಅಂತರ್ಬೆಳವ 
ಣಿಗೆ ಕೋಶಿಕೆಗಳ ಮೇಲೆ ರೂಪಿತವಾಗು 
ವುದಿಲ್ಲ ಆದರೆ ಅಗ್ರಸ್ಥವಾಗಿರುತ್ತವೆ. 
_ 6. ಕೊನಿಡಿಯದಂಡಗಳು ವಿವಿಧ ಬಗೆ, 
ಯಲ್ಲಿ ಕವಲೊಡೆದಿದ್ದು, ವೃತ್ತಗಳ 
ವಿರುವುದಿಲ್ಲ (ಬಾಟ್ರಿಡಿಯೆ). 
೯. ಕೊನಿಡಿಯ ದಂಡಗಳು ಒಂದು 
ಅಥವಾ ಎರಡು ಸಲ ದ್ವಿಕವಲಾ 
ಗಿರುತ್ತವೆ. (15) ಹ್ಯಾಪ್ಲೇರಿಯ 
ಣಿ. ಕೊನಿಡಿಯದಂಡಗಳು ದ್ವಿಕವ 
ಲಾಗಿ ಕವಲೊಡೆದಿರುವುದಿಲ್ಲ. 
8. ಕೊನಿಡಿಯಗಳು ನಯವಾಗಿ 
ರುತ್ತವೆ. 
h. ಕೊನಿಡಿಯದಂಡಗಳು 
ನೆಲದ ಮೇಲೆ ಹಬ್ಬಿರು 
ತ್ತವೆ, 
1. ಬದಿಯಲ್ಲಿನ ಕವ 
ಲುಗಳು ನೇರವಾ 
ಗಿದ್ದು ಒಂದು 
ಒಂಟಿ ತುದಿಯಲ್ಲಿ 
ಕೊನಿಡಿಯಂ ಇರು 
ತ್ತದೆ. 
j. ತಂತುಜಾಲವು 
ಒಂದು ಒರ 
ಟಾದ ಹಾಸಾ 
ಗಿರುತ್ತದೆ. (16) ಹೈಪೊಡರ್ಮ 
}- ತಂತುಜಾಲವು 
ಉಣ್ಣೆ . ಪುಚ್ಚ 
ದಂತಿರುತ್ತದೆ. (17) ಆಕ್ರಿಮೋನಿಯಂ 


326 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


11. ಬದಿಯ ಕವಲು 
ಗಳು ನೆಲದಮೇಲೆ 
ಹಬ್ಬಿ, ಕೊನಿಡಿಯ 
ಗಳು ತುದಿಯಲ್ಲಿ 
ಮತ್ತು ಬದಿಯಲ್ಲಿ 
ರುತ್ತವೆ. (18) ಸ್ಟೋರಟ್ಟೆ ಕಮ್‌ 
hh. ಕೊನಿಡಿಯ ದಂಡಗಳು 
ನೇರವಾಗಿರುತ್ತವೆ. 
1. ಕೊನಿಡಿಯುದಂಡ 
ಗೋಳಾಕಾರ 
ಅಥವಾ ಅಂಡಾ 
ಕಾರ. 
1. ಕೊನಿಡಿಯ 
ಗಳು ಒಂಟಿ 
ಯಾಗಿ ಬಿಟ್ಟಿ 
ರುತ್ತವೆ. (19) ಮಾನೊಸ್ಪೋರಿಯಂ 
jj). ಕೊನಿಡಿಯ ” 
ಗಳು ಗೋಲ 
ವಾಗಿರುತ್ತವೆ. (20) ಬಾಟ್ರೈಟಿಸ್‌ 
11. ಕೊನಿಡಿಯ ಉರು 
ಳೆಯಾಕಾರ. (21) ಸಿಲಿಂಡ್ರೊಸ್ಟೋರ 
88. ಕೊವಿಡಿಯ ಉಬ್ಬುಳ್ಳವು. (22) ಸೆಪೆಡೋನಿಯಂ 
ee. ಕೊನಿಡಿಯ ಪ್ರಾಮುಖ್ಯವಾಗಿ ವೃತ್ತ 
ಗಳಲ್ಲಿರುತ್ತವೆ (ವರ್ಟಿಸೀಲಿಯೆ) 
[. ತುದಿಕವಲುಗಳು ಕೊನಿಡಿಯ 
ದಂಡಗಳಲ್ಲಿ ಬಂಜೆಯಾಗಿರು 
ತ್ತವೆ. ಕೊನಿಡಿಯಗಳು ಕೆಳಗೆ 
ಕವಲಿನ ಮೇಲೆ ಇರುತ್ತವೆ; 
ಕೊನಿಡಿಯ ಬಿಟ್ಟ ಕವಲುಗಳು 
ಬಹುಚಿಕ್ಕವು ;: ಶೀಸೆಯಾಕಾ 
ರಿತ ಫೈಯಲಿಡ'ಗಳು ಇರುತ್ತವೆ. (23) ಪಾಕಿಬ್ಯಾಸಿಯಂ 


ಮೊನಿಲಿಯೇಲ್ಸ್‌ 327 


ಗಿ. ಕೊನಿಡಿಯ ದಂಡಗಳಲ್ಲಿನಎಲ್ಲ 
ಕವಲುಗಳು ಬೀಜಾಣುಗಳನ್ನು 
ಬಿಟ್ಟಿ ಓರುತ್ತವೆ. 
8. ಬೀಜಾಣುಗಳು ಸರಣಿಗಳ 
ಲ್ಲಿರದೆ, ಒಂಟಿ ಅಥವಾ 
ಗೋಲಗಳಲ್ಲಿರುತ್ತವೆ. 


h. ಬೀಜಾಣು ಗಳು 
ಗೋಳಾಕಾರ, ಮೊಟ್ಟಿ ಗೆ 
ಯಾಕಾರ ಅಥವಾ 
ಅಂಡಾಕಾರ, 


1 ಕೊನಿಡಿಯ 
ಮತ್ತು ಕವಲು 
ಗಳು ಶ್ಲೇಷ್ಮದಲ್ಲಿ 
ಆಡಕವಾಗಿರುವು 
ದಿಲ್ಲ. 


). ಕೊನಿಡಿಯ 
ಗಳು ಅಪರೂ 
ಪಕ್ಕೆ ಒಂಟಿ 
ಯಾಗಿ ಚಿಕ್ಕ 
ಕವಲಿನಲ್ಲಿರು 
ತ್ತವೆ. (24) ವರ್ಟಿಸಿಲಿಯಂ 


] ಕೊನಿಡಿಯ 
ಬಿಟ್ಟ ಚಿಕ್ಕ 
ಜೋಡಿಕವಲು 
ಗಳು ವಿರುದ್ಧ 
ದಿಕ್ಕಿ ನಲ್ಲಿರು 
ತ್ತವೆ, (25) ವರ್ಟಿಸಿಲಿಯಾಸ ಕೈ 
ii ಕೊನಿಡಿಯ 
ಮತ್ತು .ಕವಲು' 
ಗಳು ಶ್ಲೇಷ್ಮದಲ್ಲಿ ' 





328 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಡಕವಾಗಿರು 
ತ್ತವೆ. (26) ಆಕ್ಟೊಸ್ಮಲಾಗಸ್‌ 
hh. ಬೀಜಾಣುಗಳು ಉರು 
ಳೆಯಾಕಾರ ಅಥವಾ 
ಉದ್ದ ಕದಿರಿನಾಕಾರ (27) ಆಕ್ಟೊಸಿಲಿಂಡ್ರಿಯಂ 
88: ಬೀಜಾಣುಗಳು ಸರಣಿಗಳ 
ಲ್ಲಿದ್ದು, ಫೈಯಲಿಡ್‌ಗಳ 
ಮೇಲಿರುತ್ತವೆ. (28) ಸ್ಪೈಕೇರಿಯ 
ಛೆ. ಕೊನಿಡಿಯಗಳು ಬೇರ್ಪಡೆಯಾದ ಅಂಶ 
ರ್ಬೆಳವಣಿಗೆಯು ಕೊನಿಡಿಯಾದಂಡಗಳ 
ಕೋಶಗಳಿಂದ ರೂಪಿತವಾಗುತ್ತವೆ 
(ಗೊನಾಟೊಬಾಟ್ರಿಟಿಡಿಯೆ). 
€. ಕೊನಿಡಿಯದಂಡಗಳಲ್ಲಿ ಬರಡು 
ಮತ್ತು ಪಕ್ವಕೋಶಿಕೆಗಳಿರುತ್ತವೆ. 
ಬರಡುಕೋಶಿಕೆಗಳು ಎಲುಬಿನಾ 
ಕಾರ, ತುದಿಗಳಲ್ಲಿ ಉಬ್ಬಿಕೊಂಡಿದ್ದು: 
ಪಕ್ಚಕೋಶಗಳಲ್ಲಿ ಫೈಯಲಿಡ್‌ಗಳಿರು 
ವುದಿಲ್ಲ. (29) ಕೆಮಾಟೊಗೋನಿಯಂ 
೩೩. ಕೊನಿಡಿಯ ಒಂದಕ್ಕಿಂತ ಹೆಚ್ಚು ಕೋತಿಕೆಯುಳ್ಳವು, 
ಸಾಧಾರಣವಾಗಿ ನೀಳಾಕಾರ. 
b. ಕೊನಿಡಿಯಗಳು ಎರಡು ಕೋಶಿಕೆಯುತ ಅಂಡಾ 
ಕಾರ ಆಥವಾ ಚಿಕ್ಕ ಕದಿರಿನಾಕಾರ (ಹೈಯಲೊಡಿ 
ಡೈಮೆ). 
0. ಕೊನಿಡಿಯ ದಂಡಗಳು ಒಂದು ಛಶ್ರಿಯಾಕಾರ 
ಗೊಂಚಲಿನಲ್ಲಿನ ಚಿಕ್ಕ ಕವಲುತುದಿಗಳಲ್ಲಿ 
ಬಿಟ್ಟಿರುತ್ತವೆ. (30) ಅಂಬಲೇಟ 
€೦. ಕೊನಿಡಿಯ ದಂಡಗಳು ಅಂತಹ ಗೊಂಚಲು 
ಗಳಲ್ಲಿ ಬಿಟ್ಟೆರುವುದಿಲ್ಲ. \ 
ಛೆ. ಕೊನಿಡಿಯ ಸಯವಾಗಿದ್ದು, ಒಂಟಿಯಾಗಿ 
ಮತ್ತು ಕೊನಿಡಿಯದಂಡಗಳ ತುದಿಯ 


ಮಾನಿಲಿಯೇಲ್ಸ್‌ 329 
ಛಿದ್ದು ತೀಕ್ಷ್ಣವಾಗಿ ಶಿಲೀಂಧ್ರದಿಂದ 
ಪ್ರತ್ಯೇಕಿಸಲ್ಪಟ್ಟಿರುತ್ತವೆ. (31) ಟ್ರೆಕೊತೀಸಿಯಂ 

dd. ಕೊನಿಡಿಯ ಉಬ್ಬುಳ್ಳವು. . (32) ಮೈಕೊಗೋನ್‌ 


108. ಕೊನಿಡಿಯ ಎರಡು ಕೋಶಗಳಿಗಿಂತಲೂ ಅಧಿಕ 
ವಿರುತ್ವವೆ, ಆಯತಾಕಾರ, ಕದಿರಿನಾಕಾರ ಅಥವಾ 
ನೀಳಾಕಾರ (ಹಯಾಲೊಫ್ರಾಗ್ಮಿಯೆ). 


€. ಕೊನಿಡಿಯದಂಡಗಳು ಕೊನಿಡಿಯಗಳಿಂದ 
ನಿರ್ದಿಷ್ಟವಾಗಿರುತ್ತವೆ (ಮ್ಯಾಕ್ರೊನೆಮಿಯೆ). 


ಛೆ. ಕೊನಿಡಿಯದಂಡಗಳು ವೃತ್ತಗಳಲ್ಲಿ ಕವ 
ಲೊಡೆದಿರುತ್ತವೆ. (33) ಡಾಕ್ಟಿಲಿಯಂ 


(1) ಊಹಸ್ಪೋರ (ವಾಲ್ರಾತ್‌) ಲಿಂಡಾವು 


ಹಾಸುಹರಡಿದ್ದು ಅಥವಾ ದಿಂಬಿನಂತೆ, ಎಳೆಯಂತಿದ್ದು, 


ಸಡಿಲ ಅಥವಾ ಸ್ವಲ್ಪ ನಿಬಿಡವಾಗಿರುತ್ತದೆ. ತಂತುದಾರ 
ತೆವಳುತ್ತ, ಅಡ್ಡಭಿತ್ರಿಯುತವಾಗಿರುತ್ತ ದೆ. ಕೊನಿಡಿಯಗಳು 
ನಿಯಮಿತವಾದ ಸರಣಿಗಳಲ್ಲಿದ್ದು, ದುಂಡಾಗಿ ಅಥವಾ ಚಿತ್ರ 71. ಊಸ್ಟೋರ 


ನ್‌್‌ 


ಅಂಡಾಕಾರ, ಪಾರದರ್ಶಕ ಅಥವಾ ಪ್ರಕಾಶಮಾನ ಬಣ್ಣ ಕೊನಿಡಿಯ ಶರೀರ 
ವಿರುತ್ತವೆ. ಪೃಕೃತಿ 


ಊಹ್ಟ್ಪೋರ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಸಮೂಹಗಳು ಶುದ್ಧ ಬಿಳುಪು. 1. ಊ. ವೆರಿಯಾಬಿಲಿಸ್‌ 


೩೩, ಸಮೂಹಗಳು ಬಣ್ಣಯುತ. 


b. ಕೆಲವು ಸಮೂಹಗಳು ಹಳದಿಛಾಯೆಯುಳ್ಳವು. 
€. ಕೆಲವು ಸಮೂಹಗಳು ಕಿತ್ತ ಳೆಹಳದಿ. 
ಕ್ರ, ಕೊನಿಡಿಯ ದೊಡ್ಡವು 31 * 14 2. ಊ. ಲೂಪುಲೈ 
dd. ಕೊನಿಡಿಯ ಚಿಕ್ಕವು 8-11 ೬ 2.5-ತ್ಯ. 3. ಊ. ರೋರಿಯೊಫ್ಲೇವ 
೮, ಸಮೂಹಗಳು ಗಂಧಕಹಳದಿ. 4. ಊ. ಸಲ್ಫ್ರೂರಿಯ 
09, ಸಮೂಹಗಳು ಹಸುರುಮಪ್ರಿತ. 5. ಊ. ಈಜಿಪ್ಟಿಕ 


330 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಊಸ್ಟೋರ ವೇರಿಯಾಬಿಲಿಸ್‌ (ಲಿಂಡನರ್‌) ಲಿಂಡಾವು 
ಒಂದು ಬಿಳಿ ಮೆದೆಯಾಗಿ ರೂಪಿತವಾಗಿದ್ದು ಕೋಶಿಕೆಗಳು ವಿವಿಧವಾಗಿ ರೂಬತ ' 
ವಾಗಿರುತ್ತದೆ... ಸಾದಾರಣವಾಗಿ `ಉದ್ದಕೋಶಿಕೆಗಳ ತಂತುದಾರವು ಸುಲಭವಾಗಿ 
ಒಡೆಯುವ ಕೋಶಗಳಾಗಿ ಅಥವಾ ಈಸ್ಸುಗಳಂತಹ ಸಮೂಹಗಳಾಗಿ ರೂಪಿತವಾಗು 
ತ್ತವೆ. oo 
ಮಣ್ಣಿನಿಂದ: ಚೀನ (110), ಇಂಗ್ಲಂಡ್‌ (51). 


ಕೆ 
2. ಊಸ್ಟೋರ ಲೂಪುಲೈ (ಮ್ಯಾಥ್ಯೂಸ್‌ ಮತ್ತು ಲಾಟ್‌) ಲಿಂಡಾವು 

ಹಾಸು ಪುಷ್ಕವಾಗಿ ಸಮೃದ್ಧ ತಂತುಜಾಲದಿಂದಾಗಿದ್ದು, ಕಡೆಯದಾಗಿ ಹುಡಿ 
ಯಂತಾಗಿ, ಕಿತ್ತಳೆಹಳದಿ ಇರುತ್ತದೆ. ಕೊನಿಡಿಯದಂಡಗಳು ನೇರವಾಗಿದ್ದು, ಕವ 
ಲೊಡೆದು, ಆಯಿಡಿಯಾಗಳಂತೆ ಮುರಿದು ಚೂರಂಗಳಾಗುತ್ತವೆ. ಬೀಜಾಣುಗಳು 
ಉರುಳೆಯಾಕಾರದಿಂದ ಆಂಡಾಕಾರ, ಅಪರೂಪಕ್ಕೆ ಗೋಳಾಕಾರದಲ್ಲಿ ವಿವಿಧಗಾತ್ರ 
ಗಳಲ್ಲಿದ್ದು, 31), ವರೆಗೆ ಉದ್ದವಾಗಿರುತ್ತವೆ ಮತ್ತು 14 ಅಗಲವಾಗಿರುತ್ತನೆ, 
ಆದರೆ ಸಾಧಾರಣವಾಗಿ ಚಿಕ್ಕವು, ನಯವಾದ, ತೆಳು, ಕೆಂಪುಮಿಶ್ರಿತ, ಕಡೆಯದಾಗಿ 
ಹಳಗಿ. 


ಮಣ್ಣಿನಿಂದ: ಇಂಗ್ಲಂಡ್‌ (15), 


3. ಊಸ್ಟೋರ ರೋಸಿಯೊಫ್ಲೇವ ಸ್ಕಾಕರ್ಡೊ 

ಮೆದೆಯು” ಹೊರಹೊಮ್ಮಿದ್ದು, ಧೂಳಿನಂತಹುದು, ಗುಲಾಬಿಹಳದಿ. ಬಂಜೆ 
ತಂತುದಾರದ ಫಲಿತಕವಲುಗಳು ನೇರ, ಅವಿಚ್ಛೆನ್ನವಾಗಿದ್ದು, 40-45 x 4-4.5/. 
ಕೊನಿಡಿಯಗಳು ಆಯತಾಕಾರ, ಕದಿರಿನಾಕಾರ, ಎರಡು ಎಣ್ಣೆಹನಿಯುತವಾಗಿದ್ದು, 
ಸರಣಿಗಳಲ್ಲಿದ್ದು, ಗುಲಾಬಿಹಳದಿ, 8-11 x 2.5-3. 


ಮಣ್ಣಿನಿಂದ : ಆಸ್ಟ್ರಿಯ (189). 


4. ಊಸ್ಟೋರ ಸಲ್ಫ್ಯೂರಿಯ (ಪೊಸ್‌) ಸ್ಕಾಕರ್ಡೊ ಮತ್ತು ವಾಗ್ಲಿನೊ 

ಮೆದೆಯು ಹೊರಹೊಮ್ಮಿದ್ದು, ಗಂಧಕಹಳದಿ, ಜೇಡನಬಲೆಯಂತೆ ಹೆಣೆದಿದ್ದು: 
ತಂತುದಾರಗಳು ಕವಲೊಡೆದಿದ್ದು, ಹರಡಿರುತ್ತವೆ. ಕೊನಿಡಿಯದಂಡಗಳು ಕೆಳಗಡೆ 
ಅಡ್ಡಭಿತ್ತಿರಹಿತ. ಅವುಗಳು ತುದಿಗಳಿಂದ ಕವಲೊಡೆಯುವ ಕೊನಿಡಿಯಗಳು ಸಾಲ? 
ಗಳಲ್ಲಿ ಪ್ರತ್ಯೇಕಗೊಳ್ಳುತ್ತವೆ. ಕೊನಿಡಿಯಗಳು ಅಂಡಾಕಾರ, ಹಳದಿ | 

ಮಣ್ಣಿನಿಂದ: ಆಸ್ಟ್ರಿಯ (189). :: - | 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). . 


_ ಮೊನಿಲಿಯೇಲ್ಸ್‌ 331 
5. ಊಸ್ಟೋರ  ಈಜಬ್ಬಕ ವ್ಯಾನ್‌"ಬೇಮ 
ಸಮೂಹಗಳು ಬಿಳಿಯಾಗಿದ್ದು ಕೊರಿಮಿಯಮ್‌ನಂತಹ ಕಂತೆಗಳಲ್ಲಿದ್ದು, 1ಸೆಮಿ 
ಎತ್ತರ. ಕ್ರಮೇಣವಾಗಿ ಹಸುರುಮಿಶ್ರಿತವಾಗಿ ಕೊನಿಡಿಯಗಳು ಉತ್ಪತ್ತಿಯಾದಾಗ 
ಇರುತ್ತವೆ. ಕೊನಿಡಿಯದಂಡಗಳು ಅಸಂಖ್ಯಾತವಿದ್ದು, ನೇರವಾಗಿ ಅಥವಾ ಸ್ವಲ್ಪ 
ಬಾಗಿರುತ್ತವೆ. ಕವಲೊಡೆಯದೆ, ಅಡ್ಡಬಭಿತ್ತಿ ರಹಿತ, ನಿಬಿಡವಾಗಿ ದಟ್ಟವಾಗಿದ್ದು, 
ಓರೆಕೋರೆಯಾದ ತಂತುದಾರಕಂತೆಗಳಿಂದ ಉದ್ಭವಿಸಿ, 23-404 ಉದ್ದವಿದ್ದು, 
2-2.54 ಬುಡದಲ್ಲಿ ಅಗಲವಾಗಿ, ಉದ್ದವಾದ ಸರಣಿಗಳಾಗಿ ವಿಭಾಗಿಸಲ್ಪಟ್ಟ ಕೊನಿ 
ಡಿಯಗಳಿರುತ್ತವೆ. ಕೊನಿಡಿಯಗಳು ಅಸಂಖ್ಯಾತವಿದ್ದು, ನೀಳಾಕಾರ, ಅಂಡಾಕಾರ, 
ಒಂದು ತುದಿ ದುಂಡಾಗಿದ್ದು, ಪಾರದರ್ಶಕ, ಗುಂಪಿನಲ್ಲಿದ್ದಾಗ ಹಸುರುಮಿಶ್ಟಿತ, 
4.36.7 x 1.7-2.3,. 


ಮಣ್ಣಿನಿಂದ : ಈಜಿಪ್ಟ್‌ (156), 


(2) ಜಿಯೊಟ್ಟೈಕಂ ಲಿ:ಕ್‌ 

ತುಂತುದಾರಗಳು ನೆಲದ ಮೇಲೆ 
ಹಬ್ಬುತ್ತ, ಅಡ್ಡಭಿತ್ರಿಯುತ. ಒಂದು ಮೆದೆ 
ಯಾಗಿ ರೂಪಿತವಾಗಿರುತ್ತವೆ. ಕೊನಿಡಿಯ 
ದಂಡಗಳು ಚಿಕ್ಕವು, ನೇರವಾಗಿ ತುದಿಗಳಲ್ಲಿ ಈ 
ಕೊನಿಡಿಯಗಳನ್ನು ಸರಣಿಗಳಲ್ಲೌ ಉತ್ಪತ್ತಿ ಚಿತ್ರ 72. ಜಿಯೊಟ್ಟೈಕಂ 4. ಕೊನಿಡಿ 
ಮಾಡಿರುತ್ತವೆ. ಕೊನಿಡಿಯಗಳು ಚಿಕ್ಕವು, ಯಗಳಿಶರೀರ ಪ್ರಕೃತಿ ಶಿ, ಕೊನಿಡಿಯ. 
ಉರುಳೆಯಾಕಾರ, ಎರಡು ತುದಿಗಳು ಮೊಂಡಾಗಿ ಅಥವಾ ಸ್ವಲ್ಪ ದುಂಡಾಗಿದ್ದು, 
ಪಾರದರ್ಶಕ ಅಥವಾ ನಸು ಬಣ್ಣಯುತ, ` 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


ಕ 


0 
0 
6 


1. ಜಿಯೊಟ್ಟೈಕಂ ಕ್ಕಾಂಡಿಡಂ ಲಿಂಕ್‌ (ಪ್ಲೇಟ್‌ Vl, A) 
ಸಹನಾಮ : ಉಊಸ್ಟೋರ ಲ್ಯಾಕ್ಟಿಸ್‌ 
ಆಯಿಡಿಯಂ ಲ್ಯಾಕ್ಲಿಸ್‌ ಫ್ರೆಸಿನಿಯಸ್‌ 
` ಮೆದೆಯು ದಿಂಬಿನಂತಿದ್ದು, ಹುಡಿಯಂತೆ ಇದ್ದು, ಬಿಳಿಯದಾಗಿರುತ್ತದೆ. ತಂತು 
ನೆಲದ ಮೇಲೆ ಹರಡಿದ್ದು, ಜೊತೆಗೆ ಸ್ವಲ್ಪ ಆಡ್ಡಭಿತ್ತಿಯುತ. ಕೊನಿಡಿಯ ದಂಡಗಳು 
ಚಿಕ್ಕವ, 'ನೆ:ರವಾಗಿರುತ್ತ ವೆ. ಕೊನಿಡಿಯಗಳು ಸರಣಿಗಳಲ್ಲಿದ್ದು, ಚಿಕ್ಕ ಉರುಳಿಯಾ 
ಕಾರ, ಎರಡುತುದಿಗಳಲ್ಲೂ ಕತ್ತರಿಸಲ್ಪಟ್ಟಂತಿದ್ದು, 5.10 » ಕೈ, ಪಾರದರ್ಶಕ. 


332 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಮಣ್ಣಿನಿಂದ: ಆಸ್ಟ್ರಿಯ (88), ಕೆನಡ (23), ಡೆನ್ಮಾರ್ಕ್‌ (90), 
ಜರ್ಮನಿ (6), 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಯಾರ್ಕ್‌ (89). 


(3) ಫ್ರ್ಯಸಿಡಿಯಂ ಲಿಂಕ್‌ 
ತಂತುಜಾಲವು ಅಡ್ಡಭಿತ್ತಿಯಯಿತ, ಸಾಧಾರಣವಾಗಿ (| 
ಸಾಕಷ್ಟು ಸ್ಪಷ್ಟವಾಗಿರುತ್ತದೆ. ಕೊನಿಡಿಯಗಳು ಸಾಧಾರಣ 


ವಾಗಿ ಸರಣಿಗಳಲ್ಲಿದ್ದು, ಕದಿರಿನಾಕಾರ, ಹೆಚ್ಚುಕಡಮೆ ತೀಕ್ಷ್ಣ 
ವಾಗಿ ಮೊನಚಾದ ಎರಡು ುದಿಗಳಿದ್ದು. ಪಾರದರ್ಶಕ 


ಅಥವಾ ಪ್ರಕಾಶಮಾನ ಬಣ್ಣಂ:ುತ. a 
ಲ hal ಲ ದಾರಾ 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 
ಚಿತ್ರ 73. ಫಸ 
1. ಫ್ರುಸಿಡಿಯಂ ವಿರಿಡೆ ಗೊಎ್‌ ಡಿಯಂ. €. ಕೊನಿ 
ಎ | ಡಿಯ ದಂಡಗಳು 
ತಂತುಜಾಲವು ಬಿಳಿ ಯಾಗಿದ್ದು, ಸೂಕ್ಷ್ಮವಾಗಿ ಹೊರ ಶಿ. 
ಎ ಅ ಕೊನಿಡಿಯ. 


ಹೊಮ್ಮಿರುತ್ತದೆ. ಕೊನಿಡಿಯಗಳು ಉದ್ದವಾದ ಸರಣಿ 
ಗಳಲ್ಲಿರುತ್ತವೆ. ಕೊನಿಡಿಯಂಗಳು ಕದಿರಿನಾಕಾರ, ನೇರ. ಸೂಕ್ಷ್ಮತುದಿಯುಳ್ಳವು, 
ನಸುಹಸುರು, 10 : ತ್ಯ ಇರುತ್ತವೆ. 


ಅ 
ಮಣ್ಣಿನಿಂದ: ಇಂಗ್ಲಂಡ್‌ (15). 
(4) ಮೊನಿಲಿಯ (ಪರ್ಸೂನ್‌) ಸ್ಕಾಕರ್ಡೊ 2 
ತಂತುಜಾಲವು ಹಬ್ಬುವಂತಿದ್ದು, ಅಡ್ಡಭಿತ್ತಿ ಯುತ.  ಕೊನಿಡಿಯ ದಂಡಗಳು 
ಅಡ್ಡಾದಿಡ್ಡಿಯಾಗಿ ಅಥವಾ ನೇರವಾಗಿದ್ದು, ದ್ವಿಕವಲಾಗಿರುತ್ತವೆ. ಅಂತ್ಯಾರಂಭಿ 


ಆಥವಾ ಅನಿಯಮಿತವಾಗಿ ಕವಲೊಡೆದಿದ್ದು, ಅವು ವಿರಳ 
ಅಥವಾ ಸಮೃದ್ಧವಾಗಿರುತ್ತವೆ. ಸರಳ ಅಥವಾ ಕವಲೊಡೆದ 
ಕೊನಿಡಿಯ ಸರಣಿಗಳು ಕವಲುಗಳ ತುದಿಗಳಲ್ಲಿ ಅಥವಾ ಚಿಕ್ಕ 
ಮೊಂಡು ಉಬ್ಬುಗಳ ಮೇಲೆ ಬಿದ್ದಿರುತ್ತವೆ. ಕೊನಿಡಿಯಗಳು 
ಅಂಡಾಕಾರದಿ:ದ ನೀಳಾಕಾರ, ಒಂದೊಂದು ಸಲ ಗೋಳಾಕಾರ, 





ಚಿತ್ರ 74. ಮೊನಿ 
ಪಾರದರ್ಶಕ ಆಥಪಾ ಅಲ್ಪ ಬಣ್ಣಯುತ, ಆಗಾಗ್ಗೆ ಇಸ್ತ್‌ಮಸ್‌ ಉಟ್ಟ ಕೊಂಡಿಯ 


ನಂತಹ ಜಂಟಿಸುವ ಕೋಶಿಕೆಗಳಿಂದ ಅಂಟಿಕೊಂಡಿರುತ್ತವೆ. ಗಳ ಶರೀರ ಪಕ್ಕತಿ 


ಮೊನಿಲಿಯೇಲ್ಲ್‌ 333 
ಮೊನಿಲಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಸಮೂಹಗಳು ಅಪ್ಪಟಬಿಳಿ. 
b. ತಂತುಜಾಲವು ಉಣ್ಣೆಯಂತಿರುತ್ತದೆ. 
೦. ಕೊನಿಡಿಯಗಳು ಪಾರದರ್ಶಕ. 


d. ಕೊನಿಡಿಯಗಳು ಅಂಡಾಕಾರ 12- 


15 ೬8.10್ಯ, |, ಮೊ. ಅಕ್ರಿಮೊನಿಯಂ 
dd. ಕೊನಿಡಿಯಗಳು ಯವದಾಕಾರ 2-3 ೬ 
1-1.5/. 2. ಮೊ. ಇಂಪ್ಲಿಕೇಟ 
0೮೮. ಕೊನಿಡಿಯಗಳು ಕಿತ್ತ ಳೆಯಿಂದ ಕೆಂಪ 3, ಮೊ, ಸೈಟೊಫೈಲ 
bb. ತಂತುಜಾಲವು ಬಿಳಿ ಧೂಳಿನುತಿರುತ್ತದೆ. 4, ಮೊ. ಪ್ರುಯಿನೋಸ 


೩೩, ಸಮೂಹಗಳು ಬಣ್ಣಯುತ. 
b. ಸಮೂಹಗಳು ಹಳದಿಯಿಂದ ಕಂದು. 


€. ಸಮೂಹಗಳು ಮಾಸಲು ಕಂದು ಹಳದಿ, 5. ಮೊ. ಜಿಯೊಫೈಲ 


೦0, ಸಮೂಹಗಳು ಕಾಕಿ ಕುದು. 6. ಮೊ. ಬ್ರೂನಿಯ 
bb. ಸಮೂಹಗಳು ಹಳದಿಯಿಂದ ಕಂದು ಹೊರತು 

ಇತರ ಬಣ್ಣದವು. 

0. ಸಮೂಹಗಳು ಹಸುರು. 7. ಮೊ. ಹ್ಯೂಮಿಕೋಲ 

೭. ಸಮೂಹಗಳು ಬೂದು. 8, ಮೊ. ಗ್ರಿಸಿಯ 


1. ಮೊನಿಲಿಯ ಆಕ್ರಿಮೊನಿಯಂ ಡೆಲಾಕ್ರೊಯಿಕ್ಸ್‌ 


ಸಮೂಹಗಳು ಹರಡಿಕೊಂಡಿದ್ದು, ಉಣ್ಣೆಪ್ರಚ್ಛದಂತಿದ್ದು, ಬಿಳಿಯಾಗಿರುತ್ತವೆ. 
ತಂತುದಾರ ಹಬ್ಬುವಂತಹ, ಪಾರದರ್ಶಕ, ವಿರಳ ಅಡ್ಡಭಿತ್ತಿಯುತ, ಎಣ್ಣೆಹನಿಗಳು 
ಇರುತ್ತವೆ. -4-5 ದಪ್ಪ. ಕೊನಿಡಿಯ ದಂಡಗಳು ನೇರವಾಗಿದ್ದು, ಆಗಾಗ್ಗೆ ಕಂತೆ 
ಗಳಲ್ಲಿ ಅಂಟಿಕೊಂಡಿರುತ್ತವೆ. ಅಸಂಖ್ಯಾತ ಅಡ್ಡಭಿತ್ತಿಗಳಿದ್ದು, ತುದಿಯಲ್ಲಿ ಕೊನಿಡಿಯ 
ಸರಣಿಗಳನ್ನು ಬಿಟ್ಟೆರುತ್ತವೆ. ಕೊನಿಡಿಯಗಳು ಅಂಡಾಕಾರ, ಪಿಯರಾಕಾರ, ಬುಡದಲ್ಲಿ 
ಕತ್ತರಿಸಲ್ಪಟ್ಟಂತೆ ಇರುತ್ತವೆ, ಅಂಟು ಕೋಶಿಕೆಗಳಿಂದ ಜಂಟಿಸಲ್ಪಟ್ಟಿದ್ದು, 12-15» 
8.5-1, ಪಾರದರ್ಶಕ. 

ಮಣ್ಣಿನಿಂದ : ಹಾಲಂಡ್‌ (133). . . 


334 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


2. ಮೊನಿಲಿಯ ಇಂದ್ಲಿಕೇಟ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜಪಕ್‌ನ ಅಗಾರಿನ ಮೇಲೆ ಹಬ್ಬಿ, ಹತ್ತಿಯಂತಹದರಿಂದ 
ಉಣ್ಣೆ ಪ್ರಚ್ಛದಂತಿದ್ದು, ಪರಸ್ಪರ ಹೆಣೆದುಕೊಂಡ, ಪಾರದರ್ಶಕ, ಮೇಲ್ಭಾಗದ ತಂತು 
ದಾರಗಳನ್ನು ಹೊಂದಿರುತ್ತವೆ. ಕೊನಿಡಿಯಗಳ ಸರಣಿಗಳು ಬಹು ಉದ್ದವಾಗಿದ್ದು. 
ಒಂದಕ್ಕೊಂದು ಸುತ್ತಿಕೊಂಡು ಪೋಷಕ ಮಾಧ್ಯಮದಲ್ಲೆಲ್ಲ ಹರಡಿಕೊಂಡಿರುತ್ತವೆ. 
ಮೇಲ್ಮೈ ಪೂರ್ಣವಾಗಿ ಅಪ್ಪಟ ಬಿಳಿಯಾಗಿದ್ದು, ಕೆಳಭಾಗ ಬಣ್ಣರಹಿತ ಅಥವಾ 
ಕೆನೆಯಂತಿರುತ್ತದೆ. ಕೊನಿಡಿಯ ದಂಡಗಳು ಅಂಗಾತ ಮಲಗಿದ್ದು, ಮೇಲ್ಭಾಗದ 
ತಂತುಜಾಲದಿಂದ ಬದಿಯಲ್ಲಿ ನಿಬಿಡವಾಗಿ ಒಂದರಮೇಲೊಂದು ಫಲಿತ ತಂತುದಾರ 
ಗಳಿಂದ ಉದ್ಭವಿಸಿರುತ್ತವೆ. ತುದಿಯೆಡೆಗೆ ಕ್ರಮೇಣವಾಗಿ ಕಿರಿದಾಗಿ, 20-100, 
ಉದ್ದವಿರುತ್ತವೆ. ಕೊನಿಡಿಯ ಸರಣಿಗಳು ಬಹು ಉದ್ದವಾಗಿರುತ್ತವೆ. ಕೊನಿಡಿಯ 
ಗಳು ಯವದಾಕಾರ, ಅಗ್ರಸ್ಥಭಾಗಯುತ, ಪಾರದರ್ಶಕ, 3-4.3::1-1.5. 
ಹುರುಳಿ ಅಗಾರಿನ ಮೇಲೂ ಇದೇ ರೀತಿಯ ಲಕ್ಷಣಗಳಿರುತ್ತವೆ. 

ಮಣ್ಣಿನಿಂದ ; ಕೆನಡ (23), ಚೀನ (110). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


3. ಮೊನಿಲಿಯ ಸೈಟೊಫೈಲ (ಮಾಂಟೆಗ್ನೆ) ಸ್ಕಾಕರ್ಡೊ 

ಸಮೂಹಗಳು ಬಳಿ, ಉಣ್ಣೆಪುಚ್ಚದಂತೆ, ಹಬ್ಬಿರುತ್ತವೆ. ಕೊನಿಡಿಯ 
ಗುಂಪುಗಳು ಕೆಂಪು. ದೈಹಿಕತಂತುದಾರ ಪಾರದರ್ಶಕ, ಸ್ವತಂತ್ರವಾಗಿ ಕವಲೊಡೆದು, 
ಅಡ್ಡಭಿತ್ತಿಯುತ ಮೇಲ್ಮೈ ತಂತುಜಾಲವು ಚಿಕ್ಕಕವಲುಗಳನ್ನು ಹೊಂದಿದ್ದು, ಅವುಗಳಲ್ಲಿ 
ಕೊನಿಡಿಯ ಸರಣಿಗಳು ಉದ್ಭವಿಸಿರುತ್ತವೆ. ಕೊನಿಡಿಯಗಳು ಅಂಡಾಕಾರದಿಂದ 
ಉರುಳೆಯಾಕಾರ, 5.2-13.4, ವ್ಯಾಸವಿರುತ್ತವೆ. " ್ರ 

ಮಣ್ಣಿನಿಂದ : ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209), (210). 


4, ಮೊನಿಲಿಯ ಪ್ರುಯಿನೋಸೆ ಕೂಕ್‌ ಮತ್ತು ಮಾಸ್ಸೀ 

ಹೊರಹೊಮ್ಮಿದ, ಸೂಕ್ಷ್ಮ, ಬಿಳಿ ಹುಡಿಯಂತಿರುತ್ತದೆ. ಕೊನಿಡಿಯ ದಂಡ 
ಗಳು ಬಾಗಬಲ್ಲವು, ನೀಳಾಕಾರ, ಅಡ್ಡಭಿತ್ತಿಯುತ, ಅನಿಯಮಿತವಾಗಿ ಕವಲೊಡೆದಿರು 
ತ್ತವೆ. ಕೊನಿಡಿಯಗಳು ಚಿಕ್ಕ ಸರಣಿಗಳಲ್ಲಿದ್ದು, ಉಪಗೋಳಾಕಾರ ಆಥವಾ ಅಂಡಾ 
ಕಾರ,” ಪಾರದರ್ಶಕ, 14-15 «12, ಇರುತ್ತವೆ. 3.4 


ಮಣ್ಣಿನಿಂದ : ಇಂಗ್ಲಂಡ್‌ (15), 


ಮೊನಿಲಿಯೇಲ್ಸ್‌ 335 
5... ಮೊನಿಲಿಯ ಜಿಯೊಫೈಲ ಆಡೆಮಾನ್ಸ್‌ 


ಸಮೂಹಗಳು ಹಳದಿಯಿಂದ ಮಾಸಲು ಕಂದುಹಳದಿ. ಹಬ್ಬು ್ಸಿವ, ಪಾರದರ್ಶಕ, 
ಕವಲೊಡೆದು, ವಿರಳವಾಗಿ ಅಡ್ಡಭಿತ್ತಿಯುತವಾದ ತಂತುದಾರಗಳು ಉಣ್ಣೆ ಪುಚ್ಕ ಕೆ 
ದಂತಿರುತ್ತವೆ. ಕೊನಿಡಿಯ ದಂಡಗಳು ಅಡ್ಡಾದಿಡ್ಡಿಯಾಗಿದ್ದು ಅಥವಾ ನೇರವಾಗಿದ್ದು 
ಅಸಂಖ್ಯಾತ ಆಡ್ಡಭಿತ್ತಿಗಳಿರುತ್ತವೆ. ತುದಿಯೆಡೆಗೆ ಒಂದು ಅಥವಾ ಎರಡು ಸಲ 
ದ್ವಿಕವಲಾಗಿ ಅಥವಾ ಅನಿಯಮಿತವಾಗಿ ಕವಲೊಡೆದು, ಜೊತೆಗೆ ಸ್ವಲ್ಪ ಚಿಕ್ಕ ಉಪ 
ಕವಲುಗಳಿರುತ್ತವೆ. ಕೊನಿಡಿಯ ಸರಣಿಗಳು ಚಿಕ್ಕ ಉಪಕವಲುಗಳ ತುದಿಗಳ ಮೇಲೆ 
ಒಂದು ಅಥವಾ ಎರಡರಂತೆ ಬಿಟ್ಟಿರುತ್ತವೆ. ಕೊನಿಡಿಯಗಳು ಮೊದಲು ಗೋಳಾಕಾರು 
ಅನಂತರ ಮೊಟ್ಟೆಯಾಕಾರ, ಹಳದಿ ಮಿಶ್ರಿತ ಬಿಳಿ, 3-5 ಉದ್ದ 2-3. 

ಮಣ್ಣಿನಿಂದ : ಕೆನಡ (22). ಹಾಲಂಡ್‌ (133), 


6... ಮೊನಿಲಿಯ ಬ್ರೂನಿಯ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜಪೆಕ್‌ನ ಆಗಾರಿನ ಮೇಲೆ ದುಂಡಗೆ, ಹರಡಿಕೊಂಡಿರದೆ, ನಿಬಿಡ 
ಉಣ್ಣೆ ಪ್ರಚ್ಛದಂತೆ ಇರುತ್ತವೆ. ಮೇಲ್ಭಾಗದ ತಂತುದಾರಗಳು ಹಬ್ಬುತ್ತಿದ್ದು ; ನಿಬಿಡ 
ವಾಗಿ ಹೆಣೆದುಕೊಂಡು, ಪಾರದರ್ಶಕ, 2.5-3 ವ್ಯಾಸವಿದ್ದು ; ಮೇಲ್ಮೈ ನಸ 
ಕಾಕಿಕಂದು, ಕೆಳಮುಖ ಕಂದಾ. ಕೊನಿಡಿಯದಂಡಗಳು ಮೇಲ್ಭಾಗದ ತಂತುಜಾಲ 
ದಿಂದ ಉದ್ಭವಿಸಿರುತ್ತವೆ. ತಂತುದಾರಗಳ ಮೇಲೆ ಒಂದು ಚಿಕ್ಕತೊಟ್ಟಿನಂತಹ 
ಕೋಶವಾಗಿ ಅದರ ಮೇಲೆ ಕೊನಿಡಿಯ . ಸರಣಿಗಳನ್ನು ಬಿಟ್ಟಿರುತ್ತವೆ. ಕೊನಿಡಿಯ 
ಸರಣಿಗಳು ಆಗಾಗ ಕವಲೊಡೆದು, ಚಿಕ್ಕವಾಗಿರುತ್ತವೆ. ಕೊನಿಡಿಯಗಳು ಮೊಟ್ಟೆಯಾ 
ಕಾರ, ಸುಮಾರು ತೀಕ್ಷ್ಮ ಅಗ್ರವಿದ್ದು, ನಯ, ತಿಳಿಕಾಕಿ, 5.5-7,5 ೬3.4, ಇರು 
ತ್ತವೆ, ಹುರುಳಿಆಗಾರಿನ ಮೇಲೂ ಇದೇ ಲಕ್ಷಣಗಳಿರುತ್ತವೆ. 


ಮಣ್ಣಿನಿಂದ: ಈಜಿಪ್ಟ್‌ (156). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71), ಟೆಕ್ಸಾಸ್‌ (124) 


7. ಮೊನಿಲಿಯ ಹ್ಯೂಮಿಕೊಲ ಆಡೆಮಾನ್ಸ್‌ 


``” ಸಮೂಹಗಳು ವೃತ್ತಾಕಾರ, ನಿಬಿಡವಾಗಿದ್ದು, ಮೊದಲು ಸುಮಾರು ಪಾರ" 
ದರ್ಶಕ, ಅನಂತರ ಪೂರ್ಣವಾಗಿ ಹಸುರಾಗುತ್ತವೆ. ಬಂಜೆತಂತುದಾರ ಹಬ್ಬುತ್ತಿದ್ದು, 
ಎಳೆಯದಾಗಿದ್ದಾಗ ಪಾರದರ್ಶಕವಾಗಿರುತ್ತವೆ. ಕೊನಿಡಿಯದಂಡಗಳು ಅಡ್ಡಾದಿಡ್ಡಿ 
ಯಾಗಿ ಅಥವಾ. ನೇರವಾಗಿದ್ದು, ಹಳದಿ ಅಥವಾ ಹಸುರು, ನಿಕಟವಾಗಿ ಅಡ್ಮಭಿತ್ತಿ 
ಯುತ, ಕವಲೊಡೆದಿರುತ್ತವೆ. ` ಕವಲುಗಳು ಪರ್ಯಾಯ ಅಥವಾ ಸುಮಾರು ಅಭಿ 
ಮುಖವಾಗಿದ್ದು, ಒಂದು ಆಥವಾ ಎರಡು ಸಲ ದ್ವಿಕಪಲುಬಗೆಯಲ್ಲಿ ಕೆನೆಲೊಡೆದಿರು 


336 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ತ್ತವೆ. ಕೊನಿಡಿಯಗಳು ಚಿಕ್ಕ ಸರಣಿಗಳಲ್ಲಿದ್ದು, ಮೊಟ್ಟೆಯಾಕಾರವಾಗಿ ಪಕ್ಕಗೊಂ 
ಡಾಗ ಎರಡುತುದಿಗಳೂ ಅಗ್ರಸ್ಥಭಾಗಯುತ, ಹಸುರು ಮಿಶ್ರಿತ, 4-10: 2-5, 
ಇರುತ್ತವೆ. 

ಮಣ್ಣಿನಿಂದ : ಹಾಲಂಡ್‌ (133). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71), ನ್ಯೂಜರ್ಸಿ (209) 
(210). 


8. ಮೊನಿಲಿಯ ಗ್ರಿಸಿಯ ಡಾಜೆಸ್ಕ 
ತಂತುಜಾಲವು ಕಪ್ಪು ಕಂದು, ಒಂದು ಬೂದುಬಣ್ಣದ ಹಾಸಾಗಿ ರೂಪಿತ 
ವಾಗಿರುತ್ತದೆ. ತಂತುದಾರ ಗೊಂಚಲಾಗಿದ್ದು, ಕವಲೊಡೆದಿದ್ದು, ಅಡ್ಡಭಿತ್ತಿಯುತ, 
44 ವ್ಯಾಸವಿರುತ್ತವೆ. ಕೊನಿಡಿಯೆಗಳು ತುದಿಯಲ್ಲಿನ ಸರಣಿಗಳಲ್ಲಿದ್ದು, ಗೋಳಾ 
ಕಾರ, ಪಾರದರ್ಶಕ, 6-10 ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಸ್ವಿತ್ಸರ್ಲಂಡ್‌ (52). 


ಅನಿಶ್ಚಿತ ಸ್ಥಾನದ ಪ್ರಭೇದಗಳು 
ಮೊನಿಲಿಯ ಕ್ಕಾಂಡಿಡ ಬೊನಾರ್ಡೆನ್‌ 
ಅಪೂರ್ಣವಾಗಿ ವಿವರಿತವಾಗಿದೆ. ಮಣ್ಣಿನಿಂದ: ಜರ್ಮನಿ (6). 
ಮೊನಿಲಿಯ ಫಿಮಿಕೊಲ ಕಾಸ್ಟಂಟೀನ್‌ ಮತ್ತು ಮ್ಯಾಟ್ಟುಕಾಟ್‌ 
ಮಣ್ಣಿನಿಂದ ಇದರ ಬೇರ್ಪಡಿಸುವಿಕೆ, ಅನಿಶ್ಚಿತವಾಗಿದೆ; ನೋಡಿ (141). 
' ಮೊನಿಲಿಯ ಕೊನಿಂಗಿ ಆಡೆಮನ್ಸ್‌ | 
ಸ್ಕಾಪುಲೇರಿಯಾಪ್ಸಿಸ್‌ ರುಫುಲುಸ್‌ ಬೈನರ್‌ನ 
ಸಹನಾಮವಾಗಿ ಡಾಲೆ (51) ಇಂದ ಇದು ಪಟ್ಟಿಯಲ್ಲಿ ಹೆಸರಿತವಾ 
ಯಿತು. 
ಮಣ್ಣಿನಿಂದ : ಇಂಗ್ಲಂಡ್‌ (51), ಹಾಲಂಡ್‌ (133), ಭಾರತ (72). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಮಿಚಿಗನ್‌ (72). 
ಮೊನಿಲಿಯ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ: ಆಸ್ಟ್ರಿಯ (189). 
ಮೊನಿಲಿಯ ಟೆರೆಸ್ಟಿಸ್‌ ಡಾಜೆಸ್ಯ 
ಮಣ್ಣಿನಿಂದ : ಸ್ಟಿತ್ಸರ್ಲಂಡ್‌ (52). 


ಮೊನಿಲಿಯೇಲ್ಮ್‌ 337 
1 
(5) ಕೊರೆತ್ರಾಪ್ಲಿಸ್‌ ಕಾರ್ಡ . 
ತೆಂತುಜಾಲ ಎಳೆಯಂತೆ ಹಬ್ಬುತ್ತ, ಅಡ್ಡಭಿತ್ತಿಯುತ. ಕೊನಿಡಿಯದಂಡಗಳು 
ಬಹು ಚಿಕ್ಕವು, ಸರಳ ಅಥವಾ ಎರಡು ಅಥವಾ ಮೂರು ದ್ವಿಕವಲೊಡೆದು, ನೇರ 
ವಾಗಿ ತುದಿಗಳಲ್ಲಿ ಸ್ವಲ್ಪ ಉಬ್ಬಿದ್ದು, ಒಂದು ಚಿಕ್ಕ ಕೊನಿಡಿಯ ಚೆಂಡನ್ನು ಹೊತ್ತಿದ್ದು 
ಕೇಂದ್ರದ ಸುತ್ತಲೂ ಕವಲುಗಳು ಜೋಡಿಸಲ್ಪಟ್ಟಿರುತ್ತವೆ. ಕೊನಿಡಿಯಗಳು 
ಫೈಯಲಿಡ್‌ಗಳ ಮೇಲಿರುತ್ತವೆ. 


ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಕೊರಿತ್ರಾಪ್ಸಿಸ್‌ ಹೊಮಿನಿಸ್‌ ವುಯಿಲ್ಲೆಮಿನ್‌ 


ತಂತುಜಾಲದಲ್ಲಿ ಗೊಂಚಲು ತಂತುದಾರಗಳಿರುತ್ತವೆ. ಕೊನಿಡಿಯ ತುದಿಗಳ 
ಲ್ಲಿದ್ದು, ಒಂಟಿಯಾಗಿ ರಚನೆಯಾಗಿ ಪ್ರತ್ಯೇಕವಾದ ಕೊನಿಡಿಯದಂಡಗಳಲ್ಲಿರುತ್ತವೆ. 


ಮಣ್ಣಿನಿಂದ: ಸ್ವಿಟ್ಲರ್ಲ್ಯಾಂಡ್‌ (24). 


(6) ಸೆಫಾಲೊಸ್ಟೋರಿಯಂ ಕಾರ್ಡ 
ಬಂಜೆ ತಂತುದಾರಗಳು ಹಬ್ಬುತ್ತವೆ. 
ಕೊನಿಡಿಯೆದಂಡಗಳು ಮೇಲ್ಭಾಗದ ತಂತು 
ದಾರಗಳಿಂದ ಚಿಕ್ಕ ಕವಲುಗಳಾಗಿ ಉದ್ಭವಿ 
ಸಿರುತ್ತವೆ. ನೇರ, ಅಡ್ಡಭಿತ್ತಿಯುತ, ತುದಿ 
ಗಳಲ್ಲಿ ಉಬ್ಬಿಕೊಂಡಿರುವುದಿಲ್ಲ. ಕೊನಿಡಿಯ 
ಒಂಟಿಯಾಗಿ ಕೊನಿಡಿಯದಂಡಗಳ ತುದಿ 
ಗಳಲ್ಲಿ ಬಿಟ್ಟಿರುತ್ತವೆ. ಒಂದಾದ ನಂತರ 
ಒಂದು ಉತ್ಪತ್ತಿಯಾಗುವುದರಿಂದ ಮೊದ ಚಿತ್ರ 75. ಸೆಫಾಲೊಸ್ಟೋರಿಯೆಂ, 
ಲಿನವು ಬದಿಗೆ ತಳ್ಳಲ್ಪಡುತ್ತವೆ. ಕೊನಿಡಿಯ 9: ಕೆೊನಿಡಿಯದಂಡಗಳು ಕ್ರಿ, ಕೊನಿಡಿಯ 
4 (ಕಾರ್ಡ ಕೃಪೆ). 
ಸಾಧಾರಣವಾಗಿ ಅಂಡಾಕಾರ, ಪಾರದರ್ಶಕ ೪ 
ಅಥವಾ ಸ್ವಲ್ಪ ಬಣ್ಣಯುತವಾಗಿರುತ್ತವೆ. 





ಸೆಫಾಲೊಸ್ಟೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕೊನಿಡಿಯಗಳು ಮೊಟ್ಟೆಯಾಕಾರ. 
b. ಸಮೂಹಗಳು ಬಿಳಿ. | 


€. ಸಮೂಹಗಳು ಬಿಳಿಯಾಗಿರುತ್ತವೆ. ಕೊನಿ | 
1. ಡಿಯೆಗಳು 8-10x3.5-44 ಅ ೩. ಸೆ. ಕರ್ಟಿಪೆಸ್‌ 
[22] : | 


338 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


00. ಸಮೂಹಗಳು ಗುಲಾಬಿಬಣ್ಣಕ್ಕೆ ಕ್ರಮೇಣ 
ಬದಲಾಗುತ್ತವೆ. "“ 
d. ಕೊನಿಡಿಯ 4 : 1-15. 2, ಸೆ. ಆಕ್ರೆಮೋನಿಯಂ 
dd. ಕೊನಿಡಿಯ 5.8:3,5.5.5[ 3. ಸೆ. ರೋಸಿಯೋ ಗ್ರೀಸಿಯಂ 
bb. ಸಮೂಹಗಳು ಬೂದು. ಕೊನಿಡಿಯ 4-6» 
3.2-3.7u. 4. ಸೆ. ಆಸ್ಪಿರಂ 
೩೩. ಕೊನಿಡಿಯಗಳು ಗೋಳಾಕಾರ. 
b. ಸಮೂಹಗಳು ಬಿಳಿಯಾಗಿದ್ದು, ತಿಳಿಗುಲಾಬಿ 
ಯಂತಹ ಮದ್ಯಭಾಗವಿದ್ದು ; ಕೊನಿಡಿಯಗಳು 
2.3-2.5. 5. ಸೆ. ಹ್ಯೂಮಿಕೊಲ 
101, ಸಮೂಹಗಳು ಬಿಳಿಯಾಗಿದ್ದು ಕ್ರಮೇಣವಾಗಿ 
ಬೂದುಬಣ್ಣವಾಗುತ್ತವೆ. ಕೊನಿಡಿಯ 8-8.4್ಯ/. 6. ಸೆ. ಕೊರಿಮಿಯಾಯ್ದಿಸ್‌ 


1. ಸೆಫಾಲೊಸ್ಟೋರಿಯಂ ಕರ್ಟಿಪೆಸ್‌ ಸ್ಕಾಕರ್ಡೊ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿದ್ದು, ಫೆಲ್ಲಿನಿಂದ ಉಣ್ಣೆ 
ಪುಚ್ಚದಂತಿದ್ದು, ಅಪ್ಪಟಬಿಳಿ, ಹಬ್ಬುತ್ತದೆ, ಅಡ್ಡಭಿತ್ತಿಯುತ, ದ್ವಿಕವಲಾಗಿ ಕವ 
ಲೊಡೆದು ತಂತುದಾರಗಳನ್ನೊಳಗೊಂಡಿದ್ದು, ಕೆಳಮುಖ ಬಣ್ಣರಹಿತ. ಕೊನಿಡಿಯ 
ದಂಡಗಳು ಮೇಲ್ಭಾಗದ ತಂತುದಾರಗಳಿ:ದ ಕವಲುಗಳಾಗಿ ಉದ್ಭವಿಸುತ್ತ ವೆ; ಚಿಕ್ಕವು, 
25 ವರೆಗೆ ಉದ್ದ, ಕೊನಿಡಿಯ ಚೆಂಡುಗಳು ದುಂಡಗಿರುತ್ತವೆ. ಕೊನಿಡಿಯ ನೀಳ 
ಮೊಟ್ಟೆಯಾಕಾರ, ಪಾರದರ್ಶಕ, 9-10 3.5-4. 

ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಯು.ಎಸ್‌.ಎಸ್‌.ಆರ್‌. 
(143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (209), ಲೂಸಿಯಾನ 
(71), ನ್ಯೂ ಜರ್ಸಿ (209) (210), ಪೊರ್ಟೊರಿಕಾ (210), ಟೆಕ್ಸಾಸ್‌ (123). 


2. ಸೆಫಾಲೊಸ್ಟೋರಿಯಂ ಆಕ್ಸಿ ಮೊನಿಯಂ ಕಾರ್ಡ 

ಸಮೂಹಗಳು ವೃತ್ತಾಕಾರ, ನಿಬಿಡ, ಉಣ್ಣೆ ಪುಚ್ಚದಂತಿದ್ದು, ಮೊದಲು ಬಿಳಿ, 
ಅನಂತರ ಬಹು ತಿಳಿಗುಲಾಬಿ ಬಣ್ಣಯುತ ; ದೈಹಿಕತಂತುದಾರಗಳು. ಪಾರದರ್ಶಕ, 
ವಿರಳವಾಗಿ ಅಡ್ಡಭಿತ್ತಿಯುತವಾಗಿದ್ದು, ಕವಲೊಡೆದಿರುತ್ತ ವೆ. ' ಕೊನಿಡಿಯದಂಡಗಳಾ 


ಮೊನಿಲಿಯೇಲ್ಮ್‌ 339 


ಮೇಲ್ಭಾಗದ ತಂತುದಾರಗಳಿಂದ ಬದಿಯ ಕವಲುಗಳಾಗಿ ಉದ್ಭವಿಸಿ, ನೇರ, ಸರಳ, 
ಅಡ್ಡಭಿತ್ತಿ ರಹಿತ, 40-60 » 3 ಇರುತ್ತವೆ. ' ಕೊನಿಡಿಯ ಅಸಂಖ್ಯಾತ, ಮೊಟ್ಟೆ 
ಯಾಕಾರ, ನೇರ ಅಥವಾ ಬಾಗಿದ್ದು, ಸುಮಾರಾಗಿ ಪಾರದರ್ಶಕ, 4 1-1,5,. 


ಮಣ್ಣಿನಿಂದ: . ಆಸ್ಟ್ರಿಯ (189), ಕೆನಡ (22), ಚೀನ (110), ಇಂಗ್ಲಂಡ್‌ 
(15) (51), ಹಾಲಂಡ್‌ (133), ಭಾರತ (185), ಯುಬ.ಎಸ್‌.ಎಸ್‌.ಆರ್‌. 
(143), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಜರ್ಸಿ (209) (210). 


3. ಸೆಫಾಲೊಸ್ಪೋರಿಯಂ ರೋಸಿಯೋಗ್ರೀಸಿಯಂ ಸಕ್ಸೇನ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಅಗಲವಾಗಿ ಹರಡಿ; ತ ೈರಿತವಾಗಿ, 
'ಸುಮಾರು 4-5 ಸೆಮಿ ವ್ಯಾಸವನ್ನು ಎಂಟು ದಿನದೊಳಗೆ ಕೊಠಡಿಯ ಶಾಖದಲ್ಲಿ 
ತಲುಪಿ, ಉಣ್ಣೆ ಪ್ರಚ್ಚದಂತಿದ್ದು, ಮೊದಲು ಬಿಳಿ, ಕ್ರಮೇಣ ಗುಲಾಬಿಯಂತಾಗುತ್ತದೆ. 
ಕೆಳಮುಖವು ಪಕ್ಚವಾದಾಗ ಗುಲಾಬಿಬೂದು. ತಂತುದಾರಗಳಲ್ಲಿ ಎರಡು ವಿಧಗಳಿವೆ. 
ಮುಳುಗಡೆಯಾದ, ಹೀರಿಕೊಳ್ಳುವ ತಂತಂದಾರಗಳು ಕವಲೊಡೆದಿದ್ದು. ಹಬ್ಬುತ್ತ, 
2.1-2.8 ದಪ್ಪವಿರುತ್ತವೆ. ಮೇಲ್ಭಾಗದ ತಂತುದಾರಗಳಂ ಉಣ್ಣೆ ಪುಚ್ಚದಂತಿದ್ದು, 
ಪ್ರಧಾನವಾಗಿ ಬೀಜಾಣುತೊಟ್ಟುಳ ೈದ್ಹಾಗಿ ಜೊತೆಗೆ ಕೊನಿಡಿಯದಂಡಗಳು ಬದಿಯ 
ಚಿಕ್ಕಕವಲುಗಳಲ್ಲಿ ಉದ್ಭವಿಸಿರುತ್ತವೆ; ಸರಳ, 35-45 2.1-2.8,, ಸ್ವಲ್ಪ 
ಕಿರಿದಾಗುತ್ತಿದ್ದು, ಉಬ್ಬಿದ, ಚೆಂಡುಗಳಿರುವುದಿಲ್ಲ. ಕೊನಿಡಿಯಗಳು ತುದಿಗಳಲ್ಲಿ 
ಶ್ಲೇಷ್ಮದಲ್ಲಿ ಅಡಕವಾಗಿರುತ್ತವೆ. ಅಂಡಾಕಾರ, ಕೆಲವು ಸಲ ಗೋಳಾಕಾರದ, ಒಂದು 
ತುದಿ ಆಗಾಗ್ಗೆ ಚಪ್ಪಟೆಯಾಗಿರುತ್ತೆ ದೆ. 


ಮಣ್ಣಿನಿಂದ: ಭಾರತ (163). 
4. ಸೆಫಾಲೊಸ್ಟೋರಿಯಂ ಆಸ್ಪೆರಂ ಮಾರ್ಷಲ್‌ 

ಸಮೂಹಗಳು ಬೂದು, ಉಣ್ಣೆ ಪುಚ್ಚದಂತಿದ್ದು, ಅನಿರ್ದಿಷ್ಟ ಬೆಳವಣಿಗೆಯುತ. 
ಬಂಜೆತಂತುದಾರಗಳು ಹರಡಿದ್ದು, ಬಾಗಬಲ್ಲವು. ಕವಲೊಡೆದಿದ್ದು, 400-600 x 
2-4.5, ವಿರಳ ಅಡ್ಡಭಿತ್ತಿಯುತ. ಕೊನಿಡಿಯದಂಡಗಳು ಸರಳ ಅಥವಾ ಅಪ 
ರೂಪಕ್ಕೆ ಕವಲೊಡೆದಿದ್ದು, ಅವಿಚ್ಛಿನ್ನವಾಗಿ, 15-304 ಉದ್ದ, ನೇರ; ಚೆಂಡುಗಳು 
ಆಗಾಗ್ಗೆ ಅನಿಯಮಿತವಾಗಿದ್ದು, ಎರಡರಿಂದ ಏಳು ಬೀಜಾಣುಯುತ, ಒಂದು 
ಮಕುಟದಂತಿರುತ್ತವೆ. ಕೊನಿಡಿಯ ತೊಟ್ಟುರಹಿತ ಅಥವಾ ಚಿಕ್ಕ, ತೆಳು ತೊಟ್ಟು 
ಗಳಿದ್ದು, ಅಂಡಾಕಾರ ಅಥವಾ ಉಪಸರಣಿಗಳಲ್ಲಿ, ಹಸುರುಮಿಶ್ರಿತ ಪಾರದರ್ಶಕ, 
4-6» 3.2-3.7, ಸ್ವಲ್ಪ ಗಡುಸಾಗಿರುತ್ತವೆ. ' 
“ಮಣ್ಣಿನಿಂದ : ` ಯು.ಎಸ್‌.ಎಸ್‌.ಆರ್‌. (143). - 


340 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


5. ಸೆಫಾಲೊಸ್ಟೋರಿಯಂ ಹ್ಯೂಮಿಕೊಲ ಆಡೆಮಾನ್ಸ್‌ 


ಸಮೂಹಗಳು ವೃತ್ತಾಕಾರ, ಉಣ್ಣೆಪುಚ್ಛದಂತೆ, ಮೊದಲಿಗೆ ಬಿಳಿ, ಅನಂತರ 
ಬಿಳಿಅಂಚು ಮತ್ತು ದುರ್ಬಲ ಗುಲಾಬಿಬಣ್ಣಯುತ ಮದ್ಯಭಾಗವಿರುತ್ತದೆ. ಬಂಜೆ 
ತಂತುದಾರಗಳು ಅಡ್ಡಭಿತ್ತಿಯುತ, ಕವಲೊಡೆದು, ಪಾರದರ್ಶಕ, 3-5 ದಪ್ಪ, 
ಕ್ಲಾಮಿಡೊಬೀಜಾಣುಗಳಂತೆಯೆ ಕಂಡುಬರುವುವುಗಳ ಜೊತೆಯಲ್ಲಿ ಪರಸ್ಪರ ಮಿಶ್ರಣ 
ವಾಗಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿದ್ದು, 100-2004 ಉದ್ದ, ಕವ 
ಲೊಡೆಯದ, ಅಡ್ಡಭಿತ್ತಿರಹಿತ ; ಕೊನಿಡಿಯ ಚೆಂಡುಗಳು 20-264 ವ್ಯಾಸವಿರುತ್ತವೆ. 
ಕೊನಿಡಿಯ ಗೋಳಾಕಾರ, 2.3-2.5 ವ್ಯಾಸವಿರುತ್ತವೆ. ಕೊನಿಡಿಯೆ ಗೋಳಾ 
ಕಾರ, 2.3-2.5, ಬಹುಮಟ್ಟಿಗೆ ಪಾರದರ್ಶಕ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಇಂಗ್ಲಂಡ್‌ (15), 
ಹಾಲಂಡ್‌ (133), 


6. ಸೆಫಾಲೊಸ್ಪೋರಿಯಂ ಕೊರಿಮಿಯಾಯ್ಡಿ ಸ್‌ರೆ ಲೊ 


ಸಮೂಹಗಳು ಮೊದಲು ಬಿಳಿಯಾಗಿದ್ದು, ಕ್ರಮೇಣವಾಗಿ ಬೂದುಮಿಶ್ರಿತ 
ಬಿಳಿಯಾಗಿ, ವಿಶಿಷ್ಟ ಕೊರಿಮಿಯವಾಗುತ್ತವೆ. ತಂತುಜಾಲವು ಪಾರದರ್ಶಕ, ತೆಳು, 
1-24 ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು ಹಲವು ಸಮಯಗಳಲ್ಲಿ ದ್ವಿಕವಲಾಗಿ 
ಕವಲೊಡೆದು, ಸ್ವಲ್ಪ ಬುಡದಲ್ಲಿ ದಪ್ಪವಾಗಿ, 2.74 ವ್ಯಾಸವಿರುತ್ತವೆ. ಕೊನಿಡಿಯ _ 
ಪಾರದರ್ಶಕ, ಉರುಳೆಯಾಕಾರ, 4-8.4 x1.5-2. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). 

ಅನಿಶ್ಚಿತ ಪ್ರಭೇದಗಳು : ಸೆಫಾಲೊಸ್ಟೋರಿಯಂ ಕೊನಿಗಿ 'ಆಡೆಮಾನ್ಸ್‌ (133). 


ಕೊನಿಂಗ್‌ರವರು ಹಾಲಂಡ್‌ ದೇಶದ ಮಣ್ಣಿನಿಂದ (133) ಮತ್ತು ವಾಕ್ಸ್‌ 
ಮನ್‌ರವರು ಅಲಾಸ್ಕಾ ಮಣ್ಣಿನಿಂದಲೂ (210) ಈ ಪ್ರಭೇದವನ್ನು ಪ್ರಚುರ 
ಪಡಿಸಿದ್ದಾರೆ. ಇದು ಮ್ಯುಕರೇಸಿಗೆ ಸೇರಿದೆಯೆಂದು ಇದನ್ನು ಲಿಂಡಾವು (141) 
ನಂಬಿದ್ದಾರೆ. ಏಕೆಂದರೆ ಅಡ್ಡಭಿಶ್ತಿಯುತ ತಂತು 


ಜಾಲ ಮತ್ತು ಕ್ಲಾಮಿಡೊಬೀಜಾಣುಗಳಿರುವುದ 

ರಿಂದ ಹಾಗೂ ಸಡಿಲವಾದ ಚೆಂಡುಗಳಲ್ಲಿ ಕೊನಿ | 

ಡಿಯಗಳು ಅಂಟಿಕೊಂಡಿರುವುದರಿಂದ. ೨ 
೦. 


(7) ಟ್ರೈಕೊಡರ್ಮ (ಪರ್ಸೂನ್‌) ಹಾರ್ಜ್‌ ಸ್ಯ ಟ್ರೈಕೊಡರ್ಮ 
ಬಂಜೆತಂತುದಾರಗಳು ಹಬ್ಬಿಕೊಂಡು ಹರ ೬ ಕೊನಿಡಿಯದಂಡಗಳು 
ಡಿದ್ದು, ಅಡ್ಡಭಿತ್ತಿಯುತ, ಚಪ್ಪಟೆಯಾಗಿ ರೂಪಿತ ಶಿ, ಕೊನಿಡಿಯ. 


ಮೊನಿಲಿಯೇಲ್ಸ್‌ 341 
ವಾಗಿ, ಹಾಸು ಭದ್ರವಾಗಿರುತ್ತದೆ. ಕೊನಿಡಿಯದಂಡಗಳು ನೇರ, ಚಿಕ್ಕ, ಕವಲೊಡೆದು 
ಬದಿಯ ಕವಲುಗಳಿಂದ ಉದ್ಭ ವಿಸಿರುತ್ತವೆ. ಕವಲಾಗಿರುವಿಕೆ ಸಾಧಾರಣವಾಗಿ ಅಭಿ 
ಮುಖವಾಗಿರುತ್ತದೆ. ತುದಿಗಳಲ್ಲಿ ಉಬ್ಬಿರದೆ ಕೊನಿಡಿಯ ಚೆಂಡುಗಳನ್ನು ಬಿಟ್ಟಿರು 


ತ್ತವೆ, ಕೊನಿಡಿಯ ಚಿಕ್ಕ ಹವು, ಬಹುಪಾಲು ಗೋಳಾಕಾರ, ಪ್ರಕಾಶಮಾನ ಬಣ್ಣದ 
ಅಥವಾ ಪಾರದರ್ಶಕವಾಗಿರುತ್ತವೆ. 


ಟ್ಟೆ ಕ ಡರ್ಮ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಸಮೂಹಗಳಲ್ಲಿ ಪಕ್ವವಾದ ಫಲಿತಕ್ಷೇತ್ರಗಳು ಬಿಳಿಯಾ 
ಗಿರುತ್ತವೆ. 1. ಟ್ರೈ ಆಲ್ಬಮ್‌ 
೩೩. ಸಮೂಹಗಳಲ್ಲಿ ಪಕ್ಕವಾದ ಫಲಿತ ಕ್ಷೇತ್ರಗಳು ಹಸುರಾ 
ಗಿರುತ್ತವೆ. 
b. ಸಮೂಹಗಳು ಉಣ್ಣೆ ಪುಚ್ಚದಂತೆ, ಮೇಲ್ಮೈ 
"ಸ್ವಲ್ಪ ಹಸುರು, ಕೊನಿಡಿಯ ಮೊಟ್ಟೆಯಾಕಾರಿತ. 2. ಟ್ರೈ, ಕೊನಿಂಗಿ 
bb. ಸಮೂಹಗಳು ಉಂಡೆಯಾಗಿದ್ದು, ಬಿಗಿಯಾಗಿ 


ಉಣ್ಣೆ ಪುಚ್ಚದಂತಿರುವುದಿಲ್ಲ. 
೧. ಮೇಲ್ಮೆ 4 ಅತಿಯಾಗಿ ಹಸುರು, ಕೊನಿಡಿಯ 1 
ಗೋಳಾಕಾರಿತ. 3. ಟ್ರೈ, ಲಿಗ್ನೋರಂ 


೦೦. ಮೇಲ್ಮೈ ಹಳದಿಯಿಂದ ಹಳದಿಹಸರು, 
ಕೊನಿಡಿಯಗಳು ಅಂಡಾಕಾರದಿಂದ ಮೊಟ್ಟೆ 


ಯಾಕಾರಿತ. 4, ಟ್ರೈ. ಗ್ಲಾಕಂ 


1. ಟ್ರೈಕೊಡರ್ಮ ಆಲ್ಬಮ್‌ ಪ್ರೂಸ್‌ 

ಈ ಶಿಲೀಂಧ್ರವು ಜಿಪೆಕ್‌ನ ಆಗಾರಿನ ಮೇಲೆ ಬೆಳವಣಿಗೆಯಾಗುವುದಿಲ್ಲ. ಕೆಲ 
ವೊಂದು ಪಾರದರ್ಶಕ ತಂತಾದಾರಗಳು ಮಾಧ್ಯಮದ ಮೇಲೆ ಹರಡಿದ್ದು,. ಬೆಳಕಿನ 
ಹತ್ತಿರ ಹಿಡಿದು ನೋಡಿದರೆ ಮಾತ್ರ ಕಂಡುಟರುತ್ತವೆ. ಚೆಲ್ಲಾಪಿಲ್ಲಿಯಾದ "ಉಂಡೆಗಳು 
ಬಿಳಿ ಮೇಲ್ಭಾ ಗದ ತಂತುದಾರದಿಂದ ವೃದ್ಧಿ ಯಾಗಿದ್ದು ಜೊತೆಗೆ ಸ್ವಲ್ಪ ಆಥವಾ ಫಲಿತ 
ವಾಗಿರುವುದಿ್ಲ. ಹುರುಳಿ ಆಗಾರಿನ ಮೇಲೆ ಸಮೂಹಗಳು ತೆಳುವಾಗಿ, ಹರಡಿರುತ್ತ, 
ಚೆಕ್ಕ, ಬಿಳಿ ಉಂಡೆಗಳು ಮೇಲ್ಭಾ ಗದ ತಂತುಜಾಲವಾಗಿದ್ದು, ಕೊನಿಡಿಯದಂಡಗಳು 
ಸುಮಾರು ಎರಡು ವಾರಗಳಲ್ಲಿ ವೃದ್ಧಿಯಾಗುತ್ತ. ವೆ: ಕೊನಿಡಿಯದಂಡಗಳು 
ಮೇಲ್ಭಾಗ ಗದ ತಂತುಜಾಲದಿಂದ ಉದ್ಭವಿಸಿ. "ಕವಲೊಡೆದು, 254 ಅಥವಾ. 304 


342 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಉದ್ದದವರೆಗಿದ್ದು, ತುದಿಯಲ್ಲಿ ಚೆಂಡುಗಳನ್ನು ಬಿಟ್ಟು 154 ವ್ಯಾಸವಿರುತ್ತವೆ. 
ಕೊನಿಡಿಯಗಳು ಮೊಟ್ಟೆಯಾಕಾರದಿಂದ ಅಂಡಾಕಾರ, ಪಾರದರ್ಶಕ, 2.5-3.2 ೬ 
1,5-2 ಇರುತ್ತವೆ. 

ಮಣ್ಣಿನಿಂದ: ಕೆನಡ (22), ಚೀನ (110), ಇಂಗ್ಲಂಡ್‌ (50) (60), 
ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (71), ಲೂಸಿಯಾನ 
(210), ನ್ಯೂಜರ್ಸಿ (210). 


2. ಟ್ರೈಕೊಡರ್ಮ ಕೆನಿಂಗಿ ಆಡೆಮನ್ಸ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿಕೊಂಡಿರುತ್ತ, ಉಣ್ಮೆಪುಚ್ಚೆ 
ದಂತಿದ್ದು, ಮೊದಲು ಬಿಳಿ, ಕ್ರಮೇಣವಾಗಿ ತಿಳಿಹಸುರು ಬಣ್ಣಕ್ಕೆ ನಾಲ್ಕರಿಂದ ಐದು 
ದಿನಗಳಲ್ಲಿ ತಿರುಗುತ್ತವೆ, ವಿವಿಧ ಹಸುರು ಛಾಯೆಯನ್ನು ತೋರಬಹುದು, ಆದರೆ 
ಅತಿ ಹಸುರಾಗಿರುವುದಿಲ್ಲ; ಕೆಳಮುಖ ಬಣ್ಣರಹಿತ. ದೆ ಹಿಕತಂತುದಾರ ಅಡ್ಡಭಿತ್ತಿ 
ಯುತ, ಪಾರದರ್ಶಕ. ಕೊನಿಡಿಯದಂಡಗಳು ಮೇಲ್ಭಾಗದ ತಂತುಜಾಲದ ಕವಲು 
ಗಳಾಗಿ ಉದ್ಭವಿಸಿ, ಪರ್ಯಾಯ ಅಥವಾ ಅಭಿಮುಖ, 25 ಎತ್ತರ » ತ್ಯ ವ್ಯಾಸ 
ಎರುತ್ತವೆ, ದ್ವಿ ಅಥವಾ ತ್ರಿಕವಲು ಬಗೆಯಲ್ಲಿ ಕವಲೊಡೆದಿರುತ್ತವೆ. ಫಲಿತ ಚೆಂಡು 
ಗಳು 10, ವ್ಯಾಸ; ಕೊನಿಡಿಯಗಳು ಆಯತಾಕಾರದಿಂದ ಮೊಟ್ಟೆಯಾಕಾರ, 
3.2-4.8 ಉದ್ದ » 1.8-3,/ ಅಗಲ, ನಯ, ಪಾರದರ್ಶಕ. 

ಮಣ್ಣಿನಿಂದ : ಆಸ್ಟ್ರಿಯ (88) (189), ಕೆನಡ (22) (203), ಕಾಲುವೆ 
ವಲಯ (65), ಚೀನ (110), ಕೋಸ್ಟರಿಕಾ (55), ಡೆನ್ಮಾರ್ಕ್‌ (90), ಇಂಗ್ಲಂಡ್‌ 
(15) (50), ಹಾಲಂಡ್‌ (133), ಭಾರತ (32), ಜಪಾನ್‌ (190), ಪನಾಮ 
(65). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಅಲಾಸ್ಕ (210), ಕ್ಯಾಲಿಫೋರ್ನಿಯ 
(210), ಹವಾಯಿ (210), ಇಲ್ಲಿನಾಯಿಸ್‌ (187), ಐಯೋವ (1) (3) (210), 
ಲೂಸಿಯಾನ (2), ಮಿಚಿಗನ್‌ (72), ನ್ಯೂಜರ್ಸಿ (209) (210), ನ್ಯೂಯಾರ್ಕ್‌ 
(89), ಒರೆಗಾನ್‌ (210), ಪೊರ್ಟೊರಿಕೊ (210), ರೋಡ್‌ ಐಲ್ಯಾಂಡ್‌ 
(150), ಉಟಾಹ್‌ (71). 
3. ಟ್ರೈಕೊಡರ್ಮ ಲಿಗ್ನೋರಂ (ಟೊಡೆ) ಹಾರ್ಜ್‌ (ಪ್ಲೇಟ್‌ 7711, B) 
ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ಪಾರ 


ದರ್ಶಕವಾಗಿರುತ್ತವೆ. ಫಲಿಶ ಕ್ಷೇತ್ರಗಳ ಉಂಡೆಗಳಂತೆ ಕಂಡುಬರುತ್ತವೆ. ಮೊದಲು 
ಬಿಳಿ ಮತ್ತು ಕ್ರಮೇಣವಾಗಿ ಮುಪ್ಪಾದಂತೆ. ವಿವಿಧ ಆಳವಾದ ಹಸುರು ಭಾಯೆಗಳಿಗೆ 


ಮೊನಿಲಿಯೇಲ್ಸ್‌ 343 


ಬದಲಾಗುತ್ತವೆ. ಕೆಳಮುಖ ಬಣ್ಣರಹಿತವಾಗಿರುತ್ತದೆ. ಕೊನಿಡಿಯ ದಂಡಗಳು 
ಮೇಲ್ಭಾಗದ ತಂತುಜಾಲದ ಕವಲುಗಳಾಗಿ ಉದ್ಭವಿಸುತ್ತವೆ. ಅಡ್ಡಭಿತ್ರಿಯುತ, 
704 ಎತ್ತರ * 5 ವ್ಯಾಸವಿದ್ದು » ದ್ವಿ ಅಥವಾ ಶ್ರಿಬಗೆಯಲ್ಲಿ ಕವಲೊಡೆದು; ಅಪ 
ರೂಪಕ್ಕೆ ವೃತ್ತಗಳಾಗಿ ರೂಪಿತವಾಗುತ್ತವೆ. ಕೊನಿಡಿಯ ಚೆಂಡುಗಳು 104 ವ್ಯಾಸ 
ವಿದ್ದು, ಕೊನಿಡಿಯಗಳು ಗೋಳಾಕಾರದಿಂದ ಅಂಡಾಕಾರ, ನೆಯವಾಗಿದ್ದು, 3.8- 
3.24 ವ್ಯಾಸವಿರುತ್ತವೆ, 

ಮಣ್ಣಿನಿಂದ : ಆಸ್ಟ್ರಿಯ (88), ಒನಡ (22) (210), ಕಾಲುವೆ ವಲಯ 
(65), ಚೀನ (110), ಕೋಸ್ಟರಿಕಾ (85), ಇಂಗ್ಲಂಡ್‌ (15) (50), ಭಾರತ 
(31) (70), ಪನಾಮ (65), ಸ್ವಿಟ್ಟರ್‌ಲ್ಮಾಂಡ್‌ (24). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101) (103), 
ಐಯೋವ (3) (133), ಲೂಸಿಯಾನ (2) (210), ಮೈನ್‌ (210), ನ್ಯೂಜರ್ಸಿ 
(209) (210), ನ್ಯೂಯಾರ್ಕ್‌ (89), ಒರೆಗಾನ್‌ (210), ಪೊರ್ಟೊರಿಕೊ, 
(210), ಉಟಾಹ್‌ (71). 


4. ಟ್ರೈಕೊಡರ್ಮ ಗ್ಲಾಕಂ ಅಬ್ಬೊಟ್‌ 

ಟ್ರೈ. ಫ್ಲೇವಸ್‌ ಅಬ್ಬೊಟ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿರುತ್ತವೆ. ಮೊದಲು ಕೇವಲ 
ಒಂದು ತೆಳುವಾದ, ಬರಡು ತಂತುದಾರದ ಪೊರೆಯು ಪೋಷಕ ಮಾಧ್ಯಮದ ಮೇಲ್ಮೈ 
ಮೇಲೆಲ್ಲ ಆವರಿಸಿರುತ್ತದೆ. ಬಿಳಿಯ ಮೇಲ್ಭಾಗದ ತಂತುಜಾಲವು ಐದರಿಂದ ಏಳು 
ದಿನಗಳೊಳಗಡೆ ವೃದ್ಧಿಯಾಗಿ, ಅದಾದನಂತರ ಹತ್ತು ದಿವಸಗಳಲ್ಲಿ ಹಳದಿ ಫಲಿತ 
ಕ್ಷೇತ್ರಗಳು ಕಂಡುಬರುತ್ತವೆ. ಅವು ವಿಶಿಷ್ಟವಾಗಿ ಹಳದಿಯಿಂದ ನಿಂಬೆಯಂತಹ 
ಅಥವಾ ನಿಂಬೆಹಸುರು ಛಾಯೆಯಾಗಿ ಬದಲಾಗುತ್ತವೆ, ದೈಹಿಕ ತಂತುಜಾಲವು ಪಾರ 
ದರ್ಶಕ, 3-6, ದಪ್ಪವಿರುತ್ತದೆ. ಹೆಚ್ಚು ಅಡ್ಡಭಿತ್ತಿಯುತ ಮತ್ತು ಸ್ವತಂತ್ರವಾಗಿ 
ಕವಲೊಡೆದಿರುತ್ತದೆ. ಕೋಶಿಕೆಗಳು ಆಗಾಗ್ಗೆ ಚಿಕ್ಕವು ಮತ್ತು ಉಬ್ಬಿಕೊಂಡು ಅಥವಾ 
ಪೀಪಾಯಿ ಆಕಾರಿತ.  ಕೊನಿಡಿಯದಂಡಗಳು ಬದಿಯ ಕವಲುಗಳಾಗಿ ಉದ್ಭವಿಸುತ್ತ, 
ಪರ್ಯಾಯವಾಗಿ, ಅಭಿಮುಖವಾಗಿ ಅಥವಾ ಅನಿಯಮಿತವಾಗಿ ಕವಲೊಡೆದು, 604 . 
ವರೆಗೆ ಎತ್ತರ ತ್ಯ, ಅಗಲವಿರುತ್ತವೆ, ಕೊನಿಡಿಯ ಚೆಂಡುಗಳು 6.5-104 
ವ್ಯಾಸವಿರುತ್ತವೆ. ಕೊನಿಡಿಯಗಳು ನಯವಾಗಿದ್ದು, ಪಾರದರ್ಶಕ, ಅಂಡಾಕಾರ, 
ತಿ.8-5:2,5-3್ಯ, ರೀತಿ 4» ತ್ಯ ಇರುತ್ತವೆ. 

ಮಣ್ಣಿನಿಂದ: ಕೆನಡ (22), ಭಾರತ (31) (185). 

ಅಮೆರಿಕ. ಸಂಯುಕ್ತ ಸಂಸ್ಥಾನಗಳು: : ಕೊಲರಾಡೊ (101) (102) 
ಐಯೋಪ 13), ವಿಸ್ಕಾನ್ಸಿನ್‌ (206). ' 


344 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಅನಿಶ್ಚಿತ ಸ್ಥಾನದ ಪ್ರಭೇದೆ : 
ಟ್ರೈಕೊಡರ್ಮ ನೈಗ್ರೊವರೆನ್ಸ್‌ ಗಡ್ಡಾರ್ಡ್‌ | 
ಮಣ್ಣಿನಿಂದ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಮಿಚಿಗನ್‌ (73). 


(8) ಹೈಯಾಲೋಪಸ್‌ ಕಾರ್ಡ 


ಬಂಜೆ ತಂತುದಾರಗಳು ನೆಲದ ಮೇಲೆ 
ಹರಡಿದ್ದು, ವಿರಳವಾಗಿರುತ್ತವೆ. ಕೊನಿಡಿಯ 
ದಂಡಗಳು ನೇರವಾಗಿದ್ದು, ಸಾಧಾರಣವಾಗಿ ಅಡ್ಡ 
ಭಿತ್ತಿರಹಿತವಾಗಿದ್ದು, ಪಾರದರ್ಶಕ, ತುದಿಗಳಲ್ಲಿ 
ಸ್ವಲ್ಪ ಉಬ್ಬಿದ್ದು ಅಥವಾ ಉಬ್ಬಿರುವುದಿಲ್ಲ. 
ಕೊನಿಡಿಯಗಳು ಪಾರದರ್ಶಕ ಅಥವಾ ಪ್ರಕಾಶ ಇ. 
ಮಾನ ಬಣ್ಣಯುತ, ಶ್ಲೇಷ್ಮದಲ್ಲಿ ಅಡಕವಾಗಿದ್ದು, ಚಿತ್ರ 77. ಹೈಯಾಲೋಪಸ್‌ 
ಒಂದು ಚೆಂಡಾಗಿ ರೂಪಿತವಾಗುತ್ತವೆ. a. ಕೊನಿಡಿಯ ದಂಡಗಳು; ಥಿ. 


ಕೊನಿಡಿಯ, 
ಒಂದು ಪ ಭೇದವನ್ನು ಪ್ರತಿಪಾದಿಸಲಾಗಿದೆ. 





1. ಹೈಯಾಲೋಪಸ್‌ ಅಟರ್‌ ಕಾರ್ಡ (ಪ್ಲೇಟ್‌ VIL, ೧ 

ಹಾಸು ವಿಸ್ತರಿತವಾಗಿದ್ದು, ಕಪ್ಪು, ವೆಲ್ವೆಟ್ಟಿನಂತಿರುತ್ತದೆ. ಶಂತುದಾರ ತೆಳು 
ವಾಗಿದ್ದು, ಹಳದಿ ಕೊನಿಡಿಯ ದಂಡಗಳು ನೇರವಾಗಿದ್ದು, ನಿಬಿಡ ಗೊಂಚಲುಗಳಿದ್ದು, 
ಎಳೆಯಂತಹ, ಅಡ್ಡಭಿತ್ತಿಯುತ, ಕೆಳಗಡೆ ಕಪ್ಪಾಗಿದ್ದು, ಮೇಲ್ಭಾಗ ಪ್ರಕಾಶಮಾನ. 
ಕೊನಿಡಿಯ ಒಂಟಿಯಾಗಿರುವುದರಿಂದ ಅನೇಕವು ಶ್ಲೇಷ್ಮದಲ್ಲಿ ಅಡಗಿಕೊಂಡು, ತುದಿ 
ಯಲ್ಲಿ ಬಿಳಿಯ ಚೆಂಡಾಗಿ ಮೊದಲು ರೂಪಿತಗೊಂಡು, ಅನಂತರ ಹಳದಿ, ಉದ್ದೆ, 
ಮೊಟ್ಟೆಯಾಕಾರಿತ, ಕತ್ತರಿಸಲ್ಪಟ್ಟಂತಿದ್ದು, ಹಸುರು ಮಿಶ್ರಿತಬಿಳಿ, ಪಾರದರ್ಶಕ, 
6 ಉದ್ದ. 

ಮಣ್ಣಿನಿಂದ : ಕೆನಡ (23). 


(9) ಆಸ್ಪರ್ಜಿಲ್ಲಸ್‌ (ಮಿಚೆಲಿ) ಕಾರ್ಡ 

ದೈಹಿಕ ತಂತಂಜಾಲವು ಅಡ್ಡಭಿತ್ತಿಯುತ, "ಕವಲೊಡೆದ ತಂತುದಾರಗಳೆನ್ನೊಳ 
ಗೊಂಡಿದ್ದು, ಬಣ್ಣರಹಿತವಾಗಿರುತ್ತದೆ. ಕೊನಿಡಿಯ ಪರಿಕರವು ತೊಟ್ಟುಗಳಾಗಿ 
ಮತ್ತು ಚೆಂಡುಗಳಾಗಿ ವಿಶಿಷ್ಟ, ವಿಸ್ತರಿತ; ದಪ್ಪಭಿತ್ತಿಯುತ ತಂತುದಾರಗಳ ಕೋಶ 
ಗಳಿಂದ (ಪಾದಕೋಶಿಕೆಗಳು) ವೃದ್ಧಿಯಾಗಿ ಕವಲುಗಳಾದ ಕೊನಿಡಿಯದುಡಗಳನ್ನು 


ಉತ್ಪತ್ರಿಮಾಡಿದ್ದು, ಅವು ಸುಮಾ 
ರಾಗಿ ಪಾದಕೋಶಗಳ ಉದ್ದ ಅಕ್ಷ 
ಗಳಿಗೆ ನೇರವಾಗಿರುತ್ತವೆ. ಕೊನಿ 
ಡಿಯದೆಂಡಗೆಳು ಅಡ್ಡಭಿತ್ತಿರಹಿತ 
ಅಥವಾ ಅಡ್ಡಭಿತ್ತಿಯುತ. ಸಾಧಾ 
ರಣವಾಗಿ ಮೇಲುಗಡೆ ಅಗಲವಾಗಿರು 
ವುದರಿಂದ ಮೊಟ್ಟೆಯಾಕಾರಿತವಾಗಿ, 


ಅರ್ಧ್ದಗೋ ಳಾಕಾರ ಅಥವಾ 


ಗೋಳಾಕಾರ ಫಲಿತ ಚೀಲಗಳು 
ಫೈಯಲಿಡ್‌ಗಳನ್ನು ಬಿಟ್ಟೆ ದ್ದು, 
ಸಮಾನಾಂತರವಾಗಿ ಅಥವಾ 
ಗೊಂಚಲುಗಳಾಗಿ ತುದಿಗಳಲ್ಲಿದ್ದು 
ಅಥವಾ ಕಿರಣಗಳಂತೆ ಮೇಲ್ಮೈ 
ಸುತ್ತಲೂ ಹೊರಚಾಚಿರುತ್ತವೆ. 
ಫೈಯಲಿಡ್‌ಗಳು ಒಂದು ಸಾಲಿ 
ನಲ್ಲಿದ್ದು ಅಥವಾ ಪ್ರಾಥಮಿಕ ಸಾಲು 
ಗಳಾಗಿ, ಪ್ರತಿಯೊಂದೊ ಎರಡ 








ಆ. ಶೆರೀರೆ 


ಚಿತ್ರ 78, 
ಪ್ರಕೃತಿ , ಫೈಯಲಿಡ್‌ಗಳು ೭. "ಹುಲೆನ್‌ ಸೆಲೆನ್‌' 
d. ಆಸ್ಕೆಸ್‌ 6. ಶರೀರೆ ಪ್ರಕೃತಿ ಕ, ಕೊನಿಡಿಯ 
ಚೆಂಡು ೯. ಕೊನಿಡಿಯ |. ಆಸ್ಕೊಬೀಜಾಣುಗಳು, 


ಆಸ್ಪರ್ಜಿಲ್ಲಸ್‌, 


ರಿಂದ ಅನೇಕ ದ್ವಿತೀಯ ಫೈಯಲಿಡ್‌ಗಳ ಗೊಂಚಲುಗಳನ್ನು ತುದಿಗಳಲ್ಲಿ ಬಿಟ್ಟಿರುತ್ತವೆ. 
ಕೊನಿಡಿಯಗಳು ಅಧಿಕವಾಗಿ ಬಣ್ಣ, ಗಾತ್ರ, ಆಕಾರ ಮತ್ತು ಮೇಲ್ಮೈ. ಗುರುತುಗಳಲ್ಲಿ 
ವಿವಿಧವಿರುತ್ತವೆ. ಒಂದಾದ ನಂತರ ಒಂದು ಫೈಯಾಲಿಡ್‌ಗಳ ತುದಿಗಳು ಅಡ್ಡಬಭಿತ್ತಿ 
ಗಳಿಂದ ಕತ್ತರಿಸಲ್ಪಡುತ್ತವೆ ಮತ್ತು ಕವಲೊಡೆಯದೆ ಸರಣಿಗಳಾಗಿ ರೂಪಿತವಾಗುತ್ತವೆ 
ಕಿರಣಗಳಂತೆ ಚೆಂಡುಗಳಿಂದ ಜೋಡಣೆಯಾಗಿದ್ದು ಅಥವಾ ಕಂಬಗಳ ರಾಶಿಯಂತೆ 


ಜೋಡಣೆಯಾಗಿರುತ್ತವೆ. 
ಬಂದಿವೆ. 


ಕ್ಲೈಸ್ಟೊತೀಸಿಯ ಕೆಲವು ಪ್ರಭೇದಗಳಲ್ಲಿ ಮಾತ್ರ ಕಂಡು 
ಸ್ಕೈರೋಷಿಯ ನಿಯಮಿತವಾಗಿ ಕೆಲವೊಂದು ತಳಿಗಳಲ್ಲಿ ಮಾತ್ರ ಕಂಡು 


ಬಂದು, ಅಪರೂಪಕ್ಕೆ ಇತರವುಗಳಲ್ಲಿಯೂ ಕಂಡಿವೆ. 


ಆಸ್ಪರ್ಜಿಲ್ಲಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯಚೆಂಡುಗಳು ಹಸುರು ಛಾಯೆ 


೪, ಕೊನಿಡಿಯದಂಡಗಳಲ್ಲಿ 
ಗಳಿರುತ್ತವೆ. 


ನಯವಾದ. ಕೋಶಿಕೆ 


346 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆ. ಚೇಲವು ಉರುಳೆಗದೆಯಾಕಾರಿತ, ಕೊನಿಡಿಯ 
ದಂಡಗಳು ಒರಟಾಗಿರುತ್ತವೆ. 


6, ಕೊನಿಡಿಯ ದಂಡಗಳು ಚಿಕ್ಕವು. "1. ಆ, ಕ್ಲಾವೆಟಸ್‌ 
dd. ಕೊನಿಡಿಯದಂಡಗಳು 1 ಸೆಮಿವರೆಗೂ 
ಎತ್ತರ. 2. ಆ. ಜೈಗಾಂಟಿಯಸ್‌ 


00. ಚೀಲವು ಶೀಸೆಯಾಕಾರ ಅಥವಾ ಗೋಳಾ 
ಕಾರ, ಉರುಳೆಯಾಕಾರಿತ ಗದೆಯಾಕಾರವಲ್ಲ. 


d. ಫೈಯಲಿಡ್‌ಗಳು ಒಂಟಿ ಸಾಲಿನಲ್ಲಿರು 
ತ್ತವೆ. 
€. ಕೊನಿಡಿಯ ಬಹುಪಾಲು ಮೊಟ್ಟೆ 
ಯಾಕಾರ ಮತ್ತು 4 ಗಿಂತಲೂ 
ಹೆಚ್ಚು ಉದ್ದ. 
ಚ ಎ 
f. ಹಳದಿ ಕ್ಲೈಸ್ಟೊತೀಸಿಯಗಳು 
ಸಾಧಾರಣವಾಗಿ ಇರುತ್ತವೆ. 
8. ಆಸ್ಕೊಬೀಜಾಣುಗಳಲ್ಲಿ 
ಸಮ ಮಧ್ಯೆ ಏಣುಗಳಿರು 
ವುದಿಲ್ಲ. 3, ಆ. ರಿಪೆನ್ಸ್‌ 
h. ಏಣುಗಳು ಕಿರಿದು 


ಮತ್ತು ದುಂಡಾಗಿರು 
ತ್ತವೆ. 4, ಆ. ರುಬರ್‌ 


hh. ಏಣುಗಳು ತೆಳು 
ಮತ್ತು ಬಳುಕಬಲ್ಲವು 5. ಆ. ಚೆವಲಿರೈ 


ಗಿ. ಕ್ಲೈಸ್ಟೊತೀಸಿಯಗಳು ಕಂಡು 
ಬಂದಿಲ್ಲ; ಚೆಂಡುಗಳು ಪಕ್ವ 
ಗೊಂಡಾಗ ಶ್ಲೇಷ್ಮದಲ್ಲಿ ಅಡಕ 
ವಾಗಿರುತ್ತವೆ. 6, ಆ, ಕೊನಿಕೆಸ್‌ 


€. ಕೊನಿಡಿಯ ಬಹಾಪಾಲ ಗೋಳಾ . 
ಕಾರಿತ, 4 ಅಥವಾ ಕಡಮೆ ವ್ಯಾಸ. 


ಮೊನಿಲಿಯೇಲ್ಸ್‌ 347 


(. ಕೊನಿಡಿಯ ಚೆಂಡುಗಳು ಕಿರಿ 
ದಾದ ಘನಕಂಬಗಳಂತಿರುತ್ತವೆ. 7. ಆ. ಫೃಮಿಗೇಟಸ್‌ 


ಗ ಕೊನಿಡಿಯ ಚೆಂಡುಗಳು ಕಿರಣ 
ಗಳಂತಹ ಬೀಜಾಣು ಸರಣಿಗಳು 
ಳ್ಳವು. 8. ಆ. ಫ್ಯೂನಿಕುಲೋಸಸ್‌ 


66, ಫೈಯಲಿಡ್‌ಗಳು ಎರಡು ಸಾಲುಗಳಲ್ಲಿರು 
ತ್ತವೆ, 
ಲಿ. ಕೊನಿಡಿಯೆ ಸರಣಿಗಳು ಕಂಬಗಳಲ್ಲಿ 
ರುತ್ತವೆ, 


7. ಕ್ಲೈಸ್ಟೊತೀಸಿಯಗಳಿದ್ದು, 
ಹುಲ್ಲೆಕೋಶಗಳು ಆವರಿಸಿರು 


ತ್ತವೆ. 


8. ಆಸ್ಕೊಬೀಜಾಣುಗಳಲ್ಲಿ 
ನಯವಾದ ಭಿತ್ತಿಗಳಿರು 
ತ್ತವೆ. 
` h. ಸಮಮಧ್ಯೆ ಏಣುಗಳು 

ಎರಡು ಸಂಖ್ಯೆ ಇರು 
ತ್ತವೆ. 

i, ಏಣುಗಳು 0.5-1/ 
ಅಗಲ, ಅಂಚು ಸಮ 
ವಿರುತ್ತವೆ. 9, ಆ. ನಿಡುಲಸ್ಟ್‌ 


11. ಏಣುಗಳು ತಿ-4.9್ಯ 
ಅಗಲ, ಅಂಚುಗಳು 
ನಕ್ಷತ್ರಾಕಾರಿತ. 10, ಆ, ವೇರಿಕಲರ್‌ 


hh. ಸಮಮಧ್ಯೆ ಏಣುಗಳು | 
ನಾಲ್ಕು ಇರುತ್ತವೆ. 11. ಆ. ಕ್ವಾಡಿಲ್ಳ 


: "8. ಆಸ್ಕೊಬೀಜಾಣುಗಳಲ್ಲಿ ಒರ ' . 
 ಚಾದಭಿತ್ತಿಗಳಿರುತ್ತವೆ. 12. ಅ. ರುಗುಲೋಸೆಸ್‌ 


348 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
| ಣಿ. ಕ್ಲೈಸ್ಫೊತೀಸಿಯಗಳಿರುವುದಿಲ್ಲ; . 
ಇವಕ್ಕೆ ಬದಲಾಗಿ ಬಂಜೆ, ದಪ್ಪ 
ಭಿತ್ತಿಯುತ ತಂತುದಾರಗಳಿರು 
ತ್ತವೆ. 
8. ಹುಲ್ಲೆಕೋಶಿಕೆಗಳಿರಂ 
ತ್ತವೆ. 13. ಆ, ಸೀಸ್ಬಿಟೋಟಸ್‌ 


88. ಹುಲ್ಲೆಕೋಶಗಳಿಗೆ ಬದ 
ಲಾಗಿ ದಪ್ಪಭಿತ್ತಿಗಳಿಂದಾದ 
ತಂತುದಾರಗಳಿರುತ್ತವೆ. 14, ಆ. ಅಂಗಸ್‌ 


೨೮, ಕೊನಿಡಿಯ ಸರಣಿಗಳು ಕಿರಣಯುತ 
ಚೆಂಡುಗಳಲ್ಲಿರುತ್ತವೆ. 


1. ಚೆಂಡುಗಳು ನೀಲಿಹಸುರು. 


8. ಕೊನಿಡಿಯ ಚೆಂಡುಗಳು 
ನಿಯಮಿತ ನೀಲಿಹಸುರು. 15. ಆ. ಸೈಡೊಟ 


88. ಕೊನಿಡಿಯ ಚೆಂಡುಗಳಲ್ಲಿ 
ಎರಡು ಬಗೆಗಳಿವೆ. 


(೩) ಬಿಳಿಯವು ಉದ್ದನೆ 
ಕೊನಿಡಿಯದಂಡಗಳಲ್ಲಿ 
ರುತ್ತವೆ. 

(0) ಬಿಳಿಯವು ಉದ್ದೆ ನೆ 
ಕೊನಿಡಿಯದಂಡಗಳಲ್ಲಿ 
ರುತ್ತವೆ. 16. ಆ. ಜಾನಸ್‌ 


ಣಿ. ಚೆಂಡುಗಳು ಹೊಳಪು ಹಸುರು 
ಅಥವಾ ಹಳದಿ ಹಸುರು 17, ಆ. ವರ್ಸಿಕಲರ್‌ 
08. ಕೊನಿಡಿಯ ದಂಡಗಳು ಗುಳಿಯುತ, ಆಗಾಗ್ಗೆ ಒರ 
- ಟಾಗಿ ಕಂಡುಬರುತ್ತವೆ. ಕೊನಿಡಿಯ ಚೆಂಡುಗಳು 
ಹಳದಿಹೆಸುರು. 18. ಆ. ಫ್ಲೆವಸ್‌ 
೩೩, ಕೊನಿಡಿಯ ಚೆಂಡುಗಳು ಯಾವಾಗಲೂ ಹಸುರಾಗಿರು 


ಶಿ, ಕೊನಿಡಿಯದಂಡದ ಭಿತ್ತಿಗಳು ನಯವಾಗಿರುತ್ತವೆ. 
೦. ಕೊನಿಡಿಯ ಚೆಂಡುಗಳು ಕಂದು. 
d. ಕೊನಿಡಿಯ ಚೆಂಡುಗಳು ಕಾಕಿಯಿಂದ 
ಅಸ್ಪಷ್ಟ ಅಥವಾ ಕಾಡಿಗೆಯಂತಹವು. 
6, ಕೊನಿಡಿಯ ಚೆಂಡುಗಳು ಕಂಬದಂತಿ 
ರುತ್ತವೆ. 
1. ಕೊನಿಡಿಯ ಚೆಂಡುಗಳು ಕಾಕಿ 


ಯಿಂದ ಅಸ್ಪಷ್ಟ. 19. ಆ. ಟೆರ್ರಿಯಸ್‌ 


ಣಿ. ಕೊನಿಡಿಯ ಚೆಂಡುಗಳು ಮಾಸ 
ಲು ಕಾಕಿ, ತೊಟ್ಟುಗಳು ಹಳದಿ, 
ಸಾಧಾರಣವಾಗಿ ಗಂಧಕ ಹಳದಿ 
ಸ್ಕ್ಲೆರೋಷಿಯ ಜೊತೆಯಿರು 


ತ್ತವೆ, 20. ಆ. ಫ್ಲೆವಿಷೆಸ್‌ 


೮೮. ಕೊನಿಡಿಯ ಚೆಂಡುಗಳು ಕಿರಣ 
ಗಳಂತಿರುತ್ತವೆ. 


(, ಕೊನಿಡಿಯಗಳಲ್ಲಿ ನಯವಾದ 


ಭಿತ್ತಿಗಳಿರುತ್ತವೆ. 21, ಆ. ಹ್ಯೂಮಿಕೊಲ 


ಣಿ. ಕೊನಿಡಿಯಗಳಲ್ಲಿ ಒರಟಾದ 
ಅಥವಾ ಚಿಕ್ಕ ಮುಳ್ಳುಳ್ಳ ಭಿತ್ತಿ 
ಗಳಿರುತ್ತವೆ. 
8. ಸಮೂಹಗಳು ಉಣ್ಣೆ 


ಪುಚ್ಚದಂತಿದ್ದು, ಹುಲ್ಲೆ 
ಕೋಶಗಳು ಒಗ್ಗೂಡಿರು 


ವುದಿಲ್ಲ. 22. ಆ. ಉಸ್ಪಸ್‌ 


£8. ಸಮೂಹಗಳು ಅಲ್ಪ 
ಉಣ್ಣೆ ಪುಚ್ಚದಂತಿದ್ದು, 
ಹುಲ್ಲೆಕೋಶಗಳು ಒಗ್ಗೂ 
ಡಿರುತ್ತವೆ. 


23. ಗ್ರಾನುಲೋಸಸ್‌ 


44. ಕೊನಿಡಿಯ ಚೆಂಡುಗಳು ಕಪ್ಪುಕಂದು . 


ಬಣ್ಣದಿಂದ ಕಪ್ಪು. 


350 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


6. ಚೆಂಡುಗಳು ಕಂದು; ಫೈಯಲಿಡ್‌ 
ಗಳು ಒಂದು ಸಾಲಿನಲ್ಲಿರುತ್ತವೆ. 
1. ಸಮೂಹಗಳು ಕಪ್ಪುಕಂದು. 24, ಆ. ಲುಕೆಯೆನ್ಸಿಸ್‌ 
ಗಣ. ಸಮೂಹಗಳು ಕೆಂಪು ಮಿಶ್ರಿತ 
ಕಂದು. 25. ವೈಯಲೇಸಿಯೊಫಸ್ಕಸ್‌ 
6೮, ಚೆಂಡುಗಳು ಕಪ್ಪ ; ಫೈಯಲಿಡ್‌ 
ಗಳು ಎರಡು ಸಾಲಿನಲ್ಲಿರುತ್ತವೆ. 
8. ಕೊನಿಡಿಯ ಕ್ಯ ಗಿಂತಲೂ 
ಕಡಮೆ ವ್ಯಾಸವಿರುತ್ತವೆ. 
8. ಪ್ರಾಥಮಿಕ ಫೈಯಲಿಡ್‌ 
ಗಳು ಸುಮಾರು 20-30 
ಉದ್ದ 26. ಆ. ನೈಗರ್‌ 
88. ಪ್ರಾಥಮಿಕ ಫೈಯಲಿಡ್‌ 
ಗಳು ಸುಮಾರು 40-60 
ಉದ್ದ, 27. ಆ. ಫೋನಿಸಿಸ್‌ 
ಣಿ. ಕೊನಿಡಿಯ 5 ವ್ಯಾಸಕ್ಕಿಂತ 
ಲೂ ಹೆಚ್ಚು, 28. ಆ. ಫೋನ್‌ಸಿಕಾಯಸ್‌ 
೦೦. ಕೊನಿಡಿಯ ಚೆಂಡುಗಳು ಕಂದುಬಣ್ಣಯುತ 
ವಾಗಿರುವುದಿಲ್ಲ. 
d. ಕೊನಿಡಿಯ ಚೆಂಡುಗಳು ಹಳದಿ,. ಕಿತ್ತಳೆ 
ಯಿಂದ ಕೆಂಪುಮಿಶ್ರಿತ ಕಂದು. 
8. 'ಕೊನಿಡಿಯ ಚೆಂಡುಗಳು ಕಿತ್ತಳೆ 
ಯಿಂದ ಕೆಂಪುಮಿಶ್ರಿತ ಕಂದು, 
'ಹಮೂಹೆಗಳು ಸಾಧಾರಣವಾಗಿ 
ಉಣ್ಣೆ ಪುಚ್ಚದಂತಿರುತ್ತವೆ. 
ಅ. f, ಕೊನಿಡಿಯ ನಯ ಭಿತ್ತಿಯುತ. 29. ಆ. ಪನಾಮೆನ್ಸಿಸ್‌ 
ಣಿ. ಕೊನಿಡಿಯ ಸಾಧಾರಣವಾಗಿ... 
ಚಿಕ್ಕ ಮುಳ್ಳುಯುತ. ' , 30. ಆ. ವೆಂಟೈ 


ಮೊನಿಲಿಯೇಲ್ಸ್‌ 351 


೮೦, 'ಕೊನಿಡಿಯ ಚೆಂಡುಗಳು ಗಂಧಕ 
ಹಳದಿ. 
8 ಸ್ಮ್ಥೈರೋಷಿಯಗಳಿರುವುದು 
ವರದಿಯಾಗಿಲ್ಲ. 31. ಆ. ಸಲ್ಫೂರಿಯಸ್‌ 
ಗೆ. ಸ್ಲೈರೋಹಿಯ ಇರುತ್ತವೆ. 
8. ಸ್ಥೆರೋಷಿಯೆ ದಾಲ್ವಿನ್ನಿ 
ಯಂಶಾಗಿರುತ್ತವೆ. 32. ಆ, ಸಾಕರೈ 
88. ಸ್ಥೈರೋಷಿಯ ಕಪ್ಪಾಗಿರು 
ತ್ತವೆ, ` 33. ಆ. ಆಲ್ಲಿಯೇಶಿಯಸ್‌ 
dd. ಚೆಂಡುಗಳು ಬಿಳಿ ಅಥವಾ ಗುಲಾಬಿ, 
ಕಿರಣಗಳಂತಿರುತ್ತದೆ. 
€. ಚೆಂಡುಗಳು ಬಳಿ, 
f. ಸಮೂಹಗಳ ಮೇಲ್ಮೆ ೨ ಹುಡಿ 
ಯಂತೆ ; ಫೈಯಲಿಡ್‌ಗಳು 
ಎರಡು ಸಾಲಿನಲ್ಲಿರುತ್ತವೆ. 
8. ಸಮೂಹಗಳು ಬಿಳಿಯಿಂದ 
ಕೆನೆಯಂತಾಗಿ ಮುಪ್ಪಾದಾ 
ಗಿರುತ್ತವೆ. 34. ಆ, ಕ್ಕಾಂಡಿಡಸ್‌ 
88. ಸಮೂಹಗಳು ಬಿಳಿಯಿಂದ 
ವಯಸ್ಸಾದಂತೆ ಗಂಧಕ | 
ಹಳೆದಿ. 35, ಆ. ಓಕಾಸಾಕ್ಕ 
8. ಸಮೂಹಗಳು ಮೇಲ್ಮೈ ಉಣ್ಣೆ 
ಪುಚ್ಚದಂತಿದ್ದು, ಫೈಯಲಿಡ್‌ 
ಗಳು ಒಂದೇ ಸಾಲಿನಲ್ಲಿರುತ್ತವೆ. 36. .ಆ, ಕೊನಿಂಗಿ 
66. ಚೆಂಡುಗಳು ಗುಲಾಬಿ. 
..0%, ಸೊನಿಡಿಯದಂಡದ ಭಿತ್ತಿ ಗಳು ಗುಳಿಯುತ ಅಥವಾ 
' ಸುಮಾರು ಒರಟು. 
| c. ಚೆಂಡುಗಳು ಹಳದಿಯಿಂದ” ಮಾಸಲು ಕಂದು 
ಬಣ್ಣ ; ಕಿರಣಗಳಂತೆ. . 11... 41 


352 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


d. ಚೆಂಡುಗಳು ಮಾಸಲು ಕಂದುಬಣ್ಣದ 
ಛಾಯೆಗಳಲ್ಲಿರುತ್ತ ವೆ. 
e. ಫೆ ೈಯಲಿಡ್‌ಗಳು ಎರಡು ಸಾಲುಗಳ 
ಲ್ಲಿರುತ್ತವೆ. 37, ಆ, ಆಕ್ರೀಷಿಯಸ್‌ 
€€. ಫೈಯಲಿಡ್‌ಗಳು ಒಂದು ಸಾಲಿನಲ್ಲಿ 
ರುತ್ತವೆ. 38. ಆ. ಟೆದ್ರಿಕೊಲ 
dd. ಚೆಂಡುಗಳು ಕಿತ್ತಳೆಯಿಂದ ಕೆಂಪುಮಿಶ್ರಿತ 
ಕಂದು ಅಥವಾ ಕಂದು. 39. ಆ, ಟಮಾರಿ 


೭೭. ಕೊನಿಡಿಯ ಚೆಂಡುಗಳು ಹಸುರು 
ಕಾಕಿಯಿಂದ ಹಸುರು. 40. ಆ. ಸ್ಪಾರ್ಸಸ್‌ 


1. ಆಸ್ಬೆರ್‌ಜಿಲ್ಲಸ್‌ ಕ್ಲಾವೇಟಸ್‌ ಡೆಸ್ಮಜಿಯರ್ಸ್‌ (ಪ್ಲೇಟ್‌ 17711, 8) 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಬೂದು ಹಸುರು ಬಣ್ಣದಿಂದ ಕಪ್ಪು 
ಹಸುರು, ನಿಬಿಡವಾಗಿ ಚಾಪೆಯಂತಿದ್ದು K ವಿಪುಲವಾಗಿದ್ದು » ತ್ವರಿತಗತಿಯಲ್ಲಿ ಬೆಳೆದು 
ಹರಡುತ್ತಿದ್ದು ಕೆಳಮುಖ ಮತ್ತು ಆಗಾರ್‌ನಲ್ಲಿ ಹೆಚ್ಚುಕಡಮೆ ಕಂದುಮಿಶ್ರಿತವಿರುತ್ತವೆ. 
ಕೊನಿಡಿಯದಂಡಗಳಲ್ಲಿನ ಭಿತ್ತಿಗಳು ನಯ, ಬಣ್ಣರಹಿತ, ಒಂದರಿಂದ ಅನೇಕ ಮಿಮಿ 
ಉದ್ದವಿದ್ದು, ಸಾಧಾರಣವಾಗಿ 15-204 ವ್ಯಾಸವಿರುತ್ತವೆ. ಕ್ರಮೇಣವಾಗಿ ತುದಿ 
ಯಲ್ಲಿ ವಿಸ್ತತಗೊಂಡು ಗದೆಯಾಕಾರದ ಚೀಲವಾಗಿ ಅದರ ಫಲಿತಕ್ಷೇತ್ರವು 1504 
ಉದ್ದ x 20-25, ಅತ್ಯಂತ ಅಧಿಕ ಉದ್ದ ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು 
7.10 x 2-3, ಒಂದು ಒಂಟಿಸಾಲಿನಲ್ಲಿ ನಿಬಿಡವಾಗಿ ಫಲಿತಕ್ಷೇತ್ರದಲ್ಲಿ ಆವೃತ 
ಎದ್ದು, ಉದ್ದವಾದ ಸರಣಿಗಳನ್ನು ಬಿಟ್ಟೆದ್ದು ಅವು ಸಾಧಾರಣವಾಗಿ ಗುಂಪುಗಳಾಗಿ: 
ಅಂಟಿಕೊಂಡಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರಿತ, ಹಸುರು, 25-3 x 3.4- 
4.54, ನಯವಾದ ಕ್ಲೈಸ್ಟೊತೀಸಿಯಗಳಿರುವುದಿಲ್ಲ. 

ಮಣ್ಣಿನಿಂದ ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (103), 
_ಐಯೋವ (1) (3), ನ್ಯೂಜರ್ಸಿ (209) (210), ಟೆಕ್ಸಾಸ್‌ (210). 
2. ಆಸ್ಪರ್ಜಿಲ್ಲಸ್‌ ಜೈಗಾಂಟಿಯಸ್‌ ವೆಹ್ಮರ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ತ್ವರಿತವಾಗಿ 20° ಸೆಗ್ರೆನಲ್ಲಿ ಬೆಳೆದು 
ವಿಸ್ತಾರವಾದ ಮೇಲ್ಮೈಯುಳ್ಳ ಮತ್ತು ಮುಳುಗಡೆಯಾದ ತಂತುಜಾಲವಿದ್ದು 


ಮುಂಚಿತವಾಗಿ ಕೊನಿಡಿಯದಂಡಗಳು ವೃದ್ಧಿಯಾಗಿ, 2-4 ಮಿಮಿ ಎತ್ತರ ಇರುತ್ತವೆ. 
ನಂತರ ಅಸಂಖ್ಯಾತವಾಗಿ, ಆಗಾಗ್ಗೆ ಅಂಚಿನಲ್ಲಿದ್ದು, ಕೊನಿಡಿಯದಂಡಗಳು ಅನೇಕ 


ಮೊನಿಲಿಯೇಲ್ಡ್‌ 353 


ಸೆಮಿಗಳವರೆಗೆ ಎತ್ತರವಿದ್ದು ಮೊದಲು ಬಿಳಿ, ಕ್ರಮೇಣ ಕೊನಿಡಿಯ ಚೆಂಡುಗಳಿಂದ 
ನಸು ನೀಲಿ ಹಸುರಾಗುತ್ತದೆ. ಕೆಳಮುಖ ಕಳೆಗುಂದಿದ ಹಳದಿಮಿಶ್ರಿತ ಕಂದು, 
ಕ್ರಮೇಣ ವಯಸ್ಸಾದಂತೆ ಕಂದಾಗುತ್ತದೆ, ವಾಸನೆ ಇರುವುದಿಲ್ಲ ಅಥವಾ ಸ್ವಲ್ಪ 
ದುರ್ವಾಸನೆ, ಕೆಲವೊಂದು ತಳಿಗಳಲ್ಲಿರುತ್ತವೆ. ಕೊನಿಡಿಯ ಚೆಂಡುಗಳು ಮಾಸಲು 
ನೀಲಿ ಹಸುರು, ವಯಸ್ಸಾದಂತೆ ಎರಡು ಅಥವಾ ಮೂರು ಕಂಬಗಳಾಗಿ ಹೋಳಾಗು 
ತ್ತವೆ... ಚೀಲಗಳು ಗದೆಯಾಕಾರ 100-250» 30-50,ವರೆಗೆ ಚಿಕ್ಕ ಕೊನಿಡಿಯ 
ದಂಡಗಳ ಮೇಲಿದ್ದು, 400-600 x 120-180, ಉದ್ದವಾದ ಕೊನಿಡಿಯದಂಡ 
ಗಳ ಮೇಲಿರುತ್ತವೆ. ಫೈಯಲಿಡ್‌ಗಳು ಒಂದು ಒಂಟಿ ಸಾಲಿನಲ್ಲಿದ್ದು, 3-4» 
2.5-34 ಚೀಲದ ಬುಡದಲ್ಲಿದ್ದು, 6-8.5%2.8-3.54 ತುದಿಯಲ್ಲಿರುತ್ತವೆ. 
ಕೊನಿಡಿಯಗಳು ಮೊಟ್ಟೆಯಾಕಾರಿತ. ದಪ್ಪ ಭಿತ್ತಿಯುತ ನಯವಾಗಿದ್ದು, 3.5-4,5 
3%2,4-3ಿ ಇರುತ್ತವೆ. . 


ಮಣ್ಣಿನಿಂದ: ಪನಾಮ (65). 


3.  ಆಸ್ಪರ್ಭೆಲ್ಲಸ್‌ ರಿಪೆನ್ಸ್‌ (ಕಾರ್ಡ) ಡಿ ಬಾರಿ 

ಸಹನಾಮ ಆ. ಪ್ರಾಲಿಫೆರನ್ಸ್‌ ಜಿ, ಸ್ಮಿತ್‌ 

ಸಮೂಹಗಳು ಜೆಪೆಕ್‌ನ 'ಆಗಾರಿನ ಮೇಲೆ (ಶೇ. 20ರಷ್ಟು ಸುಕ್ರೊಸ್‌) 
ಹರಡಿಕೊಂಡಿದ್ದು. ಅಗಲ, ಸಮತಲವಾಗಿ ಅಥವಾ ಸ್ವಲ್ಪ ಸುಕ್ಕಾಗಿದ್ದು, ಕಿತ್ತಳೆ 
ಹಳದಿ, ವಿಶಾಲ ಕೊನಿಡಿಯ ಚೆಂಡುಗಳಿದ್ದು ಮಾಸಲು ಹಸುರಾದ ವಲಯಗಳಾಗಿರು 
ತ್ತವೆ. ಮೇಲ್ಮೈ ಬೆಳವಣಿಗೆಯಲ್ಲಿ ಸಡಿಲವಾಗಿ ಹೆಣೆದುಕೊಂಡ ತಂತುದಾರಗಳಲ್ಲಿ 
ಕಿತ್ತಳೆ ಹರಳುಗಳು ತುಂಬಿಕೊಂಡು, ಸಮೃದ್ಧವಾಗಿರುತ್ತವೆ. ಹಳದಿ ಪೆರಿತೀಸಿಯ 
ಗಳು ಹೊರಚಾಚಲ್ಪಟ್ಟ ಕೊನಿಡಿಯ ಚೆಂಡುಗಳ ಜೊತೆಯಲ್ಲಿರುತ್ತವೆ. ಕೆಳಮುಖ 
ಹಳದಿ ಕಿತ್ತಳೆಯಿಂದ ಆಳಕುಂಕುಮ ಕೆಂಪಾಗಿರುತ್ತದೆ. 

ಕ್ಲೈಸ್ಟೊತೀಸಿಯಗಳು ಬಹು ಸಮೃದ್ಧವಾಗಿದ್ದು, ಸಡಿಲವಾಗಿ ಹೆಣೆದುಕೊಂಡ 
ಹಳದಿಯಿಂದ ಕಿತ್ತಳೆ ಕೆಂಪು ತಂತುದಾರಗಳಲ್ಲಿ ಬಿಟ್ಟಿದ್ದು; ಹಳದಿ; ಗೋಳಾಕಾರಿತ 
ದಿಂದ ಉಪಗೋಳಾಕಾರಿತ, 75-100 (125) ವ್ಯಾಸವಿರುತ್ತವೆ. ಅಸ್ಸೈ 10- 
12. ಆಸ್ಕೊಬೀಜಾಣುಗಳು ಯವದಾಕಾರಿತ, 4.8-5.6 » 3.8-4.4, : ನಯ 
ಭಿತ್ತಿಯುತ, ಸಮಮಧ್ಯೆ ಕ್ಷೇತ್ರ ದುಂಡಾಗಿದ್ದು ಅಥವಾ ಸ್ವಲ್ಪ ಚಪ್ಪಟೆಯಾಗಿ, ಆಗಾಗ್ಗೆ 
ಸ್ವಲ್ಪ ತಗ್ಗಾಗಿ, ಸಾಲಾಗಿದ್ದು ಆದರೆ ಶಿಖೆಗಳಾಗಿ ಅಥವಾ ಏಣುಗಳಾಗಿರುತ್ತವೆ. 

ಕೊನಿಡಿಯ ಚೆಂಡುಗಳು ಸಮೃದ್ಧವಾಗಿದ್ದು ವಿವಿಧ ತಳಿಗಳಲ್ಲಿ 125-175, 
ವ್ಯಾಸವಿರುತ್ತವೆ. ವಿವಿಧ ಕಡೆಗಿರುವ ಕೊನಿಡಿಯಾ ಸರಣಿಗಳನ್ನೊಳಗೊಂಡಿದ್ದು ಒಂದು 
ಅರ್ಥ ಗೋಳಾಕಾರಿತ ಚೀಲದಿಂದ ಕಿರಣಗಳಂತೆ ಪಸರಿಸಿ, 25-40 ವ್ಯಾಸವಿರುತ್ತವೆ. 


2) 


354 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತೊಟ್ಟುಗಳು ನಯ, ಬಣ್ಣರಹಿತ, 500-1000, ಉದ್ದವಿರುತ್ತವೆ. ಫೈಯಲಿಡ್‌ 
ಗಳು ಒಂದು ಸಾಲಿನಲ್ಲಿದ್ದು, 7-10 x3.4-4.5, ಉದ್ದವಿರುತ್ತವೆ. ಕೊನಿಡಿಯ 
ಮೊಟ್ಟೆಯಾಕಾರಿತದಿಂದ ಉಪಗೋಳಾಕಾರಿತ, ಮುಳ್ಳುಯುತ, 5-6.5 ಇರುತ್ತವೆ 


ಮಣ್ಣಿನಿಂದ : ಡೆನ್ಮಾರ್ಕ್‌ (90), ಇಂಗ್ಲಂಡ್‌ (50), ಭಾರತ (185). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂ ಜರ್ಸಿ (209). 


4, ಆಸ್ಬರ್ಜಿಲ್ಲಸ್‌ ರುಬರ್‌ (ಸ್ಟಿಕರ್‌ಮನ್‌ ಮತ್ತು ಬ್ರೈನ್ನರ್‌) ಥಾಮ್‌ ಮತ್ತು ಚರ್ಚ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ (ಶೇ. 20ರಷ್ಟು ಗ್ಲೂಕೋಸ್‌) 
ಹರಡಿಕೊಂಡಿದ್ದು ಮತ್ತು ನಿಯಮಿತ ಅಥವಾ ಅಸಮವಾಗಿ ಅಂಚಿನ ಮೇಲಿದ್ದು ಸ 
ಸಮತಲ, ಪ್ರಧಾನ ಕೆಂಪು, ವ್ಯಾಪ್ತಿಯು ತುಕ್ಕುಬಣ್ಣದಿಂದ: ಮೊರಾಕ್ಕೊ (ಹದ 
ಮಾಡಿದ ಆಡಿನ ಚರ್ಮ) ಕೆಂಪು. ಕ್ಲೈಸ್ಟೊತೀಸಿಯ ಸಮೃದ್ಧವಾದ ಒಂದು ನಿಬಿಡ 
ಪದರವಾಗಿ ಆಗಾರಿನ ಮೇಲ್ಮೈಯಲ್ಲಿ ಮತ್ತು ಅತಿಯಾಗಿ ಒಂದು ಕೆಂಪು ಲವಣಪೊರೆ 
ಯಾವೃತ ತಂತುದಾರದ ಫೆಲ್ಟಿನೊಳಗಡೆ ಸೇರಿಕೊಂಡಿರುತ್ತವೆ. ಕೊನಿಡಿಯ ಚೆಂಡು 
ಗಳು ಫೆಲ್ಲಿನ ಮೇಲ್ಭಾಗದಲ್ಲಿ ಮಾಸಲು ಬೂದಿನಿಂದ ಆಳಹಸುರು ಬೂದು, ಹೆಚ್ಚು 
ಕಡಮೆ ಸಮ್ಮ ಿದ್ಧವಾಗಿದ್ದು, ಸಾಧಾರಣವಾಗಿ ಒಂದರ ಮೇಲೊಂದರಂತೆ ಸಮೂಹದ 
ಮಧ್ಯ ಭಾಗದಲ್ಲಿರುತ್ತವೆ. ಕೆಳಮುಖವು ಆಳಕೆಂಪು ಕಂದುಭಾಯೆಯುತ. 


ಕ್ಲೈಸ್ಟೊತೀಸಿಯಗಳು, ಹಳದಿಯಿಂದ ಕಿತ್ತ ಶಳೆಕೆಂಪು, ಗೋಳಾಕಾರದಿಂದ ಉಪ 
ಗೋಳಾಕಾರ, '80- 1204 (1404) ವ್ಯಾಸವಿರುತ್ತವೆ. ಅಸ್ಸೈಗಳು 12-15). 
ಆಸ್ಕೊಬೀಜಾಣುಗಳು, 5.2-6 x 4.4-4. 1 ತಗ್ಗುಸಾಲು ಒಂದು ವಿಶಾಲವಾದ 
ತಗ್ಗಾಗಿ, ಸಮ ಮಧ್ಯೆ ಸುತ್ತಲೂ ಇರುತ್ತದೆ. ಏಣುಗಳು ಕಿರಿದು, ಭಿತ್ತಿಗಳು ನಯ 
ವಾಗಿದ್ದು ಏಣುಗಳಿರುವುದಿಲ್ಲ. 


ಕೊನಿಡಿಯ ಚೆಂಡುಗಳು ಅಸಂಖ್ಯಾತವಾಗಿ ಕೇಂದ್ರೀಕೃತವಲಯಗಳಲ್ಲಿ ಅಥವಾ 
ಚೆಲ್ಲಾಪಿಲ್ಲಿಯಾಗಿ ತೆಳುವಾಗಿ, ಮಾಸಲು ಹಳದಿ ಹಸುರು, ಕಿರಣಗಳಂತೆ, 150- 
2504 ವ್ಯಾಸವಿರುತ್ತವೆ. ತೊಟ್ಟು ನಯವಾಗಿದ್ದು, ಬಣ್ಣರಹಿತದಿಂದ ಕಿತ್ತಳೆಕಂದು, 
500- "750, ಉದ್ದವಿದ್ದು, ಒಂದು ಚೀಲದಲ್ಲಿ ಅಸಂಖ್ಯಾತವಾಗಿ, 25-35 ವ್ಯಾಸ 
ವಿರುತ್ತವೆ. ಫೈಯಲಿಡ್‌ಗಳು ಒಂದು ಒಂಟಿ ಸಾಲಿನಲ್ಲಿದ್ದು «1-9 «4-5 ಇರು 
ತ್ತವೆ. ಕೊನಿಡಿಯ ಮೊಟ್ಟೆಯಾಕಾರದಿಂದ ಉಪಗೋಳಾಕಾರ, ನಿಬಿಡವಾಗಿ ಮುಳ್ಳು 
ಯುತ, 5-6 ಉದ್ದದ ಅಕ್ಷದಲ್ಲಿರುತ್ತ ವೆ. 


ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). . 


ಮೊನಿಲಿಯೇಲ್ಲ್‌ 355 


5... ಆಸ್ಪರ್ಜಿಲ್ಲಸ್‌ ಚವಲಿರೈ (ಮಾನ್ಲಿನ್‌) (ಥಾಮ್‌ ಮತ್ತು ಚರ್ಚ್‌) 

ಸಹನಾಮ ಯೂರೋಹಿಯಾ ಚವಲಿರೈ ಮಾನ್ಡಿನ್‌ 

ಸಮೂಹಗಳು ಜೆಪೆಕ`ನ ಆಗಾರಿನ ಮೇಲೆ (ಶೇ. 3 ರಷ್ಟು ಸುಕ್ರೋಸ್‌) 
ಸ್ಥಿಮಿತವಾಗಿದ್ದು, ಸಮತಲವು ನಿಬಿಡವಾಗಿ ಫೆಲ್ಲಾ ಗಿದ್ದು, ನೀಲಿಮಿಶ್ರಿತ ಬೂದು 
ಬಣ್ಣವಾಗಿ ಮಧ್ಯೆಯಿದ್ದು. ಮಾದರಿ ಚೆಂಡುಗಳು ಮತ್ತು ಕ್ಲೈಸ್ಫೋತೀಸಿಯಗಳು 
ಬಹುವಾಗಿ ಅಂಚಿನಲ್ಲಿರುತ್ತದೆ. ಕೆಳಮುಖವು ಕುಂಕುಮಕೆಂಪಾಗಿ ಮಧ್ಯೆಯಿದ್ದು 
ಕಿತ್ತಳೆಕೆಂಪ್ರಬಣ್ಣವು ಅಂಚಿನಲ್ಲಿದ್ದು ಲಅವಣಪೊರೆಯಾವೃತ ತಂತುದಾರಗಳಿರುತ್ತವೆ, 
ಬಹುಪಾಲು 100-140, ಅಪರೂಪಕ್ಕೆ 150 ವರೆಗೆ ವ್ಯಾಸವಿದ್ದು, ಗೋಳಾ 
ಕಾರಿತದಿಂದ ಉಪಗೋಳಾಕಾರಿತ, ಹಳದಿ ಅಥವಾ ಕಿತ್ತಳೆ. ಅಸ್ಸೈಗಳು 9-10: 
ಆಸ್ಕೋಬೀಜಾಣುಗಳಂ ಯವದಾಕಾರಿತ, 4.6.5: 3.4-3.8ಿ : ಭಿತ್ತಿಗಳಂ ನಯ; 
ಸಮಮಧ್ಯೆ ಪ್ರಧಾನ ಏಣುಗಳಿದ್ದು, ತೆಳು ಮತ್ತು ಆಗಾಗ್ಗೆ ಹಿಂಬಾಗಿರುತ್ತವೆ. 
ಸಮನಾಂತರವಾದ ಏಣುಗಳ ಮಧ್ಯೆ ತಗ್ಗು ಸಾಲಿಗಿಂತಲೂ, ಒಂದು ಮಧ್ಯ ದೋಣಿಯು 
ಬೀಜಾಣುದೇಹದಲ್ಲಿರುತ್ತದೆ. ಕೊನಿಡಿಯ ಚೆಂಡುಗಳು ಸಮೃದ್ಧವಾಗಿದ್ದು, ಮಾಸಲು 
ನೀಲಿ ಹಸುರು, ದಿಕ್ಕು ಬದಲಿಸಿದ ಕಿರಣಗಳಂತೆ ಸರಣಿಗಳು ಕಂಡುಬಂದು, ಬಹುಪಾಲು 
700-800, ಉದ್ದ, ತುದಿಯಲ್ಲಿ ಚೀಲದಂತೆ ವಿಸ್ತರಿತಗೊಂಡು, ಕೆಲವು ಗೋಳಾ 
ಕಾರಿತ, 25-35 ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಒಂದು ಒಂಟಿಸಾಲಿನಲ್ಲಿದ್ದು, 
ಬಿಡವಾಗಿ ಜೋಡಿತವಾಗಿದ್ದು, 5-73.54 ಇರುತ್ತವೆ. ಕೊನಿಡಿಯಗಳು 
ಉಪಗೋಳಾಕಾರಿತ ಮುಳ್ಳುಯುತ, 4.5-5.5 ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಕೋಸ್ಟರೀಕ (65), ಭಾರತ (70) (185). 


6... ಆಸ್ಪರ್ಜಿಲ್ಲಸ್‌ ಕೊನಿಕಸ್‌ ಬ್ಲಾಚ್‌ವಿಟ್ಸ್‌ 

ಸಮೂಹಗಳು ಮಂದ ಬೆಳವಣಿಗೆಯವು, ಒಂದು ಶ್ಲೇಷ್ಮವಾಗಿ ರೂಪಿತ 
ವಾಗುತ್ತ, ಮಡಿಕೆಯಾಗಿ ಅಥವಾ ಕೊಕ್ಕೆಯೆಂತಹ ರಾಶಿಯಾಗಿ ಜೊತೆಗೆ ಮುಳುಗಡೆ . 
ಯಾದ ಅನಿಯಮಿತ ಅಂಚು ಇರುತ್ತದೆ. ಮೊದಲು ಬಣ್ಣರಹಿತ, ಅನಂತರ ಹಸುರಿ 
ನಿಂದ ಕಪ್ಪ. ತೊಟ್ಟುಗಳು ಮತ್ತು ಚೆಂಡುಗಳು ಕೆಲವು ನೇರವಾಗಿದ್ದು ಮತ್ತು 
ಮೊದಲು ಶ್ಲೇಷ್ಮದಿಂದ ಸ್ವತಂತ್ರವಾಗಿದ್ದು. ಅನಂತರ ಜಿಡ್ಡಿನಂತಹ ಶ್ಲೇಷ್ಮದಲ್ಲಿ 
ರಾಶಿಗಳಾಗಿ ಅಡಕವಾಗಿರುತ್ತವೆ. ಕೊನಿಡಿಯದಂಡಗಳು ಚಿಕ್ಕವು, : 100...200,, 
ಉದ್ದ ಚೀಲಗಳು 204 ವ್ಯಾಸವಿದ್ದು, ಪಕ್ಚವಾಗುವುದು ಬಹುಪಾಲು 'ತುದಿಯಲ್ಲಿ 
: ಮಾತ್ರ. ಫೈಯಲಿಡ್‌ಗಳು ಆ.ಗ್ಲಾಕಸ್‌ ನಮೂನೆ, 5-10 2-4; ಕೆಲವು ತಳಿಗಳಲ್ಲಿ 


ದ್ವಿತೀಯ ತೊಟ್ಟುಗಳಾಗಿ ವೃದ್ಧಿಯಾಗಿ ಕೆಲವು ಚೆಂಡುಗಳನ್ನು ಬಿಟ್ಟಿರುತ್ತವೆ. ಕೊನಿ . . 


ಡಿಯ ಮೊಟ್ಟೆಯಾಕಾರಿತ, . 4-6%3-3.54, ಕೆಲವು ತಳಿಗಳಲ್ಲಿ ನಯವಾಗಿದ್ದು, 


1 


356 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಇತರವುಗಳಲ್ಲಿ ಠ್ಯಿವರೆಗೆ ಉದ್ದವಿದ್ದು, ಕ್ರಮೇಣ ದಪ್ಪಭಿತ್ತಿಯುತ ಮತ್ತು ಒರಟಾಗು 
ತ್ತವೆ. ಕ್ಲೈಸ್ಟೊತೀಸಿಯಗಳು ಕಂಡುಬಂದಿಲ್ಲ. 


ಮಣ್ಣಿನಿಂದ : ಇಂಗ್ಲಂಡ್‌ (51), ಯೂರೋಪ್‌ (198). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134). 


7. ಆಸ್ಪರ್ಜಿಲ್ಲಸ್‌ ಫ್ಯೂಮಿಗೇಟಸ್‌ ಫ್ರೆಸಿನಸ್‌ (ಪ್ಲೇಟ್‌ VIL, F) 
ಸಹನಾಮ ಆ. ಕ್ಯಾಲಿಪ್ಟೇಟಸ್‌ ಆಡೆಮನ್ಸ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಕೆಲವು ತಳಿಗಳು ವೆಲ್ವೆಟ್ಟಿನಂತೆ 
ನಿರ್ದಿಷ್ಟವಾಗಿದ್ದು, ಕೆಲವೊಂದರಲ್ಲಿ ಜೊತೆಗೆ ವಿವಿಧ ಪ್ರಮಾಣದಲ್ಲಿ ಉಂಡೆಯಾದ 
ಮೇಲಾ ಗದ ಶಿಲೀಂಧ್ರವು ಫೆಲ್ಫಿನಂತಹ ಉಣ್ಣೆಪ್ರಚ್ಚದ ರೂಪಗಳಲ್ಲಿದ್ದು, ಹಸುರಿನಿಂದ 
ಆಳಹಸುರು, ವಯಸ್ಸಾದಂತೆ ಬಹುಮಟ್ಟಿಗೆ ಕಪ್ಪಾಗುತ್ತಿದ್ದು, ಹರಡಿಕೊಂಡಿರುತ್ತವೆ. 
ಕೆಳಮುಖ ಮತ್ತು ಆಧಾರಸ್ಮಳವು, ಬಣ್ಣ ರಸಿತದಿಿದ ಹಳದಿ. ಕೊನಿಡಿಯದಂಡಗಳು 
ಚಿಕ್ಕವು, ಸಾಧಾರಣವಾಗಿ ನಿಬಿಡವಾಗಿ ದಟ್ಟವಾಗಿದ್ದು, 300 ವರೆಗೆ (ಅಪರೂಪಕ್ಕೆ 
500) x 2-8; ವ್ಯಾಸವಿದ್ದು, ನೇರವಾಗಿ ಮುಳುಗಡೆಯಾದ ತಂತುದಾರಗಳಿಂದ 
ಅಥವಾ ಮೇಲ್ಭಾಗದ ತಂತಾದಾರ ಕವಲುಗಳಿಂದ ಉದ್ಭವಿಸಿರುತ್ತವೆ, ಅಡ್ಡಭಿತ್ತಿಯುತ 
ಅಥವಾ ಅಡ್ಡಳಿತ್ತಿರಹಿತ. ಮೇಲ್ಭಾಗದಲ್ಲಿ ಕ್ರಮೇಣವಾಗಿ ವಿಸ್ತರಿತವಾಗಿ, ತುದಿ 
ಯಲ್ಲಿ ಶೀಸೆಯಾಕಾರ ಚೀಲಗಳು 20-30 ವ್ಯಾಸವಿರುತ್ತವೆ. ಪಕ್ವವಾಗಿರುವುದು 
ಮೇಲಿನ ಅರ್ಧಭಾಗ ಮಾತ್ರ. "ಒಂದು ಸಾಲಿನಲ್ಲಿ ಮಾತ್ರ ಫೈಯಲಿಡ್‌ಗಳನ್ನು ಬಿಟ್ಟು, 
ಸಾಧಾರಣವಾಗಿ 6-8 » 2-3, ದಟ್ಟವಾಗಿದ್ದು, ನಿಕಟವಾಗಿ ಜೋಡಿಲ್ಬಟ್ಟಿದ್ದು, 
ಜೊತೆಗೆ ಅಕ್ಷವು ತೊಟ್ಟಿನ ಅಕ್ಷಕ್ಕೆ ಸುಮಾರಾಗಿ ಸಮಾನಾಂತರವಾಗಿರುತ್ತದೆ. ಕೊನಿ 
ಡಿಯ ಸರಣಿಗಳು ಘನಕಂಬಗಳಾಗಿ ರೂಪಿತವಾಗಿದ್ದು 400 : 504ವರೆಗೆ ಇರುತ್ತವೆ. 
ಕೊನಿಡಿಯ ಆಳಹಸುರಾಗಿ ರಾಶಿಯಲ್ಲಿದ್ದು, ಗೋಳಾಕಾರ, 2-3.5, ಬಹುಪಾಲು 
2.5.3 ಇರುತ್ತವೆ. | 


ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22), ಚೀನ (110), 
ಡೆನ್ಮಾರ್ಕ್‌ (90), ಇಂಗ್ಲಂಡ್‌ (15), ಗ್ರೀನ್‌ಲಂಡ್‌ (128), ಭಾರತ (32) (70), 
ಜಪಾನ್‌ (190), 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (103), ಇಲಿನಾಯಿಸ್‌ 
(187), ಐಯೋವ (210), ನ್ಯೂಯಾರ್ಕ್‌ (89), ಉತ್ತರ ಡಕೋಟ (210), 
ಓರೆಗಾನ್‌ (209), ಟಿಕ್ಸಾಸ್‌ (123) (209) (210) (220), ಉಟಾಹ್‌ (71). 


ಮೊನಿಲಿಯೇಲ್ಸ್‌ 357 
8. ಆಸ್ಪರ್ಜಿಲ್ಲಸ್‌ ಫ್ಯನಿಕುಲೋಸಸ್‌ ಜಿ. ಸ್ಮಿತ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿದ್ದು, ಮೊದಲು ಪ್ರಕಾಶಮಾನ 
ಹಸುರುಮಿಶ್ರಿತ ಹಳದಿ, ಕ್ರಮೇಣವಾಗಿ ಕೇಂದ್ರದಿಂದ ಹೊರಗಡೆ ಕಪ್ಪಾಗಿ, ಹಳದಿ 
ಅಂಚು ಯಾವಾಗಲೂ ಇರುತ್ತದೆ. ಸಾಕಷ್ಟು ದಪ್ಪ ಫೆಲ್ಫಾಗಿ ರೂಪಿತವಾಗಿ ಹಗ್ಗ 
ದಂತೆ ಸ್ಪಷ್ಟವಾಗಿರುತ್ತದೆ. ಕೆಳಮುಖ ಮೊದಲು ಮಾಸಲುಹಸುರು ಜೊತೆಗೆ ನೇರಿಳೆ 
ಬಣ್ಣದ ತೇಪೆಗಳಿದ್ದು, ಅನಂತರ ವಿಶಾಲ ವಲಯೀಕೃತ, ಹಸುರು ಛಾಯೆಯಿಂದ 
ಕಂದುಮಿಶ್ರಿತ ನೇರಿಳೆ ಅಥವಾ ಗುಲಾಬಿಯಾಗುತ್ತದೆ, ಕಟ್ಟ ಕಡೆಯದಾಗಿ ಆಳಕಂದು 
ಮಿಶ್ರಿತ ನೇರಿಳೆಯಾಗುತ್ತದೆ. ಕೊನಿಡಿಯ ಚೆಂಡುಗಳು ಗೋಳಾಕಾರಿತ, ಅನಂತರ 
ಸ್ವಲ್ಪ ಸಡಿಲ ಕಿರಣಗಳಂತಿದ್ದು, ಚಿಕ್ಕವುಗಳು ಮೊದಲಿನಿಂದಲೂ ಸಡಿಲವಾಗಿದ್ದು, 
1404 ವ್ಯಾಸವಿರುತ್ತವೆ. ತೊಟ್ಟುಗಳು ಬಹುವಾಗಿ ಮೇಲ್ಭಾಗದ ತಂತುದಾರಗಳಿಂದೆ 
ಚಿಕ್ಕ, ಅಲೆಯೋಪಾದಿ, ನಯ, 4-7 ವ್ಯಾಸವಿದ್ದು, ಸಾಕಷ್ಟು ಕಿರಿದಾಗುತ್ತ, 
ಚೀಲದ ಕೆಳಗಡೆಯಿರುತ್ತವೆ. ಚೇಲಗಳು ಗೋಳಾಕಾರ, ಎಲ್ಲೆಲ್ಲಿಯೂ ಪಕ್ಚವಾಗಿದ್ದು, 
10-234 ವ್ಯಾಸವಿದ್ದು, ಸಾಕಷ್ಟು ಕಿರಿದಾಗುತ್ತ ಚೀಲದ ಕೆಳಗಡೆಯಿರುತ್ತವೆ. ಚೇಲ 
ಗಳು ಗೋಳಾಕಾರ, ಎಲ್ಲೆಲ್ಲಿಯೂ ಪಕ್ವವಾಗಿದ್ದು, 10-23 ವ್ಯಾಸವಿದ್ದು, ಮೆಟ್ಕುಲೆ 
ಗಳು ಕೊರತೆಯಿರುತ್ತವೆ. ಫೆ ಯಲಿಡ್‌ಗಳು 6-72.2.5, ಇರುತ್ತವೆ ವೆ. ಕೊನಿಡಿಯ 
ಹಪ್ಪಭಿತ್ತಿಯುತ, ಒರಟಾಗಿ ಗಡುಸಾಗಿದ್ದು, ಗೋಳಾಕಾರಿತ, 3-8; ವ್ಯಾಸವಿರು 
ತ್ತವೆ. 


ಮಣ್ಣಿನಿಂದ ; ನೈಜೀರಿಯಾ (174). 


9, ಆಸ್ಪರ್ಜಿಲ್ಲಸ್‌ ನಿಡುಲನ್ಸ್‌ (ಈಡಮ್‌) ವಿಂಟರ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಸಮತಲವಾಗಿದ್ದು, ವಿಶಾಲವಾಗಿ 
ಹರಡಿ, ಕಪ್ಪುಕ್ರೆಸ್‌ ಹಸುರು (ರಿಡ್‌ಗ್ವೆ ೫1. 2೧೧೮) ಬಣ್ಣವಿರುತ್ತವೆ. ಸಮೃದ್ಧ 
ವಾದ ಕೊನಿಡಿಯ ಚೆಂಡುಗಳು ಮೊದಲೆರಡು ವಾರಗಳಲ್ಲಿ ಇರುತ್ತವೆ. ಕ್ಲೈಸ್ಟೊ 
ತೀಸಿಯಗಳು ಸಮೂಹಗಳ ಕೇಂದ್ರಭಾಗದಿಂದ ಹೊರಗಡೆ ವ ದ್ಧಿ ಯಾಗುತ್ತವೆ, 
ಪ್ರತ್ಯೇಕವಾಗಿ ಉತ್ಪತ್ತಿಯಾಗಿದ್ದು, ಆಗಾಗ್ಗೆ ಸಮೃದ್ಧವಾಗಿದ್ದು, ಅಪರೂಪಕ್ಕೆ 
ವಿಭಾಗಗಳಾಗುತ್ತವೆ. ಸಮೂಹಗಳ ಕೆಳಮುಖ ನೇರಿಳೆಮಿಶ್ರಿತ ಕೆಂಪುಛಾಯೆಯ 
ಲ್ಲಿದ್ದು, ವಯಸ್ಸಾದಂತೆ ಕಪ್ಪಾಗುತ್ತದೆ. 

ಕ್ಲೈಸ್ಫೊ ತೀಸಿಯ ಪ್ರತ್ಯೇಕವಾಗಿ ಕೊನಿಡಿಯ ಪದರದೊಳಗಡೆ ಅಥವಾ 
ಮೇಲ್ಭಾಗದಲ್ಲಿ ವೃದ್ಧಿಯಾಗಿದ್ದು, ಗೋಳಾಕಾರಿತ, 100-1754 ವ್ಯಾಸವಿರುತ್ತವೆ. 
ಹೊರಪದರವು ಹಳದಿಮಿಶ್ರಿ ತದಿಂದ ದಾಲ್ವಿನ್ನಿಬಣ್ಣದ ಹೊದಿಕೆಯು, ಚದುರಿದ ತಂತು 
ಡಾರಗಳಿಂದಾಗಿ, ` ಆದರಲ್ಲಿ ಹುಲ್ಲೆ ಕೋಶಗಳನ್ನು ಬಿಟ್ಟು, 254 ವ್ಯಾಸವಿರುತ್ತದೆ 


358 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಭಿತ್ತಿಯು ಪದರಕೋಶಿಕೆಗಳಿಂದಾಗಿ, ಮಾಗಿದ ನಂತರ ಆಳಕೆಂಪು ಮಿಶ್ರಿತ ನೇರಳೆ 
ಯಾಗಿರುತ್ತದೆ. ಒಂದು ರಾಶಿಯಾದ ಎಂಟುಬೀಜಾಣುಯುತ ಅಸ್ಸೈಗಳಿದ್ದು ಆವು 
ಒಡೆದುಹೋಗಿ ಆಸ್ಕೊಬೀಜಾಣುಗಳನ್ನು ಸ್ವತಂತ್ರವಾಗಿಸುತ್ತವೆ. ಆಸ್ಕೋಬೀಜಾಣು 
ಗಳು ನೇರಿಳೆಕೆಂಪು ನಯಭಿತ್ರಿಯುತವಾಗಿದ್ದು, ಎರಡು ಸಮಮಧ್ಯೆ ಏಣುಗಳಿದ್ದು, 
3.8-4.5 x 3.5-4 ಇರುತ್ತವೆ. ಏಣುಗಳು ಹೊಸೆದಂತಹ ಅಲೆಯೋಪಾದಿ 
ಅಂಚುಯುತವಾಗಿ 0.5-1,, ಅಗಲವಿರುತ್ತವೆ. 

ಕೊನಿಡಿಯ ಚೆಂಡುಗಳು ಚಿಕ್ಕ ಕಂಬದುತಿದ್ದು, 40-80% 25-40 ಇರು 
ತ್ತವೆ. ತೊಟ್ಟುಗಳು ಅಲೆಯೋಪಾದಿ, ನಯಭಿತ್ತಿಯುತ, ದಾಲ್ಚಿನ್ನಿ ಕಂದುಭಾಯೆ 
ಯಲ್ಲಿದ್ದು, ವ್ಯಾಪ್ತಿಯಲ್ಲಿ 60-130, ಸುಮಾರು 2.5-34 ವ್ಯಾಸವು ಪಾದದ 
ಹತ್ತಿರ 3.5-5, ತುದಿಯ ಚೀಲದ ಕೆಳಗಡೆ ಇರುತ್ತದೆ. ಚೀಲವು 8-10 ವ್ಯಾಸ 
ಎರುತ್ತದೆ. ಫೈಯಲಿಡ್‌ಗೆಳು ಎರಡುಸಾಲುಗಳಲ್ಲಿದ್ದು, ಪ್ರಾಥಮಿಕ 5-62-3 
ಮತ್ತು ದ್ವಿತೀಯದವು 5-6» 2-2.5 ಇರುತ್ತವೆ. ಕೊನಿಡಿಯ ಗೋಳಾಕಾರ, 
ಸುಕ್ಕಲಂ, 3-3.5 ವ್ಯಾಸವಿದ್ದು , ಗುಂಪಿನಲ್ಲಿ ಹಸುರಾಗಿರುತ್ತವೆ. 

ಮಣ್ಣಿನಿಂದ : ಕೆನಡ (22), ಚೀನ (110), ಈಜಿಪ್ಟ್‌ (156), ಭಾರತ 
(32) (70) (145) (185), ಜಪಾನ್‌ (190), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (209) (210). 
ಐಯೋನ (1) (3) (134) (210), ಮಿಚಿಗನ್‌ (72) (73), ನ್ಯೂಜರ್ಸಿ (209) 
(210). 
10. ಆಸ್ಪರ್ಜಿಲ್ಲಸ್‌ ವೆರಿಕಲರ್‌ (ಬರ್ಕ್‌ಲಿ ಮತ್ತು ಬ್ರೂಮ್‌) ಥಾಮ್‌ ಮತ್ತು ರಾಪರ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಇದ್ದು , ದೈಹಿಕ ತಂತುಜಾಲವು 
ಅಧಿಕವಾಗಿ ಮುಳುಗಡೆಯಾಗಿದ್ದು, ವಿರಳವಾಗಿ, ನಿಧಾನಗತಿಯಲ್ಲಿ ಹರಡುತ್ತ, ಮಧ್ಯ 
ಭಾಗದಲ್ಲಿ ಹಸುರು ಚೆಂಡುಗಳನ್ನು ಬಿಡಿಯಾಗಿ ಉತ್ಪಶ್ತಿಮಾಡುತ್ತದೆ. ಹೊರಭಾಗ 
ಗಳಲ್ಲಿ ಸ್ವಲ್ಪ ಸಮೃದ್ಧವಾಗಿದ್ದು, ದೊಡ್ಡ ಬೂದುಬಣ್ಣದ ಕ್ಲೈಸ್ಟೊತೀಸಿಯ 
ಗೊಂಚಲುಗಳು ಮಧ್ಯಭಾಗದಲ್ಲಿದ್ದು, ಅಂಚುಗಳಲ್ಲಿ ಸ್ವಲ್ಪ ಚದುರಿರುತ್ತವೆ. . ಕೆಳ 
ಮುಖದಲ್ಲಿ ನೇರಳೆಕೆಂಪು ಛಾಯೆ ಇರುತ್ತದೆ. ಕೊನಿಡಿಯ ಚೆಂಡುಗಳು ಹೆಸುರಾಗಿದ್ದು, 
ಕಂಬದಂತೆ, ಸಾಕಷ್ಟು ಉದ್ದವಿದ್ದು, 100-200 » 30-40 ಇರುತ್ತವೆ. ಕೊನಿ 
ಡಿಯದಂಡಗಳು ಮುಳುಗಡೆಯಾದ ತಂತುದಾರಗಳಿಂದ ಬಿಟ್ಟಿದ್ದು ; ನಯಭಿತ್ತಿ ಯುತ ; 
 ದಾಲ್ಮಿನ್ನಿಕಂದು; 140-200 x 3-54; ಕ್ರಮೇಣವಾಗಿ ವಿಶಾಲವಾಗುವುದರಿಂದ 
ಅರ್ಧಚಂದ್ರಾಕಾರಿತ ಚೀಲಗಳಾಗಿ, 8-10 ವ್ಯಾಸವಿರುತ್ತವೆ. ಪ್ರಾಥಮಿಕ ಫೈಯ 
ಲಿಡ್‌ಗಳು 7-8 » 3-4, ದ್ವಿತೀಯ ಫೈಯಲಿಡ್‌ಗಳು, 8-9 %2.5-3 ಇರು 
'ತ್ರವೆ. ಕೊನಿಡಿಯ ಗೋಳಾಕಾರ, ಸುಕ್ಕು : 3-3. 54. | 


ವಮಾಟಲಲುೂರ್ಟ್ಯ ರರ 


ಕ್ಲೈಸ್ಟೊತೀಸಿಯ 300-400, ವ್ಯಾಸವಿದ್ದು, ಒಂದು ಫೆಲ್ಲಿನಂತಹ ತಂತು 
ದಾರಗಳಿಂದ ಹುಲ್ಲೆಕೋಶಿಕೆಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತವೆ. ಕ್ಲೈಸ್ಟೊತೀಸಿಯ 
ಭಿತ್ತಿ ನೇರಿಳಿಕೆಂಪು, ಪೆಡಸು, ಅಸ್ಸೈಗಳು ಶೀಘ್ರವಾಗಿ ಮಾಗಿ ಅದೃಶ್ಯವಾಗುತ್ತವೆ. 
ಆಸ್ಕೊಬೀಜಾಣುಗಳು ನೇರಿಳೆಕೆಂಪು; ಯವದಾಕಾರಿತದೇಓಿಗಳು ; 3.6-4 « 2:8- 
34: ಎರಡು ಪ್ರಧಾನ ಸಮಮಧ್ಯೆ ಏಣುಗಳಿರುತ್ತವೆ. 3-54 ವರೆಗೂ ಆಗಲ 
ವಿದ್ದು ಹೊಸೆದಂತೆ ಮತ್ತು ಕತ್ತರಿಸಲ್ಪಟ್ಟಿಂತಿರುವುದರಿಂದ ನಕ್ಷತ್ರದಾಕಾರವಾದಂತೆ 
ಆಸ್ಕೊಬೀಜಾಣುಗಳು ಕಂಡುಬರುತ್ತವೆ. 


11, ಆಸ್ಪರ್ಪಿಲ್ಲಸ್‌ ಕ್ವಾಡ್ರಿಲಿನಿಯೇಟಸ್‌ ಥಾಮ್‌ ಮತ್ತು ರಾಪರ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ. ಹರಡಿರುತ್ತ, ಸಮತಲ ಅಥವಾ 
ಸ್ವಲ್ಪ ಸುಕ್ಕುಲಾಗಿದ್ದು, ಜೊತೆಗೊಂದು ಉಣ್ಣೆ ಪುಚ್ಚವಾಗುವ ಲಕ್ಷಣವಿರುತ್ತವೆ. 
ಂದ್ರೀಯ ತಂತುಜಾಲವು ಬೂದು, ನಿಗದಿತ ನೇರಿಳೆಮಿಶ್ರಿತ ಲೇಪನವಿರುತ್ತದೆ. 
ಆಲಿವ್‌ಹಸುರು ಕೊನಿಡಿಯ ಕ್ಷೇತ್ರಗಳು ಅಂಚಿನಲ್ಲಿದ್ದು, ಅಪರೂಪವಾಗಿ ವಿಭಾಗಗಳಾ 
ಗಿರುತ್ತವೆ. ಕೆಳಮುಖ ನೇರಿಳೆಮಿಶ್ರಿತ ಕೆಂಪು. 

ಕ್ಲೈಸ್ಪೊಶೀಸಿಯ ಪ್ರತ್ಯೇಕವಾಗಿ ವೃದ್ಧಿಯಾಗಿದ್ದು ಮತ್ತು ಸಮೂಹದ 
ಉದ್ದಕ್ಕೂ ಸಮೃದ್ಧವಾಗಿರುತ್ತವೆ. ಹುಲ್ಲೆಕೋಶಿಕೆಗಳು ಸುತ್ತುವರೆದಿದ್ದು, ' ಅಲ್ಪ 
ಕಂದುಮಿಶ್ರಿತ ಬಣ್ಣವಿದ್ದು, ಗೋಳಾಕಾರಿತ, ಭಾಗಶಃ ಶಿಲೀಂಧ್ರದ ಫೆಲ್ಸಿನಲ್ಲಿ 
ಹೂತಿದ್ದು, 125-1504 ವ್ಯಾಸವಿದ್ದು, ಇದರಲ್ಲಿ ಹುಲ್ಲೆಕೋಶಿಕೆ ಪದರವೂ 
ಸೇರಿದೆ. ಕ್ಲೈಸ್ಟೊತೀಸಿಯ ಭಿತ್ತಿಯು ಒಂದು ಕೋಶಿಕೆಪದರ ದಪ್ಪವಿರುತ್ತದೆ. 
ಅಸ್ಸೈಗಳು ಮಾಗಿದ ನಂತರ ಒಡೆದು ಆಸ್ಕೊಬೀಜಾಣಂಗಳು ಸ್ವತಂತ್ರವಾಗುತ್ತವೆ. 
ಆಸ್ಕೊಬೀಜಾಣುಗಳು ನೇರಿಳೆಕೆಂಪು, ಯವದಾಕಾರಿತ, ಜೊತೆಗೆ ನಯಭಿತ್ತಿಯಿದ್ದು, 
4-48 x 3.4-3.8 (ಬೀಜಾಣುದೇಹಿ) ಮತ್ತು ಎರಡು ಹೊಸೆದಂತಹ ಸಮ 
ಮಧ್ಯೆ ಶಾಖೆಗಳಿದ್ದು, ಸುಮಾರು 6.5, ಅಗಲವಿದ್ದು ಸಮಾನಾಂತರವಾದ ಏಣುಗಳು 
0.54 ಅಗಲವಿದ್ದು ಇದಕ್ಕೆ ಸಮಾನಾಂತರವಾಗಿ ಕಿರಿಯ ಒಂದು ಜೊತೆಯಿದ್ದು, ಅವು 
ಕೆಲವು ಸಮಯಗಳಲ್ಲಿ ಅಸ್ಪಷ್ಟವಿರುತ್ತವೆ. 

ಕೊನಿಡಿಯ ಚೆಂಡುಗಳು ಚಿಕ್ಕ `ಕಂಬದಂತೆ ; ಹಸುರು; 60-70 » 30-35. 
ತೊಟ್ಟುಗಳು ಅಲೆಯೋಪಾದಿ ; ನಯಭಿತ್ರಿಯುತ ; ಮಾಸಲು ಕಂದುಮಿಶ್ರಿತ ; 50- 
75, ಉದ್ದ *3.5-4,5೬ ಅಗಲವಿರುತ್ತವೆ. ಫೈಯಲಿಡ್‌ಗಳು ಎರಡು ಸಾಲು 
`ಗಳಲ್ಲಿದ್ದು, ಪ್ರಾಥಮಿಕ ಭೈಯಲಿಡ್‌ಗಳು ಗೋಳಾಕಾರ, ಮಾಸಲು ಹಳದಿ ಹಸುರು ; 
ಸುಕ್ಕುಲು ; 3-44 ವ್ಯಾಸವಿರುತ್ತವೆ. 
§ ಮಣ್ಣಿನಿಂದ : ಅಮೆರಿಕ ಸಂಯುಕ್ಕ ಸಂಸ್ಥಾನಗಳು: ಕೊಲರಾಡೊ, ಲೂಸಿ 
ಯಾನ, ಮೇರಿಲ್ಯಾಂಡ್‌, ನ್ಯೂ ಜರ್ಸಿ, ಟೆಕ್ಸಾಸ್‌ (199). 


ಲಾ 


360 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


12, ಆಸ್ಪರ್ಜಿಲ್ಲಸ್‌ ರುಗುಲೋಸಸ್‌ ಥಾಮ್‌ ಮತ್ತು ರಾಪರ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ನಿಧಾನವಾಗಿ ಮತ್ತು ಸೀಮಿತವಾಗಿ 
ಬೆಳೆಯುತ್ತ, ಕೊಕ್ಕೆಯಂತೆ ಅಥವಾ ಸುಕ್ಕಾಗಿದ್ದು, 2-3 ಮಿಮಿ ಆಳವಾಗಿ, ವಿವಿಧ 
ಆಳಗಳಲ್ಲಿ ಸಮೃದ್ಧವಾಗಿರುವ ಕ್ಲೈಸ್ಟೊತೀಸಿಯಗಳನ್ನು ಆವರಿಸಿ, ನೇರಿಳೆ ಬೂದುವಿ 
ನಿಂದ ನೇರಿಳೆಕಂದು, ವಯಸ್ಸಾದಂತೆ, ಹಸುರಾದ ಕೊನಿಡಿಯ ಚೆಂಡುಗಳು ವಿರಳವಾಗಿ 
ಉತ್ಪತ್ತಿಯಾಗಿದ್ದು, ಆಗಾಗ ಸ್ವಲ್ಪ ಗುಂಪುಗಳಾಗಿ ಅಥವಾ ಅಂಚಿನ ವಿಸ್ತರಿತ ಶುಷ್ಕ 
ವಾಗುತ್ತಿರುವ ಪೋಷಕಗಳಾಗಿರುತ್ತವೆ. ಕೆಳಮುಖ ಆಳನೀಲಿ ಕೆಂಪ್ರಛಾಯೆ ಇರುತ್ತದೆ. 
ಕ್ಲೈಸ್ಟೊತೀಸಿಯಗಳು ಬಹು ಸಮೃದ್ಧವಾಗಿದ್ದು, ಆಗಾಗ್ಗೆ ಎರಡು ಅಥವಾ 
ಮೂರು ಪದರಗಳಲ್ಲಿದ್ದು, ಪ್ರತಿಯೊಂದನ್ನು ತಂತುದಾರಗಳು ಮತ್ತು ಆಳಕಂದು 
ಹುಲ್ಲೆಕೋಶಿಕೆಗಳು ಸುತ್ತುವರೆದಿರುತ್ತವೆ. ಗೋಳಾಕಾರಿತ ; 225-350 ವ್ಯಾಸವು 
ತಂತುಜಾಲ ಆವರಿಕೆಗಳ ಸಹಿತವಾಗಿರುತ್ತದೆ. .ಜೊತೆಗೆ ಆಳಕೆಂಪು ಮಿಶ್ರಿತ ನೇರಿಳೆ ಭಿತ್ತಿ 
ಗಳು, ಒಂದು ಕೋಶಿಕೆದಪ್ಪವಿದ್ದು, ಒಡೆದುಹೋಗುವುದರಿಂದ ಆಸ್ಕೊಬೀಜಾಣುಗಳು 
ಸ್ವತಂತ್ರವಾಗುತ್ತವೆ. ಅಸ್ಲ್ಸೈಗಳು 10-11, ಉದ್ದಾಕ್ಷದಲಿರುತ್ತವೆ. ಆಸ್ಕೊ 
ಬೀಜಾಣುಗಳು ನೇರಿಳೆಕೆಂಪ್ರ; ಯವದಾಕಾರ ; ಭಿತ್ತಿಗಳು ಸ್ಪಷ್ಟವಾಗಿ ಸುಕ್ಕಾಗಿದ್ದು : 
4-44 x 3.6-3.8 (ಬೀಜಾಣುದೇಹ) ಜೊತೆಗೆ ಎರಡು ಹೊಸೆದ ಸಮಮಧ್ಯೆ 
ಏಣುಗಳು ಅಲೆಯೋಪಾದಿಯಿದ್ದು , ಪೂರ್ಣಅಂಚುಗಳು 0.5--0.6( ಅಗಲವಿರುತ್ತವೆ. 
ಕೊನಿಡಿಯ ಚೆಂಡುಗಳು ಚಿಕ್ಕ ಕಂಬದಂತಿದ್ದು, 75-100 » 30-40 ಇರು 
ತ್ತವೆ. ತೊಟ್ಟು ಅಲೆಯೋಪಾದಿ ; ನಯಭಿತ್ತಿ ಯುತ; ಮಾಸಲು ಕಂದುಮಿಶ್ರಿತ : 
50-804 ಉದ್ದ ; ತೆಳುವಾಗಿ, 5ವರೆಗೆ ಅಗಲವಿದ್ದು, ಅನಂತರ ವಿಸ್ತರಿತ 
ವಾಗುವುದರಿಂದ ತುದಿಚೀಲಗಳಾಗಿ 8-104 ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು 
ಎರಡು ಸಾಲುಗಳಲ್ಲಿದ್ದು, ಪ್ರಾಥಮಿಕ ಫೆ ೈಯಲಿಡ್‌ಗಳು 7-8 x 3-3.5 4, ದ್ವಿತೀಯ 
6.7 » 2.5-3 4. ಕೊನಿಡಿಯ ಗೋಳಾಕಾರ, ಹಸುರು, ಸುಕ್ಕುಲು, 3-4. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನೆಬ್ಬಾಸ್ಕ, ನ್ಕೂ 
ಜರ್ಸಿ, ಟೆಕ್ಸಾಸ್‌ (199). . 


13. ಆಸ್ಪರ್ಜಿಲ್ಲಸ್‌ ಸೀಸ್ಪಿಟೋಸಸ್‌ ರಾಪರ್‌ ಮತ್ತು ಥಾಮ್‌ | 
ಸಮೂಹಗಳು ವಿವಿಧ ಪೋಷಕ ಮಾಧ್ಯಮಗಳಲ್ಲಿ ಎದ್ದುಕಾಣುವಂತೆ ಏವಿಧ 
ವಿರುತ್ತದೆ. ಜೆವೆಕ್‌ನ ಆಗಾರಿನ ೬ಸೀಲೆ, ಮಂದಗತಿಯಲ್ಲಿ ಬೆಳೆಯುತ್ತ ಸಮತಲವಾಗಿ 
ಅಥವಾ ಸ್ವಲ್ಪ ಸಾಲುಗುಳಿಗಳಂತಾಗಿರುತ್ತವೆ. ತಂತುಜಾಲವು ಅಧಿಕವಾಗಿ ಮುಳುಗಡೆ 
' ಯಾಗಿರುತ್ತ, ಗಟ್ಟಿಯಾಗಿದ್ದು, ಜೊತೆಗೆ ಅಸಂಖ್ಯಾತ ಆಳಹಸುರು ಅರ್ಧ ಗೋಳಾ 
ಕಾರದಿಂದ ಕಂಬದಂತಹ ಚೆಂಡುಗಳಿರುತ್ತವೆ. ಅನಿಯಮಿತವಾಗಿ ಅಂಡಾಕಾರ, ದಪ್ಪ 


ಮೊನಿಲಿಯೇಲ್ಲ್‌ 361 


ಭಿತ್ತಿಯುತ, ಹುಲ್ಲೆಕೋಶಿಕೆಗಳ ಗೊಂಚಲುಗಳು ಹಲವು ಸಮಯಗಳಲ್ಲಿ ಬಣ್ಣರಹಿತ, 
ಕ್ರಮೇಣವಾಗಿ ಬದಲಾಗುತ್ತ ಮುಪ್ಪಾದಂತೆ, ಕೆಂಪುಮಿಶ್ರಿತ ನೇರಿಳೆಯಾಗಿ, ಚದುರಿ 
ಹೋಗಿ ಅಸಮರ್ಪಕ ಅಥವಾ ಅನಿಯಮಿತ ವರ್ಶುಲಾಕಾರ ವಲಯಗಳಲ್ಲಿರುತ್ತವೆ. 
ಕೆಳಮುಖ ಬಣ್ಣರಹಿತವಾಗಿದ್ದು, ಕ್ರಮೇಣವಾಗಿ ಆಳಕೆಂಪುಮಿಶ್ಚಿತ ನೇರಳೆಯಾಗಿ 
ಮುಪ್ಪಾದಾಗ ಬದಲಾಗುತ್ತದೆ. 


ಕೊನಿಡಿಯ ಚೆಂಡುಗಳು ಕಪ್ಪ, ಮಾಸಲು ಹಳದಿ ಹಸುರಿನಿಂದ ಪ್ರಧಾನ 
ಹಸುರು, 75-125 ವ್ಯಾಸವಿರುತ್ತವೆ. ಕೊನಿಡಿಯ ಚೆಂಡುಗಳು ನೇರ ಅಥವಾ 
ಲ್ಪ ಅಲೆಯೋಪಾದಿ ; 250- 3254 ಉದ್ದ, 5-6.5, ವ್ಯಾಸವಿದ್ದು : ದಪ್ಪ 
ಯುತ : ನಯ 'ಕಂದಿನಿಂದ ಅಲ್ಪ ಕಂದು ಚೀಲಗಳು ಸ್ವಲ್ಪ ನೀಳವಾಗಿದ್ದು, 
MWS ವು ಸಡಿಲವಾಗಿ ಫೆ ಫೈಯಲಿಡ್‌ಗಳಿ:ದ ಆವೃತವಾಗಿದ್ದು, ಕೆಳಗಿನ ಅರ್ಥವು 
ಬಂಜೆಯಾಗಿದ್ದು, 15-204 ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಎರಡು ಸಾಲು 
ಗಳಲ್ಲಿದ್ದು, ಪ್ರಾಥಮಿಕ, 6.5-8.5%3.5-5 ; ದ್ವಿತೀಯ 6.5.8 :3-4.5, 
ನಮೂನೆಯಂವು ಶೀಸೆಯಾಕಾರಿತ. ಕೊನಿಡಿಯಗಳು ಗೋಳಾಕಾರ, ಮುಳ್ಳುಯುತ, 
ಹಸುರು, 3.5-4,5. ಹುಲ್ಲೆಕೋಶಿಕೆಗಳು ಸಮೃದ್ಧವಾಗಿದ್ದು, ದಪ್ಪಭಿತ್ತಿಯುತ, 
ಅನಿಯಮಿತವಾಗಿ ನಿಬಿಡರಾಶಿಗಳಾಗಿದ್ದು ಅನಿರ್ದಿಷ್ಟ ಗಾತ್ರದಲ್ಲಿರುತ್ತವೆ. ಗಟ್ಟೆಯಾ 
ದ್ದು, ನಂತರ ಸ್ಕಿರೊಟಿಡ್‌ನಂತಾಗುತ್ತವೆ. ಮೊದಲು ಬಣ್ಣರಹಿತವಿದ್ದು ಅನಂತರ 
ಕೋಶಗಳ ವರ್ಣದ್ರವ್ಯಗಳಿಂದ ಕ್ರಮೇಣ ಕೆಂಪುಮಿಶ್ರಿತ ನೇರಿಳೆಯಾಗುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಅರ್ಕಾನ್ಸಸ್‌, ಅರಿ 
ಜೋನ, ಟೆಕ್ಸಾಸ್‌ (148). 


ಜಿ ನಿ £ 


14. ಆಸ್ಪರ್ಜಿಲ್ಲಸ್‌ ಅಂಗಸ್‌ (ಎಮಿಲಿವೆಯಿಲ" ಮತ್ತು ಗಾಡೆನ್‌) ಥಾಮ್‌ ಮತ್ತು 

ರಾಪರ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಸ್ಥಿಮಿತವಾಗಿದ್ದು, ಸಮತಲವಾಗಿ, 
ಅಂಚುಗಳಲ್ಲಿ ಅನಿಯಮಿತ ಭಾಗಗಳಾಗಿ ಹರಡಿದ್ದು, ಹಳದಿಮಿಶ್ರಿತ ಹಸುರಾಗಿದ್ದು, 
ಹಸುರಿನಿಂದ ಆಳಹಸುರಾಗಿ ಕ್ರಮೇಣ ವಯಸ್ಸಾದಂತೆ ಕುದಾಗಂತ್ತವೆ. ಕ್ಲೈಸ್ಟೊ 
ತೀಸಿಯ ಮತ್ತು ಹುಲ್ಲೆಕೋಶಗಳು ಜೊತೆಗಿರುವುದಿಲ್ಲ. ತಂತುಜಾಲತಯಾರಿಕೆಗಳು 
ಸ್ಪಷ್ಟವಾಗಿ ಬಂಜೆಯಾಗಿದ್ದು, ದಪ್ಪಭಿಶ್ತಿಯುತ ತಂತುದಾರಗಳಿದ್ದು ಜೊತೆಗೆ ಭಿತ್ತಿ 
ಗಳು ಕಂದು ಛಾಯೆಗಳಲ್ಲಿದ್ದು ಅನಿಯಮಿತವಾಗಿ ಒರಟಾಗಿದ್ದು, ಕಿರಿದಾಗುತ್ತ, 
ಮೊಂಡುಮೊನೆಯಾಗಿದ್ದು, ಪಾದಕೋಶಿಕೆಗಳಿಂದ ಅಥವಾ ತಂತುಜಾಲ ಕೋಶಿಕೆ . 
ಗಳಿಂದ ಉದ್ಭವಸಿ, ಆಗಾಗ್ಗೆ 1000 ಅಥವಾ ಹೆಚ್ಚು ಉದ್ದವಿದ್ದು, ಮೇಲ್ಭಾಗದಲ್ಲಿ. . . 
ಓರೆಯಾಗಿದ್ದು, ಆದರೆ ಸ್ವ ಲ್ಪ ವಾಗಿ ಕೊನಿಡಿಯ ಕ್ಷೇತ್ರದಲ್ಲಿ ಎತ್ತ ರಿಸಲ್ಪಟ್ಟೆ ರುತ್ತವೆ. 





362 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯ ಚೆಂಡುಗಳು ಕಂಬದಂತಿದ್ದು, 75-150 : 40-50. ತೊಟ್ಟು 
ಗಳು ನಯಭಿತ್ತಿಯುತ. ಮಾಸಲುಕಂದು ಬಣ್ಣವಿದ್ದು, 45.65, ಉದ್ದ x ೨-5 
ವ್ಯಾಸವಿರುತ್ತವೆ. ವಿಸ್ತರಿತವಾಗುವುದರಿಂದ ತುದಿಯ ಚೀಲಗಳಾಗಿ 9-12 
ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಎರಡು ಸಾಲುಗಳಲ್ಲಿದ್ದು, ಪ್ರಾಥಮಿಕದವು 
5.6 ೬ 2.5-3, ದ್ವಿತೀಯದವು 5-6 « 2-2.5]. ಕೊನಿಡಿಯಗಳು ಗೋಳಾ 
ಕಾರಿತ, ಸುಕ್ಕಲು, ಮಾಸಲು ಹಸುರು: 2.5-3.5 ವ್ಯಾಸವಿರುತ್ತವೆ. 

ಮಣ್ಣಿ ನಿಂದ; ಕಾಲುವೆ ವಲಯ (65). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು (199), 


15. ಆಸ್ಪರ್ಜಿಲ್ಲಸ್‌ ಸೈಡೊವಿ (ಬೈನರ್‌ ಮತ್ತು ಸಾರ್ಟೊರಿ) ಥಾಮ್‌ ಮತ್ತು ಚರ್ಚ್‌ 

(ಪ್ಲೇಟ್‌ ೫111. ೫) 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ನೀಲಿ ಹಸುರು, ನೀಲಿಮಿಶ್ರಿತವು 
ಪ್ರಧಾನವಾಗಿದ್ದು, ವೆಲ್ಹೆಟ್ಟಿನಂತೆ ಜೊತೆಗೆ ಕೆಲವು ಮೇಲ್ಭಾಗದ ಒಂದಕ್ಕೊಂದು 
ಹೆಣೆಯಲ್ಪಟ್ಟ ಮತ್ತೂ ಸುತ್ತಲೂ ಹರಡಿದ ಓರೆಯಾದ ತಂತುದಾರಗಳಿರುತ್ತವೆ ಕೆಳ 
ಮುಖ ಮತ್ತು ಆಧಾರಸ್ಥಳ ಕಿತ್ತಳೆಯಿಂದ ಕೆಂಪುಛಾಯೆಯಿದ್ದು. ಕ್ರಮೇಣ ಬದ 
ಲಾಗುತ್ತ ಬಹುಮಟ್ಟಿ ಗೆ ಕಪ್ಪಾಗುತ್ತದೆ. ಕೊನಿಡಿಯದಂಡಗಳು ಬಹುಮಟ್ಟಿಗೆ 
ಮುಳುಗಡೆಯಾದ ತಂತುದಾರಗಳಿಂದ ಉದ್ಭವಿಸಿದ್ದು ; 500 » 4-8 ; ಬಣ್ಣರಹಿತ ; 
ನಯ; ದಪ್ಪಭಿತ್ತಿಯುತ. ಚೆಂಡುಗಳು ಕಿರಣಗಳಂತಿರುವುದರಿಂದ ಗೋಳಾಕಾರ, 
ಚೀಲಗಳು 12-204 ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಕಿರಣಗಳಂತೆ ಎರಡು 
ಸಾಲುಗಳಲ್ಲಿದ್ದು. ಪ್ರಾಥಮಿಕ 7 2-3, ದ್ವಿತೀಯದವು 7-10 x2. ಕೊನಿ 
ಡಿಯಗಳು ಗೋಳಾಕಾರ 2,5-3,5[. ಮುಳ್ಳಿನಂತಹ ಸ್ಲೈರೋಷಿಯ ಅಥವಾ 
ಕ್ರೈ ಸ್ಫೊಶೀಸಿಯಗಳಿರುವುದು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಆಸ್ಟ್ರಿಯ (189), ಕೆನಡ (23), ಕಾಲುವೆ : ವಲಯ (65), 
ಜೀನ (110), ಕೋಸ್ಟರೀಕ (65), ಇಂಗ್ಲಂಡ್‌' (60), ಭಾರತ (32) (70) 
(185). 

ಅಮೆರಿಕ ಸಂಯುಕ್ತ ಸೆಂಸ್ಕಾನಗಳು : ಐಯೋವ (134), ಲೂಸಿಯಾನ (71). 
ಉಟಾಹ (71). 


y 
1 


16, ಆಸ್ಪರ್ಜಿಲ್ಲಸ್‌ ಜಾನಸ್‌ ರಾಪರ್‌ ಮತ್ತು , ಥಾಮ್‌ 


ಸಮೂಹಗಳು ಅಧಿಕವಾಗಿ ಬಣ್ಣ ಮತ್ತು ), ರಚನೆಯಲ್ಲಿ ವಿವಿಧವಾಗಿದ್ದು, ಆಧಾರ 
ಸ್ಥಳ ಮತ್ತು ಹುದುಗುವ ಉಷ್ಣಾಂಶಕ್ಕೆ ಅನುಗುಣವಾಗಿರುತ್ತ ವೆ. ಜೆಪಕ್‌ನ ಆಗಾರಿನ 


ಮೊನಿಲಿಯೇಲ್ಲ್‌ 363 


ಮೇಲೆ 24ಸೆಗ್ರೆನಲ್ಲಿ ಅನಿಯಮಿತವಾಗಿ ಹರಡಿರುತ್ತದೆ. ಕೇಂದ ದಲ್ಲಿ ಒಂದು ಉಣ್ಣೆ 
ಪ್ರಚ್ಚ ದಂತಹ ರಾಶಿಯಿದ್ದು. 1-2 ಸೆಮಿ ಆಳವಾಗಿರುತ್ತದೆ. ಮಾಸಲು ಹಳದಿ ಕಾಕಿ: 
ಸ್ವಲ್ಪದಿಂದ ಸಮೃದ್ಧವಾದ ಫಲಿತ ರಚನೆಗಳನ್ನು ಬಿಟ್ಟು ಮ, ಅವು. ಅನಿಯಮಿತ 
ವಲಯದಲ್ಲಿ ಒಂದರ ಮೇಲೊಂದು ಇದ್ದು, ಇವನ್ನು ' ಆಧಾರಸ ಳಕ್ಕೆ ಹತ್ತಿರ 
ವಿರುವ ಆಳ ಹಸುರಾದ ಚೆಂಡುಗಳು ಸುತ್ತು ವರಿದಿದ್ದು ಜೊತೆಗೆ ಸಂಸ ತ ಉದ್ದ 
ತೊಟ್ಟುಗಳುಳ್ಳೆ ಬಿಳಿ ಚೆಂಡುಗಳು ಈ ಪದರದಿಂದ "ಮೇಲಕ್ಕೆ ಹೊರಚಾಚಿರುತ್ತ ವೆ. 
ಹುಲ್ಲೆ ಕೋಶಿಕೆಗಳು ಸಾಧಾರಣವಾಗಿ ಇರುತ್ತ ಸ್ವಲ್ಪ ಹಳದಿ ಬಣ್ಣದಲ್ಲಿದ್ದು : ಕೆಳ 
ಮುಖವು ಮಾಸಲು ಹಳದಿಯಿಂದ ಅಳಿಕುದು. 
ಬಿಳಿಯ ಕೊನಿಡಿಯ ಚೆಂಡುಗಳು ತೆಳು ವಿನ್ಯಾಸದಲ್ಲಿ ಕಿರಣಗಳಂತಿದ್ದು ಮತ್ತು 

ಬೇರೆ ದಿಕ್ಕಿನಲ್ಲಿರುವ ಕೊನಿಡಿಯ ಸರಣಿಗಳಿದ್ದು, ಸಾಧಾರಣವಾಗಿ 150-200, 
ವ್ಯಾಸವಿರುತ್ತವೆ. . ಕೊನಿಡಿಯದಂಡಗಳು ಉದ್ದವಿದ್ದು, ತೆಳು, 2-3.5್ಯ ಉದ್ದ 
ದಲ್ಲಿರುವುದರಿಂದ 8-10.5, ವ್ಯಾಸವಿರುತ್ತವೆ. ನೇರಕ್ಕಿ ದ್ದು. ಭಿತ್ತಿಗಳು ನಯವಾ 
ಗಿದ್ದು: ಬಣ್ಣರಹಿತ ಚಿ ಚೇಲಗಳು ಇಳುಭಿತ್ತಿ ಯುತ: ಗದೆಯಾಕಾರಿತ, 45-60 x 
15-18. ಮೇಲ್ಮೈ ಪೂರ್ತಿ ಫೈಯಲಿಡ್‌ಗಳಿಂದ ಆವರಿತವಾಗಿರುತ್ತದೆ. ಫೈಯ 
ವಿಡ್‌ಗಳು ಎರಡುಸಾಲುಗಂಲ್ಲಿದ್ದು. ಪ್ರಾಥಮಿಕದವು 7-10 x 3.5-4.5, 
ದ್ವಿತೀಯದವು 6-8 » 2.53. ಕೊನಿಡಿಯಗಳು ನಯ, ಬಣ್ಣರಹಿತ; ಗೋಳಾ 
ಕಾರದಿಂದ ಉಪಗೋಳಾಕಾರ ; 2-2.5ಿ ವ್ಯಾಸವಿರುತ್ತವೆ. 
ಹಸನಾದ ಕೊನಿಡಿಯ ಚೆಂಡುಗಳು ಜೋಡಿಸಿದಂತೆ ಅಡಕವಾಗಿದ್ದು. ಎಳೆಯದ 

ರಲ್ಲಿ ಕಿರಣಗಳಂತೆ ಇದ್ದು, ಕ್ರ ಮೇಣವಾಗಿ ಕಂಬದಂತಾಗುತ್ತವೆ. ಮೊದಲು ನೀಲಿಯಿಂದ 
ಹಸುರು ಸುಮಾರಾಗಿ `ೋಬೆಲಿನ್‌ ನೀಲಿ, ಕ್ರಮೇಣ ಬದಲಾಗುತ್ತ ಮುಪ್ಪಾದಾಗ, 
ನೀಲಿಆಳಹಸುರು ಬೂದು ಬಣ್ಣವಾಗಿ, 60-75, ವ್ಯಾಸವಿರುತ್ತ ವೆ. ಕೊನಿಡಿಯ 
ದಂಡಗಳು ನೇರವಾಗಿದ್ದು, ಬಣ್ಣ "ರಹಿತ ಆಥವಾ ಲೇಪನಯುತ. ವಿಸ್ತರಿತವಾಗಿ ಚೀಲ 
ವಾಗುತ್ತವೆ. ಚೀಲಗಳು ತೆಳುಭಿತ್ತಿ ಯುತ, ಅಂಡಾಕಾರದಿಂದ ನೀಳಾಕಾರ, ಪೂರ್ಣ 
ವಾಗಿ ಎಐ ಕ್ಷೇತ್ರದಲ್ಲೂ ಫಲಿತವಾಗಿದ್ದು, 20-30 x 12-18. ಫೈಯಲಿಡ್‌ಗಳು 
ಎರಡು ಸಾಲುಗಳಲ್ಲಿದ್ದು, ಸಡಿಲವಾಗಿ ಜೋಡಣೆಯಾಗಿದ್ದು, ಪ್ರಾಥಮಿಕದವು 
7-10 x 4-5.5, ದ್ವಿತೀಯದವು 6-8.5%2-2.8್ಕಿ. ಕೊನಿಡಿಯಗಳು 
ಗುಂಪುಗಳಲ್ಲಿ ಆಳ ಹಸುರಾಗಿ ಸ್ಪಷ್ಟವಾಗಿ ಸೂಕ್ಷ್ಮ ಮುಳ್ಳುಗಳಿರುತ್ತವೆ. ಗೋಳಾ 
ಕಾರಿತ 3.2- 4. 


164. ಆಸ್ಪರ್ಜಿಲ್ಲಸ್‌ ಜಾನಸ್‌ ತಳಿ ಬ್ರೆವಿಸ್‌ ರಾಪರ್‌ ಮತ್ತು ಥಾಮ್‌ 
ಚಿಕ್ಕ ಕೊನಿಡಿಯದಂಡಗಳು, ' ಚಿಕ್ಕ ಚೀಲಗಳು ಇರುವುದರಿಂದ ಮತ್ತು ಹಸುರು, 
ಬಿಳಿ ಚೆಂಡುಗಳು ಟೀರ್ಪಡೆಯಾಗಿ ಕರಣಗಳೆಂತೆ ಜೋಡಿಸಲ್ಪ ಟ್ಟಿ ವಿಭಾಗಗಳಿರುವುದ 
ರಿಂದ ಇದು ನಮೂನೆಗಿಂತ ಭಿನ್ನವಾಗಿದೆ. 
- : ಮಣ್ಣಿನಿಂದ: ಮೆಕ್ಸಿಕೊ (148). 


364 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


17. ಆರ್ಸೈಜಿಲ್ಸಸ್‌ ವರ್ಸಿಕಲರ್‌ (ವುಯಿಲ್ಲೆ ಮಿನ್‌) ಟೈರಬೊಷ್ಟಿ (ಪ್ಲೇಟ್‌ VIL, D) 
ಸಹನಾಮ ಆ. ಡೈವರ್ಸಿಕಲರ್‌ ವಾಕ್ಸಮನ್‌ 
ಆ. ಗ್ಲೋಬೋಸಸ್‌ ಜೆನ್ಸೆನ್‌ 
ಆ. ಟೈರಾಬೊಷಿ ಕಾರ್ಬೊನ್‌ 


ಸಮೂಹಗಳಂ ಜೆಪೆಕ್‌ನ ಆಗಾರಿನ ಮೇಲೆ ಬಿಳಿಯಾಗಿದ್ದು, ಹಳದಿ, ಕಿತ್ತಳೆ 
ಹಳದಿ, ' ಕಾಕಿಯಿಂದ ಬಟಾಣಿ ಹಸುರು ಬಣ್ಣ, ಅಪರೂಪಕ್ಕೆ ಪೂರ್ಣವಾಗಿ ಕಂದಿ 
ಹೋಗಿ ಕಿತ್ತಳೆಕಾಕಿ ಬಣ್ಣದಿಂದ ಬಹುಮಟ್ಟಿಗೆ ಮಾಂಸ ಬಣ್ಣದಲ್ಲಿ ತಳಿಗಳು ಉತ್ಪತ್ತಿ 
ಯಾಗಿರುತ್ತವೆ. ಕೆಳಮುಖ ಮತ್ತು ಆಗಾರ್‌ ಹಳದಿಯಿಂದ ಕಿತ್ತಳೆಯ ಮುಖಾಂತರ 
ದಿಂದ ಗುಲಾಬಿ ಅಥವಾ ಕೆಂಪಾಗಿರುತ್ತದೆ. ಮೇಲ್ಮೆ, ಬೆಳವಣಿಗೆಯು ಕೆಲವು ತಳಿಗಳಲ್ಲಿ 
ಬಹುಮಟ್ಟಿಗೆ ಕೊನಿಡಿಯದಂಡಗಳಾಗಿದ್ದು (ವೆಲ್ವೆಟ್ಟಿನಂತಿದ್ದು), ಇನ್ನೂ ಕೆಲವಲ್ಲಿ 
ಎದ್ದು ತೋರುವಂತಹ ಉಣ್ಣೆ ಪ್ಪ ೈಪ್ರಚ್ಚ್ವ ಂತೆ ಕಂಡುಬರುತ್ತ, ಬರಡು ತಂತುದಾರಗಳಿರು 
ತ್ರ ವೆ” ಕೊನಿಡಿಯದಂಡಗಳು, pe ಳದಿಂದ ಉತ್ಪತ್ತಿಯಾದಾಗ ಪ್ರತ್ಯೇಕವಾ 
ಗಿದ್ದು, 1-1.54 ದಪ್ಪ ವಿರುತ್ತವೆ. ಚೆಂಡುಗಳು 100-125 ವ್ಯಾಸವಾಗುತ್ತ 
ಉಪಗೋಳಾಕಾರದಿಂದೆ : ಗೋಳಾಕಾರ ಅಥವಾ ಸಾಧಾರಣವಾಗಿ ಮುಚ ಚಳಯುತವಾಗಿ 
ರುತ್ತದೆ. ಚೀಲಗಳು 12-20 ವ್ಯಾಸವಿದ್ದು, ಅಪರೂಪಕ್ಕೆ ಗೋಳಾಕಾರ, ಸಾಧಾ 
ರಣವಾಗಿ ಶೀಸೆಯಾಕಾರ, ಮೇಲಾ ಿಗದಲ್ಲಿ ಮೂರನೆ ಎರಡು ಭಾಗದಷ್ಟು ಪಕ್ವವಾಗಿರು 
ತ್ತವೆ. ಕಿರಣಗಳಂತೆ ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿದ್ದು, ಪ್ರಾಥಮಿಕ ಫೈಯ 
ಲಿಡ್‌ಗಳು 3-533-10]. ದ್ವಿತೀಯ ಫೈಯಲಿಡ್‌ಗಳು 1.5-2 5-10 
ಇರುತ್ತವೆ. ಕೊನಿಡಿಯೆ ಗೋಳಾಕಾರ, ಸಾಧಾರಣವಾಗಿ . ತೆಳುವಾಗಿ ಒರಟೊರಟಾ 
ಗಿದ್ದು, 25-3೬ ಅಥವಾ ಕಿ. ಸಾಧಾರಣವಾಗಿ ಸಡಿಲವಾಗಿ ಕಿರಣಗಳಂತೆ 
ಸರಣಿಗಳಲ್ಲಿರುತ್ತವೆ. 

ಮಣ್ಣಿನಿಂದ: ಆಸ್ಟ್ರಿಯ (189), ಕೆನಡ (22) (203), ಕಾಲುವೆವಲಯ 
(65), ಚೀನ (110), ಕೋಸ್ಟರೀಕ (65), ಈಜಿಪ್ಟ್‌ (156), ಇಂಗ್ಲಂಡ್‌ (15) 
(50), ಭಾರತ (32) (185), ಪನಾಮ (63). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಅಲಾಸ್ಕ (210), ಕ್ಯಾಲಿಫೋರ್ನಿಯ 
(210), ಐಯೋವ (3) (134), ಲೂಸಿಯಾನ (2), ನ್ಯೂಜರ್ಸಿ (209)(210) 
ನ್ಯೂಯಾರ್ಕ್‌ (89), ಉಟಾಹ್‌ (71). 


18. ಆಸ್ಪರ್ಜಿಲ್ಲಸ್‌ ಫ್ಲೆವಸ್‌ ಲಿಂಕ್‌ (ಪ್ಲೇಟ್‌ V]Il, A) 

ಸಹನಾಮ ಆ. ಹ್ಯೂಮಸ್‌ ಅಬ್ಬೊಟ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ಜೊತೆಗೆ 
ಉಣ್ಣೆ ಪುಚ್ಚವು ಸೀಮಿತಗೊಂಡು ಅಲ್ಲ ಬೆಳವಣಿಗೆಯಾಗಿದ್ದು ಕೆಲವು 'ಮೇಲ್ಫಾ ಗದ 


K ಮೊನಿಲಿಯೇಲ್ಲ್‌ 365 


ತಂತುದಾರಗಳು ಹಿರಿಯ ವರ್ಧನಗಳಲ್ಲಿರುತ್ತವೆ. ಕೊನಿಡಿಯಗಳ ಬಣ್ಣದ ವ್ಯಾಪ್ತಿಯು 
ಸಮುದ್ರ ನೊರೆ ಹಳದಿಯ ಮೂಲಕ ಚಾರ್ಟ್‌ರೂಸ್‌ ಹಳದಿ, ಹೇರಳೆಕಾಯಿ ಹಸುರು 
ಅಥವಾ ಲಿಂಬೆ ಹಸುರಿನಿಂದ ಮಿಗ್ನೊಚಿಟ್ಟೆ ಹಸುರು. ಕೆಳಮುಖ ಮತ್ತು ಆಗಾರ್‌ 
ಬಣ್ಣರಹಿತ ಅಥವಾ ಹಳದಿ ಅಥವಾ ಕಾಕಿಯಾಗಿರುತ್ತದೆ. ಕೊನಿಡಿಯದಂಡಗಳು 
ಪ್ರತ್ಯೇಕವಾಗಿ ಆಧಾರಸ್ಥಳದಿಂದ ಉದ್ಭವಿಸಿ, 400-7004 ಅಥವಾ 10004ಉದ್ದ 
x 5-154 ವ್ಯಾಸವಿರುತ್ತವೆ. ಮೇಲ್ಭಾಗ ಅಗಲವಾಗುತ್ತ ಭಿತ್ತಿ ಅಥವಾ ಮುಳ್ಳಿ 
ನಂತೆ ಸ್ವಲ್ಪ ದೊಡ್ಡದಾಗಿಸಿ ನೋಡಿದಾಗ ಕಂಡುಬರುತ್ತವೆ. ಅಪರೂಪವಾಗಿ ಹರಳು 
ರೂಪಿತ, ಕ್ರಮೇಣವಾಗಿ ಮೇಲ್ಭಾಗ ವಿಸ್ತರಿತವಾಗುವುದರಿಂದ ಒಂದು ಚೇಲವಾಗಿ 
ರೂಪಿತಗೊಂಡು 10-304 ಆಥವಾ 404 ವ್ಯಾಸವಿರುತ್ತವೆ. ಚೆಂಡುಗಳು ಪ್ರತಿ 
ಯೊಂದು ಸಮೂಹಗಳಲ್ಲಿಯೂ ವಿವಿಧವಾಗಿದ್ದು ಕೆಲವು ಚಿಕ್ಕ ಕೊನಿಡಿಯ ಸರಣಿ 
ಗಳಿಂದ ದೊಡ್ಡ ಕಂಬದಂತಹ ಗುಂಪುಗಳು ಆಥವಾ ಎರಡೂ ಮಿಶ್ರಣವಾಗಿ ಒಂದೇ 
ಸ್ಮಳದಲ್ಲಿರುತ್ತವೆ. ಚಿಕ್ಕ ಚೆಂಡುಗಳಲ್ಲಿ ಕರಿಯ ಗೋಳದಂತಹ ಚೀಲಗಳಿದ್ದು ಮತ್ತು 
ಒಂಟಿ ಸಾಲಿನಲ್ಲಿ ಕೆಲವೊಂದು ಫೆ ೈಯಲಿಡ್‌ಗಳು 10-15 x 3-5 ಇರುತ್ತವೆ. ಚೆಂಡಂ 
ಗಳು ಜೊತೆಗೆ ಭಾಗಶಃ ಸರಳ ಫೈಯಲಿಡ್‌ಗಳುಳ್ಳ, ಭಾಗಶಃ ಕವಲೊಡೆದ ಅಥವಾ 
ದಿ ಿಗುಣಿತ ಸಾಲುಗಳಲ್ಲಿದ್ದು ಅಥವಾ ಎರಡೂ ರೀತಿ ಒಂದೇ ಚೆಂಡಿನಲ್ಲಿರುತ್ತದೆ. 
ಪ್ರಾಥಮಿಕ ಫೈಯಲಿಡ್‌ಗಳು 7-10 x 3-44; ದ್ವಿತೀಯದವು 7-10 ೬ 2.5- 
3.54. ಕೊನಿಡಿಯಗಳು ಪಿಯರಾಕಾರದಿ:ದ ಬಹುಪಾಲು ಗೋಳಾಕಾರ, ಬಣ್ಣರಹಿತ 
ದಿಂದ ಹಳದಿಹಸುರು, ಕೆಲವು ಸಮಯಗಳಲ್ಲಿ ಬಹುಮಟ್ಟಿಗೆ ನಯವಾಗಿದ್ದು, ಸಾಧಾ 
ರಣವಾಗಿ ಒರಟಾಗಿದ್ದು, ವಿವಿಧವಾಗಿರುವುದರಿಂದ 2,3. 3 : 4,4 : ನಿ ಅಥವಾ 
56% ವ್ಯಾಸ ಅಥವಾ ಇನ್ನೂ ದೊಡ್ಡವು. ಸ್ಕೈರೋಷಿಯಗಳು ಮೊದಲು ಬಿಳಿ, 
ಅನಂತರ ಕಂದು, ಗಡಸು ಪಾರಂಕೈಮಾದಂತೆ ಕ್ಲೈಸ್ಟೊತೀಸಿಯಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಕೆನಡ (22), ಚೀನ (110), ಕೊಸ್ಟರೀಕ (65), ಈಜಿಪ್ಟ್‌ 
(156), ಇಂಗ್ಲಂಡ್‌ (15), ಭಾರತ (70) (185), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (209) (210), 
ಕೊಲರಾಡೊ (101) (102), ಹವಾಯಿ (210), ಐಯೋವ (1) (3), ಲೂಸಿ 
ಯಾನ (2) (209), ನ್ಯೂಜರ್ಸಿ (209), ಪೋರ್ಟೊರಿಕ (210), ಟೆಕ್ಸಾಸ್‌ 
(123) (210), ಉಟಾಹ್‌ (71), 
೫9. ಆಸ್ಪರ್ಜಿಲ್ಲಸ್‌ ಟೆರ್ರುಯಸ್‌ ಥಾಮ್‌ 

ಸಹನಾಮ ಆ. ವೆನೆಟಸ್‌ ಮ್ಯಾಸ್ಸಿ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ನೇರಿಳೆದಾಲ್ವಿನ್ನಿಯಂತಹ ಲೇಪನ 
ಮಿಂದ ಮುಪ್ಪಾದಂತೆ ಬದಲಾಗುತ್ತ ಕಂದುಛಾಯೆಗಳಲ್ಲಿ ಹರಡಿರುತ್ತ, ವೆಲ್ವೆಟ್ಟಿನಂತೆ 


366 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಕೆಲವೊಂದು ತಳಿಗಳಲ್ಲಿ ನಿಗದಿತ ಹಗ್ಗ ದಂತೆ ಹೆಣೆಯಲ್ಪಟ್ಟ ಉಣ್ಣೆ ಪ್ರಚ್ಚದಂತಹ 
ಮೇಲ್ಭಾಗದ ತಂತುದಾರಗಳು ವೃದ್ಧಿಯಾಗಿರುತ್ತವೆ. ಕೆಳಮುಖ ಮತ್ತು ಆಗಾರ್‌ 
ಮಾಸಲಿನಿಂದ ಆಥವಾ ಪ್ರಕಾಶಮಾನ ಹಳದಿಯಿಂದ ಸಾಕಷ್ಟು ಆಳಕಂದು ಬಣ್ಣಗಳಲ್ಲಿ 
ರುತ್ತವೆ. ಕೊನಿಡಿಯದಂಡಗಳು 1504 ಆಥವಾ 2504 ಉದ್ದ 5-8, ಹೆಚ್ಚು 
ಕಡಮೆ ಒಂದು ಚೀಲವಾಗಿ ರೂಪಿತಗೊಂಡು ಸಾಧಾರಣವಾಗಿ 12-18 ಅಪರೂಪ 
ವಾಗಿ 254 ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಸಾಧಾರಣವಾಗಿ ಎರಡು ಸಾಲು 
ಗಳಲ್ಲಿ ಗೋಳದ ಮೇಲ್ಮೈಯಲ್ಲಿರುತ್ತವೆ. ಪ್ರಾಥವಿಂಕ ಫೈಯಲಿಡ್‌ಗಳು 7-9; 
2-2.5, ದ್ವಿತೀಯದವು 5-7 » 2-2.5,, : ನಿಬಿಡವಾಗಿ ಜೋಡಿಸಲ್ಪಟ್ಟಿರುತ್ತವ. 
ಚೆಂಡುಗಳು ಘನಕಂಬದಂತೆ ಗುಂಪುಗಳಾಗಿರುತ್ತ 5004 ಉದ್ದ x 504 ವ್ಯಾಸವಿರು 
ತ್ತವೆ. ಕೊನಿಡಿಯ ಮೊಟ್ಟೆಯಾಕಾರದಿಂದ ಗೋಳಾಕಾರ 2.2-2.5 ಅಥವಾ ತ್ಯ 
ವ್ಯಾಸವಿದ್ದು : ನಯ ; ಲಂಬಾತ್ಮಕ ; ಸಮಾನಾಂತರ : ಅಂಟಿದ ಸರಣಿಗಳಿರುತ್ತವೆ. 
ಕ್ಲೈಸ್ಟೊಶೀಸಿಯಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕಾಲುವೆ ವಲಯ” (65), ಚೀನ (110). 
ಕೋಸ್ಟರೀಕ (65), ಈಜಿಪ್ಟ್‌ (156), ಭಾರತ (32) (70) (145) (185), 
ಸುಮಾತ್ರ (188). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (196) (198), 
ಕನೆಕ್ಟಿಕಟ್‌ (196), ಐಯೋವ (3) (134), ಲೂಸಿಯಾನ (2), ನ್ಯೂಜರ್ಸಿ 
(196), ಟೆಕ್ಸಾಸ್‌ (196) (198) (220), : ಉಟಾಹ್‌ (71), ವರ್ಜೀನಿಯ 
(196). -` 


20. ಆಸ್ಪರ್ಜಿಸ್‌ ಫ್ಲೆವಿಪೆಸ್‌ ಬೈನರ್‌ ಮತ್ತು ಸಾರ್ಟೊರಿ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಮೊದಲು ಬಿಳಿ ನಂತರ ಹಳದಿಯಾ 
ಗುತ್ತ, ಕೆಲವೊಂದು ತಳಿಗಳಲ್ಲಿ ಹೆಚ್ಚು ಕಡಮೆಯಾಗಿ ಸಮೃದ್ಧವಾಗಿ ರೂಪಿತವಾಗಿ: 
ನಿಬಿಡವಾಗಿ ಹೆಣೆಯಲ್ಪಟ್ಟು ; ಅನೇಕ ವೃಶ್ಚಿಕದಿಂದ ಕುದುರೆ ಗೊರಸಿನಾಕಾರಿತ, ದಪ್ಪ 
ಭಿತ್ತಿಯುತ ಕೋಶಿಕೆಗಳು (ಹುಲ್ಲೆ ಕೋಶಿಕೆಗಳು) ಹಳದಿ ರಾಶಿಗಳಾಗಿ ಇದರೊಳಗೆ 
ಇರುತ್ತವೆ. ಕೆಳಮುಖ ಹಳದಿಯಿಂದ ಕಿತ್ತಳೆ ಅಥವಾ ಕಂದು. ಚೆಂಡುಗಳು ಬಹುಪಾಲು 
. ಕಂಬದಂತೆ ಅಥವಾ ಮುಚ್ಚಳದಾಕಾರಿತ ಗುಂಪುಗಳಿದ್ದು, ಸಾಧಾರಣವಾಗಿ ನಿರ್ದಿಷ್ಟ 
ಬಿಳಿಯಾಗಿದ್ದು, ಆದರೆ ಕೆಲವೊಂದು ತಳಿಗಳು ಮಾಸಲು ಅಸ್ಪಷ್ಟ ಕಾಕಿಯ ಛಾಯೆಯಿಂದ 
ಆಳವಾದ ಅಸ್ಪಷ್ಟ ಕಾಕಿ ಛಾಯೆಯಂತೆ ಇರುತ್ತವೆ. ಕೊನಿಡಿಯದಂಡಗಳು 300-500 
೬ 4-5, ಅಥವಾ 2-3 ಮಿಮಿ ಉದ್ದವಿದ್ದು 8-104 ವ್ಯಾಸವಿರುತ್ತವೆ. ನಯ 
ವಾಗಿದ್ದು, ಚೀಲಗಳು ಉಪಗೋಳಾಕಾರ ಅಥವಾ ಮೊಟ್ಟೆಯಾಕಾರ ; 20%: 30. 


ಮೊನಿಲಿಯೇಲ್ಸ್‌ . 367 


ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿದ್ದು, ಪ್ರಾಥಮಿಕದವು 4-7 ಅಥವಾ 8 : 2, 
ಅಥವಾ ತ, ದ್ವಿತೀಯದವು 5-8 %1.5-2. ಕೊನಿಡಿಯಗಳು 2-3; ನಯ; 
ಉಪಗೋಳಾಕಾರಿತ, ಬಣ್ಣರಹಿತ ಅಥವಾ ಸಾಧಾರಣ ಹಾಗೆ ಇರುತ್ತವೆ. 

ಈ ಪ್ರಭೇದದ ತಳಿಗಳು ಸಾಧಾರಣವಾಗಿ ಸಮೃದ್ಧವಾಗಿ ಗಂಧಕ ಹಳದಿಯ 
ಸ್ಕೈರೋಷಿಯ ಕೋಶಗಳ ಗುಂಪುಗಳನ್ನು ಉತ್ಪತ್ರಿಮಾಡುವ ಗುಣಲಕ್ಷಣ ಹೊಂದಿರು 
ತ್ತವೆ. 

ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಚೀನ (110), 
ಕೋಸ್ಟರೀಕ (65), ಈಜಿಪ್ಟ್‌ (156), ಭಾರತ (32) (70) (185). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು ; ಐಯೋವ (3), ಲೂಸಿಯಾನ (2). 


21. ಆಸ್ಪರ್ಜಿಲ್ಲಸ್‌ ಹ್ಯೂಮಿಕೋಲ ಚೌಧುರಿ 


ಸಮೂಹಗಳು ಮೊದಲು ಬಿಳಿಯಾಗಿದ್ದು, ನಂತರ ಬೂದುಮಿಶ್ರಿತ ಹಳದಿಯ, 
(ರಿಡ್‌ಗ್ವ Pl. XLVI, 21 O-Yy); ಛಾಯೆಯಾಗಿ ಬದಲಾಯಿಸುತ್ತವೆ. ಕೆಳ 
ಮುಖ ಮತ್ತು ಆಧಾರಸ್ಥಳ ಶಾಶ್ವತವಾದ ಹಳದಿ ಛಾಯೆಯಲ್ಲಿದ್ದು, ಸಮೂಹದ 
ಅಂಚುವೆಲ್ವಟ್ಟಿನಂತಿದ್ದು ಮತ್ತು ಕೇಂದ್ರ ಸ್ಥಳದಲ್ಲಿ ಉಣ್ಣೆಪುಚ್ಚದಂತಿದ್ದು ಅಲ್ಲಿ ತಂತು 
ದಾರಗಳ ಚಿಕ್ಕ ಕವಲುಗಳಲ್ಲಿ ಕೊನಿಡಿಯದಂಡಗಳು ಬಿಟ್ಟಿರುತ್ತವೆ. *ನಿಡಿಯದಂಡ 
ಗಳು ಸರಾಸರಿ ಎತ್ತರ 70; ಪ್ರತ್ಯೇಕವಾಗಿ ಆಧಾರಸ್ಥಳದಿಂದ ಉದ್ಭವಿಸಿದವು. ಕೊರಿ: 
ಡಿಯದಂಡಗಳು 30 ಉದ್ದವಿದ್ದು 2-5.44 ವ್ಯಾಸವಿರುತ್ತವೆ ; ಭಿಶ್ತಿಗಳು ನಯ 
ವಾಗಿದ್ದು, ಬಹುಮಟ್ಟಿಗೆ ಬಣ್ಣರಹಿತ ; ಚೀಲಗಳು 9-15 ವ್ಯಾಸವಿದ್ದು ಶೀಸೆಯಾ 
ಕಾರಿತ.  ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿ, ಎಲ್ಲ ದೊಡ್ಡ ಚೀಲಗಳ ಮೇಲೆ 
ಬಿಟ್ಟಿದ್ದು, ಚಿಕ್ಕವುಗಳ ಮೇಲ್ಭಾಗದಲ್ಲಿ ಮೂರನೆ ಒಂದು ಭಾಗ ಮಾತ್ರವಿರುತ್ತವೆ. 
ಪ್ರಾಥಮಿಕ ಫೈಯಲಿಡ್‌ಗಳು 3.6-5.4:1.8-2/, ದ್ವಿತೀಯ ಫೈಯಲಿಡ್‌ಗಳು 
3.5-1.8 ; ಬಹುವಾಗಿ ಪ್ರಾಥಮಿಕ ಮತ್ತು ದ್ಧಿ ತೀಯ ಫೈಯಲಿಡ್‌ಗಳು 
ಉದ್ದದಲ್ಲಿ ಸಮವಾಗಿರುತ್ತವೆ. ಕೊನಿಡಿಯ.ಗೋಳಾಕಾರ ; ನಯ; 2-3 ವ್ಯಾಸ 
ವಿದ್ದು, ನಿಬಿಡವಾಗಿ ಕಿರಣಗಳಂತೆ ಸರಣಿಗಳಲ್ಲಿ ರೂಪಿತವಾಗಿರುತ್ತವೆ. ಚೆಂಡುಗಳು 
ಕಿರಣಗಳಂತಿರುತ್ತವೆ, 


"ಮಣ್ಣಿನಿಂದ: ಭಾರತ (32). 
23. . ಆಸ್ಪರ್ಜಿಲ್ಲಸ್‌ ಗ್ರಾನುಲೋಸಿಸ್‌ ರಾಪರ್‌ ಮತ್ತು ಥಾಮ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಬಹು ಚೆನ್ನಾಗಿ ವೃದ್ಧಿಯಾಗಿದ್ದು, 
% ಸುತಲ ಅಥವಾ ಅನಿಯಮಿತ ಸಾಲುಗಳಂತಾಗಿ ಉಣ್ಣೆ ಪುಚ್ಚದಂತಿದ್ದು, ಅಸಮ 


368 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಿನ್ಯಾಸದಲ್ಲಿ, ಕಾಕಿಯಿಂದ ಮಾಸಲುಕಂದು ಬಣ್ಣವು -ಬಂಜೆತಂತುಜಾಲದ ಫೆಲಿನಿಂದಾ 
ಗಿರುತ್ತದೆ. ಕೊನಿಡಿಯ ಚೆಂಡುಗಳು ಸ್ವಲ್ಪವಿದ್ದು, ಆಧಾರಸ್ಥಳದಿಂದ ಉದ್ಭವಿಸಿದ್ದು, 
ಗೊಂಚಲುಗಳಲ್ಲಿ, ನಸುನೀಲಿ ಹಸುರು. ಸಮೂಹಗಳು ಅರ್ಧ ಹರಳಾಗಿರುವಂತೆ 
ಕಾಣುವುದು ಹುಲ್ಲೆಕೋಶಗಳ ಸಮೃದ್ಧತೆಯಿಂದ ಇವು ಚಿಕ್ಕ ಬಣ್ಣರಹಿತ ಗೋಳಾ 
ಕಾರಿತ ಗೊಂಚಲುಗಳಾಗಿದ್ದು, ಅಂಡಾಕಾರಿತ ಅಥವಾ ಮೊಟ್ಟೆಯಾಕಾರಿತ, ದಪ್ಪಭಿತ್ತಿ 
ಯುತವಾಗಿರುತ್ತವೆ. ಕೆಳಮುಖವು ಮಾಸಲುಹಳದಿ ಮತ್ತು ಕಂದು. ಸ್ವಲ್ಪ ಅಣಬೆ 
ಯಂತಹ ವಾಸನೆ ಇರುತ್ತದೆ. ಕೊನಿಡಿಯ ಸ್ವಲ್ಪವಿದ್ದು, ಚಿಕ್ಕ ಗುಂಪಿನಲ್ಲಿ ಗೊಂಚ 
ಲಾಗಿ ಬಹುಪಾಲು ಅಂಚಿನಲ್ಲಿದ್ದು, ಅರ್ಧಗೋಳಾಕಾರದಿಂದ ಕಿರಣಗಳಂತಿದ್ದು. 
75-1274 ವ್ಯಾಸವಿದ್ದು ಬಹು ಸಡಿಲವಾಗಿದ್ದು, ನಸುನಯವಾದಂತಹ ಹಸುರು. 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದು, ಉದ್ದವಾಗಿ, ಅಡ್ಡಭಿತ್ತಿರಹಿತ, 
350-500 » 5.5.8, ಅಗಲದಲ್ಲಿ ಸಮರೂಪವಿದ್ದು, ತೆಳು ಭಿತ್ತಿಯುತ ನಯ 
ವಾಗಿದ್ದು, ಕಂದಿನಿಂದ ಅಲ್ಬಕಂದು, ಆಗಾಗ್ಗೆ ಚೀಲದ ಕೆಳಗಡೆ ಸ್ವಲ್ಪ ಸಂಕುಚಿತ 
ಗೊಂಡಿರುತ್ತವೆ. ಚೀಲಗಳು ಅಂಡಾಕಾರದಿಂದ ಮೊಟ್ಟೆಯಾಕಾರಿತ, 12-18) 
ವ್ಯಾಸವಿದ್ದು, ತೆಳುಭಿಶ್ತಿಯುತ, ಬಹುವಾಗಿ ಫೈಯಲಿಡ್‌ಗಳಿಂದ ಆವರಿಸಿದ್ದು : 
ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿದ್ದು, ಹೋಲಿಕೆಯಲ್ಲಿ ಚಿಕ್ಕದಾಗಿ ಮತ್ತು ಬಲಿಷ್ಠ 
ವಾಗಿರುತ್ತದೆ. ಪ್ರಾಥಮಿಕದವು 3.5-5 3-4ಿ, ದ್ವಿತೀಯದವು 4-5.53- 
3.5, ಕೊನಿಡಿಯಗಳು ಗೋಳಾಕಾರ, ನಸುಹಸುರಾಗಿದ್ದು, ಸೂಕ್ಷ್ಮ ಮುಳ್ಳಾಗಿದ್ದು, 
4.8-5.54 ವ್ಯುಸವಿರುತ್ತವೆ. ಹುಲ್ಲೆಕೋಶಿಕೆಗಳು ಸಮೃದ್ಧವಾಗಿದ್ದು, ಅನಿಯ 
ಮಿತವಾಗಿ ಗೋಳಾಕಾರ, ಅಂಡಾಕಾರ ಅಥವಾ ನೀಳಾಕಾರ, 12-30, ಉದ್ದಾಕ್ಷ 
ದಲ್ಲಿದ್ದು, ಬಲವಾದ ಭಿತ್ತಿಯುತ. 

ಮಣ್ಣಿನಿಂದ: ಕೊಸ್ಟರೀಕ (148). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಆರ್ಕಾನ್ಸನ್‌, ಅರಿಜೋನ, ಟೆಕ್ಸಾಸ್‌ 
(148). 


22. ಆಸ್ಪರ್ಜಿಲ್ಲಸ್‌ ಯಸ್ಸಸ್‌ (ಬೈನರ್‌) ಥಾಮ್‌ ಮತ್ತು ಚರ್ಚ್‌ (ಪ್ಲೇಟ್‌]11, C) 

ಸಹನಾಮ ಆ. ಇನ್ನುಯೇಟಸ್‌ (ಬೈನರ್‌) ಥಾಮ್‌ ಮತ್ತು ಚರ್ಚ್‌ 

ಆ. ಮೈನುಟಸ್‌ ಅಬ್ಬೊಟ್‌ 

ಸಮೂಹಗಳು ಹೆಚ್ಚುಕಡಮೆ .ಫೆಲಿನಂತಾಗಿದ್ದು, ಉಣ್ಣೆ ಪುಚ್ಚದಂತಿರುತ್ತವೆ. 
ಅತ್ಕುತ್ಕುಷ್ಟವಾದ ತಂತುದಾರಗಳಲ್ಲಿದ್ದು, ಬಿಳಿಯದರಿಂದ ಅನೇಕ ಭಾಯೆಗಳಾದ 
ಬೂದು, ಹಸುರು ಬೂದು, ಹಳದಿ, ಹಳದಿ ಕಂದು, ಕಡೆಗೆ ಬೂದುಮಿಶ್ರಿತ ಕಪ್ಪ 
ಅಥವಾ ಕಂದಾಗಿರುತ್ತವೆ. ಆಗಾಗ್ಗೆ ಒಂದು ಹಸುರು ದಪ್ಪ. ಬಣ್ಣವಿದ್ದು, ಆದರೆ 
ನೈಜ ಹಸುರು ಬಣ್ಣವಿರುವುದಿಲ್ಲ. ಹಿರಿಯವರ್ಧನಗಳಲ್ಲಿ ಗುಲಾಮಿಶ್ಟಿತ, ದ್ರಾಕ್ಷಾರಸ 


ಮೆೊಿಲಿಯೇಲ್ಲ್‌ 369 


ದಂತೆ ಹಲವು ಸಮಯ ಇರುತ್ತವೆ. ಕೆಳಮುಖ ಹಳದಿ, ಕಿತ್ತಳೆ ಮತ್ತು ಕಂದುಬಣ್ಣ 
ಗಳ ಛಾಯೆಗಳಿರುತ್ತವೆ. ತೊಟ್ಟುಗಳು ಮುಳುಗಡೆಹೊಂದಿದ ತಂತುದಾರಗಳಿಂದ 
ಮೇಲೆ ಬಂದಾಗ 1006್ಯ/ವರೆಗಿರುತ್ತವೆ. ಮೇಲ್ಭಾಗದ ತಂತುದಾರಗಳಿಂದ ಬಂದ 
ಬಹು ಕವಲುಗಳು 500 » 5-10ವರೆಗಿದ್ದು, ಅಲ್ಪ ಅಡ್ಡಭಿತ್ತಿಯುತ, ಅಲೆಯೋ 
ಪಾದಿ. ಭಿತ್ತಿಗಳು ಸುಮಾರಾಗಿ ತೆಳು, ನಯವಾಗಿದ್ದು , ಸಾಧಾರಣವಾಗಿ ಭಾಗಶಃ 
ಕಂದುಬಣ್ಣದ ಛಾಯೆಯಲ್ಲಿರುತ್ತವೆ. ಚೇಲಗಳು 10-20 ವ್ಯಾಸವಿದ್ದು, ಚೆಂಡು 
ಗಳು ಅರ್ಧಗೋಳಾಕಾರದಿಂದ ಬಹುಮಟ್ಟಿಗೆ ಕಂಬದಾಕಾರ : ಫೈಯಲಿಡ್‌ಗಳು ಬಣ್ಣ 
ರಹಿತ, ಅರ್ಧಕಿರಣದಂತೆ, ಸಡಿಲವಾಗಿ ಎರಡು ಸಾಲಿನಲ್ಲಿ ಜೋಡಿಸಿದ್ದು, ಪ್ರಾಥಮಿಕ 
ದವು 5-8 3. ದ್ವಿತೀಯದವು 7-9 x2-2.54. ಕೊನಿಡಿಯಗಳು ಗೋಳಾ 
ಕಾರ ಸುಮಾರು 3.6 (3.5-4). ಮುಳ್ಳುಯುತ ಆಥವಾ ಅತ್ಯುತ್ಯುಷ್ಟ 
ಗುಲಾಬಿ ಬಣ್ಣದ ಪೆಟ್ಟಿಗೆಗಳಿದ್ದು, ಕೆಂಪುಮಿಶ್ರಿತ ಹಳದಿ ಅಥವಾ ದ್ರಾಕ್ಷಾರಸದ ಬಣ್ಣ 
ವಿದ್ದು, ಸರಣಿಗಳು ಸಾಕಷ್ಟು ನಿಬಿಡಕಂಬಗಳಂತೆ ಹಿರಿಯವರ್ಧನಗಳಲ್ಲಿ ರೂಪಿತ 
ವಾಗಿರುತ್ತವೆ. ಕೆಲವು ತಳಿಗಳಲ್ಲಿ ದಪ್ಪಭಿತ್ತಿ ಯುತ ವೃತ್ತಾಕಾರದ ಕೋಶಗಳು ಬಂಜೆ 
ಗೊಂಚಲುಗಳಲ್ಲಿ ಕಂಡುಬರುತ್ತವೆ. ಇವನ್ನು ಆ, ನಿಡುಲನ್ಸ್‌ನ ಹುಲ್ಲೆಕೋಶಗಳಿಗೆ 
ಹೋಲಿಸಬಹುದು, ಆದರೆ ಕ್ಲೈಸ್ಟೊತೀಸಿಯ ಕಂಡುಬಂದಿಲ್ಲ. 

ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಚೀನ (110), 
ಕೋಸ್ಟರೀಕ (65), ಈಜಿಪ್ಟ್‌ (156), ಭಾರತ (145) (185). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು: ಕೊಲರಾಡೊ (101) (102), ಇಲಿ 
ನಾಯಿಸ್‌ (70), ಐಯೋವ (3), ಲೂಸಿಯಾನ (2). 


24, ಆಸ್ಪರ್ಜಿಲ್ಲಸ್‌ ಲುಕೆಯೆನ್ಸಿಸ್‌ ಇನೂಹಿ 

ಇದು ಆ. ನೈಗರ್‌ಗಿಂತ ಭಿನ್ನವಾಗಿರುವುದು, ಒಂದು ಒಂಟಿಸಾಲಿನಲ್ಲಿ ಫೈಯಲಿಡ್‌ 
ಗಳಿದ್ದು. 7-9 5, ಕೊನಿಡಿಯಗಳು 4-4.5 , ಮತ್ತು ಅತ್ಯುತೃಷ್ಟವಾಗಿ 
ಒರಟಾಗಿರುವುದರಲ್ಲಿ, ಕೊನಿಡಿಯದಂಡಗಳು 2.5 ಮಿಮಿ ವರೆಗೆ 10-15, ; 
ನಯವಾಗಿದ್ದು, ಚೀಲಗಳು -30--40 ವ್ಯಾಸವಿದ್ದು, ರಂಧ್ರಗಳನ್ನು ತೋರುತ್ತ 
ಅಥವಾ ಪೈಯಲಿಡ್‌ಗಳು ಬಿದ್ದು ಹೋಗಿರುವ ಗುರುತಿದ್ದು ; ಫೈಯಲಿಡ್‌ಗಳು ಒಂದು 
ಸಾಲಿನಲ್ಲಿದ್ದು, 6-3 ಇರುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಚೀನ (110), ಈಜಿಪ್ಟ್‌ (142), 
ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಇಲಿನಾಯಿಸ್‌ (187), ಲೂಸಿಯಾನ 
(2), ಟೆಕ್ಸಾಸ್‌ (123). 


[24] . 


370 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
25. ಆಸ್ಪರ್ಜಿದ್ಲಿಸ್‌ ವೈಯೊಲೆಸಿಯೊಫಸ್ಕಸ್‌ ಗ್ಯಾಸ್ಟೆರಿನಿ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ, ಮಂದಗತಿಯಲ್ಲಿ ಬೆಳೆಯುತ್ತ, 
ನೇರಿಳೆಮಿಶ್ರಿತಕಂದು ಜೊತೆಗೊಂದು ಊದಾರಂಗಿನ ಛಾಯೆಯಿದ್ದು, ಮುಪ್ಪಾದಾಗ 
ಬದಲಾಗುವುದರಿಂದ ನೇರಿಳೆಕಾಕಿಯಾಗಿರುತ್ತವೆ. ಕೆಳಮುಖ ಬಣ್ಣರಹಿತದಿಂದ ಆಳ 
ನೇರಿಳೆ ಮಿಶ್ರಿತ. ಕೊನಿಡಿಯ ಚೆಂಡುಗಳು ನೇರಿಳೆಮಿಶ್ರಿತ ಕಂದು, ಗೋಳಾಕಾರ, 
ನಿಬಿಡವಾಗಿರದೆ, 100-1504 ವ್ಯಾಸವಿರುತ್ತವೆ. ಕೊನಿಡಿಯ ದಂಡಗಳು ಬಹು 
ಪಾಲು 1 ಮಿಮಿ ಉದ್ದಕ್ಕಿಂತಲೂ ಕಡಮೆ, 12-18 ವ್ಯಾಸವಿದ್ದು ; ಚೀಲಗಳು 
ಗೋಳಾಕಾರಿತ, 60 ವರೆಗೆ ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಸಾಧಾರಣವಾಗಿ 
ಒಂದು ಸಾಲಿನಲ್ಲಿದ್ದು, ಅಪರೂಪಕ್ಕೆ ಎರಡು ಸಾಲಿನಲ್ಲಿರುತ್ತವೆ. ಪ್ರಾಥಮಿಕ 
ಫೈ ಯಲಿಡ್‌ಗಳು 5- ಇ x34 ದ್ವಿತೀಯದವು 2-4 ಉದ್ದ ವಿರುತ್ತವೆ. ಕೊನಿಡಿಯ 
ಗಳು ಮೊಟ್ಟೆಯಾಕಾರಿತ, 3. 555-6 ಟ, ಮೊದಲು ಪಾರದರ್ಶಕ ಬದಲಾಗುತ್ತ 
ನೇರಿಳೆಮಿಶ್ರಿತದಂತಾಗಿ ಸ್ವಲ್ಪ ಒರಟಾಗಿರುತ್ತವೆ. 

ಮಣ್ಣಿನಿಂದ : ಕಾಲುವೆ ವಲಯ (6 5). ಕೋಸ್ಟರೀಕ (65), ಪನಾಮ (65). 


26. . ಆಸ್ಪರ್ಜಿಲ್ಲಸ್‌ ನೈಜರ್‌ ವಾನ್‌ಟೇಗಂ (ಪ್ಲೇಟ್‌ 1111, E) 

ಸಹನಾಮ ಆ. ಫಸ್ಕಸ್‌ ಷುಮನ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ತ್ವರಿತಗತಿಯಲ್ಲಿ ಬೆಳೆಯುತ್ತ, 
ಮುಳುಗಡೆಯಾದ ಸಮೃ ದೃವಾದ ತಂತುಜಾಲವಿರುತ್ತ ದೆ, “ಲವು ತಳಿಗಳಲ್ಲಿ ಸಾಧಾರಣ 
ವಾಗಿ ಹಳದಿಬಣ್ಣದ ತಂತುದಾರಗಳಿರುತ್ತವೆ. ಮೇಲ್ಭಾ ಗದ ತಂತುದಾರಗಳು ಸಾಧಾ 
ರಣವಾಗಿ ಕನಿಷ್ಠಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿರುತ್ತವೆ, *ಕಳಮುಖವು ಸಾಧಾರಣವಾಗಿ 
ಬಣ್ಣರಹಿತವಾಗಿರುತ್ತದೆ. ಕೊನಿಡಿಯದಂಡಗಳು ಬಹುಪಾಲು ಆಧಾರಸ್ಮಳದಿಂದ 
ನೇರವಾಗಿ ಉದ್ಭವಿಸಿ, ನಯವಾಗಿ, ಅಡ್ಡಭಿಶ್ರಿಯುತ ಅಥವಾ ಅಡ್ಡಭಿತ್ತಿ ರಹಿತ; 
ಉದ್ದ ಮತ್ತು ವ್ಯಾಸದಲ್ಲಿ ವಿವಿಧವಾಗಿದ್ದು, 200-400 » 7-104 ಅಥವಾ ಅನೇಕ 
ಮಿಮಿ ಉದ್ದ ಮತ್ತು ವ್ಯಾಸವಿರುತ್ತವೆ. ಕೊನಿಡಿಯ ಚೆಂಡುಗಳು ಕಂದು ಅಥವಾ 
ಬೂದುಮಿಶ್ರಿತ ಕಪ್ಪು, ಕಪ್ಪಮಿಶ್ರಿಶ ಕಂದು, ನೇರಿಳೆಕಂದು, ಪ್ರತಿಯೊಂದು ಛಾಯೆ 
ಯಲ್ಲೂ ಇಂಗಾಲೀಯ ಕಪ್ಪಾ ಗಿದ್ದು, ಚಿಕ್ಕದರಿಂದ ವಿವಿಧವಿರುತ್ತ, ಬಹುಪಾಲು ಕಂಬ 
ದಂತಹ ಗುಂಪುಗಳಲ್ಲಿ. ಕೆಲವೊಂದು ಕೊನಿಡಿಯಸರಣಿಗಳು ಬಹುಸಾಧಾರಣವಾಗಿ 
ಗೋಳಾಕಾರ ಅಥವಾ ಕಿರಣಗಳಂತಹ ಚೆಂಡುಗಳಿದ್ದು, 300, 500, ಅಥವಾ 10004 
ವರೆಗೂ ಉದ್ದವಿರುತ್ತವೆ, ಚೇಲಗಳು ಗೋಳಾಕಾರ, ಸಾಧಾರಣವಾಗಿ 20-504, 
1004 ವರೆಗೆ ವ್ಯಾಸವರುತ್ತವೆ. ಫೈಯಲಿಡ್‌ಗಳು ನಮೂನೆಯಂತೆ ಎರಡು ಸಾಲುಗಳ 
ಲ್ಲಿದ್ದು, ನಿಬಿಡವಾಗಿ ಚೀಲವನ್ನಾವರಿಸಿದ್ದು, ಪ್ರಾಥಮಿಕದವು ಉದ್ದದಲ್ಲಿ ಹೆಚ್ಚು ಎವಿಧ 


ಮೊನಿಲಿಯೇಲ್ಲ್‌ 371 


ವಾಗಿರುತ್ತ, ದ್ವಿತೀಯದವು 6-10 x 2-3. ಕೊನಿಡಿಯಗಳು ಗೋಳಾಕಾರಿತ, 
ಮೊದಲಿಗೆ ನಯವಾಗಿದ್ದು, ಅನಂತರ ಮುಳ್ಳಾಗಿದ್ದು, ಬಣ್ಣವೀಯುವ ವಸ್ತು ಜೊತೆ 
ಗಿದ್ದು, ಬಹುಪಾಲು 2,5-4್ಯ, ಹೆಚ್ಚಾಗಿ 5, ಗೋಳಾಕಾರ, ಮೇಲ್ಮೈಯಲ್ಲಿನ 
ಸ್ಮೈರೋಷಿಯ ಕೆಲವೊಂದು ತಳಿಗಳಲ್ಲಿ ಉತ್ಪತ್ತಿಯಾಗಿರುತ್ತವೆ. ಆದರೆ ಸಾಧಾರಣವಾಗಿ 
ಇರುವುದಿಲ್ಲ. 

ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22) (203), ಕಾಲುವೆ 
ವಲಯ (65), ಚೀನ (110), ಕೋಸ್ಟರೀಕ (65), ಡೆನ್ಮಾರ್ಕ್‌ (90), ಈಜಿಪ್ಟ್‌ 
(156), ಇಂಗ್ಲಂಡ್‌ (50) (51), ಭಾರತ (32) (70) (145) (185), 
ಜಪಾನ್‌ (187), ಪನಾಮ (65), ಯು.ಎಸ್‌.ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (209) (210), 
ಕೊಲರಾಡೊ (101) (103), ಇಲಿನಾಯಿಸ್‌ (187), ಐಯೋವ (1) (3) 
(134), ಲೂಸಿಯಾನ (2) (209), ನ್ಯೂಜರ್ಸಿ (209) (210), ಪೊರ್ಟೊೋರಿಕೊ 
(210), ರೋಡ್‌ ಐಲಂಡ್‌ (150), ಟೆಕ್ಸಾಸ್‌ (123) (210), ಉಟಾಹ್‌ (71). ' 


27. ಆಸ್ಪರ್ಜಿಲ್ಲಸ್‌ ಫೊನಿಸಿಸ್‌ (ಕಾರ್ಡ) ಥಾಮ್‌ ಮತ್ತು ಚರ್ಚ್‌ 

ಗುಣಲಕ್ಷಣಗಳು ಆ. ನೈಜರ್‌ ನಂತೆಯೇ ಇದ್ದು ಪಾಥಮಿಕ ಫೈಯಲಿಡ್‌ಗಳು 
ಮಾತ್ರ ಆ ಪ್ರಭೇದದಲ್ಲಿನ ಪ್ರಾಥಮಿಕ ಫೈಯಲಿಡ್‌ಗಳಗಿಂತ ಎರಡರಷ್ಟು ಉದ್ದವಿದ್ದು 
20-30 4 ಇರುತ್ತವೆ. 

ಮಣ್ಣಿನಿಂದ: ಆಸ್ಟ್ರಿಯ (189), ಕಾಲುವೆ ವಲಯ (65), ಕೋಸ್ಟರಿಕ 
(65), ಪನಾಮ (65). 


28, ಆಸ್ಪರ್ಜಿಲ್ಲಸ್‌ ಫೊನ್ಸೇಸಿಯಸ್‌ ಥಾಮ್‌ ಮತ್ತು ರಾಪರ್‌ 

ಸಹನಾಮ ಸ್ಪೆಂಗ್ಮಾಟೊಸಿಸ್ಟಿಸ್‌ ಫಸ್ಕ ಬೈನರ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಶೀಘ್ರಗತಿಯಲ್ಲಿ 24-30" ಸೆಗ್ರೆ, 
ಉಷ್ಣಾಂಶದಲ್ಲಿ ಬೆಳೆಯುತ್ತ, 7-8 ಸೆಮಿ ವ್ಯಾಸವನ್ನು ಎಂಟು ಅಥವಾ ಹತ್ತು 
ದಿನಗಳಲ್ಲಿ ತಲುಪಿರುತ್ತವೆ. ಬುಡದ ತಂತುಜಾಲವು ಮುಖ್ಯವಾಗಿ ಮುಳುಗಡೆ 
ಯಾಗಿದ್ದು, ಬಣ್ಣರಹಿತ, ಕೊನಿಡಿಯದಂಡಗಳು ಸಾಧಾರಣವಾಗಿ ಸ್ಪಷ್ಟ ವೃತ್ತಾಕಾರ 
ವಲಯಗಳಲ್ಲಿ ಜೋಡಿಸಲ್ಪಟ್ಟಿರುತ್ತವೆ. ಚೆಂಡುಗಳು ಇಂಗಾಲಕಪ್ಪು ಅಥವಾ ಕಂದು 
ಮಿಶ್ರಿತಕಪ್ಪು. ಕೆಳಮುಖವು ಎಳೆಯ ವರ್ಧನಗಳಲ್ಲಿ ಬಣ್ಣರಹಿತವಿದ್ದು, ವಯಸ್ಸಾ 
ದಂತೆ ಕಪ್ಪಾಗುತ್ತವೆ. ಕೊನಿಡಿಯ ಚೆಂಡುಗಳು ದೊಡ್ಡವು, ಗೋಳಾಕಾರಿತ, ಕಿರಣ 
ಗಳಂತೆ. ಕೊನಿಡಿಯ ಸರಣಿಗಳು ಗುಂಪಾಗಿ ರಾಶಿಯಂತೆ ಅನಿರ್ದಿಷ್ಟ ಸಂಖ್ಯೆಯಲ್ಲಿ 


372 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಡಿಲವಾಗಿ ವಿವಿಧ ದಿಕ್ಕಿಗೆ ಬದಲಿಸಿರುತ್ತವೆ. ಕಂಬಗಳಂತೆ, 330-5004 ವ್ಯಾಸ 
ಅಥವಾ ಇನ್ನೂ ಹೆಚ್ಚಾಗಿರುತ್ತವೆ. ಕೊನಿಡಿಯ ದಂಡಗಳು 1.5-3.5 ಮಿಮಿ 
ಉದ್ದ, 20-304 ವ್ಯಾಸ; ನಯ; ಚೀಲದ ಕೆಳಗಡೆ ಕಪ್ಪಾಗಿರುತ್ತದೆ. ಚೀಲಗಳು 
ಗೋಳಾಕಾರ, ಪೂರ್ಣ ಮೇಲ್ಮೈ ಪಕ್ಷ ಫಲಿತವಾಗಿದ್ದು, 50-70 ವ್ಯಾಸವಿದ್ದು, 
ಕಂದುಭಾಯೆಗಳಲ್ಲಿರುತ್ತವೆ. ಫೈಯಲಿಡ್‌ಗಳು ಎರಡು ಸಾಲುಗಳಲ್ಲಿದ್ದು, ಸಾಧಾರಣ 
ವಾಗಿ ಕಂದು; ಪ್ರಾಥಮಿಕ ಫೈಯಲಿಡ್‌ ವಿವಿಧ ವ್ಯಾಪ್ತಿಯಲ್ಲಿರುವುದರಿಂದ 15-30 x 
6-8 ಯಿಂದ 35-45 x 10-134; ದ್ವಿತೀಯ ಫೈಯಲಿಡ್‌ಗಳು 8-14 x 
5-6.5 4. ಕೊನಿಡಿಯ ದೊಡ್ಡವು, ಗೋಳಾಕಾರ, ಬಣ್ಣದಪಟ್ಟಿಗಳಿಂದ ಸ್ಪಷ್ಟವಾಗಿ 
ಒರಟಾಗಿದ್ದು, 5.5-8.5 4 ಇರುತ್ತವೆ. 


ಮಣ್ಣಿನಿಂದ : ಪನಾಮ (65). 


29. ಆಸ್ಪರ್ಜಿಲ್ಲಸ್‌ ಪನಾಮೆನ್ಸಿಸ್‌ ರಾಪರ್‌ ಮತ್ತು ಥಾಮ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಬಹು ತೆಳುವಾಗಿದ್ದು , ಬಹುಪಾಲು 
ಪೂರ್ಣವಾಗಿ ಮುಳುಗಡೆಯಾಗಿದ್ದು, ಜೊತೆಗೆ ವಿಶಾಲವಾಗಿ ಚೆಲ್ಲಾಪಿಲ್ಲಿಯಾದ 
ಕೊನಿಡಿಯಾರಚನೆಗಳಲ್ಲಿ ಕಿರಣಗಳಂತಹ ಚೆಂಡುಗಳಿರುತ್ತವೆ. ನಸುಕಂದು, ಮಾಲ್ಟೋಸ್‌ 
ಆಗಾರಿನಲ್ಲಿ ಫಲಿತವಾಗುವಿಕೆಯು ಸಮೃದ್ಧವಾಗಿದ್ದು ; ಕೆಂಪುಮಿಶ್ರಿತಕಂದು, ಆಗಾಗ್ಗೆ 
ವಲಯವೃತ್ತಗಳಲ್ಲಿರುತ್ತವೆ. ಪಕ್ವವಾದ ಕೊನಿಡಿಯೆದಂಡಗಳು ಗೋಳಾಕಾರದಿಂದ 
ಕಿರಣದಂತೆ ಚೆಂಡುಗಳನ್ನು ಆಲ್ಬಕಂದಾದ, ಕೆಂಪುಬಂಜೆ ರಚನೆಗಳನ್ನು ಬಿಟ್ಟಿರುತ್ತವೆ. 
ವಯಸ್ಸಾದಂತೆ ಒಂದು ಸಡಿಲ ಉಣ್ಣೆ ಪ್ರಚ್ಛಮೇಲೆಳವಣಿಗೆ ವೃದ್ಧಿಯಾಗುತ್ತದೆ. 
ಕೆಳಮುಖ ಮಾಸಲುಕಂದಂ ; ವಾಸನಾರಹಿತ, ಕೊನಿಡಿಯ ಚೆಂಡುಗಳು ಗೋಳಾಕಾರಿತ, 
ಜೊತೆಗೆ ಸಡಿಲವಾದ ಕಿರಣಗಳಂತಹ ಕೊನಿಡಿಯಸರಣಿಗಳು ವಿವಿಧವಾಗಿದ್ದು 250. 
4504 ವ್ಯಾಸವಿದ್ದು, ಅಸ್ಪಷ್ಟಕಾಕಿಯಿಂದ ದಾರುಕಂದು ಅಥವಾ ಕಂದು ಕೆಂಪಿನಂತಿರು 
ತ್ತವೆ, ಕೊನಿಡಿಯದಂಡಗಳು ನೇರವಾಗಿದ್ದು, 600-9004 ಉದ್ದ, 9-12, 
ಅಗಲ, ನಯಬಭಿತ್ತಿಯುತ, ಹೆಚ್ಚು ಬಲವಾಗಿರುತ್ತವೆ. ಚೀಲಗಳು ಬಣ್ಣರಹಿತ, ತೆಳು 
ಭಿತ್ತಿಯುತ, ಗೋಳಾಕಾರಿತದಿಂದ ಸ್ವಲ್ಪ ನೀಳಾಕಾರಿತ, 25-30 ವ್ಯಾಸವಿದ್ದು, 
ಪೂರ್ಣಮೇಲ್ಮೆ ೮ ಫಲಿತವಾಗಿರುತ್ತದೆ. ಫೈಯಲಿಡ್‌ಗಳು ಎರಡಂ ಸಾಲುಗಳಲ್ಲಿದ್ದು, 
`ನಿಬಿಡವಾಗಿ ಜೋಡಿಸಿದ್ದು, ಪ್ರಾಥಮಿಕದವು 5.5-6.5 x 2.4-2.8, ದ್ವಿತೀಯ 
ದವು 5.6%1.5-2, ಕೊನಿಡಿಯ ಅಲ್ಬಹಳದಿಮಿಶ್ರಿತಕಂದು, ರಾಶಿಯಲ್ಲಿದ್ದಾಗ, 
ಗೋಳಾಕಾರದಿಂದ ಉಪಗೋಳಾಕಾರಿತ, ನಯವಾದ, 2,2-2.6್ಯ/ ವ್ಯಾಸವಿರುತ್ತವೆ. 


ಮಣ್ಣಿನಿಂದ : ಪನಾಮ (148). 


ಮೊನಿಲಿಯೇಲ್ಡ್‌ 373 


30. ಆಸ್ಪೆರ್ಜಿಲ್ಲಸ್‌ ವೆಂಟೈ ವೆಹಮೆರ್‌. 

ಸಮೂಹಗಳು ಜಿಪೆಕ್‌ನ ಆಗಾರಿನ ಮೇಲೆ ಹೆಚ್ಚಾಗಿ ಉಣ್ಣೆ ಪುಚ್ಛದಂತೆ 
ಹರಡಿದ್ದು, ಬಂಜೆತಂತುದಾರಗಳು, ಬಿಳಿ ಅಥವಾ ಹಳದಿಮಿಶ್ರಿತ ಮತ್ತು ಚೆಂಡುಗಳು 
ಮೊದಲು ಬಿಳಿ, ಬದಲಾಗುತ್ತ ಕೆನೆಯಂತಾಗಿ, ಕೆನೆಕಾಕಿ, ಜೇನುತುಪ್ಪ ಹಳದಿ, ಹಳೆಯ 
ಚಿನ್ನದಂತೆ ಇರುವುದರಿಂದ ಅಲ್ಬಕಂದುಮಿಶ್ರಿತ, ಹಸುರು, ಕಂಚುಬಣ್ಣ ಅಥವಾ 
ಹಿರಿಯವರ್ಧನಗಳು ಕೆಲವು ಸಮಯಗಳಲ್ಲಿ ನಶ್ಶಕಂದು (ರಿಡ್‌ಗ್ವೈ Pl. LV. ೫೪]. 
XXX, ೫೭೫೭1೫೮ : ಕೆಲವು ತಳಿಗಳಲ್ಲಿ ಅಧಿಕವಾಗಿ ಗುಂಪುಗಳಲ್ಲಿನ ಮೇಲ್ಭಾಗದ 
ತುಚಾಲವು ಉತ್ಪತ್ತಿಯಾಗಿದ್ದು ಅದು ನಳಿಕೆಗಳಲ್ಲಿ ಲುಮೆನ್‌ನ್ನು 3 ಸೆಮಿ ಆಧಾರ 
ಸ್ಥಳದಿಂದ ಮೇಲೆ ತುಂಬಿಕೊಂಡಿರುತ್ತದೆ. ಕೆಳಮುಖವು ಹಳದಿಮಿಶ್ರಿಕವಾಗಿ ಮೊದ 
ಲಿದ್ದು, ಬದಲಾಗುತ್ತ ಮುಪ್ಪಾದಾಗ ಕೆಂಪುಮಿಶ್ರಿತ ಕಂದಾಗಿರುತ್ತದೆ; ಆಗಾರು 
ಸಾಧಾರಣವಾಗಿ ಹಳದಿಬಣ್ಣವಾಗಿರುತ್ತದೆ. ಕೊನಿಡಿಯದಂಡಗಳು 2 ಅಥವಾ 3 
ಅಥವಾ 5 ಮಿಮಿ ವರೆಗೆ ಉದ್ದವಿದ್ದು, 10-12 ಅಥವಾ 25ವ್ಯಾಸವಿದ್ದು, ಒಂದು 
ಆಥವಾ ಎರಡು ಅಡ್ಡಭಿತ್ತಿಯುತ. ಭಿತ್ತಿಗಳು ದಪ್ಪ, ನಯವಾಗಿದ್ದು, ತುದಿಗಳಲ್ಲಿ 
ವಿಸ್ತರಿತವಾಗುವುದರಿಂದ ಚೇಲಗಳು ವಿವಿಧವಾಗಿ 184 ವ್ಯಾಸವಿರುತ್ತವೆ. ಚೆಂಡುಗಳು 
ದೊಡ್ಡವು, ಹಳದಿಯಿಂದ ಕಂದು, ಕಿರಣಗಳಂತಿದ್ದು K ಫೈಯಲಿಡ್‌ಗಳು ಸಾಧಾರಣ 
ವಾಗಿ ಎರಡು ಸಾಲುಗಳಲ್ಲಿದ್ದು, ಪ್ರಾಥಮಿಕದವು ಹೆಚ್ಚು ವಿವಿಧವಾಗಿದ್ದು , 6-8, 
ಆಗಾಗ್ಗೆ ಇರುವುದರಿಂದ 15 3-5 ಇರುತ್ತವೆ. ದ್ವಿಶೀಯದವು 6-8 * 3 
ಕೊನಿಡಿಯಗಳು ಪಿಯರಾಕಾರದಿಂದ ಗೋಳಾಕಾರ, ಸಾಧಾರಣವಾಗಿ 4-5, ಸ್ವಲ್ಪ 
ಸಾಧಾರಣವಾಗಿ 5 ಅಥವಾ 6್ಯ. ಭಿತ್ತಿಗಳು ಆಗಾಗ್ಗೆ ಗುಳಿಯುತ ಅಥವಾ ಸಾಲು 
ಗಳುಳ್ಳ, ಸಾಧಾರಣವಾಗಿ ನಯ ಅಥವಾ ಸುಮಾರಾಗಿ ಹಾಗೆ ಇರುವಂತೆ ಕಂಡುಬರು 
ತ್ತದೆ. ಕ್ಲೈಸ್ಟೊತೀಸಿಯ ಕಂಡುಬಂದಿಲ್ಲ; ಸ್ಲೈರೋಷಿಯಗಳು ಆಗಾಗ್ಗೆ ಕಂಡು 
ಬರುತ್ತವೆ. ಆದರೆ ಸಮನಾಗಿ ಉತ್ಪತ್ತಿಯಾಗುವುದಿಲ್ಲ. 

ಮಣ್ಣಿನಿಂದ : ಚೀನ (110), ಈಜಿಪ್ಟ್‌ (156), ಭಾರತ (185), ಯು. 
ಎಸ್‌.ಎಸ್‌.ಆರ್‌. (143), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (102) (103), 
ಐಯೋವ (3), ಲೂಸಿಂಯಾನ (2), ಓರೆಗಾನ್‌ (197). 


31. ಆಸ್ಪರ್ಜಿಲ್ಲಸ್‌ ಸಲ್ಫೂರಿಯಸ್‌ (ಪ್ರೆಸಿನಸ್‌) ಥಾಮ್‌ ಮತ್ತು ಚರ್ಚ್‌ 
ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹುಡಿಯಂತಿದ್ದು, ಗಂಧಕ ಹಳದಿ, 

ಬಣ್ಣವಿರುತ್ತವೆ. ಕೆಳಮುಖ ಕಂದು. ಕೊನಿಡಿಯದಂಡಗಳು ಮೇಲ್ಭಾಗದ ತಂತು 

ದಾರಗಳಿಂದ ` ಉದ್ಭವಿಸಿ, ` 200,ವರೆಗೆ ಉದ್ದವಿದ್ದು (1000)ವರೆಗೆ ಹುರುಳಿ 


`374 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆಗಾರಿನ ಮೇಲೆ ಇರುತ್ತದೆ), ತೊಟ್ಟಿನ ಭಿಶ್ತಿಗಳು ನಯವಾಗಿರುತ್ತವೆ. ಚೆಂಡುಗಳು 
ಸಡಿಲವಾದ ಕೊನಿಡಿಯ ಸರಣಿಗಳ ಕಂಬಗಳಾಗಿದ್ದು, ಅಪರೂಪಕ್ಕೆ ಕಿರಣಗಳಂತಿರು 
ತ್ತವೆ. ಫೈಯಲಿಡ್‌ಗಳು ಎರಡುಸಾಲುಗಳಲ್ಲಿರುತ್ತ ವೆ. ಕೊನಿಡಿಯ ಗೋಳಾಕಾರ. 
ದಪ್ಪ ಭಿತ್ತಿಯುತ, ನಯವಾಗಿದ್ದು, 3-3.5 ಇರುತ್ತವೆ. 


ಬು 
ಮಣ್ಣಿನಿಂದ : ಕಾಲುವೆ ವಲಯ (65), ಭಾರತ (185), 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (71), ಲೂಸಿಯಾನ (71). 


32, ಆಸ್ಪರ್ಜಿಲ್ಲಸ್‌ ಸ್ಯಾಕರಿ ಚೌಧುರಿ 

ಸಮೂಹದ ಬಣ್ಣವು ನ್ಯಾಫಘ್ತಲೀನ್‌ ಹಳದೀ(ರಿಡ್‌ಗ್ವೆ 71,೫1೪1: 23 ಹಳದಿ) 
ಕೆಳಮುಖ ಮೊದಲು ಬಣ್ಣರಹಿತವಾಗಿದ್ದು, ಅನಂತರ ಕೆಲವು ಹಳದಿ ಛಾಯೆಗಳ 
ಲ್ಲಿದ್ದು, ಮೇಲ್ಮೈ ಸ್ವಲ್ಪ ಉಣ್ಣೆ ಪುಚ್ಚದಂತಿರುತ್ತದೆ. ಸ್ಕೈರೋಷಿಯಗಳು ಒಂದು 
ವಾರದ ಅವಧಿಯೊಳಗಡೆ ರೂಪಿತವಾಗಲು ಪ್ರಾರಂಭಿಸುತ್ತವೆ. ಅವು ಮೊದಲು 
ಬಿಳಿಯಾಗಿ ಗಡುಸಾಗಿ, ಅನಂತರ ದಾಲ್ಕಿ ಎನ್ನಿ ಬಣ್ಣವು ಹಳದಿಭಾಯೆಗಳ ಮೂಲಕ 
ಬರುತ್ತದೆ. ಕೊನಿಡಿಯ ಚೆಂಡುಗಳು ಸಮ್ಮ ದೃವಾಗಿದ್ದು, ಸ್ಮೈರೋಷಿಯಗಳು ಚೆದು 
ರಿದ್ದು, ಅವುಗಳಲ್ಲಿ ಗೋಳಾಕಾರಿತ ಅಥವಾ ಮೊಟ್ಟೆಯ ಯಾಕಾರಿತದವು 2 ಮಿಮಿವರೆಗೆ 
ಉದ್ದಾಕ್ಷದಲ್ಲಿದ್ದು, ಮಧ್ಯದಲ್ಲಿ ತಗ್ಗಾಗಿರುತ್ತವೆ. ಕೊನಿಡಿಯದಂಡಗಳು ನಯ 
ವಾಗಿದ್ದು, ಬಣ್ಣರಹಿತಭಿತ್ತಿಗಳು ಸುಮಾರು 1.5 ದಪ್ಪವಿದ್ದು, 700-900, 
ಉದ್ದ ಮತ್ತು 8೬ ವ್ಯಾಸವಿದ್ದು, ಅಡ್ಡಭಿತ್ತಿಯುತ. ಚೀಲಗಳು ಗೋಳಾಕಾರಿತ, 
ಸುಮಾರು 29 ವ್ಯಾಸವಿದ್ದು, ಮೇಲ್ಮೈತುಂಬ ಎರಡು ಸಾಲಿನಲ್ಲಿ ಫೈಯಲಿಡ್‌ಗಳು 
ಇರುತ್ತವೆ. ಪ್ರಾಥಮಿಕ ಫೈಯಲಿಡ್‌ಗಳು 5.4 x 2-2.54 ಮತ್ತು ದ್ವಿತೀಯ 
ಫೈಯಲಿಡ್‌ಗಳು 7.2 * 1.84 ಇರುತ್ತವೆ. ಕೊನಿಡಿಯಗಳು ಬಣ್ಣರಹಿತ, ನಯ 
ವಾಗಿದ್ದು, ಗೋಳಾಕಾರ, 2-2.74 ವ್ಯಾಸವಿರುತ್ತವೆ. ಚೆಂಡುಗಳು ಕಿರಣಗಳಂ 
ತಿದ್ದು, 50-85, ವ್ಯಾಸವಿದ್ದು, ಆದರೆ "ಮುಪ್ಪಾ ದಂತೆ ಸ್ವಲ್ಪ ಕಂಬದಂತೆ ಬದಲಾ 
ಗುತ್ತ, ಸುಮಾರು 160-100 ಇರುತ್ತವೆ. 4 


ಮಣ್ಣಿನಿಂದ: ಭಾರತ (32). 


33. ಆಸ್ಪರ್ಜಿಲ್ಲ್ನಸ್‌ ಅಲಿಯೇಸಿಯಸ್‌ ಥಾಮ್‌ ಮತ್ತು ಚರ್ಚ್‌ 


ಸಮೂಹಗಳು ಜಿಪೆಕ್‌ನ ಆಗಾರಿನ ಮೇಲೆ ಬಿಳಿ ಉಣ್ಣೆ ೈಪುಚ್ಛ ದಂತಿರುತ್ತವೆ. 
ತಂತುಜಾಲವು ತ್ವರಿತವಾಗಿ ಆಧಾರಸ್ಥ ಳದ ಮೇಲ್ಮೈಯಲ್ಲೆಲ್ಲ ಹರಡಿಕೊಂಡಿರುತ್ತ ದೆ 


ಮತ್ತಿ ಶೀಘ್ರವಾಗಿ ಸ್ಮ ರೋಷಿಯಗಳನ್ನು ಸಮೃದ್ಧವಾಗಿ ಉತ್ಪತ್ತಿಮಾಡುತ್ತದೆ ; 
ಮೊದಲು ಬಿಳಿಯಾಗಿದ್ದು ಅನಂತರ ಕಪ್ಪಾಗುತ್ತದೆ; ಹಳದಿ ಅಥವಾ ಕಿತ್ತಳೆ ಬಣ್ಣ 


4 
NX ಕಾ 
pd 


ಗಳಿರುವುದಿಲ್ಲ.. ಅಂಡಾಕಾರದಿಂದ ಮೊಟ್ಟೆಯಾಕಾರ, 500-700 ಅಡ್ಡವ್ಯಾಸ 
ವಿರುತ್ತವೆ, 1000 ಅಥವಾ ಹೆಚ್ಚು ಉದ್ದಾಕ್ಷವಿದ್ದು, ಜೊತೆಗೆ ಕೇಂದ್ರದಲ್ಲಿ ಒಂದು 
ತಗ್ಗು ಅಥವಾ ರಂಧ್ರತುದಿಯಲ್ಲಿರುತ್ತದೆ. ಅಸ್ಸೈಗಳನ್ನು ಬಿಟ್ಟ ರಚನೆಗಳು ಕಂಡು 
ಬಂದಿಲ್ಲ. ಕೆಲವು ಚದುರಿದ ತೊಟ್ಟುಗಳು, ಜೊತೆಗೆ ಚೆಂಡುಗಳು 200,ವರೆಗೆ 
ವ್ಯಾಸವಿದ್ದು, ಹಳದಿ ಅಥವಾ ಮಾಸಲು ಕಂದುವಿನಿಂದ ಮುಪ್ಪಾದಾಗ ಕಂದಾಗಿರು 
ತ್ತವೆ. ತೊಟ್ಟುಗಳು 1500-15, ವರೆಗಿದ್ದು, ಜೊತೆಗೆ ಭಿತ್ತಿಗಳು ಬಣ್ಣೆರಹಿತ, 
ನಯವಾಗಿದ್ದು, 105 ದಪ್ಪವಿದ್ದು, ಒರಟಾದ ಅಥವಾ ಚಿಂದಿಯಾದ ತುದಿಗಳಿಂದ ' 
ಒಡೆಯುತ್ತವೆ. ಚೀಲಗಳು 40-50, ವ್ಯಾಸವಿದ್ದು, ಭಿತ್ತಿಯು 1.8-2 ದಪ್ಪ 
ವಿದ್ದು ಮತ್ತು ಪ್ರಧಾನ ರಂಧ್ರಗಳನ್ನುಳ್ಳ ಫೈಯಲಿಡ್‌ಗಳ ಬುಡಗಳು ಕಂಡುಬರು 
ತ್ತವೆ. ಫೈಯಲಿಡ್‌ಗಳು ಪ್ರಾಥಮಿಕ 7-12 2-4, ದ್ವಿತೀಯ 7-8 x24. 
ಬಣ್ಣರಹಿತವಾಗಿರುತ್ತದೆ. ಕೊನಿಡಿಯ ಹಳದಿಮಿಶ್ರಿತ ಲೇಪನಯುತ, ಮೊಟ್ಟೆ 
ಯಾಕಾರಿತದಿಂದ ಗೋಳಾಕಾರ 2.5 «34 ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (123). 


34. ಆಸ್ಪರ್ಜಿಲ್ಲಸ್‌ ಕ್ಕಾಂಡಿಡಸ್‌ ಲಿಂಕ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಬಿಳಿ ಅಥವಾ ಕೆನೆಬಣ್ಣವಾಗುತ್ತ 
ಅಥವಾ ಮುಪ್ಪಾದಾಗ ಹಳದಿಮಿಶ್ರಿತವಾಗಿರುತ್ತದೆ; ಮೇಲ್ಮೆ “ ಬೆಳವಣಿಗೆಯು 
ಸಾಧಾರಣದಾಗಿ ಕೆಲವೆೇ ತೊಟ್ಟುಗಳು ಮತ್ತು ಚೆಂಡುಗಳು ಇರುವ ಬರಡುತಂತುಜಾಲ 
ಅಥವಾ ಹಗ್ಗದಂತೆ ಹೆಣೆದುಕೊಂಡ ತಂತುದಾರಗಳಿಂದ ಚಿಕ್ಕ ಫಲಿತತೊಟ್ಟುಗಳು 
ಬಿಟ್ಟಿರುತ್ತವೆ. ಕೊನಿಡಿಯದಂಡಗಳು . ತಳಿಗಳಿಗನುಗುಣವಾಗಿ ವಿವಿಧವಾಗಿದ್ದು, 
500 ಗಿಂತಲೂ ಕಡಮೆ ಮತ್ತು 1000, ವರೆಗೆ ಉದ್ದ » 5 ಅಥವಾ 10 ಅಥವಾ 
204 ವ್ಯಾಸವಿದ್ದು, ಭಿಶ್ತಿಗಳು ದಪ್ಪವಿದ್ದು, ನಯವಾಗಿರುತ್ತವೆ. ಚೆಂಡುಗಳು ಬಿಳಿ; 
ಗೋಳಾಕಾರಿತ ಕಿರಣಗಳಂತಿದ್ದು, ವಿವಿಧವಾಗಿ ದೊಡ್ಡ ಗೋಳಾಕಾರಿತ ಗುಂಪುಗಳ 
ಲ್ಲಿದ್ದು 200-300, ವ್ಯಾಸದಿಂದ ಚಿಕ್ಕ ಚೆಂಡುಗಳು 1004 ಗಿಂತಲೂ ಕಡಮೆ 
ವ್ಯಾಸವಿರುತ್ತವೆ. ಚೀಲಗಳು ನಮೂನೆಯಂತೆ ಗೋಳಾಕಾರಿತ, 50೬ ವರೆಗೆ ಬಹು 
ದೊಡ್ಡ ಚೆಂಡುಗಳಲ್ಲಿದ್ದು , ಪೂರ್ಣ ಮೇಲ್ಮೆ 4 ಫಲಿತವಿದ್ದು K ಫೈಯಲಿಡ್‌ಗಳು 
ನಮೂನೆಯಂತೆ ಎರಡು ಸಾಲಿನಲ್ಲಿದ್ದು, ಪ್ರಾಥಮಿಕ 5-10, ಅಥವಾ 15-204 
ಉದ್ದೆ, ದ್ವಿತೀಯ 5-82-25 ಅಥವಾ 3. ಕೊನಿಡಿಯ ಬಣ್ಣರಹಿತ, 
ಗೋಳಾಕಾರ, ನಯವಾಗಿದ್ದು, 2.5-3.5 ಅಥವಾ 4. ಸ್ಕೈರೋಷಿಯಗಳು 
ಅಪರೂಪಕ್ಕೆ ಉತ್ಸತ್ತಿಯಾಗಿರುತ್ತವೆ. , 


376 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಈ ಶಿಲೀಂಧ್ರವು ಆ. ಕ್ಕಾಂಡಿಡಸ್‌ ಗುಂಪಿನ ಸಾಧಾರಣ ಬಾಹ್ಯರಚನೆಯುಳ್ಳ 
ದ್ಹಾಗಿ ಆದರ ಪ್ರಕಾಶೆಗುಲಾಬಿ ಕೊನಿಡಿಯ ಚೆಂಡುಗಳು ಲೂಸಿಯಾನ ಮಣ್ಣುಗಳಲ್ಲಿ 
ಸಾಧಾರಣವಾಗಿ ಉತ್ಪತ್ತಿಯಾಗುವುದು ಕಂಡುಬಂದಿವೆ. ಇದೇ ತೆರನ ಬಾಹ್ಯರೂಪ 
ರಚನೆಯಿರುವುದರಿಂದಾಗಿ ಅದನ್ನು ಆ. ಕ್ಕಾಂಡಿಡಸ್‌, ಗುಂಪಿನಲ್ಲಿಯೇ ವರ್ಗೀಕರಿಸ 
ಲಾಗಿಡೆ ಕೆಲವು ತಳಿಗಳು ಹಳದಿ 'ಸ್ಕೈರೋಷಿಯಗಳನ್ನು ಉತ್ಪತ್ತಿಮಾಡಿರುತ್ತವೆ. 

ಅವು ಆ. ಕ್ಕಾಂಡಿಡಸ್‌ನಂತೆಯೇ ಇರುತ್ತವೆ. 
' ಪ್ರಕಾಶಮಾನ ಹಳದಿ ಸ್ಮೈರೋಷಿಯ ಗುಂಪುಗಳ ಉತ್ಪತ್ತಿಯಾಗುವಿಕೆಯು 
ಇನ್ನೂ ಕೆಲವು ಆ. ಕ್ಕಾಂಡಿಡಸ್‌ನ ಬಿಳಿ ತಳಿಗಳಿದ್ದು ಅವು ಸಾಧಾರಣವಾಗಿ ಮಣ್ಣಿನಲ್ಲಿ 
ಕಂಡುಬಂದಿವೆ, 

ಮಣ್ಣಿನಿಂದ : ಕೆನಡ (22), ಕಾಲುವೆವಲಯ (65), ಚೀನ (110). 
ಕೋಸ್ಟರೀಕ (65), ಈಜಿಪ್ಟ್‌ (156), ಇಂಗ್ಲಂಡ್‌ (50), ಭಾರತ (32) (185), 
ಪನಾಮ (65), ಯು.ಎಸ್‌.ಎಸ್‌.ಆರ್‌. (143), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (102), ಐಯೋವ (3), 
ಲೂಸಿಯಾನ (2), ಟೆಕ್ಸಾಸ್‌ (220). 


35. ಆಸ್ಪರ್ಜಿಲ್ಲಸ್‌ ಓಕಜಾಕೈ ಓಕಜಾಕಿ 

ಸಮೂಹಗಳು ಬಿಳಿಯಿಂದ ಗಂಧಕ ಹಳದಿಯಾಗಿರುತ್ತವೆ. ತೊಟ್ಟುಗಳು 
ಪಾರದರ್ಶಕ ; ನೇರ ಅಥವಾ ಅಲೆಯೋಪಾದಿ ; ನಯವಾಗಿ ಅಥವಾ ಸ್ವಲ್ಪ ಗಡು 
ಸಾಗಿದ್ದು, 200-500 x 8-12. ಅಲೆಯೋಪಾದಿಯಂತೆ ಕಂಡುಬಂದು, ವಿಶೇಷ 
ವಾಗಿ ಬುಡದ ಹತ್ತಿರದಲ್ಲಿ, ಭಿತ್ತಿಗಳು 2-3 ದಪ್ಪವಿದ್ದು ; ಚೆಂಡುಗಳು 80-100 
ವ್ಯಾಸವಿದ್ದು , ಚೀಲಗಳು 12-40 ವ್ಯಾಸವಿದ್ದು ; ಫೈಯಲಿಡ್‌ಗಳು ಪ್ರಾಥಮಿಕ 
ದವು 15-20 : 6-8, ದ್ವಿತೀಯದವು 8-14 » 2.5-4್ಕ... ಕೊನಿಡಿಯ ಗೋಳಾ 
ಕಾರ, ಪಾರದರ್ಶಕ, 2,5-5.4೬, ನಯವಾಗಿದ್ದು, ಜೊತೆಗೆ ಕೂಡಿಸುವ ಭಾಗವಿರು 
ತ್ತವೆ. 

ಮಣ್ಣಿನಿಂದ; ಕೆನಡ (22). 


36, ಆಸ್ಪರ್ಜಿಲ್ಲಸ್‌ ಕೊನಿಂಗಿ ಆಡೆಮನ್ಸ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿ, ನಿಬಿಡ ಉಣ್ಣೆಪುಚ್ಛ 
ದಂತಿದ್ದು (ಹುಡಿಯಾಗಿ ಯಾವಾಗಲೂ ಆ. ಕ್ಕಾಂಡಿಡಸ್‌ನಲ್ಲಿ ಇದ್ದಂತಿರುವುದಿಲ್ಲ). 
ದೈಹಿಕತಂತುದಾರಗಳು ತೆವಳುತ್ತ, ಅಡ್ಡಭಿತ್ತಿಯುತ, ಪಾರದರ್ಶಕ; ಮೇಲ್ಮೈ 
ಕೆನೆಯಂತಹ ಬಿಳುಪು ಕೆಳಮುಖ ಬಣ್ಣರಹಿತ. ಮೇಲ್ಭಾಗದ ತಂತುಜಾಲವು 


ಮೊನಿಲಿಯೇಲ್ಸ್‌ 377 


ಸಮೃದ್ಧವಾಗಿದ್ದು, ಕೊನಿಡಿಯದಂಡಗಳು ಹೋಲಿಕೆಯಲ್ಲಿ ವಿರಳವಾಗಿ ಉತ್ಪತಿಯಾಗಿ 
ರುತ್ತವೆ. ಕೊನಿಡಿಯದಂಡಗಳು ಮೇಲ್ಭಾಗದ ತಂತುಜಾಲದಿಂದ ಉತ್ಪತ್ತಿ ಯಾಗಿದ್ದು, 
ಅಡ್ಡಭಿತ್ತಿರಹಿತ; ಪಾರದರ್ಶಕ; ನೇರ ಅಥವಾ ಬಾಗಬಲ್ಲವು ; ನಯವಾಗಿದ್ದು ; 
ಚೀಲಗಳು 16-204 ವ್ಯಾಸ; ಚೆಂಡುಗಳು ಕಿರಣದಂತೆ ; ಫೈಯೆಲಿಡ್‌ಗಳು ಒಂದು 
ಸಾಲಿನಲ್ಲಿರುತ್ತವೆ. 8-10%2.5%. ಕೊನಿಡಿಯ ಗೋಳಾಕಾರ ; ಕೆನೆಬಣ್ಣ ; 
ನಯವಾಗಿದ್ದು 3, ವ್ಯಾಸವಿರುತ್ತವೆ. 

ಮಣ್ಣಿನಿಂದ : ಚೀನ (110), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (3), ನ್ಯೂಯಾರ್ಕ್‌ (89). 


37, ಆಸ್ಪರ್ಜಿಲ್ಲಸ್‌ ಆಕ್ರೆಸಿಯಸ್‌ ಎಲ್‌ಹೆಲ್ಮ್‌ 
ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಮಾಸಲು ಕಂದುಭಾಯೆಗಳಲ್ಲಿದ್ದು' 


: ಕೊನಿಡಿಯೆದಂಡಗಳನ್ನು ಮತ್ತು ಚೆಂಡುಗಳನ್ನು ಕೆಲವು ಮೇಲ್ಭಾಗದ ತಂತುಜಾಲದಲ್ಲಿ 


ಹೊಂದಿರುತ್ತವೆ. ಕೊನಿಡಿಯದಂಡಗಳು ಉದ್ದದಲ್ಲಿ ವಿವಿಧವಾಗಿದ್ದು, ಸಾಧಾರಣ 
ವಾಗಿ ಅನೇಕ ಮಿಮಿ ಇದ್ದು, ಒರಟು ಅಥವಾ ಗುಳಿಯುತ ; ಹಳದಿ, ದೊಡ್ಡದಾದ 
ಕಿರಣಗಳೆಂತಿದ್ದು ಕೊನಿಡಿಯ ಚೆಂಡುಗಳನ್ನು ಬಿಟ್ಟಿರುತ್ತವೆ. ಚೀಲಗಳು ಗೋಳಾ 
ಕಾರಿತದಿಂದ 60-75, ವ್ಯಾಸವಿದ್ದು, ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿರುತ್ತವೆ. 
ಪ್ರಾಥಮಿಕದವು ಸಾಧಾರಣವಾಗಿ 15-304 ಉದ್ದ, ಆದರೆ ಕೆಲವು ಸಲ ಹೆಚ್ಚು 
ಉದ್ದವಾಗಿರುತ್ತವೆ. ದ್ವಿತೀಯದವು 7-10» 1.5-2,. ಕೊನಿಡಿಯ ಗೋಳಾ 
ಕಾರದಿಂದ ಮೊಟ್ಟೆಯಾಕಾರ, ನಯವಾಗಿದ್ದು ಅಥವಾ ಸೂಕ್ಷ್ಮ ಮುಳ್ಳುಗಳಿದ್ದು. 
3.5-5 ಅಥವಾ 3.5-4 ಅಥವಾ 4.5. ಕಿತ್ತಳೆಯಿಂದ ದಾಕ್ಷಾರಸದಂತಹ ಅಥವಾ 
ನೇರಿಳೆ ಬಣ್ಣದ ಸ್ಕೈ ರೋಷಿಯ ಸಾಧಾರಣವಾಗಿ ಇರುತ್ತವೆ. 

ಮಣ್ಣಿನಿಂದ: ಈಜಿಪ್ಟ್‌ (150), ಭಾರತ (70) (185), ಪನಾಮ (65), 
ಟೆಕ್ಸಾಸ್‌ (220). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (102), ಐಯೋವ 
(71), ಲೂಸಿಯಾನ (2), ಟೆಕ್ಸಾಸ (220). 


38. ಆಸ್ಪರ್ಜಿಲ್ಲಸ್‌ ಟೆರ್ರಿಕೋಲ ಮಾರ್ಷಲ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಬಣ್ಣರಹಿತ : ಮುಳುಗಡೆಯಾದ 
ತಂತುಜಾಲವಿರುತ್ತದೆ. ಕೊನಿಡಿಯ ಕ್ಷೇತ್ರಗಳು ಮೊದಲು ಬಿಳಿಯಾಗಿದ್ದು, ಅನಂತರ 
ಹೊಂಬಣ್ಣವಾಗಿ ಮತ್ತು ಕಡೆಯದಾಗಿ ಕಂದುಬಣ್ಣವಾಗುತ್ತವೆ. ತೊಟ್ಟುಗಳು 1-2 
ಮಿಮಿ ಎತ್ತರವದ್ದು, 20-25 ವರೆಗೆ ವ್ಯಾಸವಿದ್ದು, ಅಡ್ಡಭಿತ್ತಿಯುತ : ಕೊನಿಡಿಯ 


378 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಚೆಂಡುಗಳು 50ರವರೆಗೆ ವ್ಯಾಸವಿದ್ದು, ಚೀಲಗಳು 30-504 ವ್ಯಾಸವಿದ್ದು, 
ಸುಮಾರು ಗೋಳಾಕಾರ ಮತ್ತು ಸುಮಾರಾಗಿ ಮೇಲ್ಮೈ ಪೂರ್ತಿ ಫಲಿತವಾಗಿದ್ದು : 
ಫೈಯಲಿಡ್‌ಗಳು ಒಂದು ಸಾಲಿನಲ್ಲಿರುತ್ತವೆ. ಕೊನಿಡಿಯಗಳು ಹಳದಿ ಅಥವಾ 
ಹೊಂಬಣ್ಣ, ಅನಂತರ ಕಂದು, ನಿಂಬೆಯಾಕಾರಿತ, 5-9: 5-6೬. ಒರಟಾಗಿರು 
ವುದು ಅನಿಯಮಿತವಾಗಿ ಕವಲೊಡೆದಿರುವ, ಹಳದಿಯಿಂದ ಕಂದು ಬಣ್ಣದ ವಸ್ತುವು 
ಒಳ ಮತ್ತು ಹೊರಭಿತ್ತಿಗಳೆ ಮಧ್ಯೆ ಇರುವ ಏಣುಗಳಿಂದ.  ಸ್ಕೊರೋಷಿಯ ಅಪ 
ರೂಪಕ್ಕೆ ಕಂಡುಬರುತ್ತವೆ. '` 


388. ಆಸ್ಪರ್ಜಿಲ್ಲಸ್‌ ಟಿರ್ರಿಕೋಲ ತಳಿ ಅಮೆರಿಕಾ ಮಾರ್ಷಲ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸುಮಾರಾಗಿ ಹಳದಿಮಾಸಲು ಕಂದಿ 
"ನಿಂದ ಕಂದು ಅಥವಾ ಕಪ್ಪುಕಂದಾಗಿದ್ದು ; ಮೇಲ್ಮೈಯಲ್ಲಿ ನಿಬಿಡವಾಗಿ ಕೊನಿಡಿಯ 
ದಂಡಗಳು ಬೆಳೆದಿದ್ದು, 300-600 : 6-8. ಭಿತ್ತಿಗಳು ಗುಳಿಯುತ. ಚೆಂಡುಗಳು 
ಕಿರಣಗಳಂತಿದ್ದು : ಚೀಲಗಳು 24 ವರೆಗೆ ವಾಸವಿದ್ದು ; ಫೈಯಲಿಡ್‌ಗಳು ಒಂದು 
ಸಾಲಿನಲ್ಲಿದ್ದು, 7-10 ೬ 2. 4, ಕೊನಿಡಿಯಗಳು ಬಣ್ಣದ ಪಟ್ಟಿಗಳಿರುವುದರಿಂದ 
ಗೆಡ್ಡೆಯಂತೆ ಕಂಡುಬರುತ್ತವೆ. ಅಂಡಾಕಾರವಾಗಿ 3» 5 ನಿಂದ 5-7 ಅಥವಾ 
ಸುಮಾರು ಗೋಳಾಕಾರವಾಗಿ, ಸುಮಾರು 5.5. ಆಗಾಗ್ಗೆ 5-8. 
ಮಣ್ಣಿ ನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಜಾರ್ಜಿಯಾ (165). 


39. ಅಸ್ಪರ್ಜಿಲ್ಲಸ್‌ ಟಮಾರೈ ಕೈಟಾ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ಜೊತೆಗೆ 
ದೈಹಿಕತಂತುದಾರಗಳು ಬಹುವಾಗಿ ಮುಳುಗಡೆಯಾಗಿರುತ್ತವೆ. ಫಲಿತಕ್ಷೇತ್ರಗಳು 
ಮೊದಲು ಬಣ್ಣರಹಿತವಾಗಿದ್ದು, ಅನಂತರ ಹಿರಿಯವರ್ಧನಗಳಲ್ಲಿ ಕಿತ್ತಳೆ ಹಳದಿ 
ಛಾಯೆಗಳ ಮುಖಾಂತರ ಬದಲಾಗಿ ಕಂದಾಗಿರುತ್ತವೆ, ಸ್ವಲ್ಪ ಕಂದುಮಿಶ್ರಿತ ಹಸುರು, 
ಕಾಕಿಮಿಶ್ರಿತನಿಂಬೆ, ಪದಕಕಂಚು ಅಥವಾ ಕಚ್ಚಾಕಪ್ಪುಕಂದು, (ರಿಡ್‌ಗೈೆ Pl. XXX. 
XVI. LV. 111) ನೈಜ ಹಸುರಾಗಿರುವುದಿಲ್ಲ. ಕೆಳೆಮುಖವು ಬಣ್ಣರಹಿತ ಅಥವಾ 
ಅಪರೂಪವಾಗಿ ಗುಲಾಬಿಮಿಶ್ರಿತವಾಗಿರುತ್ತದೆ. ತೊಟ್ಟುಗಳು ಮುಳುಗಡೆಯಾದ 
ತಂತುದಾರಗಳಿಂದ ಉದ್ಭವಿಸಿ, 1-2 ಮಿಮಿ ವರೆಗೆ ಉದ್ದವಾಗಿದ್ದು, 10-20 
ವ್ಯಾಸವಿರುತ್ತವೆ. ತುದಿಯಡೆಗೆ ಅಗಲವಾಗುತ್ತ ಮತ್ತು ಇದ್ದಕ್ಕಿದ್ದಂತೆ ಸುಮಾರಾಗಿ 
` ಚೀಲಗಳಾಗಿರುತ್ತವೆ. ಚೀಲಗಳು 25-504 ವ್ಯಾಸವಿದ್ದು, ಚೆಂಡುಗಳು ಅಧಿಕವಾಗಿ 
ಗಾತ್ರದಲ್ಲಿ ವಿವಿಧವಾಗಿ ಒಂದೇ ಫಲಿತಕ್ಷೇತ್ರದಲ್ಲಿರುತ್ತವೆ. ಹೆಚ್ಚುಕಡಮೆ ಕಂಬದಂತಿರು 
ವುದರಿಂದ ಸುಮಾರಾಗಿ ಆದರೆ ಪೂರ್ಣ ಗೋಳಾಕಾರಿತವಿರದೆ ಮತ್ತು 3504 ವರೆಗೆ 
ವ್ಯಾಸವಿರುತ್ತವೆ. ಕಿರಣದಂತಿರುವ ಕೊನಿಡಿಯೆಸರಣಿಗಳು ಮತ್ತು ಕಂಬಗಳು ಜೊತೆ 


ಮೂನಿಲಯಾಲ್ನ ಹ 


ಗಿದ್ದು, ಫೈಯಲಿಡ್‌ಗಳು ಒಂದು ಸಾಲಿನಲ್ಲಿ ಚಿಕ್ಕಚೆಂಡುಗಳಲ್ಲಿರುತ್ತವೆ. ದೊಡ್ಡ 
ಚಿಂಡುಗಳಲ್ಲಿ ಎರಡು ಸಾಲಿನಲ್ಲಿರುತ್ತದೆ. ಪ್ರಾಥಮಿಕದವು ಸಾಧಾರಣವಾಗಿ 7-10 » 
3-44, ದ್ವಿತೀಯದವು 7.10 ತ, ಕೊನಿಡಿಯ ಸಾಧಾರಣದಾಗಿ ಪಿಯರಾ 
ಕಾರಿತದಿಂದ ಗೋಳಾಕಾರ, 5-6 ಅಥವಾ ಕ್ಕಿ ವರೆಗೂ ವ್ಯಾಸವಿರುತ್ತವೆ. ಗುಂಪಾ 
ಗಿರುವ ಬಣ್ಣವುಳ್ಳೆ ವಸ್ತು ವಿನಿಂದ ಒರಟಾಗಿರುತ್ತ ವೆ. ರೋಹಿಯ ಅಪರೂಪವಾಗಿ 
ಉತ್ಪತ್ತಿಯಾಗಿದ್ದು: ಸಾಧಾರಣವಾಗಿ ನೇರಿಳೆ ಆಥವಾ "ನೆಮ ತನೇರಿಳೆ; ಗೋಳಾ 
ಕಾರದಿಂದ ಪಿ ಪಿಯರಾಕಾರ. ಬಿಳಿಯ ತುದಿಯಿರುತ್ತ ದೆ. 

| ಮಣ್ಣಿನಿಂದ : ಚೀನ (110), ಭಾರತ (70) (185), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (123). 
40. ಆಸ್ಪರ್ಜಿಲಸ್‌ ಸ್ಪಾರ್ಸಸ್‌ ರಾಪರ್‌ ಮತ್ತು ಥಾಮ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ಮಾಸಲು 
ಬೂದುಮಿಶ್ರಿತ. ಮೊದಲು ಮುಳುಗಡೆಹೊಂದಿದ ತಂತುಜಾಲವಿದ್ದು, ಅನಂತರ 
ಸೀಮಿತವಾದ ಮೇಲ್ಮೆ ಬೆಳವಣಿಗೆ ಇರುತ್ತದೆ. ಕೆಳಮುಖವು ಕಂದುಛಾಯೆಗಳಲ್ಲಿದ್ದು, 
ವಾಸನೆಯಿರುವುದಿಲ್ಲ, ಕೊವಿಡಿಯ ರಚನೆಗಳು ನೇರವಾಗಿದ್ದು, ಆಧಾರಸ್ಥಳದಿಂದ 
ಉದ್ಭವಿಸಿ: ಚೆಂಡುಗಳು ನಮೂನೆಯಂತೆ ಗೋಳಾಕಾರ : ಕಿರಣಗಳಂತೆ ಮತ್ತು 
ಮುಪ್ಪಾದಂತೆ ಅನಿಯಮಿತವಾಗಿ ಒಡೆದು, 200-250 ವ್ಯಾಸವಿದ್ದು, ನಸುಹಸುರು 
ಕಾಕಿಯಿಂದ ಹಸುರುಕಾಕಿ. ಕೊನಿಡಿಯದಂಡಗಳು ನೇರವಾಗಿದ್ದು. 1-1.5 ಮಿಮಿ 

- 10-12 ವ್ಯಾಸವಿದ್ದು, ಭಿತ್ತಿಗಳು ಸ್ಪಷ್ಟವಾಗಿ ಒರಟಾಗಿದ್ದು, ಪಾದಕೋಶಿಕೆ 

ಗಳಿಂದ ಉದ್ಭ ವಿಸಿದ್ದು, ಚೀಲಗಳ ಕೆಳಗಡೆ ಕಿರಿದಾಗಿರುತ್ತವೆ. (ಅಗಳು ತೆಳುಭಿತ್ತಿ 
ಯುತ: ಗೋಳಾಕಾರ ; 40-504 ವ್ಯಾಸವಿದ್ದು, ಪೂರ್ಣ ಮೇಲ್ಮೆ ಯಲ್ಲಿ ಫಲಿತ 
ವಾಗಿರುತ್ತವೆ. ಫೈಯಲಿಡ್‌ಗಳು ಎರಡು ಸಾಲಿನಲ್ಲಿದ್ದು, ನಿಬಿತವಾಗಿರುತ್ತ ವ್ಯೆ 
ಚಿಕ್ಕದಾಗಿ ಮತ್ತು ಬಲಿಷ್ಮವಾಗಿದ್ದು ; ಪ್ರಾಥಮಿಕದವು 8-10 x 3-5. ದ್ವಿತೀಯ 
ದವು 6-8» 2,5-3.5 : ಕೊನಿಡಿಯಗಳು ನಸುಹಳದಿಮಿಶ್ರಿತವಾಗಿ ಗುಂಪಾಗಿದ್ದು, 
ಉಪಗೋಳಾಕಾರದಿಂದ ಉಪಮೊಟ್ಟೆಯಾಕಾರಿತ. ಬಹು ಅತ್ಯು ತೃಷ್ಟ ಒರಟಾಗಿದ್ದು , 
33.5 ಇರುತ್ತವೆ. 

ಮಣ್ಣಿನಿಂದ : ಹಾಂಡುರಾಸ್‌ (148), 

ಅವೆಂರಿಕ ಸಂಯುಕ್ತಸಂಸ್ಥಾನಗಳು : ಟೆಕ್ಸಾಸ್‌ (148), 

ಅನಿಶ್ಚಿತ ಸ್ಮಾನದ ಪ್ರಭೇದಗಳು : 


ಆಸ್ಪರ್ಜಿಲ್ಲಸ್‌ ಮಿನಿಮಸ್‌ ವೆಹ್‌ಮರ್‌ 
ಮಣ್ಣಿನಿಂದ : ಆಸ್ಟ್ರಿಯ (189). 


380 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಆಸ್ಪರ್ಜಿಲ್ಲಸ್‌ ಫ್ಯಮಿಗೆಟಾಯ್ದಿಸ್‌ ಸ್ಮಾಕರ್ಡೊ 
ಮಣ್ಣಿನಿಂದ : ಇಂಗ್ಲಂಡ್‌ (15). 


10. ಆಂಬ್ಲಿಯೊಸ್ಪೋರಿಯಂ ಫ್ರೆಸಿನಸ್‌ 

ಬಂಜೆತಂತುದಾರಗಳು ತೆವಳುತ್ತಿದ್ದು, ಅಡ್ಡ ಬಿತ್ತಿ 
ಯುತ, ತುದಿಗಳಲ್ಲಿ ಉಬ್ಬಾಗಿರುತ್ತವೆ, ಆದರೆ ಅನೇಕ 
ಅನಿಯೆಮಿತ ಕವಲುಗಳಲ್ಲಿ ಅಂತ್ಯಗೊಂಡಿದ್ದು , ಅವುಗಳ 
ಮೇಲೆ ಕೊನಿಡಿಯ ಸರಣಿಗಳು ಬಿಟ್ಟಿರುತ್ತವೆ. ಕೊನಿಡಿಯ 
ಉದ್ದವಾಗಿದ್ದು, ಪೀಪಾಯಿ ಆಕಾರ; ಸರಣಿಗಳಲ್ಲಿದ್ದು, 
ಪ್ರಕಾಶಮಾನ ಬಣ್ಣವಿರುತ್ತವೆ. 


|... ಆಂಬ್ಲಿಯೊಸ್ಟೋರಿಯಂ ಎಕೈನುಲೇಟಂ ಆಡೆಮನ್ಸ್‌ 


ಸಮೂಹಗಳು ವೃತ್ತಾಕಾರಿತ ಬೂದು ಹಸುರು, 
ದೈಹಿಕತಂತುದಾರಗಳು ಪಾರದರ್ಶಕವಾಗಿದ್ದು, ಗಣ್ಣು ನಸ ಅಜಿಯ 
ಲ ಬ ಣ ಸ್ಫೋರಿಯಂ ಕೊನಿಡಿಯ 
ಗಣ್ಣಾಗಿದ್ದು, ಕವಲೊಡೆದಿರುತ್ತವೆ. ಫಲಿತ ತಂತುದಾರ ದೃಡ ಮತ್ತು ಕೊನಿಡಿಯ 
ಗಳು ತುದಿಗಳಲ್ಲಿ ಉಬ್ಬಾಗಿದ್ದು, 2004 ವರೆಗೆ ಎತ್ತರ (ಲಿಂಡಾವು ಕೃಪೆ). 
ವಿದ್ದು, ಬುಡದಕಡೆಗೆ ಪಾರದರ್ಶಕವಿದ್ದು, ತುದಿಯೆಡೆಗೆ 
ತೆಳುಕಂದು ಹಸುರಾದ ಕವಲುಗಳಿರುತ್ತವೆ. ಕವಲುಗಳು ಬೆಸಿಡಿಯಗಳಂತಿದ್ದು, ನಿಕಟ 
ವಾಗಿ ಮತ್ತು ಪುನರಪಿಯಾಗಿ ವೃತ್ತಗಳಂತಾಗಿ ಅಥವಾ ಸುರುಳಿಗಳಂತೆ ಜೋಡಿಸಲ್ಪ 
ಟ್ಟಿದ್ದು : ನಳಿಕೆಯಾಕಾರ ; ಅವಿಚ್ಛಿನ್ನವಾಗಿದ್ದು, 25 ಎತ್ತರವಿರುತ್ತವೆ. ಕೊನಿ 
ಡಿಯಗಳು ಕೊಂಡಿಯಂತಿದ್ದು, ಮೊದಲಿಗೆ ಪಾರದರ್ಶಕ ಮತ್ತು ಗೋಳಾಕಾರಿತ, 
ಅನಂತರ ತೆಳುಬೂದು ಹಸುರಾಗುತ್ತವೆ ಮತ್ತು ಆಂಡಾಕಾರಿತ ಅಥವಾ ಅಗಲವಾದ 
ಮೊಟ್ಟೆಯಾಕಾರಿತ ; ಕತ್ತರಿಸಲ್ಪಟ್ಟಂತಹ ತುದಿಗಳಿದ್ದು, ಆಗ್ರಸ್ಥಭಾಗವಿದ್ದು, ಬಹು 
ಸೂಕ್ಷ್ಮ ಮುಳ್ಳುಗಳಿದ್ದು, 8-12 x 6-9 ಇರುತ್ತವೆ. 

ಮಣ್ಣಿನಿಂದ: ಚೀನ (110), ಹಾಲಂಡ್‌ (133), 





(11) ಪೆನಿಸಿಲಿಯಂ ಲಿಂಕ್‌ 

ದೈಹಿಕ ತಂತುದಾರಗಳು ತೆವಳುತ್ತ, ಅಡ್ಡಭಿತ್ತಿಯುತ, ಕವಲೊಡೆದಿರುತ್ತವೆ. 
ಕೊನಿಡಿಯದಂಡಗಳು ನೇರವಾಗಿದ್ದು, ಸಾಧಾರಣವಾಗಿ ಕವಲೊಡೆಯದೆ, ಅಡ್ನಭಿತ್ತಿ 
ಯುತ, ತುದಿಗಳಲ್ಲಿ ಜೊತೆಗೊಂದು ಸುತ್ತು ನೇರವಾದ ಪ್ರಾಥಮಿಕ ಕವಲುಗಳಿದ್ದು, 
ಪ್ರತಿಯೊಂದರಲ್ಲೂ ಒಂದು ದ್ವಿತೀಯ ಸುತ್ತು ಮತ್ತು ಕೆಲವು ಸಮಯಗಳಲ್ಲಿ ತೃತೀಯ 


ಚಿಕ್ಕ ಕವಲುಗಳಿದ್ದು ಅಥವಾ ಜೊತೆಗೆ 
ಒಂದು ಸುತ್ತು ಕೊನಿಡಿಯಗಳನ್ನು ಬಿಟ್ಟಿ 
ರುವ ಕೋಶಿಕೆಗಳು (ಫೈಯಲಿಡ್‌) ನೇರ 
ವಾದ, ಅಲ್ಬಉಬ್ಬಿದ ಕೊನಿಡಿಯದಂಡ 
ಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ ; ಕೆಲವುಸಲ 


ದಿ ತೀಯ ಕೊನಿಡಿಯದಂಡಗಳು ಮುಖ ಕ 


ಕೊನಿಡಿಯದಂಡಗಳ ಮೇಲೆ ಬಿಟ್ಟಿರುತ್ತವೆ. 


ಕೊನಿಡಿಯಗಳು ಸರಣಿಗಳಲ್ಲಿ ಬಿಟ್ಟಿದ್ದು, 
ಅವು ನಮೂನೆಯಂತೆ ಕುಂಚದುತಹ 
ಚೆಂಡಾಗಿ ರೂಪಿತಗೊಂಡು ಶ್ಲೇಷ್ಮದಲ್ಲಿ 
ಅಡಕವಾಗಿರುವುದಿಲ್ಲ. ಸ್ಪಷ್ಟವಾದ ಪಾದ 
ಕೋಶಗಳಿರುವುದಿಲ್ಲ. ಕೊನಿಡಿಯಗಳು 
ಗೋಳಾಕಾರ ; ಅಂಡಾಕಾರ ಅಥವಾ 
ಮೊಟ್ಟೆಯಾಕಾರ, ನಯವಾಗಿ ಅಥವಾ 
ಒರಟಾಗಿರುತ್ತವೆ. 





ಚಿತ್ರ 80. ಖೆನಿಸಿಲಿಯಂ, ,ಕೊನಿ 
ಡಿಯದಂಡ ಶ,೭, ಕೊನಿಡಿಯ ಚೆಂಡುಗಳು 
ಡ.ಕ್ಲೆ ಫಸ್ಟೊತೀಸಿಯಂ €. ಆಸ್ಕಸ್‌ 1. 
ಆಸ್ಕೊಬೀಜಾಣುಗಳು 


ಈ ಕ್ಲಿಷ್ಟಕರ ಜಾತಿಯ ಮತ್ತು ಇದರ ಸಂಬಂಧಗಳು ಪ್ರತಿಪಾದನೆ ನಿಕಟವಾಗಿ 
ಥಾಮ್‌ (195)ರವರ ವಿವರಣೆಯನ್ನು ಅನುಸರಿಸುತ್ತದೆ. ಅವರ ಗ್ರಂಥಗಳಿಂದ 
ಬಹು ವಿಷದೀಕರಣ ದೊರೆಯುವುದಾದರೂ ಅದನ್ನು ಈ ಸಂಚಿಕೆಗೆ ಸೇರಿಸಬರುವಂತಿಲ್ಲ. 


ಪೆನಿಸಿಲಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಪೆನಿಸಿಲೈ ಕುಂಚಗಳ ನಮೂನೆಯಂತೆ ಒಂಟೆ ವೃತ್ತದ 
ಫೈಯಲಿಡ್‌ಗಳಿಂದ ಕವಲುಗಳ ಮೇಲೆ ಬಿಟ್ಟಿದ್ದು ಅವು 
ಪ್ರತಿಯೊಂದು ವೃತ್ತದ ಗುರುತನ್ನು ಉಳಿಸಿಕೊಳ್ಳು 


ತ್ತವೆ. 


1. ಮಾನೊವರ್ಟಿಸಿಲ್ಲೇಟ 


೩೩. ಪೆನಿಸಿಲೈ ಕುಂಚಗಳು ಒಂದು ಸಾಲಿಗಿಂತಲೂ ಅಧಿಕ 


ಮೂಲವಸ್ತುವುಳ್ಳವು. 


b. ಪೆನಿಸಿಲೈ ಕುಂಚಗಳಲ್ಲಿ ಎರಡು ಅಥವಾ ಸಾಲು 
ಫೈಯಲಿಡ್‌ಗಳು ಮತ್ತು ಮೆಟ್ಕುಲೆ ಸೇರಿದ್ದು 
ಕವಲುಗಳಿದ್ದು ಅಥವಾ ಇರದೆ, ಒಂದು ಅಥವಾ 


ಮೂರು ಸಾಲುಗಳಲ್ಲಿದ್ದು, 
ಅಸಮ ಸೂತ್ರತೆಯಲ್ಲಿ 


ಕವಲಾಗಿರುವುದು 


382 


bb. 


bbb. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪೆನಿಸಿಲೈ ಕುಂಚಗಳು ನಮೂನೆಯಂತೆ ಒಂದು 

ಸಮಸೂತ್ರತೆ ವೃತ್ತವು ಮೆಟ್ಕುಲೆಯಲ್ಲಿದ್ದು, ಸಮ 

ಸೂತ್ರತೆಯಲ್ಲಿ ಫೈಯಲಿಡ್‌ಗಳ ವೃತ್ತಗಳ ವೃತ್ತ 

ಗಳು ಬಿಟ್ಟಿರುತ್ತವೆ. - 11, ಬೈವರ್ಟಿಸಿಲ್ಲೇಟಾ 
ಸಿಮ್ಮೆಟ 

ಪೆನಿಸಿಲ್ಶೆ ಕುಂಚಗಳು ಮೂರು ಅಥವಾ ಅಧಿಕ, 

ಸಾಲುಗಳನ್ನೊಳಗೊಂಡು ವೃತ್ತಗಳು ರೂಪಿತ 

ವಾಗಿ, ಸಾಕಷ್ಟು ಸಮಸೂತ್ರಗಳು ಒಂದು ಗುಂಪಾ 

ಗಿರುತ್ತವೆ. IV. ಪಾಲಿವರ್ಟಿಸಿಲ್ಲೇಟ 


ಎಭಾಗ ] ಮಾನೊವರ್ಟಿಸಿಲ್ಲೇಟ ಪ್ರಭೇದಗಳಿಗೆ ಸಂಕೇತ 


a. ಸಮೂಹಗಳು ಕ್ಲೈಸ್ಟೊತೀಸಿಯಂ ಅಥವಾ ಸ್ಕೈರೋ 
ಹಿಯಗಳನ್ನು ಉತ್ಪತ್ತಿಮಾಡುತ್ತವೆ. 


b. 


ಸಮೂಹಗಳು ಪಕ್ವ ಕ್ಲೈಸ್ಫೊತೀಸಿಯಗಳನ್ನು 

ಉತ್ಪತ್ತಿಮಾಡುತ್ತ, ಆಗಾಗ್ಗೆ ನಿಧಾನವಾಗಿ 

ಮಾಗುತ್ತವೆ. 

ಆ. ಸಮೂಹಗಳು ಕೆಂಪುಬಣ್ಣದಿಂದ ಕೆಂಪುಮಿಶ್ರಿತ 
ಕಂದು ವರ್ಣದ್ರವ್ಯವನ್ನು ಉತ್ಪತ್ತಿ 
ಮಾಡುತ್ತವೆ. 


6, ಆಸ್ಕೊಬೀಜಾಣುಗಳು ಯವದಾಕಾರ 
ಸಮಮಧ್ಯೆ ಏಣುಗಳಿರುವುದಿಲ್ಲ. 1. ಪೆ, ಜೂನಿಕಂ 


dd. ಅಸ್ಕೊಬೀಜಾಣುಗಳಲ್ಲಿ ಪ್ರಧಾನ ಸಮ 
ಮಧ್ಯೆ ಏಣುಗಳಿರುತ್ತವೆ. 2. ಪೆ. ಪಾರ್ವಂ . 


ಕ 


೦೦. ಸಮೂಹಗಳು ಕೆಂಪುಬಣ್ಣದಿಂದ ಕೆಂಪುವಿಶ್ರಿತ 


ಕಂದು ವರ್ಣದ್ರವ್ಯವನ್ನು ಉತ್ಪತ್ತಿಮಾಡುವು 
ದಿಲ್ಲ. » 
d. ಆಸ್ಕೊಬೀಜಾಣುಗಳು ಯವದಾಕಾರ, 

ಭಿತ್ತಿಗಳು ಅತ್ಯುತ್ಭೃಷ್ಟ ಮುಳ್ಳುಳ್ಳವು. 


ಮೊನಿಲಿಯೇಲ್ಸ್‌ 383 


- e. ಆಸ್ಕೋಬೀಜಾಣುಗಳು 3-3. Sy. 
ಉದ್ದ ಗರ ಸ್ಪಷ್ಟವಿರುತ್ತದೆ ಆದರೆ 
ಪ್ರಧಾನವಾಗಿರುವುದಿಲ್ಲ. ಆತಿ ಚಿಕ್ಕ 
ಮುಳ್ಳುಳ್ಳವು, ಕುಂಚಗಳು ಮಾನೊ 
ವರ್ಟಿಸಿಲ್ಲೇಟ ನಮೂನೆಯಂತೆ. 3. ಪೆ. 

೮೦. ಆಸ್ಕೊ ಬೀಜಾಣುಗಳು 3.5-ಕ್ಟಿ, 
ಸ್ಪಷ್ಟವಾದ ಉದ್ದ ಗೆರೆಯ ಬಿದ್ದು. 
ಬಲಿಷ್ಠ ಚಿಕ ೈಮುಳ್ಳುಯುತ, ಕುಂಡ 
ಗಳು ಕಿರಿದಾಗಿ ಅಥವಾ ಚೂರು 
ಚೂರಾಗಿರುತ್ತ ವೆ, 4. ಪ, ಯರ್ಲಿಚ್ಛೈ 


dd. ಆಸ್ಕೊಬೀಜಾಣುಗಳು ಯವದಾಕಾರಿತ, 
ಭಿತ್ತಿಗಳು ನಯವಿರುತ್ತವೆ. 5, ಪೆ. ಲೆವಿಟಂ 


00, ಸಮೂಹಗಳು ಸ್ಲೈರೋಷಿಯಿಗಳನ್ನು ಉತ್ಪ 
ಮಾಡಿದ್ದು, ಆಸ್ಕೊಜೀನಸ್‌ ಹಂತವನ್ನು ವೃದ್ಧಿ 
ಗೊಳಿಸುವುದಿಲ್ಲ. 

0. ಕುಂಚಗಳು ನಿಗದಿತ ಮಾನೊವರ್ಟಿಸಿಲ್ಲೇಟಾ. 
d. ಸ್ಲೈರೋಷಿಯಗಳು ಎಲ್ಲ ಆಧಾರ 
ಸ್ಥಳದಲ್ಲೂ ಉತ್ಪ ತ್ತಿಯಾಗಿದ್ದು, 
ಗಡಸು ಪೆಡುಸಾದ ಸೆ ರಂಕೈ ಮಾದಂತಹ 
ಕೋಶಗಳಿಂದಾಗಿರುತ್ತ ನ. 


€. ಸ್ಮೈರೋಷಿಯ ಗುಲಾಬಿಛಾಯೆ 
ಗೆಳಲ್ಲಿರುತ್ತವೆ. 6. ಪೆ. ಥಾಮಿ 

66, ಸ್ಕೈರೋಷಿಯ್ಲಕಿತ್ತಳೆಕಂದು ಛಾಯೆ 

ಗಳಲ್ಲಿದ್ದು, ತೆಳುಬಲೆಯಂತಹ 

ಹಳದಿ ಮತ್ತು ಕಿತ್ತಳೆಯಿಂದೆ ನಸಂ 


ಕಂದು ಶಿಲೀಂಧ್ರವು ಸುತ್ತುವರಿಯ 
ಟಿರುತ್ತದೆ. 7. ಪೆ. ಲೆಪಿಡೊಸಂ 


ಛು 
ಟಿ 


ಫೆಲ್ನಿಯಾನಂ 


> 


dd. ಸ್ಥೆರೋಷಿಯ ಕೆಲವು ಆಧಾರಸ್ಥಳದಲ್ಲಿ 
| ಮಾತ್ರ ಉತ್ಪತ್ತಿಯಾಗುತ್ತವೆ. 'ಜಿಪಕ್‌ 
ನಂತಹ ಇತರ ಆಗಾರಿನ ಮೇಲಿರುವು 


384 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಿಲ್ಲ. ಹೆಚ್ಚು ಮೆತುವಾಗಿದ್ದು, ಮಿಥ್ಮಾ 
ಪ್ಯಾರಂಕೈಮಾದಂತಿರುತ್ತವೆ. 8. ಪೆ. ಟರ್ಬೇಟಂ 
೩೩. ಸಮೂಹಗಳು ಸ್ಮೈರೋಷಿಯಗಳುಳ್ಗೆ ಕ್ಷೆ ಎಸ್ಟೋ 
ತೀಹಿಯಗಳನ್ನು ಉತ್ಪತ್ತಿಮಾಡುವುದಿಲ್ಲ. 


b. ಕೊನಿಡಿಯದಂಡಗಳು ಕವಲೊಡೆದಿರದೆ, ನಿಗದಿತ 
ವಾಗಿ ಮಾನೊವರ್ಟಿಸಿಲ್ಲೇಟಾ ಬಗೆ ಇರುತ್ತವೆ. 


c. ಸಮೂಹಗಳು ವೆಲೆ ಟ್ಟಿ ಕನಂತಿದ್ದು , ಕೊನಿಡಿಯ 
ದಂಡಗಳು ಆಧಾರಸ್ಮಳದಿಂದ ಉದ್ಭವಿಸಿರು 
ಕಡೆ 


4. ಸಮೂಹಗಳು ವಿಶಾಲವಾಗಿ ಹರಡಿರು 
ತ್ತವೆ. 
€. ಕೊನಿಡಿಯಗಳು ಗೋಳಾಕಾರದಿಂದ 
ಅಲ್ಪ ಗೋಳಾಕಾರ. 


. ಸಮೂಹಗಳಲ್ಲಿನ ಕೊನಿಡಿಯ 
ಗಳು ನಿಗದಿತ ವೆಲ್ವೆಟ್ಟಾಗಿದ್ದು, 
ಕೆಳಮುಖ ಕಿತ್ತಳೆ ಕಂದುವಿನಿಂದ 
ಕೆಂಪುಮಿಶ್ರಿತ ಊದಾ. 


8. ಕೊನಿಡಿಯ 2.5-3.5, 
ಭಿತ್ತಿಗಳು ತೆಳು, ನಯ 
ಅಥವಾ ಒರಟಾಗಿರುತ್ತವೆ. 9. ಪೆ. ಫ್ರಿಕ್ಕೆಟನ್ಸ್‌ 


88೯. ಕೊನಿಡಿಯ 4-5. ಭಿತ್ತಿ 
ಗಳು ದಪ್ಪವಿದ್ದು, ಕಪ್ಪು 
ಹಸುರು, ಒರಟೊರಟಾ 
ಗಿದ್ದು, ಗಡುಸಾಗಿರುತ್ತವೆ, 10. ಪೆ. ಪರ್ವ್ಯೊರೆಸೆನ್ಸ್‌ 


ಗ. ಸಮೂಹಗಳ ಮೇಲ್ಮೈ ಸಡಿಲ : 
ವಿನ್ಯಾಸವುಳ್ಳದ್ದಾಗಿರುತ್ತದೆ. ಕೆಳ 
ಮುಖ ಬಣ್ಣರಹಿತ, ಗುಲಾಬಿ 
ಮಿಶ್ರಿತ ಅಥವಾ ನೇರಿಳೆ ನಸು 


ಕಂದು. 11. ಪೆ. ಸ್ಪೈನುಲೋಸಂ 
ಹೆ 


AUNT 202 


ರೀ. ಕೊನಿಡಿಯಗಳು ಮೊಟ್ಟೆ ಕೈಯಾಕಾರ 
ದಿಂದ ಅಂಡಾಕಾರ. 


1. ಕೊನಿಡಿಯಗಳು ಕೊನಿ ಡಿಯ 
ದಂಡದ ಭಿತ್ತಿಗಳು ಒರಟಾಗಿರು 
ರುತ್ತವೆ. 
8. ಕೊನಿಡಿಯಗಳು ಆಳವಾದ 
ಲ್ಯಾನೊಲಿನ್‌ನಂತಿದ್ದು, ಕೆಳ 
ಮುಖ ಬಣ್ಣರಹಿತ ಅಥವಾ 
ಅಲ್ಪಛಾಯೆಗಳಲ್ಲಿರುತ್ತವೆ. 12. ಪೆ. ಲಿವಿಡಂ 


88. ಸಮೂಹಗಳು ಆಳವಾದ 

ಲ್ಯಾನೊನಂತಿರದೆ, ಕೆಳ 

ಮುಖವು ಆಳವಾದ ಕೆಂಪು 

ಮಿಶ್ರಿತ ನೀಲಿಯಿಂದ 
ಊದಾಕಪ್ಪು. 13. ಪೆ. ಟ್ರೆಜೆಬಿನ್‌ಸ್ಕಿ 

ಗ. ಕೊನಿಡಿಯಗಳು ಮತ್ತು ಕೊನಿ 

ಡಿಯದಂಡದ ಭಿಶ್ತಿಗಳು ನಯಂ 

ವಾಗಿರುತ್ತವೆ. 


ಡೀ. ಸಮೂಹಗಳು ಸುಮಾರಾಗಿ ಸೀಮಿತ 
ವಾಗಿರುತ್ತವೆ. 


೮. ಕೊನಿಡಿಯಗಳು ಆಳವಾದ ನೀಲಿ 
ಹಸುರಾಗಿದ್ದು, ಕೆಳಮುಖವು ಕಿತ್ತಳೆ 
ಕಂದು. 14. ಪೆ. ಇಂಪ್ಲಿಕೇಟಂ 


"ಆಆ. ಕೊನಿಡಿಯಗಳು ಹಳದಿ ಹಸುರಿನಿಂದ 
ಬೂದುಹಸುರು, ಕೆಳಮುಖವು 
ಕಿತ್ತಳೆಗೆಂಪು. 15. ಪೆ. ಸಬ್ಲಾಟೆರಿಟಿಯಂ . 


೦೦. ಸಮೂಹಗಳು ಸ್ವಲ್ಪ ಉಣ್ಣೆ ಪ್ರಚ್ಚದಂತಿರು 
ವುದರಿಂದ ಉಣ್ಣೆ ಪ್ರಚ್ವ ಹಗ್ಗ ದಂತಿರುತ್ತವೆ. 


d. ಕೊನಿಡಿಯದಂಡಗಳಲ್ಲಿನ ಪ್ರಾಥಮಿಕ 


ಕವಲುಗಳು ಚಿಕ್ಕದಾಗಿದ್ದು, ಸಡಿಲವಾಗಿ 
125]. 


386 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹರಡುತ್ತಿರುವ ತಂತುದಾರಗಳಿಂದ 
ಬಿಟ್ಟಿರುತ್ತವೆ. 


೮. ಸಮೂಹಗಳು ಸಡಿಲವಿನ್ಯಾಸವು 
ಳೃವು ಜೊತೆಗೆ ತೆಳು ಅಂಚಿದ್ದು, 
ಅದರಲ್ಲಿ ಪರಸ್ಪರ ಸಡಿಲವಾಗಿ 
ಹೆಣೆಯಲ್ಪಟ್ಟ ತಂತುದಾರಗಳಿಂದ 
ಕೊನಿಡಿಯದಂಡಗಳು ಬಿಟ್ಟಿರುತ್ತವೆ. 


8. ಕೊನಿಡಿಯಗಳು ಸ ಲ್ಪ ಬೂದು 
ಹೆಸುರಾಗಿದ್ದು ಜೊತೆಗೆ ಕೆಳ 
ಮುಖ ಬಣ್ಣರಹಿತ ಅಥವಾ 
ಹಳದಿ ಮಾಸಲು ಕಂದಾಗಿ ಜೆಪ 
ಕ್‌ನ ಆಗಾರಿನಲ್ಲಿ ಚೆರ್ರಿ ಕೆಂಪಾಗಿ 


ಮಾಲ್ಟ್‌ ಆಗಾರಿನ ಮೇಲೆ ಇರು 
ತ್ತವೆ. 16. ಪೆ. ಚೆರ್ಮಸೈನಂ 


1. ಕೊನಿಡಿಯಕ್ಷೇತಗಳು ಮಾಸಲು 
ನೀಲಿಹಸುರು, ಕೆಳಮುಖ 
ಬಣ್ಣರಹಿತ. 17. ಪೆ. ಡೆಕುಂಬೆನ್ಸ್‌ 


೮೮. ಸಮೂಹಗಳು ನಿಬಿಡವಿನ್ಯಾಸವಿದ್ದು, 
ಒರಟು, ಸೀಮಿತವಾಗಿದ್ದು , ಅಡಕ 
ವಾದ ಅಂಚಿರುತ್ತದೆ. 


f. ದೈಹಿಕತಂತುಜಾಲ ಹಳದಿ. 18. ಪೆ, ಸಿಟ್ರಿಯೊವಿರಿಡೆ 
ಣಿ. ದೈಹಿಕತಂತುಜಾಲ ಬಿಳುಪು. 


8. ಕೆಳಮುಖ ಬಣ್ಣರಹಿತ 
ದಿಂದ ದ್ರಾಕ್ಷಾರಸದಂತಹ 
ಬೂದು. 19. ಪೆ. ಫೆಲ್ಲುಟನಂ 


88. ಕೆಳಮುಖ ಪ್ರಕಾಶಮಾನ 

ಕಿತ್ತಳೆಗೆಂಪಿನಿಂದ ಕಡು 
ಗೆಂಪು. 20, ಫೆ. ರೋಸಿಯಾಪಕ್‌ 
ವ್ಮೂರಿಯಂ 


ಮೊನಿಲಿಯೇಲ್ಲ್‌ 387 


dd. ಸಮೂಹಗಳು ಉಣ್ಣೆ ಪುಚ್ಚ ದಂತಿದ್ದು, 
ಕೊನಿಡಿಯದಂಡಗಳು ಪ್ರಾಥಮಿಕವಾಗಿ 
ಹಗ್ಗದಂತಹ ತಂತುದಾರಗಳಿಂದ ಉದ್ಭವ 
ವಾಗಿರುತ್ತವೆ. 
€. ಸಮೂಹಗಳು ಉಣ್ಣೆಪುಚ್ಛ ಕೈದಂತೆ 

ಹಗ್ಗದಂ ತೆಹ ತಂತುದಾರಗಳಿರು 


ವುದಿಲ್ಲ. 


£. ಕೊನಿಡಿಯ ನೀಲಿಹಸುರಂ ಬದ 

ಲಾಗುತ್ತ ಮಾಸಲು ಬೂದಾಗು 

ತ್ತವೆ, 2.5, ವ್ಯಾಸವಿರುತ್ತವೆ. 21. ಪೆ. ರೆಸ್ಬ್ರಿಕ್ಚಂ 
1. ಕೊನಿಡಿಯ ಆಲಿವ್‌ ಹಸುರು 

ಬದಲಾಗುತ್ತ ಕಂದಾಗುತ್ತವೆ, 

4, ವ್ಯಾಸವಿರುತ್ತವೆ. 22. ಪೆ. ಫಸ್ಕಮ್‌ 

6೮೮. ಸಮೂಹಗಳು ಹಗ್ಗದಂತಹ ಶರೀರ 

ಪ್ರಕೃತಿಯಿದ್ದು, ಬಹು ವೃದ್ಧಿಯಾ 
ಗಿರುತ್ತವೆ. 
ಗಿ ಸಮೂಹಗಳು ಕೆಳಮುಖ 

ಮಾಸಲು ಕೆಂಪುಮಿಶ್ರಿತ ಕಿತ್ತಳೆ 

ಯಿಂದ ಕಂದು. 


ಜ್ರ. ಕೊನಿಡಿಯಗಳು ಅಲ್ಪಗೋ 
ಳಾಕಾರ, 2-25, ವ್ಯಾಸ 
ವಿದ್ದು ಸೂಕ್ಷ್ಮ ಹರಳು 
ರೂಪಿತ. 23. ಪೆ. ಅಡಮೆಟ್ಟಿ 
88. ಕೊನಿಡಿಯಗಳು ಗೋಳಾ 
ಕಾರಿತದಿಂದ ಅಲ್ಪ ಗೋಳಾ 
ಕಾರಿತ ; ಒರಟಾಗಿರುತ್ತವೆ. 24. ಪೆ. ಟೆರ್ಲಿಕೊವ್‌ಸ್ಕಿ 


` ೧, ಕಾಲೋನಿಗಳ ಕೆಳಮುಖ ಶೀಘ್ರ 
ವಾಗಿ ಕಡು ದ್ರಾಕ್ಷಾರಸದಿಂದ 
ಗುಲಾಬಿ ಬಣ್ಣಗಳಲ್ಲಿ ವೃದ್ಧಿ 
ಗೊಳ್ಳುತ್ತವೆ. 25. ಪೆ. ವೈನೆಷಿಯಂ 


388 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


bb. ಕೊನಿಡಿಯದಂಡಗಳು ಬಹುಪಾಲು ಕವಲೊಡೆ 
ದಿದ್ದು, ಪ್ರತಿಯೊಂದು ತುದಿಯಲ್ಲೂ ಮಾನೊ 
ವರ್ಟಿಸಿಲ್ಲೇಟ ಕೊಂಚವಿರುತ್ತವೆ. 


೦. ಸಮೂಹಗಳು ಸೀಮಿಶವಾಗಿರುತ್ತವೆ. 


d. ಕೊನಿಡಿಯ ಮೊಟ್ಟೆಯಾಕಾರ, ನಯ 
ಭಿತ್ತಿಯುತ. 26, ಪೆ. ಸಯನಿಯಂ 


6, ಕೊನಿಡಿಯಗಳು ಗೋಳಾಕಾರ, ಅಂಡಾ 
ಕಾರ ಅಥವಾ ಉಪ ಮೊಟ್ಟೆಯಾಕಾರ 
ಒರಟು ಭಿತ್ತಿಗಳಲ್ಲಿರುತ್ತವೆ. 

೮. ಕೊನಿಡಿಯಗಳು ಗೋಳಾಕಾರ, ಕಂಬ 
ಗಳಂತೆ ರೂಪಿತವಾಗಿರುವುದಿಲ್ಲ.. 27. ಪೆ. ವಾಕ್ಸ್‌ಮನಿ 

೮೮. ಕೊನಿಡಿಯಗಳು ಅಂಡಾಕಾರದಿಂದ 

ಕೋಳಿ ಮೊಟ್ಟೆಯಾಕಾರ ; ಕಂಬ 
ಗಳಲ್ಲಿರುತ್ತವೆ. 28. ಪೆ. ಚಾರ್ಲೆಸೈ 


1.  ಪೆನಿಸಿಲಿಯಂ ಜವಾಲಿಕಂ ವ್ಯಾನ್‌ಬೇಮ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಸಾಕಷ್ಟು ಶೀಘ್ರವಾಗಿ ಬೆಳೆದು, 
3.5-4 ಸೆಮಿನಷ್ಟು ಹನ್ನೆರಡರಿಂದ ಹದಿನಾಲ್ಕು ದಿನಗಳಲ್ಲಿ ಕೊಠಡಿಯ ಉಷ್ಣಾಂಶ 
ದಲ್ಲಿರುತ್ತವೆ. ತೆಳು, ಮೇಲ್ಮೈ ಸ್ಪಲ್ಪ ಉಣ್ಣೆಪುಚ್ಛದಂತಿದ್ದು ಸ್ಪಷ್ಟವಾಗಿ ಸುತ್ತಲೂ 
ದೋಣಿಯಂತೆ ಕೇಂದ್ರಸ್ಥಳದಿದ ಹೆಚ್ಚುಕಡಮೆ ಎತ್ತರಿಸಲ್ಪಟ್ಟಿದ್ದು, ಹಳದಿಮಿಶ್ರಿತ . 
ದಿಂದ ಸುಮಾರು ಹಸುರುಕಾಕಿ ಅಂಚಿರುವುದರಿಂದ, ಮಾಸಲು ಹಳದಿ ಕಿತ್ತಳೆಯಿಂದ 
ದ್ರಾಕ್ಷಾರಸದಂತಹ ಹಳದಿಕಂದು ಅಥವಾ ಹಳದಿಕಂದು ಛಾಯೆಗೆಳು ಕೇಂದ್ರದಲ್ಲಿರು 
ತ್ತವೆ. ಕೊನಿಡಿಯ ರಚನೆಗಳು ಸೂಕ್ಷ್ಮ ಸೀಮಿತ ಸಂಖ್ಯೆಯಿದ್ದು ; ಕ್ಲೈಸ್ಟೊತೀಸಿಯ 
ಗಳು ಸಮೃದ್ಧವಾಗಿ ಉತ್ಪತ್ತಿಯಾಗಿರುತ್ತವೆ. ಆಧಾರಸ್ಥಳದ ಪಕ್ಕದಲ್ಲಿದ್ದು, ಸಡಿಲ 
ವಾದ ಮೇಲ್ಭಾಗದ ತಂತುಜಾಲಬ್ರ ಮೇಲೆಲ್ಲಾ ಬೆಳೆದಿರುತ್ತದೆ. ಒಸರುವಿಕೆ ಸಮೃದ್ಧ 
ವಾಗಿದ್ದು, ದ್ರಾಕ್ಷಾರಸದಂತಹ ಹಳದಿಕಂದು ಛಾಯೆಯ ಬಣ್ಣದಲ್ಲಿದ್ದು ; ವಾಸನೆಯ 
ಕೊರತೆಯಿದ್ದು ಅಥವಾ ಗುರುತಿಸಲಾಗದಂತೆ ಇರುತ್ತದೆ. ಕೆಳಮುಖವು ಪ್ರಬಲ 
ಬಣ್ಣವುಳ್ಳದ್ದಾಗಿದ್ದು, ಮೊದಲು ಮಾಸಲು ಚಳೆದಿ ಅಥವಾ ಹೆಸುರುಮಿಶ್ಚಿತದಿಂಧ 
ಕೆಂಪುಮಿಶ್ರಿತ, ಮುಪ್ಪಾದಂತೆ ಕಡು ಕಂದು ಬಣ್ಣದಿಂದ ಕುಂಕುಮ ಕೆಂಪು, ಕುಂಚ 
ಗಳು ನಿಗದಿತ ಮಾನೊವರ್ಟಿಸಿಲ್ಲೇಟ ಆಗಿದ್ದು, ಸ್ವಲ್ಪ ಬಹು ಚಿಕ್ಕವು. ಕೆಲವು ವಿವಿಧ 


ಆ 


ಮೊನಿಲಿಯೇಲ್ಡ್‌ 389 


ದಿಕ್ಕುಗಳಿಗೆ ಪ್ರಸರಿಸಿದ ಕೊನಿಡಿಯ 100ವರೆಗೆ ಉದ್ದವಿರುತ್ತವೆ. ಕೊನಿಡಿಯ 
ದಂಡಗಳು ಬಹುವಾಗಿ ಮೇಲ್ಭಾಗದ ತಂತುದಾರಗಳ ಕವಲುಗಳಾಗಿದ್ದು, ಉದ್ದದಲ್ಲಿ 
1004 ಅಥವಾ ಕಡಮೆ. ಒಂದೊಂದುಸಲ ಕವಲಾಗಿದ್ದು, ಭಿತ್ತಿಗಳು ನಯವಿರುತ್ತವೆ. 
ಫೈಯಲಿಡ್‌ಗಳು ಎರಡರಿಂದ ಆರರ ಗುಂಪಿನಲ್ಲಿರುತ್ತವೆ. ಸಾಧಾರಣವಾಗಿ ಮೂರು 
ಅಥವಾ ನಾಲ್ಕು 8-10 x 2-2.5/, ಜೊತೆಗೆ ಉದ್ದನಾಗಿ, ಕಿರಿದಾದ ನಳಿಕೆಗಳಿರುತ್ತವೆ. 
ಕೊನಿಡಿಯಗಳು ಮೊಟ್ಟೆಯಾಕಾರದಿಂದ ಅಲ್ವ ಗೋಳಾಕಾರಿತ; 2.54 ಉದ್ದ; 
ಕ್ಲೈಸ್ಟೊತೀಸಿಯಗಳು ಸಮೃದ್ಧವಾಗಿದ್ದು, ಆಯತಾಕಾರದಿಂದ ಗೋಳಾಕಾರ, ಅಪ 
ರೂಪಕ್ಕೆ ಸ್ನ ಲ್ಪ ಕೋನಾಕಾರ, 100 ಅಥವಾ ಕಡಮೆ ವ್ಯಾಸವಿದ್ದು , ನಿಧಾನವಾಗಿ 
ಮಾಗುತ್ತವೆ (ಎರಡರಿಂದ ಮೂರುವಾರಗಳು). ಆಸ್ಲೆ ಲಗಳು ಬದಿಯಲ್ಲಿದ್ದು 
ಗೋಳಾಕಾರದಿಂದ ಆಯತಾಕಾರ, 6-74ವ್ಮಾಸವಿದ್ದು, ಎಂಟುಬೀಜಾಣುಯುತ. 
ಆಸ್ಕೋಬೀಜಾಣುಗಳು ಬಲಿಷ್ಮಭಿತ್ರಿಯುತ. ಮೇಲ್ಮೈಯಲ್ಲಿ ಅಸಮ ತೆಳು ಸೀಮಿತ 
ವಾಗಿದ್ದು ಮತ್ತು ಒಂದು ಸಮಮಧ್ಯ ದೋಣಿಯ ಜಾಡು ಗೋಚರಿಸುತ್ತದೆ, 
ಯವದಾಕಾರ 2.5-3 « 2-2.5. 

ಮಣ್ಣಿನಿಂದ : ಅರ್ಜೆಂಟೈನ (149), ಬ್ರೆಜಿಲ್‌ (149), ಮಧ್ಯ ಅಮೆರಿಕ 
(14), ಜರ್ಮನಿ (149), ಭಾರತ (185), ಪನಾಮ (65). 
2. ಪೆನಿಸಿಲಿಯಂ ಪಾರ್ವಂ ರಾಪರ್‌ ಮತ್ತು ಫೆನ್ನಲ್‌ 

ಸಮೂಹಗಳು ಜೆಪೆಕ್‌ ಆಗಾರಿನ ಮೇಲೆ ಬಹು ಸ್ಥಿಮಿತವಾಗಿದ್ದು, 1.5-2 
ಸೆಮಿ ವ್ಯಾಸವನ್ನು ಹದಿನಾಲ್ಕು ದಿನಗಳಲ್ಲಿ ತಲುಪಿದ್ದು, ಕೆಲವು ಸಮಯಗಳಲ್ಲಿ ಮಡಿಕೆ 
ಯಾಗಿದ್ದು ಅಥವಾ ಸುಕ್ಕಾಗಿರುತ್ತವೆ. ತಂತುಜಾಲ ಫೆಲು ಗಡುಸಾಗಿದ್ದು, ನಿಬಿಡ 
ವಿನ್ಮಾಸದಲ್ಲಿದ್ದು ಜೊತೆಗೊಂದು ತೆಳು ಬೆಳವಣಿಗೆಯಾದ ತಂತಂದಾರಗಳು ಉಣ್ಣೆ 
ಪುಚ್ಚದಂತೆ' ಕಂಡುಬರುತ್ತವೆ. ಬಹುಪಾಲು ಬಿಳಿಯಿಂದ ಮಾಂಸವರ್ಣದಿಂದ 
ಮಾಸಲು ಹಳದಿ : ಕ್ರಮೇಣ ಆಳವಾದ ಬಣ್ಣವಾಗಿ ಮುಪ್ಪಾದ ನಂತರ ದ್ರಾಕ್ಷಾರಸ 
ದಂತೆ ಇರುತ್ತವೆ. ಕುಂಚಗಳು ಸಾಧಾರಣವಾಗಿ ಕೊರತೆಯಿದ್ದು ಅಥವಾ ಹೇ ಆಗಾ 
-ರಿನ ಮೇಲೆ ಕೆಲವೊಂದೆಡೆ ಅಂಚೆನಲ್ಲಿರುತ್ತವೆ ; ಕ್ಲೈಸ್ಟೊಶೀಸಿಯಗಳು ಎರಡು ಅಥವಾ 
ಮೂರುವಾರಗಳಲ್ಲಿ ಕಂಡುಬರುತ್ತವೆ : ಗೋಳಾಕಾರದಿಂದ ಆಯತಾಕಾರ ಅಥವಾ 
ಸ್ವಲ್ಪ ಕೋನಾಕಾರ, ಹಳದಿ, ಶಿಲೀಂಧ್ರದ ಫೆಲ್ಸಿನೊಳಗಡೆ ಆಳವಾಗಿ ಹೂತಿದ್ದು, 
ಅಸ್ಸೈೈಗಳನ್ನು ಮತ್ತು ಆಸ್ಕೊಬೀಜಾಣುಗಳನ್ನು ಉತ್ಪಶ್ತಿಮಾಡುವುದಿಲ್ಲ. ಒಸರು 
ಎಕೆ ಸಮೃದ್ಧವಿದ್ದು, ವಿಪುಲ ಬದಲಾಗುತ್ತ ಕಡುನೇರಿಕೆ ಕಂದಾಗುವುದು ಮುಪ್ಪಾ 
ದಾಗ ; ವಾಸನೆ ಕೊರತೆ ಆಥವಾ ಅಸ್ಪಷ್ಟ. ಕೆಳಮುಖವು ಕಂದು ಮೊದಲಿಗೆ ದ್ರಾಕ್ಷಾ 
ರಸದಂತಿದ್ದು ಕ್ರಮೇಣ ಬದಲಾಗುತ್ತ ಆಳವಾದ ಕುಂಕುಮ ಬಣ್ಣವಾಗುತ್ತದೆ. ಹೇ 
ಜೊತೆಗೆ ಸೇರಿಸಿದ ಆಗಾರಿನಲ್ಲಿ, ಕುಂಚಗಳು ಮಾನೊವರ್ಟಿಸಿಲ್ಲೇಟ ಆಗಿದ್ದು, ಚಿಕ್ಕ 


390 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕವಲುಗಳ ಮೇಲೆ ಮುಳುಗಡೆಯಾದ ತಂತುದಾರದಿಂದ ಅಥವಾ ಹರಡಿಕೊಂಡು ಓರೆ 
ಯಾದ ತಂತುದಾರಗಳಿಂದ ಬಿಟ್ಟಿ ರುತ್ತವೆ. ಕೊನಿಡಿಯದಂಡಗಳು ಚಿಕ್ಕವು, ಸಾಧಾರಣ 
ವಾಗಿ 25-40 1.5, ನಯಭಿತ್ತಿಯುತ : ಮೂರರಿಂದ ಆರರವರೆಗೆ ಸಮಾನಾಂ 
ತರ ಫೆ ಕೈಯಲಿಡ್‌ಗಳ ಸುತ್ತುಗಳನ್ನೊಳಗೊಂಡಿರುತ್ತವೆ ; ಫೈಯಲಿಡ್‌ಗಳು ಬಹು 
ಪಾಲು 7-8: 1.2-1,5[, ಜೊತೆಗೆ ಅಲ್ಪ ಕಿರಿದಾದ ತುದಿಯುಳ್ಳದ್ಧಾಗಿರುತ್ತವೆ. 


ಕೊನಿಡಿಯಗಳಂ ಮೊದಲು ಮೊಟ್ಟೆಯಾಕಾರಿತ, ಉಪಗೋಳಾಕಾರವಾಗುತ್ತ ಕ್ರಮೇಣ : 


ವಾಗಿ 1.5-2 ೬ 1.2-1.5ಓ, ನಯಭಿತ್ತಿಯುತ, ಸಾಕಷ್ಟು ಉದ್ದವಾದ ಸರಣಿಗಳ 
ಲ್ಲಿದ್ದು : ಕ್ಲೈಸ್ಪೊತೀಸಿಯಗಳು ಗೋಳಾಕಾರದಿಂದ ಆಯತಾಕಾರ, ಸುಮಾರಾಗಿ 
1004 ವ್ಯಾಸವಿದ್ದು, ಬಹು ತೆಳುವಾದ ಫೆಲ್ಬುಗಳಾಗಿ ಬಂಜೆತಂತುದಾರಗಳಿಂದ 
ಸುತ್ತುವರಿಯಲ್ಪಟ್ಟಿದ್ದು, ಭಿತ್ತಿಗಳು ದಪ್ಪವಾದ ಮಿಥ್ಯಾಪ್ಕಾರಂಕೈಮಾದಿಂದ ಆಗಿರು 
ತ್ತವೆ. ಅಸ್ಸೈಗಳು ಬದಿಯ ಕವಲುಗಳಾಗಿ ಬಂಜೆತಂತುದಾರಗಳಿಂದ ಬಿಟ್ಟಿದ್ದು, 
6-74 ವ್ಯಾಸವಿದ್ದು, ಎಂಟುಬೀಜಾಣುಯುತ. ಆಸ್ಕೊಬೀಜಾಣುಗಳು ಯವದಾ 
ಕಾರಿತ, 2-2,4: 1.5-1.8್ಯ. ಭಿತ್ತಿಗಳು ಗಡುಸಾಗಿದ್ದು ಎರಡು ಪ್ರಧಾನ ಸಮ 
ಮಧ್ಯೆಏಣುಗಳು ಸುಮಾರು ಅಗಲಕ್ಕೆ ಬೇರ್ಪಟ್ಟೆರುತ್ತವೆ. 
ಮಣ್ಣಿನಿಂದ : ನಿಕರಾಗುಆ (146). 


3. ಪೆನಿಸಿಲಿಯಂ ಬ್ರೆಫೆಲ್ಮಿಯಾನಂ ಡಾಡ್ಜ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ 3-4 ಸೆಮಿ ವ್ಯಾಸವನ್ನು ಎರಡು 
ವಾರಗಳಲ್ಲಿ ತಲುಪುತ್ತವೆ. ಕಿರಣಗಳಂತೆ; ಗುಳಿಯುತವಾಗಿದ್ದು ಎತ್ತರಿಸಲ್ಪಟ್ಟ 
ಕೇಂದ್ರಭಾಗವಿರುತ್ತದೆ. ಬುಡದಲ್ಲಿನ ಫೆಲ್ಫು ತೆಳು ಜೊತೆಗೆ ಸಡಿಲವಾದ ಉಣ್ಣೆ 
ಪುಚ್ಛದಂತಹ ಮೇಲ್ಮೈಯಲ್ಲಿದ್ದು, ಸ್ಪಷ್ಟವಾಗಿರುತ್ತದೆ. ವಾಸನೆಯ ಕೊರತೆಯು 
ಆಸ್ಪಷ್ಟವಾಗಿರುತ್ತದೆ. ಕೆಳಮುಖವು ಪ್ರಕಾಶಮಾನ ಹಳದಿಭಾಯೆಗಳಲ್ಲಿದ್ದು. 
ಮುಪ್ಪಾದಂತೆ ಕಂದುಬಣ್ಣವಾಗುತ್ತದೆ. ಕೊನಿಡಿಯ ರಚನೆಗಳು ಮೇಲ್ಭಾಗದ ತಂತು 
ದಾರಗಳಲ್ಲಿ ಬಿಟ್ಟಿರುತ್ತವೆ. ಕುಂಚಗಳು ಸಾಧಾರಣವಾಗಿ ಮಾನೊವರ್ಟಿಸಿಲ್ಲೇಟ 
ಮಾದರಿ, ಫೈಯಲಿಡ್‌ಗಳಲ್ಲಿ ಪ್ರಧಾನ ನಳಿಕೆಗಳಿದ್ದು, 2.5-3 : 7-104. ಕೊನಿಡಿಯ 
ದಂಡಗಳಂ ಚಿಕ್ಕದಾಗಿದ್ದು, ತುದಿಗಳಲ್ಲಿ ಸ್ವಲ್ಪ ವಿಸ್ತರಿತವಾಗಿದ್ದು, ಬದಿಯ ಕವಲು 
ಗಳಿದ್ದು, 5-150%3-4್ಯ(. ಕ್ಲೆಸ್ಬೊತೀಸಿಯ ಅಸಂಖ್ಯಾತವಾಗಿದ್ದು ದೈಹಿಕ 
ಬೆಳವಣಿಗೆ ಇದರ ಮೇಲೆ ಆವರಿಸುವುದರಿಂದ ಅಸ್ಪಷ್ಟವಾಗಿ ಕಂಡುಬಂದು, ಗೋಳಾ 
ಕಾರದಿಂದ ಆಯತಾಕಾರ, ಮಿಶ್ರಬಿಳಿಬಣ್ಣದಿಂದ ಮಾಸಲುಕಂದು, 100-200, 
ವ್ಯಾಸವಿರುತ್ತವೆ. ಅಸ್ಲೈಗಳು ಅಂಡಾಕಾರ, ಪಿಯರಾಕಾರದಿಂದ ಗೋಳಾಕಾರ, 
1.5-12 x 10-15. ಎಂಟುಬೀಜಾಣುಯುತ. ಆಸ್ಕೊಬೀಜಾಣುಗಳು ಗೋಳಾ 
ಕಾರದಿಂದ. ಸ್ವಲ್ಪ ಮೊಟ್ಟೆಯಾಕಾರ, ಪಾರದರ್ಶಕ, ಅತ್ಯುತ್ಕೃಷ್ಟ ಮುಳ್ಳುಯುತ, 


i 


ಮೊನಿಲಿಯೇಲ್ಲ್‌ 391 


2.5-3.8 x 3-4. ಕೊನಿಡಿಯ ಗೋಳಾಕಾರದಿಂದ ಚಿಕ್ಕ ಮೊಟ್ಟೆಯಾಕಾರ, 
ನೆಯ; 1.52,5-2 2-3. 


ಮಣ್ಣಿನಿಂದ : ಈಜಿಪ್ಟ್‌ (142). 


4, ಪೆನಿಸಿಲಿಯಂ ಯರ್ಲಿಚೈ ಕ್ಲೆಬಾನ್‌ 


ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಸೀಮಿತವಾಗಿದ್ದು, 1.5-2 ಸೆಮಿ 
ವ್ಯಾಸವನ್ನು ಎರಡು ವಾರಗಳಲ್ಲಿ, ಕೊನಿಡಿಯ ಉಷ್ಣಾಂಶದಲ್ಲಿ ತಲುಪುತ್ತವೆ, ಜೊತೆಗೆ 
ಅಸಮ ಅಂಚುಗಳಿದ್ದು ಬಿಳಿಯಿಂದ ನಸುಹಳದಿ, ಸುಮಾರು ದಂತಹಳದಿಯಿಂದ 
ಕಾಕಿ. ಕೊನಿಡಿಯ ರಚನೆಗಳು ಸೀಮಿತ ಸಂಖ್ಯೆಯಲ್ಲಿದ್ದು ; ಒಸರುವಿಕೆ ಇರದೆ; 
ವಾಸನೆಯ ಕೊರತೆಯಿರುತ್ತದೆ. ಕೆಳಮುಖ ಬಣ್ಣರಹಿತ ಅಥವಾ ಹಳದಿಛಾಯೆಗಳಿರು 
ತ್ತದೆ. ಕುಂಚಗಳು ಸ್ವಲ್ಪವಿದ್ದು, ಬಹು ಅನಿಯಮಿತ ಬಗೆಯಾಗಿದ್ದು, ಅನಿಯೆಮಿತ 
ಜೋಡಣೆಗೊಂಡ ಚಿಕ್ಕ ಸರಣಿಗಳಲ್ಲಿರುವ ಕೊನಿಡಿಯೆಗಳನ್ನು ಬಿಟ್ಟ ಫೈಯಲಿಡ್‌ಗಳೆ 
ನ್ನೊಳಗೊಂಡಿರುತ್ತವೆ. ಫೈಯಲಿಡ್‌ಗಳು ಅಪರೂಪಕ್ಕೆ ನೈಜಚೀಲಗಳಂತೆ ಕಂಡುಬರು 
ತ್ತವೆ. ಆಗಾಗ್ಗೆ ಒಂಟೆಯಾಗಿ ಅಥವಾ ಎರಡು ಅಥವಾ ಮೂರರ ಗುಂಪುಗಳಲ್ಲಿದ್ದು, 
ಬಲಿಷ್ಮವಾಗಿದ್ದು ಚದುರಿರುತ್ತ, 10-15 : 2.5-3.54, ಉದ್ದ ಮತ್ತು ಕಿರಿದಾದ 
ತುದಿಗಳಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ, 4-5» 3.5-4 &, ಜೊತೆಗೆ ಮೊನ 
ಚಾದ ತುದಿಗಳಿರುತ್ತವೆ, ನಯಭಿತ್ತಿಯುತ ; ಕ್ಲೈಸ್ಟೊತೀಸಿಯ ಸಮೃದ್ಧವಾಗಿದ್ದು, 
ಗೋಳಾಕಾರದಿಂದ ಆಯತಾಕಾರ, 150-200 ವ್ಯಾಸವಿದ್ದು ». ನಿಧಾನವಾಗಿ 
ಮಾಗಂತ್ತ, ಮಿಥ್ಕಾಪಾರಂಕೈಮಾದಂತಿರುತ್ತವೆ. ಅಸ್ಸೈಗಳು ಪಕ್ಚತಂತುದಾರಗಳ 
ಮೇಲೆ ಬದಿಯಲ್ಲಿ ಬಿಟ್ಟೆದ್ದ, ಗೋಳಾಕಾರದಿಂದ ಆಯತಾಕಾರ, 8-10 ವ್ಯಾಸ 
ವಿದ್ದು, ಎಂಟುಬೀಜಾಣುಯುತ. ಆಸ್ಕೊಬೀಜಾಣುಗಳು ಯವದಾಕಾರಿತ, ಮುಳ್ಳಿ 
ರುವ ಭಿತ್ತಿಗಳ ಜೊತೆಗೆ ಆಳವಾದ ಸಮಮಧ್ಯ ಏಣು ಮತ್ತು ಕೆಲವು ಅಂಚಿನಏಣು 
ಗಳಿದ್ದು, 3.5-4 x 3-3.5. 


ಮಣ್ಣಿನಿಂದ : ಇಂಗ್ಲಂಡ್‌ (214). 


5, ಪೆನಿಸಿಲಿಯಂ ಲೆವಿಟಂ ರಾಪರ್‌ ಮತ್ತು ಫೆನ್ನೆಲ್‌ 


ಸಮೂಹಗಳು ಮಾಲ್ಟ್‌ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, 6 ಸೆಮಿ 
ವ್ಯಾಸವನ್ನು ಎರಡರಿಂದ ಮೂರು ವಾರಗಳಲ್ಲಿ ತಲುಪಿದ್ದು, ಸಮತಲ, ಅಪರೂಪಕ್ಕೆ 
ವಲಯೀಕೃತವಾಗಿರುತ್ತವೆ. ಬಿಳಿಯಿಂದ ನಸು ಮಾಂಸದ ಬಣ್ಣವಿದ್ದು ಬೆಳೆಯುವ 
ಅಂಚು 0.5-1 ಸೆಮಿ ಅಗಲವಾಗಿರುತ್ತದೆ. ಕೇಂದ್ರೀಯ ಸ್ಥಳಗಳು ಅಸ್ಪಷ್ಟ ಕಾಕಿ 
ಯಾಗಿರುವುದು ಸಮೃದ್ಧವಾದ ಕ್ಲೈಸ್ಟೊತೀಸಿಯಗಳಿಂದ, ಇವು ಸಡಿಲವಾದ ತಂತು 


392 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಜಾಲದ ಫೆಲ್ಟಿನಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ ರಚನೆಗಳ ಕೊರತೆಯಿದ್ದು ಅಥವಾ 
ಸೀಮಿತ ಸಂಖ್ಯೆಯಿದ್ದು ; ಕ್ಲೈಸ್ಟೊತೀಸಿಯೆ ಗೋಳಾಕಾರಿತ, 50-100 ವ್ಯಾಸ 
ವಿದ್ಮು, ಅಲ್ಲಲ್ಲಿ ಬಿಳಿ ಕಂದು ಛಾಯೆಗಳಲ್ಲಿರುತ್ತವೆ. ಮೊದಲಿಗೆ ಮಿಥ್ಕಾಪ್ಕಾರಂ 
ಕೈಮಾದಂತಿದ್ದು, ಆದರೆ ಶೀಘ್ರವಾಗಿ ಫಲಿತ ಅಂಗಾಂಶವು ಕೇಂ ಸ್ಥಳಗಳಲ್ಲಿ ವೃದ್ಧಿ 
ಯಾಗುತ್ತದೆ. ಅಸೈಗಳು ಕ್ಲೈಸ್ಟೊತೀಸಿಯವನ್ನು ಪೂರ್ಣವಾಗಿ ತೆಳು ಪೆರಿಡಿಯಂ 
ಮಾತ್ರ ತುಂಬಿದ್ದು, ಒಂದರಿಂದ ಎರಡು ಕೋಳಿಗಳ ದಪ್ಪವಿದ್ದು ; ಅಸ್ಸೈಗಳು ಚಿಕ್ಕ 
ಕವಲುಗಳಲ್ಲಿದ್ದು, ಸರಣಿಗಳಲ್ಲಿರುವುದಿಲ್ಲ  ಗೋಳಾಕಾರದಿಂದ ಆಯತಾಕಾರಿತ. 
8-104 ವ್ಯಾಸವಿರುತ್ತವೆ, ಎಂಟುಬೀಜಾಣುಯುತ. ಆಸ್ಕೊಬೀಜುಣುಗಳು ನೆಯ. 
ಮೆರುಗುಳ್ಳವು, ಅಗಲ ಮೊಟ್ಟೆಯಾಕಾರದಿಂದ ಅಲ್ಪ ಗೋಳಾಕಾರ, 4.5-3.5 
3-4, ಬಲಭಿತ್ತಿಯುತ : ಏಣುಗಳಿರುವುದಿಐ. 


ಸಮೂಹಗಳು ಶೇ. 30 ಭಾಗ ಸುಕ್ರೋಸುಳ್ಳ ಜೆಪೆಕ್‌ನ ಆಗಾರಿನ ಮೇಲೆ 
ಸೀಮಿತವಾಗಿ ಬೆಳೆಯುತ್ತವೆ. ಹೆಚ್ಚು ತೆಳು, ಗಟ್ಟಿಯಾಗಿದ್ದು, ಆಳವಾದ ಕಿರಣ 
ಗಳಂತೆ ತನುಸಾಲುಗಳಿದ್ದು, ನಸುಕಾಕಿಯಿಂದ ಮಾಂಸದ ಛಾಯೆಗಳು ಅಂಚಿನಲ್ಲಿರು 
ತ್ತವೆ... ಕೊನಿಡಿಯದಂಡಗಳು ಮೇಲ್ಭಾಗದ ತಂತುದಾರಗಳಿಂದ ಚಿಕ್ಕಕವಲುಗಳಾಗಿ 
ಉದ್ಭವಿಸುತ್ತವೆ, ನಯಭಿತ್ತಿಯುಳ್ಳವು. 20-35 * 2-2. ತ್ಕ; ಕುಂಚಗಳು ಚಿಕ್ಕವು. 
ಸರಳವಿರುತ್ತವೆ. ಫೆ ಕೈಯಲಿಡ್‌ಗಳು ನಾಲ್ಕರಿಂದ ಐದು ಒಂದು ಸುತ್ತಿನಲ್ಲಿದ್ದು , ಅನಿಯ 
ಮಿತ ಜೋಡಣೆಯಾಗಿದ್ದು, 7-12 ೬ 2.2-3.3 : ಕೊನಿಡಿಯಗಳು ಗೋಳಾಕಾರ 
ದಿಂದ ಅಲ್ಪಗೋಳಾಕಾರ, ಜೊತೆಗೆ ನಯಭಿತ್ತಿಗಳಿದ್ದು, 4-6್ಶ, ವ್ಯಾಸವಿರುತ್ತವೆ. 
ಬಹು ಚಿಕ್ಕ ದಿಕ್ಕುಬದಲಿಸಿದ ಸರಣಿಗಳಿರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು:  ಐಯೋವ (17), 
ನ್ಯೂಯಾರ್ಕ್‌ (146). 


6. ಪೆನಿಸಿಲಿಯಂ ಥೋಮಿ ಮೈರೆ 


ಸಮೂಹಗಳು ಹುರುಳಿ ಆಗಾರಿನ ಜೊತೆಗೆ ಕಬ್ಬಿನ ಸಕ್ಕರೆಯಲ್ಲಿ, ಕೈತೋಟ 
ಹಸುರಿನಿಂದ ಬೂದುಹಸುರು. ಶೀಘ್ರ ಮತ್ತು ವಿಶಾಲವಾಗಿ ಆಧಾರಸ್ಮಳದಲ್ಲಿ ಹರ 
ಡಿದ್ದು ಜೊತೆಗೆ ಬೆಳೆಯುತ್ತಿರುವ ಬಿಳಿ ಅಂಚಿರುತ್ತದೆ. ಮೇಲ್ಭಾಗಧಲ್ಲಿ ಒಂದರ 
ಮೇಲೊಂದು ಕೊನಿಡಿಯದಂಡಗಳನ್ನೊಳಗೊಂಡಿರುತ್ತವೆ. ಸಮೂಹದ ಕೆಳಮುಖ 
ಬಿಳಿ ಅನಂತರ ಜೆಳ್ಳಿಹೊಳಪಾಗಿರುತ್ತದೆ. ಕೊನಿಡಿಯದಂಡಗಳು 40-300: 
1.5-2.54. ಕವಲೊಡೆದಿದ್ದು, ಹಿಗ್ಗುವುದರಿಂದ 40 ತುದಿಯಲ್ಲಿರುತ್ತವೆ ಮತ್ತು 
ಒಂದು ಸುತ್ತಿನಲ್ಲಿ ನಾಲ್ಕರಿಂದ ಎಂಟು ಫೈಯಲಿಡ್‌ಗಳನ್ನು ಬಿಟ್ಟಿದ್ದು, 7-9: 
1.5-2%, ಅಲ್ಬಕದರಿನಾಕಾರ. ಕೊನಿಡಿಯ ಸರಣಿಗಳಲ್ಲಿ ಬಿಡಿಯಾಗಿ ಕುಬದಂತೆ 


ಮಾನಿಲಿಯೇಲ್ಡ್‌ 393 


ಜೋಡಿಸಿದ್ದು, 3-3,5 x 2-25, ಬಹುಪಾಲು ನಸುಹಸು ಮಿಶ್ರಿತ, ತೆಳುಭಿತ್ತಿ 
ಇರುತ್ತದೆ. ಸ್ಥೆ ರೋಹಿಯ ಬೆಳ್ಳಿಹೊಳಪುಳ್ಳವು, ಉದ್ದಗೋಳಾಕಾರದಿಂದ ಮೊಟ್ಟೆ 
ಯಾಕಾರ, 100-250 ೬ 11-200, ಆಗಾಗ ಜಂಟಿಸಿರುತ್ತವೆ. ಅಂಟುದ್ರವ್ಯ 
ದ್ರವಿಸಿರುವುದಿಲ್ಲ: ವರ್ಧನಗಳ ಆಮ್ಲದಿಂದ ಲಿಟ್ಮಸ್‌ ಸೂಚಕವು ಬಣ್ಣ ಪರಿವರ್ತನೆ 
ಯಾಗುತ್ತದೆ. 

ಮಣ್ಣಿನಿಂದ: ಆಸ್ಟ್ರಿಯ (189), ಕೆನಡ (22) (23). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (123).. 


7... ಪೆನಿಸಿಲಿಯಂ ಲೆಪಿಡೋಸಂ ರಾಪರ್‌ ಮತ್ತು ಫೆನ್ನೆ.ಲ್‌ 


ಸಮೂಹಗಳು ವಿಸ್ತಾರವಾಗಿ ಹರಡಿದ್ದು, ಹೋಲಿಕೆಯಲ್ಲಿ ತೆಳು, ಸಮತಲವಿದ್ದು, 
ತಂತುದಾರಗಳು ಹೂತಿರುತ್ತವೆ. ಸಮೃದ್ಧ ಕಿತ್ತಳೆಕಂದು ಸ್ಕೈರೋಷಿಯಗಳು 
ರೂಪಿತವಾಗಿದ್ದು , ಒಸರುವಿಕೆ ಆಗಾಗ ಸಮೃದ್ಧವಾಗಿದ್ದು , ಹಳದಿಗೆಂಪು ಕೊನಿಡಿಯ 
ದಂಡಗಳು ಅಲ್ಪವಿದ್ದು, ನೆಲದಲ್ಲಿ ಹರಡಿದ ತಂತುದಾರಗಳಿಂದ ಉದ್ಭವಿಸಿದ್ದು. ಸಾಧಾ 
ರಣವಾಗಿ 25-75% 2.5-3.8. ಕುಂಚಗಳು ವಿವಿಧವಿದ್ದು, ಆಗಾಗ್ಗೆ ಮಾನೊ 
ವರ್ಟಿಸಿಲ್ಲೇಟ ಆಗಿರುತ್ತವೆ. ಆದರೆ ಕೆಲವು ಸಮಯಗಳಲ್ಲಿ ಒಂದು ಅಥವಾ ಎರಡು 
ಕವಲೊಡೆದಿರುತ್ತವೆ. ಫೈಯಲಿಡ್‌ಗಳು ಏಳು ಅಥವಾ ಎಂಟು ನಿಬಿಡ ಸುತ್ತುಗಳ 
ಲ್ಲಿದ್ದು, 6-7,5 ಶ್ಚ, ಕಿರಿದಾದ ತುದಿಗಳಿರುತ್ತವೆ. ಕೊನಿಡಿಯ ಮೊಟ್ಟೆಯಾ 
ಕಾರ ಅಥವಾ ಗೋಳಾಕಾರ ಅಥವಾ ಉಪಗೋಳಾಕಾರ 300-350, ವರೆಗೆ ವ್ಯಾಸ 
ವಿರುತ್ತವೆ. ಬಹುಗಡುಸಾಗಿ, ಕಲ್ಲಿನಂತಿದ್ದು, ದಪ್ಪಭಿತ್ತಿಯುತ, ಅನೇಕ ಚತುರ್ಭುಜ 
ಕೋಶಿಕೆಗಳನ್ನೊಳಗೊಂಡಿದ್ದು, ಸುಮಾರು 10-15, ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲಂಬಿಯ ಜಿಲ್ಲೆ 
(146), 
8. ಪೆನಿಸಿಲಿಯಂ ಟರ್ಜೆಟಂ ವೆಸ್ಲಿಂಗ್‌ (ಪ್ಲೇಟ್‌ IX, ೫) 

ಸಮೂಹಗಳು ಕತ್ತರಿಸಲ್ಪಟ್ಟ ಅಂಟುದ್ರವ್ಯದಲ್ಲಿ ನಿಬಿಡ ವೆಲ್ವೆಟ್ಟಿನಂತೆ ಕಂಡು 

ಬರುವುದು ಆದರೆ ಬುಡದಲ್ಲಿ ಬಲೆಯಂತೆ ಹೆಣೆಯಲ್ಪಟ್ಟ ಮೇಲ್ಭಾಗದಲ್ಲಿ ತೆಳು ತಂತು 
ಜಾಲವಿರುತ್ತವೆ. ಕೊನಿಡಿಯಗಳು ಮೊದಲು ಹೆಸುರಾಗಿದ್ದು (0.7.0, 347) 
ಅನಂತರ ಬೂದು ಹಸುರು (347-372). ಕ್ರಮೇಣವಾಗಿ ಒಂದು ತಿಂಗಳು ಅಥವಾ 
ಹೆಚ್ಚು ಕಾಲದನಂತರ ಬದಲಾಗುತ್ತ ಸ್ಪಷ್ಟ ಕಂದಾಗುವುದು. ಬಹು ಕಿರಿದಾದ ಬಿಳಿ 
ಅಂಚಿರುತ್ತದೆ. ಕೆಳಮುಖ ಬಣ್ಣರಹಿತ ; ಅಂಟುದ್ರವ್ಯ ನಿಧಾನವಾಗಿ ದೃವಿಸುವುದು 
ಐದರಿಂದ ಆರು ದಿನಗಳಲ್ಲಿ ಪ್ರಾರಂಭವಾಗುತ್ತದೆ, ಜೊತೆಗೊಂದು ತಟಸ್ಮ ಅಥವಾ 


394 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ನಿರ್ಬಲ ಕ್ಷಾರಪ್ರತಿರೋಧಕವಿದ್ದು, ವಾಸನಾರಹಿತವಾಗಿರುತ್ತದೆ. ಕೊನಿಡಿಯದಂಡ 
ಗಳು 1204 ಉದ್ದ « 3-4.5 ವ್ಯಾಸಕ್ಕಿಂತ ಹೆಚ್ಚಿರುವುದಿಲ್ಲ. ಕುಂಚವು 20-85, 
ಉದ್ದ, ಒಂದು ಒಂಟಿ ಸುತ್ತಿನ ಫೈಯಲಿಡ್‌ಗಳು ಅಥವಾ ಒಂದು ಸುತ್ತು ಮೆಟ್ಕುಲೆ 
ಪ್ರತಿಯೊಂದು ಮಾನೊವರ್ಟಿಸಿಲ್ಲೇಟಿನಂತಹ ಕೊನಿಡಿಯ ಗುಂಪುಗಳನ್ನು ಬಿಟ್ಟಿರು 
ತ್ತವೆ. ಮೆಟ್ಕುಲೆ ಇದ್ದಾಗ ಎರಡರಿಂದ ಮೂರರಂತೆ ಒಂದು ಸುತ್ತಿನಲ್ಲಿದ್ದು ಮತ್ತು 
12-20: 2.8-4 ; ಫೈಯಲಿಡ್‌ಗಳು 8-10.5 2-2.6,, ತುದಿಗಳಲ್ಲಿ ವಿರುದ್ಧ 
ದಿಕ್ಕು ಬದಲಿಸಿದಂತೆ ಕಾಣುತ್ತವೆ, ಸುತ್ತಿನಲ್ಲಿ ಅಸಂಖ್ಯಾತವಿರುತ್ತವೆ. ಕೊನಿಡಿಯ 
ಗಳು ಮೊಟ್ಟೆಯಾಕಾರಿತ, ನಯವಾಗಿ 3-3.5 » 2.2-2.8 ಮೊಳೆತಾಗ 4.5-6» 
6-7.5 ಇರುತ್ತವೆ. ಕ್ಲೈಸ್ಪೊತೀಸಿಯ (-ಸ್ಕೈರೂಷಿಯ?) ಬಣ್ಣರಹಿತವಾಗು 
ವುದರಿಂದ ಹಳದಿಮವಿಶ್ರಿತ, ಅಂಡಾಕಾರದಿಂದ ಗೋಳಾಕಾರ, 55-105, ವ್ಯಾಸ 
ವಿದ್ದು, ಏಳರಿಂದ ಏಳರಿಂದ ಎಂಟುದಿನಗಳಾದನಂತರ ಕಾಣಬರುತ್ತವೆ. ಕ್ರಮೇಣ 
ವಾಗಿ ಅಸಂಖ್ಯಾತವಾಗುತ್ತ ಮತ್ತು ಸಮೂಹಕ್ಕೆ ಹರಳುರೂಪವಾಗುವಂತೆ ಮಾಡು 
ತ್ತವೆ. 
ಮಣ್ಣಿನಿಂದ : ಆಸ್ಟ್ರಿಯ (88). 


9.  ಪೆನಿಸಿಲಿಯಂ ಪ್ರಕ್ಕೆಂಟಾನ್ಸ್‌ ವೆಸ್ಲಿಂಗ್‌ (ಪ್ಲೇಟ್‌ 1X, D) 
ಸಹನಾಮ ಪೆ. ಆರಂಟಿಯೊಬ್ರೂನಿಯಂ ಡೈಯರೆಕ್ಸ್‌ 
ಪೆ. ಫ್ಲೆವಿಡಾರ್ಸಂ ಬಯೊರ್ಜ್‌ 
ಪೆ. ಜಿಯೊಫೈಲಂ ಆಡೆಮನ್ಸ್‌ 
ಪೆ. ಗ್ಲಾಬ್ಬಂ ವೆಹ್‌ಮರ್‌ 
ಲ ಓಲ್ಲಿ ಜ್ಶಿ ಜಲೆಸ್ಕಿ 
. ಫೆಫೈೇರಿಯಾನಂ ವೆಹ್‌ಮರ್‌ 
ಸಮೂಹಗಳು ನೀಲಿಹಸುರಿನಿಂದ ಆಳನೀಲಿಹಸುರು ಆಥವಾ ಆಲಿವ್‌ಹಸುರು. 
ವಯಸ್ಸಿಗೆ ಅನುಗುಣವಾಗಿ ಆಳಕಂದು ಹಸುರಾಗಿದ್ದು, ವೆಲ್ವೆಟ್ಟಿನಂತೆ ಆಥವಾ ಹುಡಿ 
ಯಂತಿದ್ದು, ಉಣ್ಣೆಪುಚ್ಛದಂತೆ ಅಥವಾ ಫೆಲ್ಪಿನಂತಿರುವುದಿಲ್ಲ ಕೆಳಮುಖವು ಹಳದಿ 
ಯಿಂದ ಕೆಂಪುಮಿಶ್ರಿತ ಹಳದಿ ; ಬಂಜೆಯಾದೊಂದು ಬಿಳಿ ಅಂಚು ಸುತ್ತುವರಿದಿರುತ್ತದೆ. 
ಕೊನಿಡಿಯದಂಡಗಳು ಮೇಲ್ಭಾಗದ ತಂತುದಾರಗಳಿಂದ ಉದ್ಭವಿಸಿದ್ದು, 5004ವರೆಗೆ 
ಉದ್ದವಾಗಿದ್ದು. ಆಗಾಗ್ಗೆ ಚಿಕ್ಕವು, 60-225, ; ತುದಿಯಲ್ಲಿ ವಿಸ್ತರಿತಗೊಂಡು 
3-4.5 ವ್ಯಾಸದಲ್ಲಿ ಉಬ್ಬಿಕೊಂಡು ರೂಪಿತವಾಗಿರುತ್ತವೆ. ಚೆಂಡುಗಳು 45-115, 
ಉದ್ದ. ಕೊನಿಡಿಯಸರಣಿಗಳು ಫೈಯಲಿಡ್‌ಗಳಲ್ಲಿ ಮಾತ್ರ ಬಿಟ್ಟಿದ್ದು, 8-11.5» 
2.2-3.2.... ಕೊನಿಡಿಯ ಗೋಳಾಕಾರ, ನಯ ಆಥವಾ ಸ್ವಲ್ಪ ಗುಳ್ಳೆಯಂತೆ 
ಇದ್ದು, 2.6-4 ವ್ಯಾಸವಿರುತ್ತವೆ. 


ಒಣ 


ಮೊಯಿಲಿಯೇಲ್ಲ್‌ 395 


ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22), ಡೆನ್ಮಾರ್ಕ್‌ (90), 
ಈಜಿಪ್ಟ್‌ (156), ಇಂಗ್ಲಂಡ್‌ (15) (50), ಹಾಲಂಡ್‌ (133), ಭಾರತ (185), 
ಪೋಲಂಡ್‌ (242), ಯು.ಎಸ್‌.ಎಸ್‌.ಆರ್‌. (143). 


' ಅಮೆರಿಕ ಸಂಯುಕ್ತ ಸಂಸ್ಥಾನಗಳು:  ಐಯೋವ (209) (210), 
ನ್ಯೂಜರ್ಸಿ (209) (210), ಉತ್ತರ ಡಕೋಟ (210), ಓರೆಗಾನ್‌ (269) 
(210). 


10, ಪೆನಿಸಿಲಿಯಂ ಪರ್ಪೊರೆಸೆನ್ಸ್‌ ಸೊಪ್‌ 

ಸಹನಾಮ ಪೆ. ಬಯೊಲಂ ಬಯೊರ್ಜ್‌ 

ಸಮೂಹಗಳು ಮಾಂಸದ ಪೆಪ್ಫೋನ್‌ ಸಕ್ಕರೆ ಅಂಟುದ್ರವ್ಯದ ಮೇಲೆ, ದಪ್ಪ 
ತಂತುಜಾಲದ ರಾಶಿಗಳಿದ್ದು ಸ್ವಲ್ಪ ಮಡಿಕೆ ಅಥವಾ ಸುಕ್ಕಲಾಗಿದ್ದು. ಉಣ್ಣೆಯಂತೆ 
ಉಣ್ಣೆ ಪುಚ್ಚದಂತಿದ್ದು » ಬಿಳಿ, ಗುಂಪಾಗಿದ್ದು ಜೊತೆಗೆ ಆಳಗೆಂಪು ಹನಿಗಳಿದ್ದು ಮತ್ತು 
ಆಳ ಆಲಿವ್‌ ಹಸುರು ಕೊನಿಡಿಯಗಳು ಕ್ಷೇತ್ರಗಳಾಗಿ ಅಥವಾ ಅಂಚಿನ ಕ್ಷೇತ್ರಗಳಲ್ಲಿ 
ಉತ್ಪತ್ತಿಯಾಗಿರುತ್ತವೆ. ಕೆಳಮುಖ ಮೊದಲಿಗೆ ಕೆಂಪುಮಿಶ್ರಿತವಿದ್ದು, ಅನಂತರ 
ನೇರಿಳೆ, ಕಡೆಯದಾಗಿ ಕಪ್ಪ, ಜೊತೆಗೆ ಬಣ್ಣದ ಉತ್ಪತ್ತಿ ಕಡಮೆಯಾಗುತ್ತ ಅಥವಾ 
ಕೆಲವು ವರ್ಧನಗಳಲ್ಲಿ ನಿಧಾನವಾಗುತ್ತದೆ. ತಂತುದಾರಗಳು ಸಾಧಾರಣವಾಗಿ ಅತ್ಕು 
ತೃಷ್ಟ , ಕೊನಿಡಿಯದಂಡಗಳು ಸುಮಾರು ಒರಟು: ಅಡ್ಡಭಿತ್ತಿಯುತ ; ಬಹುಪಾಲು 
ಒಂದು ವೃತ್ತದಲ್ಲಿ ಫೈಯಲಿಡ್‌ಗಳು ಉತ್ಪತ್ತಿಯಾಗಿದ್ದು. ಅಪರೂಪಕ್ಕೆ ದ್ವಿತೀಯ 
ಫೆ ೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ. ಕೊನಿಡಿಯ ಗೋಳಾಕಾರ, ಮುಳ್ಳಿನಂತೆ, 
ಸುಮಾರು 6p ವ್ಯಾಸವಿದ್ದು , ಅಧಿಕ ಸಮೃದ್ಧವಾಗಿ ಮತ್ತು ಕಂಬಗಳಂತೆಯೆ ಸುಮಾ 
ರಾಗಿ ಪ್ರತಿರೂಪವು ಉತ್ಪತ್ತಿ ಯಾಗಿರುತ್ತದೆ. ಕ್ಲೈಸ್ಪೊತೀಸಿಯ ಮತ್ತು ಸ್ಕೈರೋ 
ಷಿಯಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಟೆಕ್ಸಾಸ್‌ (123). 


11, ಪೆನಿಸಿಲಿಯಂ ಸ್ಟೈನಿಲೋಸಂ ಥಾಮ್‌ 


ಸಮೂಹಗಳು ಅಂಟುದ್ರವ್ಯದ ಮೇಲೆ, ಹುರುಳಿ ಆಗಾರ್‌ ಅಥವಾ ಜೆಪಕ್‌ನ 
ಆಗಾರಿನ ಮೇಲೆ ಆಳ ಹಸುರಾಗಿದ್ದು, ವಿಶಾಲವಾಗಿ ಆಧಾರಸ್ಥಳದೊಳಗಡೆ ಹರಡಿದ್ದು, 
ಜೊತೆಗೆ ಅಗಲ ಬರಡು ಅಂಚು ಎಳೆಯದರಲ್ಲಿದ್ದು, ಮೇಲ್ಭಾಗವು ಕೊನಿಡಿಯದಂಡ 
ಗಳು ಮತ್ತು ತೆಳುವಾಗಿ ಉಣ್ಣೆ ಪುಚ್ಛದಂತಹ ಮೇಲು ತಂತುದಾರಗಳನ್ನೊಳಗೊಂಡಿರು 
ತ್ತದೆ. ಸಮೂಹದ ಕೆಳಮುಖವು ಬಣ್ಣ ಮಂಕಾಗದ ಅಥವಾ ಹಲವು ಸಮಯಗಳಲ್ಲಿ 


396 ಮಣ್ಣು ಶಿಲೀಂಧ್ವಗಳ ಕೈಪಿಡಿ 


ಒಂದು ಗುಲಾಬಿ ಲೇಪನದಂತೆ ತೋರುತ್ತದೆ. ಕೊನಿಡಿಯದಂಡಗಳು 150-300, 
ಅಥವಾ ಉದ್ದದಲ್ಲಿ 3-3.5, ಜೊತೆಗೆ ತುದಿಯು ಅಗಲವಾಗಿರುವುದರಿಂದ ಕೈ 
ವ್ಯಾಸವಿದ್ದು, ಫೈಯಲಿಡ್‌ಗಳನ್ನು ಒಂದು ಸುತ್ತಿನಲ್ಲಿ ಬಿಟ್ಟಿದ್ದು, 9-11 : 2-3, 
ಕುಂಚವು ಒಂದು ಸಡಿಲ ಕಂಬದಂತಿದ್ದು, ಕೊನಿಡಿಯ ಸರಣಿಗಳು 300 ವರೆಗೆ ಅಥವಾ 
500, ಉದ್ದವಿದ್ದು * 15-30. ಕೊನಿಡಿಯ ಪಿಯರಾಕಾರದಿಂದ ಗೋಳಾಕಾರ, 
3.2-3.5 » 3.6-4ಿ : ಬಹಳ ತೆಳುವಾದ ಭಿತ್ತಿಯಿದ್ದು, ಮೊದಲು ನಯವಾಗ್ಯಿ 
ಅನಂತರ ಸೂಕ್ಷ ಮುಳ್ಳು ಯುತ ಅಥವಾ ಗುಳ್ಳೆಯಂತಾಗಿ, ಹಳದಿಮಿಶ್ರಿತ ಹಸುರು, 
ಅನಂತರ ಬಹುಪಾಲು ಹೊಗೆಯಂತೆ ; ಮಂದಗತಿಯಲ್ಲಿ ಅಂಟುದ್ರವ್ಯ ದ್ರೆವಿಸುತ್ತದೆ 
ಮ್ಲಕ್ಕೆ ಪ್ರತಿರೋಧ ತೋರುತ್ತದೆ. 

ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 


[es] 
ತಳಿ ರಾಮಿಜೀನ ಚಿಲಿ ನಿಯಂ 


ಮಣ್ಣಿನಿಂದ : ಆಸ್ಟಿಯ (189). 


12. ಪೆನಿಸಿಲಿಯಂ ಲವಿಡಂ ವೆಸ್ತಿಂಗ್‌ 

ಸಮೂಹಗಳು ಉಣ್ಣೆ ಪ್ರಚ್ಚದಂತಹ ತಂತುಜಾಲವನ್ನು ಸಮೃದ್ಧವಾಗಿ ವರ್ಧಿ 
ಸಿರುವುದನ್ನು ತೋರುತ್ತದೆ. ಸುಮಾರಾಗಿ ವಿಸ್ತಾರವಾದ ಅಂಚು ಸಮೂಹವನ್ನು 
ಸುತ್ತುವರಿದಿರುತ್ತದೆ. ಮೇಲ್ಮೈ ನೀಲಿಹಸುರು, ಕ್ರಮೇಣ ಕಪ್ಪಾಗಿ ಮತ್ತು ಕಡೆಯಲ್ಲಿ 
ಆಳವಾದ ಕಂದು ಬಣ್ಣಕ್ಕೆ ಮುಪ್ಪಾದಾಗ ಬದಲಾಗುತ್ತವೆ. ಕೆಳಮುಖ ಬಿಳಿಯಿಂದ 
ಹಳದಿಮಿಶ್ರಿತ. ಕೊನಿಡಿಯದಂಡಗಳು ಮುಳುಗಡೆಯಾದ ತಂತುಜಾಲದಿಂದ ಉದ್ಭವಿ 
ಸಿದ್ದು, 450, ವರೆಗೆ ಉದ್ದವಾಗಿದ್ದು, ನಯವಾಗಿದ್ದು, ಸಾಧಾರಣವಾಗಿ ಕವ 
ಲೊಡೆಯದೆ, ಆದಾಗ್ಯೂ ಕೆಲವು ಸಮಯಗಳಲ್ಲಿ ಜೊತೆಗೊಂಡು ಬದಿಕವಲಿರುತ್ತವೆ ; 
ತುದಿ ಉಬ್ಬಿದ್ದು, 6-5್ಯೈವರೆಗೆ ವ್ಯಾಸವಿರುತ್ತವೆ. ಫೈಯಲಿಡ್‌ಗಳು ಅಸಂಖ್ಯಾತ 
ವಿದ್ದು, 9-12 »2-2.4ಿ. ಚೆಂಡುಗಳು 45-150, ಉದ್ದವಿರುತ್ತವೆ. ಕೊನಿ 
ಡಿಯ ಅಂಡಾಕಾರದಿಂದ ಮೊಟ್ಟೆಯಾಕಾರ, 2.5-4 2.6 ಅಥವಾ 3.6್ಯವರೆ 
ಗಿರುತ್ತವೆ. 

ಮಣ್ಣಿನಿಂದ: ಕೆನಡ (209), ಇಂಗ್ಲಂಡ್‌ (51), ಯು.ಎಸ್‌ ಎಸ್‌.ಆರ್‌. 
(143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂ ಜರ್ಸಿ (209) (210), ಟೆಕ್ಸಾಸ್‌ 
(123). 


ಕ ಮೊನಿಲಿಯೇಲ್ಲ್‌ 397 
ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ ಆಸಿ ಯ (189). 
13. ಪೆನಿಸಿಲಿಯಂ ಟ್ರೆಜೆಬಿನ್‌ಸ್ಕಿ ಜೆಲೆಸ್ಕಿ 


ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10ರಷ್ಟು ಆಂಟುದ್ರವ್ಯವುಳ್ಳ 
ಪೆಟ್ರಿತಟ್ಟೆಗಳ ಮೇಲೆ ಸಾಕಷ್ಟು ತ್ವರಿತಗತಿಯಲ್ಲಿ, 35-40 ಮಿಮಿ ವ್ಯಾಸವನ್ನು 
ಹನ್ನೆರಡು ದಿನಗಳಲ್ಲಿ ತಲುಪಿರುತ್ತವೆ. ಅಂಟುದ್ರವ್ಯ ನಿಧಾನವಾಗಿ ಆದರೆ ಪೂರ್ಣ 
ವಾಗಿ ದ್ರವಿಸುತ್ತವೆ, ವೆಲ್ಫೆಟ್ಟಿನಂತೆ ಅಥವಾ ಸ್ವಲ್ಪ ಉಣ್ಣೆಪುಕ್ಛಿದಂತಿದ್ದು, ವಲಯ 
ಸುಳುಹುಗಳು ಮಾತ್ರ ಹೊರಸ್ಕಳಗಳಲ್ಲಿ ತೋರುತ್ತವೆ; ಒಳಭಾಗಗಳನ್ನು ಸುಕ್ಕುಗಳಾಗಿ 
ಎಸೆಯುತ್ತಾ ಅವು ಮೆದುಳು ಮಡಿಕೆಗಳಂತಹ ಮದ್ಯಭಾಗವಿದ್ದು ಮ್ತಾ ಕರಣಗಳಾ 
ಗುತ್ತ, ವಿಶಾಲವಾದ, ಸಮನಾದ ಹತ್ತಿರದಲ್ಲಿದ್ದು ಮತ್ತು ದೂರಸರಿದಂತೆಲ್ಲ ಆಳ 
ವಾಗುತ್ತ ಹೊರಗಡೆ ಇರುತ್ತದೆ. ಕೊನಿಡಿಯಗಳು ಅಂಚಿನ ಹತ್ತಿರ 0.6.0. ಸಂಖ್ಯೆ 
ಗಳು 3788, 4284, 4281, ಕ್ರಮೇಣ ಹಸುರಾಗುತ್ತ 346, 347, 343, 
318, ಜೊತೆಗೆ ಹಸರು ಲೇಪನವು ವಯಸ್ಸಾದಂತೆ ಮಾಯವಾಗುತ್ತವೆ ಮತ್ತು 
ಆಳಬೂದು ಲೇಪನದಲ್ಲಿದ್ದು ಕೆಲವು 194, 198, ಕಿತ್ತಳೆಹಳದಿ ಇರುತ್ತವೆ. ಕೆಳಮುಖ 
ನಸುಕಿತ್ತಳೆ ಅಥವಾ ಕಿತ್ತಳೆಹಳದಿ ಛಾಯೆಗಳಲ್ಲಿ ಈ ಕೆಲವು 1530೧, 146, 1280. 
1380, 121, 122, ವಾಸನಾರಹಿತವಾಗಿರುತ್ತ ವೆ. ಕೊನಿಡಿಯದಂಡಗಳು 100, 
200 ರಿಂದ 400 ಅಥವಾ 600 ನಿಂದ 2.5-3, ಜೊತೆಗೆ ತುದಿಗಳು ಸಾಧಾರಣ 
ವಾಗಿ ಉಬ್ಬಿದ್ದು, 4.5.6/ ಅಥವಾ ಕ್ರಿ, ಹೆಚ್ಚು ಅಥವಾ ಕಡಮೆ ನೇರವಾಗಿದ್ದು, 
ಕವಲೊಡೆಯದೆ, ಕೆಲವುಸಲ ಮೇಲ್ಭಾಗದಲ್ಲಿ ಅಗಲವಾಗಿದ್ದು ; ಫೆ ಓೈಯಲಿಡ್‌ಗಳು 
ಸುಮಾರಾಗಿ 10-11 : 2,5. ತ್ಯ, ಸುತ್ತುಗಳಲ್ಲಿ 6, 10 ರಿಂದ 20 ಅಥವಾ 25. 
ಕೊನಿಡಿಯ ಸುಮಾರಾಗಿ 2.5-3.54, ನಯ, ಗೋಳಾಕಾರ ಅಥವಾ ಅಲ್ಪ ಗೋಳಾ 
ಕಾರ, ಸರಣಿಗಳಲ್ಲಿ ಜಂಟಿಸಿದಂತೆ ಕಂಡುಬರುತ್ತವೆ. 


ಮಣ್ಣಿನಿಂದ; ಆಸ್ಟ್ರಿಯ (189), ಪೋಲಂಡ್‌ (242), ಸುಮಾಶ್ರ (188), 
14. ಪೆನಿಸಿಲಿಯಂ ಇಂಪ್ಲಿಕೇಟಂ ಬೊರ್ಜ್‌ 


ಸಮೂಹಗಳು ಜೆಪಕ್‌ನ ಆಗಾರಿನಲ್ಲಿ ಸೀಮಿತವಿದ್ದು, 1.5.2 ಸೆಮಿ ವ್ಯಾಸ 
ವನ್ನು ಎರಡು ವಾರಗಳಲ್ಲಿ ತಲುಪುತ್ತವೆ. 200-3004 ಆಳವಿದ್ದು, ಬೆಳೆಯು 
ತ್ತಿರುವ ತೆಳು ಅಂಚು ಕಿರಿದಾಗಿ ಮತ್ತು ಬಿಳಿಯಾಗಿದ್ದು, ನಿಬಿಡ ರಚನೆಯಾಗಿ ಗಟ್ಟಿಯಾ 
ಗಿರುತ್ತದೆ. ವೆಲ್ವೆಟ್ಟಿನಂತಹ, ಬಹು ಅಧಿಕ ಬೀಜಾಣು ಉತ್ಪತ್ತಿಯಾಗುತ್ತ, "ಅಂಬೊ' 
ದಂತಿದ್ದು, ಕೇಂದ್ರದಲ್ಲಿ ಪೇರಿಸಿದ್ದು, ಕೊನಿಡಿಯಗಳು ಮುಪ್ಪಾದಾಗ .ಹೆಪ್ಪಗಟ್ಟೆ 
ದಂತೆ ರೂಪಿತವಾಗಿ, ನಿಕ್ಕಲ್‌ಹಸುರಿನಿಂದ ಆಳಪಿಂಗಾಣಿ ಹಸುರು ಅಥವಾ ಆಳವಾದ 


398 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರಷಿಯಾ ಹಸುರು. ಅಸ್ಪಷ್ಟ ವಾಸನೆಯಿದ್ದು, ದುರ್ಬಲ ಅಥವಾ ಕೊರತೆಯಾಗಿರು 
ತ್ತವೆ. ಒಸರುವಿಕೆ ಇಲ್ಲದೆ ಅಥವಾ ಸೀಮಿತವಾಗಿದ್ದು, ಚಿಕ್ಕ ಬಣ್ಣರಹಿತ ಅಥವಾ 
ಕೆಂಪು ಕಂದು ತುಂತುರುಗಳಾಗಿರುತ್ತದೆ. ಕೆಳಮುಖ ಮತ್ತು ಆಗಾರು, ಹಳದಿಯಿಂದ 
ಆಳಕೆಂಪುಕಂದು ಅಥವಾ ಕಂದುಛಾಯೆ ಅಥವಾ ಕಡುಗೆಂಪಾಗಿ ಅಥವಾ ಅಪರೂಪಕ್ಕೆ 
ನೇರಳೆಮಿಶ್ರಿತ.  ಕೊನಿಡಿಯದಂಡಗಳುಂ ಚಿಕ್ಕವು, 100» 2-2, ಕ್ಕ, ಒಂದು ನಿಬಿಡ 
ನಿಲುವಿನಲ್ಲಿ ಆಧಾರಸ್ಥಳದಿಂದ ಉದ್ಭವಿಸಿದ್ದು, ನಯವಾಗಿ ಅಥವಾ ಸುಮಾರು ಹಾಗೆಯೆ 
ಇರುತ್ತವೆ. ಕುಂಚಗಳು ಮಾನೊವರ್ಟಿಸಿಲ್ಲೇಟದಂತಿದ್ದು, ಅಪರೂಪಕ್ಕೆ ಒಂದು 
ಕವಲು ಆಗಾಗ ಇರುತ್ತದೆ. ಫೈಯಲಿಡ್‌ಗಳು ನಿಬಿಡವಾಗಿ ಜೋಡಿಸಿದ್ದು, ಎಂಟರಿಂದ 
ಹನ್ನೆರಡು ಒಂದು ಸುತ್ತಿನಲ್ಲಿದ್ದು, 9-12 ೬ 2-2.5 : ಕೊನಿಡಿಯಗಳು ಮೊಟ್ಟೆ 
ಯಾಕಾರ, 2.5-3 « 2-2.5[, ಬಲವಾದ ಭಿತ್ತಿಯಿದ್ದು, ನಯ ಅಥವಾ ಸೂಕ್ಷ್ಮ 
ವಾಗಿ ಒರಟಾಗಿದ್ದು, ಆಳಹಸುರಾಗಿ ಗುಂಪಿನಲ್ಲಿರುತ್ತವೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 
15. ಪೆನಿಸಿಲಿಯಂ ಸಬ್ದಾಟೆರಿಟಿಯಂ ಬೊರ್ಜ್‌ 


ಸಮೂಹಗಳು ಉಬ್ಬಿದ ಅಂಟುದ್ರವ್ಯದ ಮೇಲೆ ಸೀಮಿತ ಬೆಳವಣಿಗೆಯಾಗಿದ್ದು, 
ಹೆಚ್ಚುಕಡಮೆ ಸುಕ್ಕಲಾಗಿದ್ದು, ವೆಲ್ವೆಟ್ಟಿನಂತೆ ಪ್ರಕಾಶಮಾನ ನೀಲಿಮಿಶ್ರಿತ ಹಸುರು : 
ಕೆಲವು ಸಲ ನೈಜನೀಲಿ ಹಸುರು; ಅನಂತರ ಆಳನೀಲಿ ಹಸುರು, ಕಡೆಯದಾಗಿ ಮಬ್ಬು 
ಅಥವಾ ಮಬ್ಬುಬೂದು : ಕೊರಿಮಿಯಗಳಿರುವುದಿಲ್ಲ. ಕೆಳಮುಖ ನಸು ಹಳದಿ 
ಮಿಶ್ರಿತದಿಂದ ನಸುಕಿತ್ತಳೆ, ಉದ್ದಕ್ಕೂ ಬಹುಮಟ್ಟಿಗೆ ಇಟ್ಟಿ ೆಗೆಗೆಂಪು ; ವಾಸನೆ ದುರ್ಬಲ 
ಅಥವಾ ಇರುವುದಿಲ್ಲ. ಕೊನಿಡಿಯದಂಡಗಳು ಸುಮಾರಾಗಿ 70: 1.8-3.2,: 
ಕೋಶಿಕೆಭಿತ್ತಿಗಳು ನಯವಾಗಿದ್ದು. ಬುಡದಿಂದ 1.ಕ್ರಿನಿಂದ ದೊಡ್ಡದಾಗಂತ್ತ, 
ಉಬ್ಬಾಗಿ ತುದಿಯಲ್ಲಿ 3.2, ಓರೆಯಾಗಿ ಹರಡಿದ ತಂತುದಾರಗಳಿಂದ ಉದ್ಭವಿಸಿದ್ದು, ' 
ಬಹುಪಾಲು ಕವಲಾಗಿರುವುದಿಲ್ಲ. ಆದರೆ ಒಂದು ಕವಲು ಆಗಾಗ್ಗೆ ಮೇಲಿನ ಒಂದು 
ಗಣ್ಣಿನಿಂದ ಒಂದು ದ್ವಿತೀಯ ಫಲವನ್ನು ಬಿಟ್ಟಿರುತ್ತವೆ. ಫೈಯಲಿಡ್‌ಗಳು 10.5- 
15x 2.8-3.34 ಸುತ್ತುಗಳಲ್ಲಿ ಮೂರರಿಂದ ಹತ್ತರವರೆಗಿರುತ್ತವೆ. ಕೊನಿಡಿಯ 
ಭಾಗಶಃ ಅಂಡಾಕಾರ, ಭಾಗಶಃ ಗೋಳಾಕಾರ, 2.5-3.5%1.8-2.4, ಅಥವಾ 
೩.8-3.2/. 

ಮಣ್ಣಿನಿಂದ: ಆಸ್ಟ್ರಿಯ (88). 
16. ಪೆನಿಸಿಲಿಯಂ ಚರ್ಮೆಸೈನಂ ಬೊರ್ಜ್‌ 


ಸಮೂಹಗಳು ಉಬ್ಬಾದ ಅಂಟುದ್ರವ್ಯದ ಮೇಲೆ ಸೀಮಿತ ಬೆಳವಣಿಗೆಯಾಗಿದ್ದು, 
ಜೊತೆಗೆ ಅಂಚುಬಿಳಿ, ದಂತಮಯವಾಗಿದ್ದು, 0.5-1 ಮಿಮಿ ವಿಸ್ತಾರ, ಪ್ರಕಾಶಮಾನ 


ಮೊವಿಲಿಯೇಲ್ಸ್‌ 399 


ಹಸುರು, ಅನಂತರ ಬೂದು ಹಸುರು ಮತ್ತು ಕಡೆಯದಾಗಿ ಕಂದಾ; ಕೊರಿಮಿಯ 
ಗಳಿರುವುದಿಲ್ಲ. ಕೆಳಮುಖ ಕಿತ್ತಳೆಹಳದಿಯಿಂದ ನೇರಿಳೆಮಿಶ್ರಿತಗೆಂಪು ಛಾಯೆಗಳಿಂದ 
ಆಳಗೆಂಪು ಮಿಶ್ರಿತಕಂದು ; ವಾಸನೆ ಇರುವುದಿಲ್ಲ. ಕೊನಿಡಿಯದಂಡಗಳು 1.5-2.5, 
ವ್ಯಾಸವಿದ್ದು, ತೆವಳುತ್ತಿರುವ ತಂತುದಾರಗಳಿಂದ ಉದ್ಧ್ಭ ೈವಿಸಿರುತ್ತವೆ. ಕುಂಚವು ಸರಳ 
ವಾಗಿ ಒಂದರಮೇಲೊಂದು ಸುತ್ತುಗಳಲ್ಲಿ ಫೈಯಲಿಡ್‌ಗಳು ಕವಲೊಡೆಯದ ತೊಟ್ಟು 
ಗಳಲ್ಲಿ ಕಾಣಿಸಿಕೊಂಡು ಅಥವಾ ದ್ವಿಗುಣಿಸಲ್ಪಟ್ಟು ದಿಕ್ಕುಬದಲಿಸಿದ ಕವಲುಗಳು ವಿವಿಧ 
ಅಂತರದಲ್ಲಿ ಸುತ್ತಿನಿಂದ ಮೂಲಾಕ್ಷರದಲ್ಲಿರುತ್ತವೆ. ಮೆಟ್ಕುಲೆ (ಅಥವಾ ಕವಲುಗಳು, 
ಥಾಮ್‌) ಬಹು ವಿವಿಧವಾಗಿ 8-25-40-65, ಉದ್ದವಿದ್ದು, ಟೋಡಿಗಳಲ್ಲಿ ಅಥವಾ 
ಸರಳವಾಗಿರುತ್ತವೆ. ಫೆ ಓೈಯಲಿಡ್‌ಗಳು 8-12 x 2-3.5,, ಸಾಧಾರಣವಾಗಿ ಒಳ 
ಬಾಗಿದ್ದು, ಮೂರರಿಂದ ಹತ್ತರ ಗುಂಪುಗಳಲ್ಲಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ, 
2.5-4 x 1.5-2,5 ಜೊತೆಗೆ ಅಂತ್ಯದ ಮತ್ತು ಉಪಾಂತ್ಮದವು 5* 3 ಇರು 
ತ್ತವೆ. 
ಮಣ್ಣಿನಿಂದ : ಆಸ್ಟ್ರಿಯ (189). 


17. ಪೆನಿಸಿಲಿಯಂ ಡೆಕಂಬೆನ್ಸ್‌ ಥಾಮ್‌ 


ಸಮೂಹಗಳು ಆಲೂಗಡ್ಡೆ ಆಗಾರಿನ ಮೇಲೆ ಬಿಳಿಯಿಂದ ಬೂದು, ಬೂದು 
ಹಸುರು, ಕಡೆಯದಾಗಿ ಹಳದಿಮಿಶ್ರಿತಕಂದು, ಹಸುರಾದ ವರ್ಧನಗಳು ಕಬ್ಬಿನ ಸಕ್ಕರೆ 
ಯಲ್ಲಿರುತ್ತವೆ. ಕೆಳಮುಖ ಬಣ್ಣರಹಿತ ಮೇಲ್ಮೈ ಬೆಳವಣಿಗೆಯಲ್ಲಿ ಸುತ್ತಲೂ ಉದ್ದ 
ವಾಗಿ ತೆವಳುವಂತಹ ತಂತುದಾರಗಳು ವಿರಳವಾಗಿ ವೃದ್ಧಿಯಾಗಿದ್ದು, ಚಿಕ್ಕ ಕವಲು 
ಗಳಾಗಿ ಕೊನಿಡಿಯದಂಡಗಳಾಗಿ ಉದ್ಭವಿಸಿದ್ದು, 20-100, ಉದ್ದವಿದ್ದು, ಹಿರಿಯ 
ವರ್ಧನಗಳಲ್ಲಿ ನಿಬಿಡ ಗೊಂಚಲಾದ ಬಂಜೆ ತಂತುಜಾಲವು ಚೆಲ್ಲಾಡಿದಂತೆ ಮೇಲ್ಮೈಯ 
ಬ್ಲಿರುತ್ತವೆ. ಕೊನಿಡಿಯಗಳ ಫಲಿತಭಾಗವು ಒಂಟಿ ಸುತ್ತುಗಳಲ್ಲಿ ಫೈಯಲಿಡ್‌ಗಳ 
ನ್ನೊಳಗೊಂಡಿದ್ದು, 7-9 : 2-3, ಕೊನಿಡಿಯ ಸರಣಿಗಳನ್ನು ಬಿಟ್ಟಿದ್ದು, ಮೊದಲು 
ಸಡಿಲವಾದ ಕಂಬಗಳು 100 ಉದ್ದವಿರುತ್ತವೆ. ಆದರೆ ತಕ್ಷಣವೆ ಆವರಿಸಿದ್ದು 
ಮತ್ತು ಮುರಿದುಹೋಗಿ ದ್ರವದ ಹನಿಗಳನ್ನು ಸಮೃದ್ಧವಾಗಿ ತಂತುಜಾಲದಿಂದೆ 
ಶೇಖರಿಸುತ್ತದೆ. ಕೊನಿಡಿಯ ಗೋಳಾಕಾರ 2,5-33, ನಯವಾಗಿ, ನಸಂ ಹಸುರಾ 
ಗಿದ್ದು, ನಂತರ ಕಂದುಮಿಶ್ಟಿತವಾಗಿ ಗುಂಪಿನಲ್ಲಿರುತ್ತದೆ. 

ಮಣ್ಣಿನಿಂದ : ಈಜಿಪ್ಟ್‌ (156), ಇಂಗ್ಲಂಡ್‌ (15), ಭಾರತ (185), 
ಪನಾಮ (65). 
| ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (210), ಐಯೋವ (1), 
ನ್ಯೂಜರ್ಸಿ (209) (210), ಓರೆಗಾನ್‌ (209). 


400. ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


18. ಪೆನಿಸಿಲಿಯಂ ಸಿಟ್ಟಿಯೊಎರಿಡೆ ಬೊರ್ಜ್‌ 

ಸಮೂಹಗಳು ಉಬ್ಬುಬ್ಬಾದ ಅಂಟುದ್ರವ್ಯದೊಳಗಡೆಯಿದ್ದು, ಅಲೆಯೋಪಾದಿ, 
ಒಂದು ತೆಳುವಾದ ತಂತುರೂಪಿ ಫೆಲಾ ಗಿ ರೂಪಿತವಾಗಿದ್ದು. ,  ನಸುನೀಲಿಮಿಶ್ರಿತ 
ಹಸುರು, ಶೀಘ್ರವಾಗಿ ಬದಲಾಗಿ ಮಲಿನ ಕಡುನೀಲಿಗೆಂಪು ಛಾಯೆಗಳಿಗೆ ತಿರುಗುತ್ತದೆ. 
ಉದ್ದಕ್ಕೂ ಆಲ್ಬಮಬ್ಬು ಬಣ್ಣದಲ್ಲಿದ್ದು : ಕೊರಿಮಿಯವಿರುವುದಿಲ್ಲ. ಕೆಳಮುಖ 
ಮೊದಲು ಬಿಳಿ, ಅನಂತರ ನಸುಹಳದಿಯಿಂದ ಹಸುರುಮಿಶ್ರಿತ ಹಳದಿ ಅಥವಾ ಕಿತ್ತಳೆ : 
ವಾಸನೆರಹಿತ, ಕೊನಿಡಿಯದಂಡಗಳು 25.80 ಅಥವಾ ಇನ್ನೂ ಉದ್ದವಾಗಿದ್ದು » 
15-2, ತೆವಳುತ್ತಿರುವ ತಂತುದಾರಗಳಿಂದ ಉದ್ಭವಿಸಿದ್ದು ; ಕುಂಚ ಬಹುಚಿಕ್ಕದು, 
ಸರಳ, ಒಂದು ಸುತ್ತು ಫೈಯಲಿಡ್‌ಗಳುಳ್ಳದ್ದಾಗಿದ್ದು ಆಥವಾ ಒಂದು ಮುಖ್ಯಾಕ್ಷದ 
ಜೊತೆಗೆ ತುದಿಯ ಸುತ್ತಿನಲ್ಲಿ ಫೈಯಲಿಡ್‌ ಗಳಿದ್ದು ಅಥವಾ ತೊಟ್ಟಿ ದ್ದು ಅಥವಾ 
ಇರದೇ ಗುಂಪುಗಳಲ್ಲಿ ಕೆಳಗಿನ ಗಣ್ಣು ಗಳಿಂದ ಬಿಟ್ಟೆದ್ದು ; ಫೆ ೈಯಲಿಡ್‌ಗಳು 6-9 x 
1.5-3¢, ಆಗಾಗ ಬಹು ದೊಡ್ಡದಾಗಿದ್ದು, ತುದಿಗಳಲ್ಲಿನ ಸುತ್ತುಗಳಲ್ಲಿ ಎರಡರಿಂದ 
ಹತ್ತರವರೆಗಿರುತ್ತವೆ. ಕೆಳಗಡೆ ಗಣ್ಣುಗಳಲ್ಲಿ ಒಂಟಿ ಅಥವಾ ಗೊಂಚಲಾಗಿದ್ದು ಅಥವಾ 
ನೈಜಮೆಟ್ಮುಲೆಗಳಲ್ಲಿ ಆಗಾಗ್ಗೆ ಇರುತ್ತವೆ. ಕೊನಿಡಿಯ ಗೋಳಾಕಾರ 2-3. 

ಮಣ್ಣನಿಂದ : ಆಸ್ಟ್ರಿಯ (88), 


19. ಪೆನಿಸಿಲಿಯಂ ಫೆಲ್ಗುಟನಂ ಬೊರ್ಜ್‌ 

ಸಹನಾಮ : ಪೆ. ಸಿನೆರಸೆನ್ಸ್‌ ಬೊರ್ಜ್‌ 

ಸಮೂಹಗಳು ಉಬ್ಬಿದ ಅಂಟುದ್ರವ್ಯದ ಮೇಲೆ ಸೀಮಿತ ಬೆಳವಣಿಗೆಯಾಗಿದ್ದು. 
ಮೊದಲು ತಾತ್ಕಾಲಿಕವಾಗಿ ನೀಲಿಮಿಶ್ರಿತಹಸುರು, ಅನಂತರ ಬೂದಂಹಸುರು ; ಕೊರಿ 
ಮಿಯಗಳಿರುವುದಿಲ್ಲ. ಕೆಳಮುಖವು ಮೊದಲಿಗೆ ನಸುಹಳದಿಯಾಗಿದ್ದು, ಅನಂತರ 
ಮಲಿನ ಗುಲಾಬಿ ; ವಾಸನೆ ದುರ್ಬಲ. ಕೊನಿಡಿಯದಂಡಗಳು ತೆವಳುತ್ತಿರುವ ತಂತು 
ದಾರಗಳಿಂದ ಉದ್ಭವಿಸಿ 10-35 x 2-3.5 ; ಕುಂಚ 20-35, ಉದ್ದ ; ಎಲ್ಲ 
ಭಿತ್ತಿಗಳು ನಯವಾಗಿದ್ದು ಮಾನೊವರ್ಟಿಸಿಲ್ಲೇಟದಿಂದ (ಸಿಟ್ಟೊಮೈಸಿಸ್‌ನಂತೆ) ವಿವಿಧ 
ಒಂದು ದಟ್ಟವಾದ ಮೆಟ್ಯುಲೆಗಳ ಗುಂಪಾಗಿದ್ದು, ಯಾವಾಗಲೂ ಚಿಕ್ಕ ಕವಲುಗಳು 
ತೆವಳುತ್ತಿರುವ ತಂತುದಾರಗಳಿಂದ ಬಿಟ್ಟಿದ್ದು : ಮೆಟ್ಯುಲೆ 9-13, ಅಥವಾ 20 
2-3, 2 ರಿಂದ 5ರ ಗುಂಪುಗಳಲ್ಲಿರುತ್ತವೆ; ಫೈಯಲಿಡ್‌ಗಳು 6-11 x1.5-4, 
ಉದ್ದಸಾಲುಗಳಲ್ಲಿ ಎರಡರಿಂದ ಎಂಟರವರೆಗಿರುತ್ತವೆ. ಕೊನಿಡಿಯ ಆಯತಾಕಾರ 
2-3 :1.8-2,5,. 


ಮಣ್ಣಿನಿಂದ: ಆಸ್ಟ್ರಿಯ (88), ಚೀನ (110), ಭಾರತ (185). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (123), ಉಟಾಹ್‌ (71). 


ಮೊನಿಲಿಯೇಲ್ಲ್‌ 401 


20, . ಪೆನಿಸಿಲಿಯಂ ರೊಸಿಯೊ ಪರ್ಫೂರಿಯಂ ಡೈರೆಕ್ಟ್‌ 

ಸಹನಾಮ ಪೆ, ಕಾರ್ಮಿನೊ ವಯಲೇಸಿಯಂ ಡೆ ರೆಕ್ಸ್‌ | 

ಪೆ. ಸಂಗ್ಟಿಪ್ಲೆಯಂ ಸೊಪ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿದ್ದು, 1.5.2 ಸೆಮಿ 
ವ್ಯಾಸವನ್ನು ಹನ್ನೆರಡರಿಂದ ಹದಿನಾಲ್ಕು ದಿನಗಳಲ್ಲಿ ತಲುಪಿರುತ್ತವೆ. ಕೇಂದ್ರಭಾಗ 
ಗಳಲ್ಲಿ ಎತ್ತರಿಸಲ್ಪಟ್ಟಿದ್ದು, ಆಳವಾಗಿ ಸುಕ್ಕಲಾಗಿದ್ದು, ಅಂಚುಗಳು ಇದ್ದಕ್ಕಿದ್ದಂತೆ 

= ಎ [7 ನ ಕಾ 

ಅಂತ್ಯಹೊಂದಿದ್ದು; ಬಹುಮಟ್ಟಿಗೆ ಬೂದುಮಿಶ್ರಿತ ಬಿಳಿಯಿಂದ ಮಾಂಸದ ಬಣ್ಣವಿದ್ದು 


ಲ 


ಅಥವಾ ನಸುಪಾಟಲ, ಬದಲಾಗುತ್ತ ಅಲ್ಲ ಬೂದುಮಿಶ್ರಿತ ಹಸುರಾಗಿದ್ದು ಸುಮಾರು 
ನಪ್ಪಾಲಿಯಂದಿಂದ ಬಟಾಣಿ ಹಸುರಾಗಿ ಕೊನಿಡಿಯಗಳು ಬಹು ಸಮ ದ್ದವಾಗಿ ಉತ್ಪತ್ತಿ 
ಯಾಗಿರುವಲ್ಲಿ ಇರುತ್ತದೆ. ಒಸರುವಿಕೆಯ ಕೊರತೆಯಿದ್ದು ಅಥವಾ ಸೀಮಿತವಾಗಿದ್ದು: 
ಪಾಟಲದಿಂದ ದ್ರಾಕ್ಷಾರಸದ ಛಾಯೆಗಳಲ್ಲಿದ್ದು : ಮುರ್ಬಲವಾಸನೆ, ಅನಿರ್ದಿಷ್ಟವಾಗಿರು 
ತ್ರದ, ಕೆಳಮುಖ ಕೆಂಪುಕಿತ್ತಳೆ ಸುಮಾರಾಗಿ ಕಾಂಗೊಪಾಟಲ ಅಥವಾ ಮಣ್ಣಿನಂತಿರು 
ವುದರಿಂದ ಗಾಢ ನೀಲಿವರ್ಣದಂತಿದ್ದು, ಆಗಾರ್‌ ಇದೇ ಬಣ್ಣವಾಗಿರುತ್ತದೆ. ಕೊನಿ 
ಡಿಯದಂಡಗಳು ಸುತ್ತ ಹರಿದಾಡುತ್ತಿರುವ ಮತ್ತು ಪರಸ್ಪರ ಹೆಣೆದುಕೊಂಡ ಮೇಲ್ಮೈ 
ತಂತುದಾರಗಳಿಂದ ಉದ್ಭವಿಸಿದ್ದು, 50ಗಿಂತಲೂ ಕಡಮೆ ಉದ್ದವಿದ್ದು, 1.5-2 
ವ್ಯಾಸವಿದ್ದು, ಅಪರೂಪವಾಗಿ ಕವಲೊಡೆದು. ನಯಭಿತ್ತಿಯುತ. ಕುಂಚ ಮಾನೊ 
ವರ್ಟಿಸಿಲ್ಲೀಟಾಗಿದ್ದು, ಸ್ವಲ್ಪವಾಗಿ ಎಂಟರಿಂದ ಹತ್ತು ಫೈಯಲಿಡ್‌ಗಳು ಪ್ರತಿಯೊಂದು 
ಸುತ್ತಿನಲ್ಲಿರುತ್ತವೆ. ಫೈಯಲಿಡ್‌ಗಳು 6.7 : 1.5-2 : ಕೊನಿಡಿಯಗಳು, 2-2.24 ' 
ವ್ಯಾಸವಿದ್ದು ಜೊತೆಗೆ ತೆಳುವಾದ ಒರಟು ಕೋಶಗಳಿರಂತ್ರವೆ. 

ಮಣ್ಣಿನಿಂದ: ಆಸ್ಟ್ರಿಯ (189), ಕೆನಡ (206). 


ಆಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 


12 


ಪೆನಿಸಿಲಿಯಂ ರೆಸ್ಟ್ರಿಕ್ಚಂ ಗಿಲ್ಮನ್‌ ಮತ್ತು ಅಬ್ಬೊಟ 
ಸಹನಾಮ ಸಿಟ್ರೊಮೈಸಿಸ್‌ ಗ್ರಿಹಿಯಸ್‌ ಸೊಪ್‌ 

ಪೆ. ಗ್ರಿಸಿಯಂ (ಸೊಪ್‌) ಥಾವರ್‌ 
ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಚಿಕ್ಕದಾಗಿ, ದುಂಡಗೆ, ಸೀಮಿಶವಿದ್ದು, 
ಎತ್ತರಿಸಲ್ಪಟ್ಟಿದ್ದು, ವೆಲ್ವೆಟ್ಟಿನಂತಿರುತ್ತವೆ; ಮೇಲ್ಮೈ ಆಳಬಣ್ಣದಿಂದ ಕಪ್ಪುಬೂದಂ 
ಮಿಶ್ರಿತ ಹಸುರು ; ಕೆಳಮುಖ ಬಣ್ಣರಹಿತ. ಕೊನಿಡಿಯದಂಡಗಳು ಮೇಲ್ಮೈ ಶಂತು 
ದಾರಗಳಿಂದ ಉದ್ಭವಿಸಿ, ಪಾರದರ್ಶಕ, ನಯ ; ಕವಲಾಗಿಠದೆ, 10-50 :2-2.5,, 
ಅಪರೂಪಕ್ಕೆ 75 ಎತ್ತರ ತಲುಪಿರುತ್ತವೆ, ಕೊನಿಡಿಯದಂಡದ ತುದಿ ಸಾಧಾರಣ 
ವಾಗಿ ಸ್ವಲ್ಪ ಮಾತ್ರ ಉಬ್ಬಿದ್ದು, 0.5-1 ವರೆಗಿದ್ದು ಕೊನಿಡಿಯದಂಡದ ವ್ಮಾಸ 


[261 


402 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೈಂತಲೂ ದೊಡ್ಡ ದಾಗಿದ್ದು , ಒಂದು ಸುತ್ತು ನಿಬಿಡ, ಶೀಸೆಯಾಕಾರ ಫೆ ೈಯೆಲಿಡ್‌ 
ಗಳನ್ನು ಬಿಟ್ಟಿದ್ದು, 5-7: 2-3.24. ಚೆಂಡುಗಳು ಸಡಿಲ ಕಂಬಗಳಲ್ಲಿ ಐದರಿಂದ 
ಹತ್ತರವರೆಗೆ ಸರಣಿಗಳಲ್ಲಿದ್ದು 85 ಉದ್ದವಿರುತ್ತವೆ. ಕೊನಿಡಿಯ ಗೋಳಾಕಾರ, 
ಸೂಕ್ಷ ಮುಳ್ಳಾಗಿ ಎಣ್ಣೆ ಮುಖಾಂತರ ಕಂಡುಬಂದು, 2-2.54 ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಆಸ್ಟ್ರಿಯ (88), ಕೆನಡ (22), ಚೀನ (110), 
ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಲೂಸಿಯಾನ (71), ಟೆಕ್ಸಾಸ್‌ (123), 
ವಿಸ್ಕಾನ್ಸಿನ್‌ (206). 


22, ಪೆನಿಸಿಲಿಯಂ ಫಸ್ಕಂ (ಸೊಪ್‌) ಥಾಮ್‌ 

ಸಹನಾಮ ಸಿಟ್ರೊಮ್ಮೆಸಿಸ್‌ ಫಸ್ಕಸ್‌ ಸೊಪ್‌ 

ಸೆಮೂಹಗಳು ಮಾಂಸಪೆಪ್ಟೋನ್‌ ಸಕ್ಕರೆ ಅಂಟುದ್ರವ್ಯದ ಮೇಲೆ ತಂತುಜಾಲವು 
ತ್ವರಿತವಾಗಿ ಆಧಾರಸ್ಥಳದ ಮೇಲೆಲ್ಲ ಹರಡಿಕೊಂಡಿದ್ದು, ಒಂದು ತೆಳು, ನಿಬಿಡ 
ಫೆಲ್ಫಾಗಿ ರೂಪಿತವಾಗಿರುತ್ತವೆ. ಆದರೆ ಬಿಗಿಯಾಗಿ ಸುಕ್ಕಾದ ಗುಂಪಾಗಿದ್ದು, ಶೀಘ್ರ 
ವಾಗಿ ಆಳ ಆಲಿವ್‌ ಹಸುರಾಗುತ್ತ, ಕೊನಿಡಿಯಗಳು ವಯಸ್ಸಾದಂತೆ ಕಪ್ಪಾಗುತ್ತವೆ 
ಅಥವಾ ಮಬ್ಬಾಗುತ್ತವೆ. ಕೆಳಮುಖ ಮೊದಲು ಕೆಂಪುಮಿಶ್ರಿತಹಳದಿ (ಚಾಮೊಯಿಸ್‌) 
ಅನಂತರ ಹಸುರುಮಿಶ್ಚಿತ ಛಾಯೆಗಳಾಗಿ ಜೊತೆಗಿದ್ದು ಕಡೆಯದಾಗಿ ಬಹುಮಟ್ಟಿಗೆ 
ಕಪ್ಪಾಗುತ್ತವೆ; ಅಂಟುದ್ರವ್ಯದ ಬಣ್ಣವು ಕೆಂಪ್ರಮಿಶ್ರಿತ ಕಂದಾಗುತ್ತವೆ ; ವಾಸನೆ 
ಸ್ವಲ್ಪ ಅಥವಾ ಇರುವುದಿಲ್ಲ. ಕೊನಿಡಿಯದಂಡಗಳು ಹರಡಿದ ಒರಟು ತಂತುದಾರ 
ಗಳಿಂದ ಉದ್ಭವಿಸಿದ್ದು; ತಂತುಜಾಲದ ಮೇಲ್ಮೈಯಲ್ಲಿ ಅಡ್ಡಭಿತ್ತಿಯಿದ್ದು, ಸಾಕಷ್ಟು 
ತೆಳುವಾಗಿ ಮತ್ತು ಉದ್ದದಲ್ಲಿ ಮಧ್ಯಮವಿದ್ದು, ಜೊತೆಗೆ ಚಿಕ್ಕ ಚೀಲದಂತೆ ವಿಸ್ತೃತ 
ತುದಿಗಳಾಗಿ ಒಂದರಿಂದ ಹದಿನೈದು ಫೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ. ಫೈಯಲಿಡ್‌ 
ಗಳು ಆಸ್ಪರ್ಜಿಲ್ಲಸ್‌ನಲ್ಲಿದ್ದಂತೆ ಮೇಲ್ಮೈ ಪೂರ್ತಿ ಬಿಟ್ಟೆ ಕೈದ್ದು ಅವುಗಳ ಕೊನಿಡಿಯ ಸರಣ 
ಗಳು ವಿವಿಧ ದಿಕ್ಕಿಗಿದ್ದು, ಅಪರೂಪಕ್ಕೆ ಕವಲೊಡೆದು, ದ್ವಿತೀಯ ಫೈಯಲಿಡ್‌ಗಳನ್ನು 
ಬಿಟ್ಟಿರುತ್ತವೆ. ಕೊನಿಡಿಯ ಒಂದು ಜಂಟಿಸಿದ, ಮುಳ್ಳಿನಂತೆ, ಗೋಳಾಕಾರ, ಕಂದು, 
ವಯಸ್ಸಾದಾಗ ಎಳೆಯದಕ್ಕಿಂತಲೂ ನಯವಿದ್ದು, 5-6 ವ್ಯಾಸವಿರುವುದು ಕಂಡು 
ಬರುತ್ತದೆ. ಕ್ಲೈಸ್ಟೊತೀಸಿಯ ಕಂಡುಬಂದಿಲ್ಲ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಟೆಕ್ಸಾಸ್‌ (123), 
23. ಪೆನಿಸಿಲಿಯಂ ಅಡಮೆಟ್ಟಿ ಜಲೆಸ್ಕಿ 
ಸಹನಾಮ ವೆ. ನಿಕ್ಸೆವ್‌ಸ್ಕಿ ಜಲೆಸ್ಕಿ 


ಸಮೂಹಗಳು ತಟಸ್ಕರಾಲಿನ್‌ ಜೊತೆಗೆ ಶೇ. 10ರಷ್ಟು ಭಾಗ ಅಂಟುದ್ದವ್ಯ 
ವಿರುವ ಪೆಟ್ಟಿತಟ್ಟೆಗಳಲ್ಲಿ, ಮಂದಗತಿಯಲ್ಲಿ ಬೆಳೆಯುತ್ತವೆ. 25-27 ಮಿಮಿ ವ್ಯಾಸ 


ಮೊನಿಲಿಯೇಲ್ಲ್‌ 403 


ವನ್ನು ಹನ್ನೆರಡು ದಿನಗಳಲ್ಲಿ ತಲುಪಿ, ಅಂಟುದ್ರವೈ ನಿಧಾನವಾಗಿ ಆದರೆ ಸಂಪೂರ್ಣ 

ಗಿ ದ್ರವಿಸುತ್ತದೆ. ವಲಯೀಕ ೈತೆವಿದ್ದು, ಪಚ್ಚೆಮೊಗರು ಕಿರಣಗಳಂತೆ ಸುಕಾ ಗಿದ್ದು, 
ಮೇಲ್ಮೈ ಬೆಳವಣಿಗೆಯಲ್ಲಿ ಬಲೆಯಂತೆ ಪರಸ್ಪರ ಹೆಣೆಯಲ್ಪಟ್ಟ ತುತುದಾರಗಳಿದ್ದು 
ಅವು ಕೊರಿಮಿಯಗಳಾಗಿ ಆಮ್ಲೆದ ಮಾಧ್ಯಮದಲ್ಲಿರುತ್ತವೆ.. ಕೊನಿಡಿಯ ಕ್ಷೇತ್ರಗಳು 
ನೀಲಿಹಸುರು ಛಾಯೆಗಳಲ್ಲಿದ್ದು, ಈ ಬಗೆಯವುಗಳಲ್ಲಿ ೮.6.0, ಸಂಖ್ಯೆಗಳು 3788, 
371, 372, 373, 367 ರಿಂದ ಹಸುರು 346, ಬಣ್ಣ ಮಾಸಲಾಗುವುದರಿಂದ 
ಛಾಯೆಗಳು ಬೂದು ಆಗುತ್ತವೆ: ಅಂಚು ಬಿಳಿ 2-3 ಮಿಮಿ ಅಗಲವಾಗಿ ಬೆಳೆಯು 
ಶ್ರಿರುವ ಸಮೂಹದಲ್ಲಿರುತ್ತದೆ; ಹರಳುಗಳು ಸಮೃದ್ಧವಾಗಿ ಪೋಷಕದಲ್ಲಿ ಉತ್ಪತ್ತಿ 
ಯಾಗಿ ಮೊದಲು ಆಮ್ಲಪ್ರವರ್ತನೆ ತೋರುತ್ತವೆ. ಹನಿಗಳು ಚಿಕ್ಕದು, ಹಳದಿ, 
ಅಂಡುಗಳೆಡೆಗೆ ದೋಣಿಗಳಲ್ಲಿ ಸಮ್ಮದ್ಧವಾಗಿರುತ್ತವೆ. ಕೆಳಮುಖವು ನಸುಕಿತ್ತಳೆ ಹಳದಿ 
ಭಾಯೆ ೮.6.೮, 153€, 171, 196; ವಾಸನೆರಹಿತ. ಕೊನಿಡಿಯದಂಡಗಳು 
30-40, 804 ಅಥವಾ 100 -2-2.3 ವರೆಗಿದ್ದು, ಹೆಚ್ಚುಕಡಮೆ ತುದಿಯಲ್ಲಿ 
ಉಬ್ಬಿರುತ್ತವೆ. ನೇರ ಅಥವಾ ಸ್ವಲ್ಪ ಬಾಗಬಲ್ಲದು ; ಅಪರೂಪಕ್ಕೆ ಕವಲಾಗಿರುತ್ತವೆ, 
ಸುತ್ತಲೂ ಹರಡಿದ ಶಂತುದಾರಗಳಿಂದ ಅಥವಾ ಹಗ್ಗದಂತಹ ತಂತುದಾರಗಳಿಂದ 
ಉದ್ಭವಿಸಿದ್ದು, ಫೈಯಶಿಡ್‌ಗಳು ಸುಮಾರು ?-8.:2-2 ತ], ಅಚ್ಚುಕಟ್ಟಾಗಿ ಜೋಡಿ 
ಸಿದ ಸುತ್ತುಗಳಲ್ಲಿ 4, 8 ರಿಂದ 12 ಅಥವಾ 16ರವೆರೆಗೂ ಇದ್ದು ಜೊತೆಗೆ ಚಿಕ್ಕ 
ದಳಿಕೆಗಳಿರುತ್ತವೆ. ಕೊನಿಡಿಯ ಸುಮಾರು 2-2.3, ನಯ, ಗೋಳಾಕಾರ, ಸಾಕಷ್ಟು 
ಗಾತ್ರ ಮತ್ತು ಆಕಾರದಲ್ಲಿ ಸಮವಿದ್ದು, ಜಂಟಿಕೆಗಳನ್ನು ತೋರುತ್ತವೆ. 


ಮಣ್ಣಿನಿಂದ: ಪೋಲಂಡ್‌ (242). 


ಣಾ 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 


24. ಪೆನಿಸಿಲಿಯಂ ಟರ್ಲಿಕೊವಸ್ಕಿ ಜಲೆಸ್ಕಿ 

ಸಹನಾಮ ಪೆ. ಪ್ಮಾಕ್ಕೊಸ್ಕಿ ಜಲೆಸ್ಕಿ 

ಪೆ, ಜುಲೆಕ್‌ ಜೆವೆಸ್ಕಿ ಜಲೆಸ್ಕ 

ಸಮೂಹಗಳು ತಟಸ್ಥ ರಾಲಿನ್‌ ಜೊತೆ ಶೇ. 10ರಷ್ಟು ಭಾಗ ಅಂಟುದ್ರವ್ಮ 
ವಿರುವ ಪೆಟ್ಟಿ ತಟ್ಟೆಗಳಲ್ಲಿ, ಸಾಕಷ್ಟು ತ್ವರಿತಗತಿಯಲ್ಲಿ ಬೆಳೆಯುತ್ತ, ಹನ್ನೆರಡು ದಿನ 
ಗಳಲ್ಲಿ 32-36 ಮಿಮಿ ವ್ಯಾಸವಾಗುತ್ತ ವೆ. ಅಂಟುದ್ರೆವೃವನ್ನು ದ್ರವಿಸುತ್ತ, ವೆಲ್ಫೆಟ್ಟಿ 
ನಂತಿದ್ದು, ಸಾಧಾರಣವಾಗಿ ಆದರೆ ಯಾವಾಗಲೂ ಅಲ್ಲದೆ ವಲಯೀಕೃತವಾಗಿರುತ್ತವೆ ; 
ಕೇಂದ್ರೀಯ ಕ್ಷೇತ್ರ ಮೆದುಳಿನ ಮಡಿಕೆಗಳಂತೆ ಸುಕ್ಕುಲಾಗಿದ್ದು ಅನಂತರ ಕಿರಣಗಳಂತೆ 
ಮಧ್ಯಭಾಗದಲ್ಲಿ ಬದಲಾಗುತ್ತಿವೆ. ಆಂಚುವಲಯ ಗುಲಾಬಿಯಂತಿರುತ್ತದೆ ; ಆಮ್ಲ 
ಮಾಧ್ಯಮದಲ್ಲಿ ಸಮೃದ್ಧವಾಗಿ ಹರಳುಗಳನ್ನು ಉತ್ಪತ್ತಿಮಾಡುತ್ತದೆ; ಬಣ್ಣದಲ್ಲಿ 


404 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯ ಕ್ಷೇತ್ರ ಅಂಚೆನ ಹತ್ತಿರ ನೀಲಿಹಸುರು ಛಾಯೆಗಳಾದಂತಹ 6.6.0, 
ಸಂಖ್ಯೆಗಳು 378 3788, ಬದಲಾಗುತ್ತ 367 ಅಥವಾ ಹಸುರಾಗಿ 342,318, 
319, ಒಳಗಡೆ ಮತ್ತು ವಯಸ್ಸಾದಂತೆ ಆಳಕಿತ್ತಳೆ ಭಾಗಗಳಾಗಿ 134, 143ಗಳಾಗಿರು 
ತ್ತವೆ, ಕೆಳಮುಖ ಕಿತ್ತಳೆದಳದಿ ಮತ್ತು ಕಿತ್ತಳೆ ಛಾಯೆಗಳಾದ 196, 157, 166, 
171, 109, 110 ಆಗಿರುತ್ತವೆ; ವಾಸನೆರಹಿತ. ಕೊನಿಡಿಯದಂಡಗಳು 100- 
1504 ಆಥವಾ 250%2.5-3ಿವರೆಗಿದ್ದು, ಉಬ್ಬಿದ ತುದಿಗಳು 4-52, ಅಥವಾ 
6ವರೆಗಿರುತ್ತವೆ. ಫೈಯವಿಡ್‌ಗಳು ಸುಮಾರು 9.11 x2.2-2.5, ಅಚ್ಚುಕಟ್ಟಾಗಿ 
ಜೋಡಿಸಿದ ಸುತ್ತುಗಳಿದ್ದು, 3, 8-12 ಆಥವಾ 15ರ ವರೆಗಿದ್ದು, ಜೊತೆಗೆ ಚಿಕ್ಕ 
ನಳಿಕೆಗಳಿರುತ್ತವೆ. ಕೊನಿಡಿಯ 2.2-2.5 ಅಥವಾ 34 ನಯವಾಗಿ, ಸಾಧಾರಣ 
ವಾಗಿ ಗೋಳಾಕಾರ, ಜಂಟಿಕೆಗಳು ನಿರ್ದಿಷ್ಟವಾಗಿ ಕಂಡುಬರುತ್ತವೆ. 

ಮಣ್ಣಿನಿಂದ ; ಕೆನಡ (23), ಕಾಲುವೆ ವಲಯ (65), ಪನಾಮ (65), 
ಪೋಲಂಡ್‌ (242), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜೆರ್ಸಿ (209) (210). 
25, ಪೆನಿಸಿಲಿಯಂ ವೈನೇಸಿಯಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಹರಡಿ, ಉಣ್ಣೆ ಪುಚ್ಚದಂತಿದ್ದು 
ನಿಬಿಡವಾಗಿ, ಪರಸ್ಪರ ಹೆಣೆಯಲ್ಪಟ್ಟು ಕೆಲವು ಸಮಯಗಳಲ್ಲಿ ಹಗ್ಗಗಳಂತಹ ತಂತು 
ದಾರಗಳನ್ನೊಳಗೊಂಡಿರುತ್ತವೆ. ಮೇಲ್ಮೈ ಮೊದಲು ಬಿಳಿ, ಬದಲಾಗುತ್ತ ದ್ರಾಕ್ಷಿ 
ರಸದ ಬಣ್ಣದಿಂದ ಲ್ಯಾವೆಂಡರಿನಂತೆ ಕೆಲವು ತಳಿಗಳಲ್ಲಿದ್ದು ಮತ್ತು ಇತರವುಗಳಲ್ಲಿ 
ದ್ರಾಕ್ಷಿರಸದಂತಹ ಬೂದು ಅಥವಾ ಹಸುರಾದ ಫಲಿತ ಕ್ಷೇತ್ರಗಳು ವೃದ್ಧಿಗೊಂಡಂತೆ 
ಬದಲಾಗುತ್ತವೆ. ಕೆಳಮುಖ ಮೊದಲಿಗೆ ಬಿಳಿ, ಬದಲಾಗುತ್ತ ದ್ರಾಕ್ಷಿರಸದಂತೆ ಆಥವಾ 
ಆಳದ್ಭಾಕ್ಷಿರಸದಂತೆ ಕೆಂಪಾಗಿ ಕೆಲವು ತಳಿಗಳಲ್ಲಿರುತ್ತವೆ. ಕೊನಿಡಿಯ ದಂಡಗಳ ಮೇಲ್ಮೈ, 
ತೆಂಖುವಾರಗಳಿಂದ ಅಥವಾ ನೇರವಾಗಿ ಆಧಾರ ಸ್ಮಳೆದಿಂದ ಉದ್ಭವಿಸಿದ್ದು » 20-110, 
ಉದ್ದವಿದ್ದು, ಬಗೆ 50-75. ಕೊನಿಡಿಯ ಚೆಂಡುಗಳು ಕೆಲವೊಂದು ಸರಣಿಗಳ 
ಸಡಿಲ ಕಂಬಗಳಂತಿರುವುದರಿಂದ 604 ಉದ್ದವಾಗಿ ಎಳೆಯದರಲ್ಲಿದ್ದು, ಆದರೆ 200, 
ಉದ್ದದವರೆಗೆ ಮಾಗಿದಾಗ ಬೆಳೆದಿರುತ್ತವೆ. ಕೊನಿಡಿಯ ಸರಣಿಗಳು ಒಂದು ಒಂಟಿ 
ಸುತ್ತಿನಲ್ಲಿ ಫೈಯಲಿಡ್‌ಗಳ ಮೇಲೆ ಬಿಟ್ಟಿರುತ್ತವೆ, 6.5-11.5 ೬ 2.2.5. ಕೊನಿ 
ಒಯ ಅಂಡಾಕಾರದಿಂದ ಮೊಟ್ಟೆಯಾಕಾರ, ನಯವಾಗಿ, ಮುಳ್ಳಾಗಿದ್ದು, 2.6-3.5, 
ವ್ಯಾಸವಿರುತ್ತವೆ. ಡಿ 

ಮಣ್ಣಿನಿಂದ: ಕಾಲುವೆ ವಲಯ (65), ಚೀನ (110), ಕೋಸ್ಟರಿಕ (65), 
ಪನಾಮ (65). | 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉಟಾಹ್‌ (71). 


ಮೊನಿಲಿಯೇಲ್ಸ್‌ 405 


26, ಪೆನಿಸಿಲಿಯಂ ಸಯನಿಯಂ (ಬೈನರ್‌ ಮತ್ತು ಸಾರ್ಟೊರಿ) ಬಯೊರ್ಜ್‌ 


ಸಹನಾಮ ಪೆ. ಸೀಸಿಯೆ ಬೈನರ್‌ ಮತ್ತು ಸಾರ್ಟೊರಿ 


ಸಮೂಹಗಳು ಲಿಕೊರಿಸ್‌ ಕಡ್ಡಿಗಳ ಮೇಲೆ ಚಿಕ್ಕ ಸಿಮೂಹಗಳಾಗಿ ರೂಪಿತ 
ವಾಗಿದ್ದು ಜೊತೆಗೆ ತಂತುಜಾಲವು ಮಂದಗತಿಯಲ್ಲಿ ಹರಡುತ್ತ, ಉಣ್ಣೆ ಪ್ರಚ್ಚದಂತೆ 
ಅಥವಾ ಕೂದಲಿನಂತಿದ್ದು ಸುಮೂರು ಉದ್ದವಾಗಿ, ನೇರ ಅಥವಾ ಓರೆಯಾಗಿದ್ದು, 
ವಾದ ತಂತುದಾರಗಳಿದ್ದು, ಸ್ಪಷ್ಟ ಪ್ರಕಾಶಮಾನ ನೀಲಿ ಬಣ್ಣವಾಗುತ್ತ (೧.6.0. 
ಸಂಖ್ಯೆಗಳು 392, 397, 398) ಜೊತೆಗೆ ಕೊನಿಡಿಯಂ ಉತ್ಸತ್ತಿಯಾಗಿದ್ದು, 
ಜೊತೆಗೊಂದು ಬಂಜೆ ಅಂಚಿದ್ದು, ಕನೇರಿ ಹಳದಿಯಾಗಿರುತ್ತದೆ. ಕೆಳಮುಖ ಹಳದಿ 
ಕಿತ್ತಳೆಯಿ:ದ ಕೆಂಪು... ಕೊದಿಡಿಯದಂಡಗಳು ಬಹುಪಾಲು ದಿಕ್ಕು ಬದಲಿಸಿದೆ ಕವಲು 
ಗಳು ತುದಿಯಲ್ಲಿ ತಿರುಶಂಕಾಕಾರದ ಚೇಲಗಳಲ್ಲಿ ಅಂತ್ಯವಾಗಿದ್ದು, ಒಂದು ಸುತ್ತಿನಲ್ಲಿ 
ಎಂಟರಿಂದ ಹನ್ನೆರಡು ಫೈಯಲಿಡ್‌ಗಳಿರುತ್ತವೆ. ಸುಮಾರು 11.24 ಉದ್ದದ್ದೂ 


ಕೊನಿಡಿಯ ಸರಣಿಗಳನ್ನು ಉತ್ಸತ್ತಿಮಾಡಿದ್ದು ಕುಬಗಳೆಂತೆ ಗುಂಪ್ರಗಳ'ಲ್ಲಿ ಜೋಡಿಸಿರು 


ಣಾ 
pS 


ಪವಿ. ಕೊನಿಡಿಯ ಮೊಟ್ಟೆ ೈಯಾಕಾರ, ಸುಮಾರು 4 ೬ 2. 
ಮಣ್ಣಿನಿಂದ: ಆಸ್ಟ್ರಿಯ (289), (188). 


27. ಪೆಸಿಸಿಲಿಯಂ ವಾಕ್ಸ್‌ಮನಿ ಜಲೆಸ್ಕಿ ” 
ಸಹನಾಮ ಪೆ. ವೆಸ್ಲಿಂಗಿ ಜಲೆಸ್ಕಿ 


ಸಮೂಹಗಳು ಶಟಸ್ಮ ರಾಲಿನ್‌ ಜೊತೆಗೆ ಶೇ. 10ರಷ್ಟು ಭಾಗ ಅಂಟುದ್ರವ್ಯ 
ಇರುವ ಪೆಟ್ಟಿ ತಟ್ಟೆಗಳಲ್ಲಿ, ಮಂದಗತಿಯಲ್ಲಿ ಬೆಳೆಯುತ್ತ, 2.8-3.3 ಸೆಮಿ ಹನ್ನೆರಡು 
ದಿನಗಳಲ್ಲಿ ಆಗಿ, ಅಂಟುದ್ರವ್ಯ ನಿಧಾನವಾಗಿ ಆದರೆ ಪೂರ್ತಿ ದ್ರವಿಸಿದ್ದು, ಮೇಲ್ಮೈ 
ವೆಲ್ವೆಟ್ಟಿನಂತಿದ್ದು, ಅಪರೂಪವಾಗಿ ಹೊರಭಾಗದಲ್ಲಿ ವಲಯೀಕೃತವಾಗಿ ಕಂಡುಬರು 
ತ್ತದೆ. ನಿಯಮಿತ ಕಿರಣಗಳಂತೆ ಸುಕ್ಕುಲುಗಳಿದ್ದು 2-4 ಮಿಮಿ ಅಗಲ ಮತ್ತು 1-2 
ಮಿಮಿ ಎತ್ತರವಿದ್ದು , ಕೇಂದ್ರ ಕ್ಷೇತ್ರ ಎತ್ತರಿಸಲ್ಪಟ್ಟೆದ್ದು ಮತ್ತು ಹೆಚ್ಚುಕಡಮೆ 
ಮೇಲ್ಪೈಳೆದ ದ್ವಿತೀಯ ತಂತುಜಾಲವು ಜೊತೆಗಿರುತ್ತದೆ ; ಅಂಚು ಜಳಿ, 1 ಮಿಮಿ 
ಅಗಲವಾಗಿ ಬೆಳವಣಿಗೆ ಕಾಲದಲ್ಲಿರುತ್ತವೆ ; ಬಣ್ಣ ಕೊನಿಡಿಯ ಕ್ಷೇತ್ರಗಳಲ್ಲಿ ನೀಲಿ 
ಹಸುರು ೦8,೦, ಛಾಯೆಗಳಲ್ಲಿ 3788, 396, 347, 366, ಬದಲಾಗುತ್ತ ಆಳ 
ಕಿತ್ತಳೆ ಕಂದುಬಣ್ಣ 139, 140 ಹಿರಿಯ ಸಮೂಹಗಳಲ್ಲಾಗುತ್ತದೆ. ಕೆಳಮುಖ 
ಮತ್ತು ದ್ರವವು ಹೆಚ್ಚುಕಡಮೆ ನಿರ್ದಿಷ್ಟ ವಲಯಗಳಾಗಿ ಕಂಡುಬಂದು, ನಸು ಹಳದಿ 
ಯಿಂದ ಕಿತ್ತಳೆಯಂತಹ ಛಾಯೆಗಳಲ್ಲಿರುವುವು 146, 171, 131, 136, 137; 
ಅಸ್ಪಷ್ಟ ವಾಸನೆ ಒಪ್ಪವಂತಿರುತ್ತದೆ. ಕೊನಿಡಿಯದಂಡಗಳು ಉದ್ದದಲ್ಲಿ ವಿವಿಧವಿದ್ದು 
100, ' ಬಹು ಸಾಧಾರಣವಾಗಿ 200-300  2.5-3.5,, ನೇರ ಅಥವಾ 


406 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬಾಗಿದ್ದು, ಜೊತೆಗೆ ಭಿಶ್ತಿಗಳು ನಯವಿದ್ದು, ಕುಂಚ 20-28ಿ ಉದ್ದವಿದ್ದು ; 
ಮೆಟ್ಯುಲೆಗಳು ಉದ್ದದಲ್ಲಿ ವಿವಿಧವಾಗಿ ಸುತ್ತಿನಲ್ಲಿ 10-16, ಅಥವಾ 18 x 3-4 : 
ಗುಂಪಿನಲ್ಲಿ ಸುಮಾರು ಮೂರರಿಂದ ಆರು ಇರುತ್ತವೆ. ಆಗಾಗ್ಗೆ ಬುಡದಿಂದ ತುದಿಗೆ 
ವ್ಯಾಸದಲ್ಲಿ ಹೆಚ್ಚಾಗುತ್ತ ಮತ್ತು ತುದಿಗಳಲ್ಲಿ ಹಿಗ್ಗಿದ್ದು : ಫೈಯಲಿಡ್‌ಗಳು ಸುಮಾರು 
8.5-10 x 2-2.5,, ಆರರಿಂದ ಹನ್ನೆರಡರವರೆಗೆ ಒಂದು ಸುತ್ತಿನಲ್ಲಿದ್ದು, ನೇರ, 
ಕದಿರಿನಾಕಾರ, ಬಹುವಾಗಿ ಒಂದು ತೆಳು ನಲಿಕೆಯಂತೆ ಕಂಡುಬರುತ್ತವೆ. ಕೊನಿಡಿಯ 
2.2-2.5 (2.8್ಟೈವರೆಗೂ). ನಯ:  ಗೋಳಾಕಾರ; ಜಂಟಿಕೆಗಳನ್ನು ತೋರು 
ತ್ತವೆ, 


ಮಣ್ಣಿನಿಂದ : ಆಸ್ಟ್ರಿಯ (189). ಪೊ:ಲಂಡ್‌ (242). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಿ : ವಿಸ್ಕಾನ್ಸಿನ್‌ (206). 


28, ಪೆನಿಸಿಲಿಯಂ ಚಾರ್ಲೆಸೈ ಜಿ, ಸ್ಮಿತ್‌ (ಪ್ಲೇಟ್‌ IX, A) 
ಸಹನಾಮ ಪೆ. 


ಸೀಮಸ್ಸುಕಿ ಜಲೆಸ್ಸಿ 
ನ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲಿ ಸುಮಾರು ಸಿ:ಮಿತವಿದ್ದು. 2 ಸೆಮಿ 
ವ್ಯಾಸವನ್ನು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ತಲುಪ, ಬಲಿಷ್ಠ ಕೊಕ್ಕೆಯಂತಹ 
ಮತ್ತು ಸುಕ್ಕಾದ ಕೇಂದ್ರಭಾಗವು ಸಂಕುಚಿಸಿರುತ್ತದೆ: ತೆಳುವಾದ ಬುಡದಲ್ಲಿನ 
ಫೆಲ್ಬಿದ್ದು, ನಿಬಿಡ ವಿನ್ಯಾಸದ, ವೆಲ್ವೆಟ್ಟಿನಂತಹ ಅಥಮಾ ಸುಮಾರು ಹಾಗೆ ಇದ್ದು. 


ಮಾಸಲು ಹಸುರಾಗಿ ಸುಮಾರು ದವನ ಅಥವಾ ಲಿಲ್ಲಿಹಸುರು, ಬದಲಾಗುತ್ತ ಹಸುರು 
ಬೂದಾಗಿ ವಯಸ್ಸಾದಾಗ ಇದ್ದು ಜೊತೆಗೆ ತೆಳು ಅಂಚಿದ್ದು, 1 ಮಿಮಿ ಅಗಲ, ಬಿಳಿ 
ಯಾಗಿರುತ್ತದೆ. ಒಸರುವಿಕೆಯ ಕೊರತೆಯಿದ್ದು : ಸ್ವಲ್ಪ ಅಥವಾ ನಿರ್ದಿಷ್ಟ ವಾಸನೆ 
ಇರುತ್ತದೆ. ಕೆಳಮುಖವು ಮಾಸಲು ಹಸುರುಮಿಶ್ರಿತ ಛಾಯೆಗಳಲ್ಲಿರುತ್ತದೆ. ಕೊನಿ 
ಡಿಯದಂಡಗಳು ನಿಬಿಡವಾಗಿ ಪರಸ್ಪರ ಹೆಣೆದುಕೊಂಡ ಮೇಲ್ಮೈ ತಂತುದಾರಗಳಿಂದ 
ಉದ್ಭವಿಸಿ ಕೊನಿಡಿಯ ಸರಣಿಗಳು ಅಚ್ಚುಕಟ್ಟಾಗಿ ಕಂಬದಂತೆ ಜೋಡಿಸಿದ್ದು, 150, 
ಉದ್ದವಿದ್ದು ; ಕೊನಿಡಿಯದಂಡಗಳು ಉದ್ದದಲ್ಲಿ ವಿವಿಧವಾಗಿದ್ದೂ, 20-25, ವ್ಯಾಸ 
ವಿದ್ದೆ. ವಿಸ್ತೃತ ತುದಿ, 4-5 ವ್ಯಾಸವಿದ್ದು, ಭಿತ್ತಿ ಗಳು ನಯವಾಗಿರುತ್ತವೆ. ಫೈಯ 
ಲಿಡ್‌ಗಳು ಅಚ್ಚುಕಟ್ಟಾದ ಗುಂಪಿನಲ್ಲಿದ್ದು, ಹತ್ತರಿಂದ ಹನ್ನೆರಡರವರೆಗೆ ಒಂದು ಗುಂಪಿ 
ನಲ್ಲಿರುತ್ತವೆ, 7.5-9 :: 2,2-2.5ೃ, ಕೊನಿಡಿಯ ಅಂಡಾಕಾರದಿಂದ ಸ್ವಲ್ಪ ಮೊಟ್ಟೆ 
ಯಾಕಾರ, ಒರಟು, 2.5-3 - 2-2, ಗುಂಪಿನಲ್ಲಿದ್ದಾಗ, ಆಳಹಸುರು. 


ಮಣ್ಣಿನಿಂದ: ಪೋಲಂಡ್‌ (242). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು (149). 


ಮೊನಿಲಯೀಲ್ಲು wu 


ವಿಭಾಗ 11 ಏಸಿಮೆಟ್ಟಿಕ 
ಏಸಿಮೆಟ್ಟಿಕ ವಿಭಾಗದಲ್ಲಿನ ಉಪವಿಭಾಗಗಳ ಸಂಕೇತ 


a. ಮೇಲ್ಮೈ ತಂತುದಾರಗಳು ಸರಳವಾಗಿ ಅಥವಾ ಕವ 
ಲಾಗಿದ್ದು ಆದರೆ ಹಗ್ಗಗಳಾಗಿ ಅಥವಾ ಗೊಂಚಲು 
ಗಳಾಗಿ ಕೂಡಿರುವುದಿಲ್ಲ. 


0. ಸಮೂಹಗಳು ಉಣ್ಣೆಪ್ರಚ್ಚದಂತೆ ಅಥವಾ ಕರಿ 
ಉಣ್ಣೆ ಯಂತೆ. | j. ವೆಲುಟೈನ 
€, ಕುಂಚ ದ್ವಿವರ್ಟಿಸಿಲ್ಲೇಟ ಆಗಿರುವುದಿಲ್ಲ. 11. ಲಾನೇಟ 
0೦, ಕುಂಚ ಏಸಿದೆಟ್ಟೆಕ ರೀತಿಯಲ್ಲಿ ದ್ವಿವರ್ಟೆ 
ಸಿಲ್ಲೇಟ್‌ ಆಗಿರುತ್ತದೆ. 111. ಡೈವಾರಿಕೇಟ 
೩4. ಮೇಲ್ಭಾಗದ ತಂತುದಾರಗಳು ಒಗ್ಗೂಡಿದ್ದು, ಕಡೇಪಕ್ಷ 
ಭಾಗಶಃದಲ್ಲಿ, ಹಗ್ಗಗಳಾಗಿ, ಗೊಂಚಲು ಅಥವಾ ಕೊರಿ 
* ಮಿಯಗಳಾಗಿರುತ್ತವೆ. 
b. ಕೊನಿಡಿಯದಂಡಗಳು ಪ್ರತ್ಯೇಕ ಕವಲುಗಳಲ್ಲಿ 
ಸುತ್ತಲೂ ಹರಡಿದ ಹಗ್ಗದಂತಹ ತಂತುದಾರ 
ಗಳಿಂದ ಬಿಟ್ಟಿರುತ್ತವೆ. - 1%, ಪ್ರನಿಕುಲೋಸ 
bb, ಕೊನಿಡಿಯದಂಡಗಳು ಒಗ್ಗೂಡಿ ಗೊಂಚಲುಗಳು 
ಅಥವಾ ನೇರವಾಗಿ ಬೆಳೆದ ಕೊರಿಮಿಯಗಳಾಗಿರು 
ತ್ರವೆ. v. ಫ್ಯೌಸಿಕುಲೇಟ 


ಉಪವಿಭಾಗ ;. ವೆಲುಟೈನ 
ಪ್ರಭೇದಗಳಿಗೆ ಸಂಕೇತ 


೩. ಕುಂಚವು ಒಂದೊಂದು ಸಲ ಮೆಟ್ಕುಲೆಗಳ ಕೆಳಗಡೆ 
`` ಕವಲಾಗಿರುತ್ತದೆ; ಮೆಟ್ಯುಲೆಗಳು ಹೆಚ್ಚುಕಡಮೆ ದಿಕ್ಕು 


ಬದಲಿಸಿರುತ್ತವೆ, 
b. ಮೆಟ್ಯುಲೆಗಳು ಎರಡು ಅಥವಾ ಮೂರರ ವೃತ್ತ 
ಗಳಲ್ಲಿದ್ದು, ಆಗಾಗ್ಗೆ ಅಸಮವಿರುತ್ತವೆ. 29. ಪೆ. ಕೊರಿಯೊಫೈಲಂ 


bb. ಮೆಟ್ಮುಲೆಗಳು 3ಕ್ಕಿಂತ ಹೆಚ್ಚು ವೃತ್ತಗಳಲ್ಲಿರು 
ತ್ತವೆ, 


408 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€. ಮೆಟ್ಕುಲೆಗಳು ಮೂರರಿಂದ ಐದೆರ ವೃತ್ತ 
ಗಳಲ್ಲಿದ್ದು, ಫೈಯಲಿಡ್‌ಗಳು ದ್ಯ ವಾಗಿದ್ದು, 
ಕೊನಿಡಿಯ ಸರಣಿಗಳು ಕಂಬಗಳಾಗಿ ರೂಪಿತ 
ವಾಗಿದ್ದು : ಕೊವಿಡಿರುಗಳು. ಗೋಳಾಕಾರ 
ದಿಂದ ಉಪಗೋಳಾಕಾರ 
6. ಸಮೂಹಗಳು ಪ್ರಕಾಶಮಾನ ಹಳದಿ 
ಯಿಂದ ಕಿತ್ತಳೆ ಪಾಟಲವಾಗಿ ಕೆಳಮುಖ 
ದಲ್ಲಿದ್ದು; ಕೊನಿಡಿಯ ಕ್ಷೇತ್ರಗಳು 
ಪ್ರಕಾಶಮಾನ ನೀಲಿಹಸುರು. 30. ಪೆ. ಟ್ಟೈನ 
664, ಸಮೂಹಗಳಲ್ಲಿ ಮಾಸಲು ಹಳದಿಯಿಂದ 
ಹಸುರು ಕಾಕಿಯ ಕೆಳಮುಖವಿದ್ದು ; 
ಕೊನಿಡಿಯ ಕ್ಷೇತ್ರಗಳು ಮಾಸಲು ನೀಲಿ 
ಹಸುರಿನಿಂದ ಹಳದಿಹಸುರು. 31. ಪೆ.ಸ್ಟೆಕ್ಟೆ 
cc. ಮೆಟ್ಕುಲೆಗಳು ಐದರಿಂದ ಎಂಟರ ವೃತ್ತಗಳ 
ದದ್ದು, ನಿಬಿಡ ಜೋಡಣೆಯಾಗಿದ್ದು: ಕೊನಿ 
ಡಿಯ ಸರಣಿಗಳು ಕಂಬಗಳಲ್ಲಿರುವುದಿಲ್ಲ. 32. ಪೆ. ಪಾಕ್ಸಿಲೈ 
೩೩. ಕುಂಚ ಮೆಟ್ಕುಲೆಗಳ ಮಟ್ಟಕ್ಕಿಂತಲೂ ಕೆಳಗಡೆ ನಮೂನೆ 
ಯಂತೆ ಕವಲೊಡೆದಿದ್ದು ಜೊತೆಗೆ ಮುಖ್ಯಾಕ್ಷಗಳು 
ಮತ್ತು ಕವಲುಗಳು ಕಂಬಗಳಲ್ಲಿ ಅಂತ್ಯಗೊಂಡಿರುತ್ತವೆ. 
0, ಕುಂಚ ಸಾಧಾರಣವಾಗಿ ಉದ್ದವಿದ್ದು, ಆಗಾಗ್ಗೆ 
ಎವಿಧ ದಿಕ್ಕುಗಳಲ್ಲಿರುತ್ತವೆ. 
€. ಕೊನಿಡಿಯದಂಡಗಳು ನಯಭಿತ್ತಿ ಯು ತ್ಯ 

ಸಮೂಹದ ಅಂಚು ಜೇಡನಬಲೆಯಂತಿರು 

ವುದಿಲ್ಲ. 

6, ಸಮೂಹಗಳಲ್ಲಿ ಸಮೃದ್ಧವಾಗಿ ಹಳದಿ 
ವರ್ಣದ್ರವ್ಯವನ್ನು ಒಸರುವಿಕೆಯಲ್ಲಿ 
ಉತ್ಪತ್ತಿಮಾಡುತ್ತದೆ ಮತ್ತು ಸಮೂಹ 
ಕೆಳಮುಖ ಹಳದಿ; ಕೊನಿಡಿಯಗಳು 5 
ಉದ್ದಕ್ಕಿಂತಲೂ ಕಡಮೆಯಿದ್ದು, ಉಪ 
ಗೋಳಾಕಾರದಿ:ದ ಮೊಟ್ಟೆಯಾಕಾರ. 


dd. 


ಮೊನಿಲಿಯೇಲ್ಸ್‌ 409 


€, ಕೊನಿಡಿಯ ಮೊಟ್ಟೆಯಾಕಾರ. 
7. ಸಮೂಹಗಳಲ್ಲಿ ಸಮೃದ್ಧವಾಗಿ - 
ಒಸರುವಿಕೆಯಲ್ಲಿ ಹಳದಿ ವರ್ಣ 
ದ್ರವ್ಯವನ್ನು ಉತ್ಪತ್ತಿ ಮಾಡು 
ತ್ತವೆ ಮತ್ತು ಹಳದಿ ಕೆಳಮುಖ 
ಏರುತ್ತದೆ. 33. ಪೆ. ಕ್ರೈಸೊಜಿನಂ 
8. ಸಮೂಹಗಳು ನಸುಬಣ್ಣದಿಂದ 
ಬಣ್ಣರಹಿತ ಒಸರುವಿಕೆ ತೋರು 
ತವೆ. 
8. ಕೆಳಮುಖ ದ್ರಾಕ್ಷಿರಸದಂಶಿ 
ರುವುದರಿಂದ ಕಂದುಸೀಗಡಿ 
ಬಣ್ಣ. 34, ಪೆ. ಮೆಲಗ್ರಿನಂ 
28. ಕೆಳಮುಖ ಹಳದಿಮಿಶ್ರಿತ 
ಕಂದು 35, ಪೆ. ಆಟ್ರೊವಿನೇಟಂ 
೮೮. ಕೊನಿ ಡಿಯ ಗೋಳಾಕಾರದಿಂದ 
ಉಪಗೋಳಾಕಾರ. 36. ಪೆ. ನೊಟೇಟಂ 
ಸಮೂಹಗಳಲ್ಲಿ ಹಳದಿ ವರ್ಣದ್ರವ್ಯದ 
ಒಸರುವಿಕೆ ಉತ್ಪತ್ತಿಯಾಗಿ ಕೆಳಮುಖ 
ಹಳದಿಯಾಗಿರುತ್ತದೆ. ಕೊನಿಡಿಯಗಳು 
Su ಉದ್ದಕ್ಕಿಂತಲೂ ಹೆ ಜ್ಚಾಗಿ ದ್ದು, 
ಮೊಟ್ಟೆಯಾಕಾರ. 
೮. ಕೊನಿಡಿಯ ಮೊಟ್ಟೆಯಾಕಾರ, 
ಸಮಾನ ಗಾತ್ರವಿರುತ್ತವೆ. 
೯. ಸಮೂಹಗಳು ಸಮತಲವಿದ್ದು, 
* ಕೊನಿಡಿಯ ಆಳವಾಗಿ ಹೆಪ್ಪು 
ಗಟ್ಟೆದಂತೆ ರೂಪಿತಗೊಂಡು, 
ಕೆಳಮುಖ ಹಳದಿಮಿಪ್ರಿತ ಕಿತ್ತಳೆ 
ಆಥವಾ ನೇರಿಳೆ. 37. ಪೆ. ಆಕ್ಸಾಲಿಕಂ 


೫. ಸಮೂಹಗಳು ಕಿರಣಗಳಂತೆ 
ದೋಣಿಗಳಾಗಿದ್ದು, ಕೊನಿಡಿಯ 


410 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


: ಹೆಪ್ಪುಗಟ್ಟೆರದೆ, ಕೆಳಮುಖ ಆಳ 
ಕಂದು ಕಡುಗೆಂಪಾಗಿರುತ್ತದೆ. 38, ಪೆ. ಆಟ್ರಮೆಂಟೋಸರಿ 
66, ಕೊನಿಡಿಯ ಬಲಿಷ್ಠ ಮೊಟ್ಟೆಯಾ 
ಕಾರ, ಗಾತ್ರದಲ್ಲಿ ವಿವಿಧ. 39. ಪೆ. ಡಿಜಿಟೇಟಂ 
€೦. ಕೊನಿಡಿಯದಂಡಗಳು ಒರಟು ಭಿಶ್ತಿಯುತ, 
ಸಮೂಹ ಅಂಚುಗಳು ಜೇಡನ ಬಲೆಯಂತಿರು 
ತ್ತವೆ. 40. ಪೆ. ರಾಕಿಫೋರ್ಟಿ 
bb. ಕುಂಚಗಳು ಬಹಳ ಚಿಕ್ಕವು, ನಿಬಿಡ ಜೋಡಣೆ 
ಯಾಗಿರುತ್ತವೆ.. 
ರ. ಕುಂಚದ ಜೊತೆಗೆ ಒಂದು ಅಥಪಾ ಅಧಿಕ 
ಬದಿಕವಲುಗಳು ಮೆಟ್ಟುಲೆಗಳ ಮಟ್ಟಕ್ಕಿಂತ 
ಕೆಳಗಡೆ ಇರುತ್ತವೆ. 
ಛೆ, ಕೊನಿಡಿಯದಂಡಗಳು ಒರಟಾಗಿದ್ದು, 
ಕವಲುಗಳು ಮತ್ತು ಮೆಟ್ಕುಲೆಗಳು 
ಉಬ್ಬಿರುತ್ತವೆ. 4]. ಪೆ. ಬ್ರೆವಿಕಾಂಪಾಕ್ಟಂ 
ಛೆ, ಕೊನಿಡಿಯದಂಡಗಳು ತೆಳು, ಬಾಗ- 
ಬಲ್ಲವು : ಕವಲುಗಳು ಮತ್ತು ಮೆಟ್ಕುಲೆ 
ಗಳು ಉಬ್ಬಿರುವುದಿಲ್ಲ. 42, ಪೆ. ಸ್ಟೊಲಾನಿಫೆರಂ 
೭೭. ಕುಂಚಗಳು ನಮೂನೆಯಂತೆ, ಜೊತೆಗೆ ಒಂಟಿ 
ಯಾದ, ನಿಬಿಡವಾಗಿ ಒಂದರ-ಮೇಲೊಂದು 
ಇರುವ, ತುದಿಯಲ್ಲಿನ ಐದರಿಂದ ಎಂಟರವರೆಗೆ 
ವೃತ್ತಗಳಲ್ಲಿ ಮೆಟ್ಕುಲೆಗಳಿರುತ್ತವೆ. 32. ಪೆ. ಪಾಕ್ಚಿಲ್ಫೈ 


29, ಪೆನಿಸಿಲಿಯಂ ಕಾರಿಯೊಫೈಲಂ 
ಸಹನಾಮ ಪೆ. ಅಂಬೊನೇಟಂ ಸೊಪ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿ 2.5-3 ಸೆಮಿ ವ್ಯಾಸ 
ವನ್ನು ಕೊಠಡಿಯ ಉಷ್ಣಾಂಶದಲ್ಲಿ ಹತ್ತರಿಂದ ಹನ್ನೆರಡು ದಿವಸಗಳಲ್ಲಿ ತಲುಪಿರುತ್ತವೆ. 
ನಿಬಿಡವಾಗಿ ಹೆಣೆದ ಬುಡದ ಫೆಲ್ಟಿರುತ್ತದೆ, 200-350 ಆಳದಲ್ಲಿದ್ದು, ಗಟ್ಟಿಯಾಗಿ, 
ವೆಲ್ವೆಟ್ಟಿನಂತಾಗುತ್ತ, ಬಲವಾದ ಏಣುಗಳು, ಕಿರಣಗಳಂತಿರುತ್ತವೆ. ಮೊದಲು 
ಬಿಳುಪು ಕೆನೆಯಂತೆ, ಬದಲಾಗುತ್ತ ನೀಲಿ ಹಸುರುಭಾಯೆ ಮೂಲಕ ದವನ 
ಹಸುರು ಅಥವಾ ಹೊಳಪು ಬೂದುವಿನಿಂದ ಹಸುರು ಕಂದುಬಣ್ಣ, ಹೆಚ್ಚುಕಡಮೆ 


ಮೊನಿಲಿಯೇಲ್ಮ್‌ 41! 


ವಲಯೀಕೃತ. ಒಸರುವಿಕೆ ಸೀಮಿತವಾಗಿರುವುದರಿಂದ ಸ್ವಲ್ಪವಾಗಿದ್ದು, ಬಣ್ಣರಹಿತ 
ತುಂತುರುಗಳಾಗಿದ್ದು ; ವಾಸನೆ ಇರುತ್ತದೆ ಆದರೆ ನಿರ್ದಿಷ್ಟವಾಗಿರುವುದಿಲ್ಲ. ಕೆಳ 
ಮುಖ ಮಾಸಲು ಆಲ್ಬಕಂದುವಿನಿಂದ ಅಸ್ಪಷ್ಟ; ತಂತುದಾರಗಳ ಕವಲುಗಳಾಗಿ, 
50-100  2.2-2.54, ಸಾಧಾರಣವಾಗಿ ಕವಲಾಗಿರುವುದಿಲ್ಲ, ನಯಭಿತ್ತಿಯುತ. 
ಕುಂಚಗಳು ವಿವಿಧ, ನಮೂನೆಯಂತೆ ದ್ವಿವರ್ತುಲದಲ್ಲಿದ್ದು ಏಸಿಮೆಟ್ಟಿಕ್‌. ಆದರೆ ಏಕ 
ವರ್ತುಲದ ರಚನೆಗಳು ಇರುತ್ತವೆ, ನಮೂನೆಯುತೆ ಎರಡು ಅಥವಾ ಮೂರು 
ಮೆಟ್ಕುಲೆಗಳಿದ್ದು. 12-20 ೬ 2-3 ಜೊತೆಗೆ ನಾಲ್ಕರಿಂದ ಎಂಟು ಫೈಯಲಿಡ್‌ಗಳು 
8-12./2.2.5,( ಇರುತ್ತವೆ. ಕೊನಿಗಿಯ ಉಪಗೋಳಾಕಾರದಿಂದ ಮೊಟ್ಟೆ ಕೆಯಾ 
ಕಾರ. 2.5-ತ್ಕ, ಉದ್ದ. ನಯಭಿತ್ತಿಯುತ, ಸಡಿಲ ಅಥವಾ ಹೆಣೆಯಲ್ಪಟ್ಟ ಸರಣಿ 
ಗಳಲಿರುತ್ತದೆ. 


ಮಣ್ಣಿನಿಂದ : 'ಯು.ಎಸ್‌.ಎಸ್‌.ಆರ್‌. (143). 


30.  ಪೆನಿಸಿಲಿಯಂ ಸಿಟ್ಟೈನಂ ಥಾಮ್‌ (ಪ್ಲೇಟ್‌ IX, ೧) 
ಸಹನಾಮ ಪೆ. ಆರಿಫಪ್ಲುವಂ ಬಯೊರ್ಜ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ನೀಲಿಮಿಶ್ರಿತ ಹಸುರಿನಿಂದ ನಿರ್ಮಲ 
ಹಸುರಾಗಿದ್ದು, ಬದಲಾಗುತ್ತ ಮುಪ್ಪಾದಾಗ ಹಸುರಿನಿಂದ ಕಂದುಮಿಶ್ರಿತ ಹಸುರಾಗಿ 
ಇರುತ್ತದೆ. ಸಾಧಾರಣವಾಗಿ ಬಂಜೆಯಾದ ಬಿಳಿ ಅಂಚಿರುತ್ತದೆ ; ಕೆಳಮುಖ ಹಳದಿ. 
ಸಮೂಹದ ಮೇಲ್ಮೈ ಭಾಗವು ನಿಬಿಡ ನಿಲುವಿನಲ್ಲಿ ಕೇಂದ್ರದಲ್ಲಿ ಹೊರತು ಕೊನಿಡಿಯ 
ದಂಡಗಳನ್ನು ಒಳಗೊಂಡಿದ್ದು, ಅಲ್ಲಿ ಮೇಲ್ಮೈ ತಂತುದಾರಗಳು ಉದ್ಭವಿಸುತ್ತವೆ. 
ಕೊನಿಡಿಯದಂಡಗಳು ಪ್ರತ್ಯೇಕವಾಗಿ ಮುಳುಗಡೆಯಾದ ತಂತುದಾರಗಳಿಂದ ಅಥವಾ 
ಮೇಲ್ಮೈ ತಂತುಜಾಲದಿಂದೆ ಉದ್ಭವಿಸುತ್ತವೆ. ಸಾಧಾರಣವಾಗಿ 150ವರೆಗೆ ಉದ್ದ 
ಎದ್ದು (ಅಪರೂಪಕ್ಕೆ 300 ೬). ಕೊನಿಡಿಯದ ಫಲಿತ ಭಾಗಗಳು 150, ವರೆಗೂ 
ಉದ್ದವಿದ್ದು, ಎರಡು ಹಂತಗಳಲ್ಲಿರುತ್ತವೆ; ಮೆಟ್ಕುಲೆಗಳು 16-30 » 3, ತುದಿ 
ಗಳೆಡೆಯಲ್ಲಿ ವಿಸ್ತರಿತಗೊಳ್ಳುವುದರಿಂದ 5. ಪ್ರತಿಯೊಂದರಲ್ಲೂ ನಿಬಿಡವಾಗಿ 
ಜೋಡಿಸಲ್ಪಟ್ಟ ಥೌ ಯೆಲಿಡ್‌ಗಳ ವ ೃತ್ವಗಳಿದ್ದು, 6-7 x 2-34 ಇರುತ್ತವೆ. ಕೊನಿ 
ಡಿಯ ಸರಣಿಗಳು ಕಂಬಗಳಲ್ಲಿದ್ದು, ಒಂದು ಪ್ರತ್ಯೇಕ ಕಂಬವು ಪ್ರತಿಯೊಂದು ವೃತ್ತ 
ದಿಂದಲೂ ಕೋಶಿಕೆಗಳಿಂದ ಉದ್ದ ವಿಸಿದ್ದು . ಹಾಗೆಯೇ ಫಲಿತಭಾಗ ದ್ವಿಗುಣಿತ ಅಥವಾ 
ಹೆಚ್ಚಾಗಿ ಕ್ಲಿಷ್ಟಗೊಂಡಂತೆ ಕಂಡುಬರುತ್ತದೆ. ಕೊನಿಡಿಯ ಗೋಳಾಕಾರ, 24-3 
ಅಥವಾ 3.5, ಹಸುರಾಗಿದ್ದು ಸ್ವಲ್ಪ ಹರಳುರೂಪಿತ. 


ಮಣ್ಣಿನಿಂದ: ಆಸ್ಟ್ರಿಯ (88) (189), ಕಾಲುವೆ ವಲಯ (65), ಚೀನ 
(110), ಈಜಿಪ್ಟ್‌ (156). ಪನಾಮ (65), ಯಖ.ಎಸ್‌.ಎಸ್‌.ಆೆರ್‌. (143). 


ಕ 


412 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (102) (103). 
ಐಯೋವ (3), ಲೂಸಿಯಾನ (2). 
31, ಪೆನಿಸಿಲಿಯಂ ಸ್ಪೆಕ್ಕೆ ಜಲೆಸ್ಕಿ (ಪ್ಲೇಟ್‌ 1೫, 8) 

ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10 ಭಾಗ ಅಂಟುದ್ರವ್ಯ ಇರುವ 
ಪೆಟ್ಟಿ ತಟ್ಟೆಗಳಲ್ಲಿ, ಮಂದಗತಿಯಲ್ಲಿ ಬೆಳೆಯುತ್ತ, ವ್ಯಾಸವು 28-30 ಮಿಮಿ ಹನ್ನೆರಡು 
ದಿನಗಳಲ್ಲಿ ಆಗಿ, ಶೀಘ್ರವಾಗಿ ಮತ್ತು ಪೂರ್ತಿಯಾಗಿ ಅಂಟುದ್ರವ್ಯವನ್ನು ದ್ರವಿಸುವಂತೆ 
ಮಾಡಿ. ಮೇಲೈ ಅಸಮವಿದ್ದು, ವೆಲ್ವೆಟ್ಟಿನಂತೆ ಅಥವಾ ಸ್ವಲ್ಪ ಉಣ್ಣೆ ಪ್ರಚ್ಚದಂತಿದ್ದು, 
ವಲಯೀಕೃತವಾಗಿರದೆ, ಕೆಲವೊಂದು ಕಿರಣಗಳೆಂತೆ ಎರಚಿದ್ದು. ಸುಕ್ಕಾಗಿ ಜೊತೆಗೊಂದು 
ಎತ್ತರಿಸಲ್ಪಟ್ಟ ಕೇಂದ್ರೀಯ ಕ್ಷೇತ್ರವಿರುತ್ತದೆ; ಅಂಚು ಬಿಳಿ, ವೆಲ್ವೆಟ್ಟಿನಂತೆ, 2-3 
ಮಿಮಿ ಅಥವಾ 4 ಮಿಮಿಂ ಅಗಲಕ್ಕೆ ಎಳೆಯದಿದ್ದಾಗ ಇದ್ದು ; ಬಣ್ಣ ನೀಲಿಹಸುರು 
C.d.C. 367 ರಿಂದ ಹಸುರು 348 ರಿಂದ ಕಿತ್ತಳೆಕಂದು ಛಾಯೆಗಳಾದ 169 
ಮುಪ್ಪಾದಾಗ ಇರುತ್ತವೆ. ಕೆಳಮುಖ ನಸುಹಳದಿ ಛಾಯೆಗಳಲ್ಲಿದ್ದು 171, 166, 
161; ಹನಿಗಳು ಕೆಲವು, ಬಣ್ಣರಹಿತ, ಕೇಂದ್ರದಲ್ಲಿ ಅಥವಾ ಪೂರ್ಣ ಮೇಲ್ಮೈಯಲ್ಲಿ 
ಚದುರಿಕೊಂಡಿದ್ದು ; ವಾಸನೆರಹಿತ. ಕೊನಿಡಿಯದಂಡಗಳು ವಿವಿಧವಾಗಿ 100, 200, 
300, ಆಥವಾ 400, ಉದ್ದ »2.2-3. ಭಿತ್ತಿಗಳು ನಯ, ಸರಳ ಅಥವಾ 
ವಿರಳವಾಗಿ ಕವಲೊಡೆದಿರುತ್ತ ವೆ. ಕುಂಚಗಳು ಸುಮಾರು 18-24 ಉದ್ದ, ಏಕವೃತ್ತ 
ದೆಂಶಹ ಅಥವಾ ಸಮಕೋನದಲ್ಲಿ ಕವಲಾದಂತಹ ಮತ್ತು ಏಸಿಮೆಟ್ಟಿಕಲ್‌ ತರಹ 
ದಿ ವ, ತ್ತ ಗಳಾದಂತೆ ಕಂಡುಬಂದು, ಜೊತೆಗೆ ಚೀಲದಂತೆ ತುದಿಗಳಿದ್ದು, ಫೆ ೈಯಲಿಡ್‌ಗಳು 
ಸುಮಾರು 9-10 : 2.3.2.8, ನಿರ್ದಿಷ್ಟವಾದ ಸಾಧಾರಣ ಒರಟಾದ ನಳಿಕೆಯಲ್ಲಿ 
ಐದರಿಂದ ಹತ್ತರ ವೃತ್ತಗಳಲ್ಲಿರುತ್ತವೆ ಅಥವಾ ಒಂಟಿಯಾಗಿ ಮೂಲಾಕ್ಷದಿಂದೆ ಕುಡು 
ಬರುತ್ತವೆ ಅಥವಾ ವೃತ್ತಗಳು ಮೆಟ್ಟುಲೆಗಳ ಜೊತೆ ಇರುತ್ತವೆ. 

ಮಗ್ಮೆನಿ:ದ: ಕಾಲುವೆ ವಲಯ (65), ಕೋಸ್ಟರಿಕ (65), ಪೋಲುಡ್‌ 
(242). 

ಅಮೆರಿಕ ಸಂಯಖಕ್ತ ಸಂಸ್ಥಾನಗಳು: ವಿಸ್ಕಾನ್ಸಿನ್‌ (206). 


32. ಪೆನಿಸಿಲಿಯಂ ಪಾಕ್ಚಿಲೈ ಬೈನರ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ 3-4 ಸೆಮಿ ವ್ಯಾಸವನ್ನು ಹತ್ತು ದಿನ 
ಗಳಲ್ಲಿ ಕೊಠಡಿಯ ಉಷ್ಣಾಂಶದಲ್ಲಿ ತಲುಪಿ, ಸಮತಲ ಅಥವಾ ಸ್ವಲ್ಪ ಆಳವಾದ ಕಿರಣ 
ಗಳಂತಹ ಏಣುಗಿಳಿರುತ್ತ ವೆ, ವೆಲ್ವೆಟ್ಟಿನಂತೆ ಎಳೆಯ ಕ್ಷೇತ್ರಗಳಲ್ಲಿದ್ದು ಬದಲಾಗುತ್ತ 
ಮೇಲೆ ಬೆಳೆದು ಹಿರಿಯ ವರ್ಧನಗಳಲ್ಲಿರುತ್ತವೆ, ಅಂಚುಗಳು 1 ಮಿಮಿ ಅಗಲ, ಬಿಳಿ: 
ಫಲಿತ ಕ್ಷೇತ್ರವು ದವನ ಹಸುರಾಗಿದ್ದು ಬದಲಾಗುತ್ತ ಆಳ ಆಲಿವ್‌ ಹಸುರಾಗಿ 


ಮೊನಿಲಿಯೇಲ್ಲ್‌ 413, 


ಮೇಲುಗಡೆ ಇರುತ್ತವೆ. ಒಸರುವಿಕೆಯು ಸಮೃದ್ಧವಿದ್ದು ; ವಾಸನೆ `ಬೂಷ್ಟಿ'ನಂತೆ 
ಅಸ್ಪಷ್ಟವಾಗಿರುತ್ತದೆ. ಕೆಳಮುಖ ಕಳೆಗುಂದಿದ ಹಳದಿಯಿಂದ ದಾಲ್ಮಿನ್ನಿ ಮಬ್ಬು 
ಗಂದು. ಕೊನಿಡಿಯದಂಡಗಳು ನಿಬಿಡ ನಿಲುವುಗಳಲ್ಲಿ ಆಧಾರಸ್ಥಳದಿಂದ ಉದ್ಭವಿಸಿ, 
ವಿವಿಧವಾಗಿರುವುದರಿಂದ 150-200 x 3.5-44 ; ಒರಟು ಭಿತ್ತಿಗಳಿರುತ್ತವೆ, 
ಕುಂಚೆಗಳು ನಿಬಿಡವಾಗಿ ಜೋಡಿಸಿದ್ದು, 20-25, ಉದ್ದ, ಜೊತೆಗೊಂದು ತುದಿಯಲ್ಲಿ 
ಐದರಿಂದ ಒಂಬತ್ತು ಮೆಟ್ಕುಲೆಗಳ ವೃತ್ತವಿರುತ್ತವೆ; ಕೊನಿಡಿಯ ಮೊಟ್ಟೆಯಾಕಾರ 
ದಿಂದ ಉಪಗೋಳಾಕಾರ, 2.8-3.3 ಉದ್ದ, ನಯವಾಗಿ ಅಥವಾ ಸುಮಾರು 
ಹಾಗೆ ಇರುತ್ತವೆ. 


ಮಣ್ಣಿನಿಂದ: ಪನಾಮ (65). 


33. ಪೆನಿಸಿಲಿಯಂ ಕ್ರೈಸೊಜೀನಂ ಥಾಮ್‌ 
ಸಹನಾಮ ಪೆ. ಬಕುಲೇಟಂ ವೆಸ್ಲಿಂಗ್‌ 
ಪೆ. 


ರೋಸಿಯೋಸಿಟ್ರಿಯಂ ಬಯೊರ್ಜಾ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಬೂದುಹಸುರು ಅಥವಾ ಮಿಶ್ರಿತ 
ಹಸುರು ಮತ್ತು ಬೂದು, ಹಳೆಂನದಾದಂತೆ ಕರಿದುಮಿಶ್ರಿತವಾಗುತ್ತ ಹತ್ತಿಯಂತೆ 
ಅಥವಾ ಅಲ್ಪ ಉಣ್ಣೆ ಪ್ರಚ್ಚದಂತೆ, ವಿಶಾಲವಾಗಿ ಹರಡುತ್ತ, ಜೊತೆಗೆ ಎಳೆಯದರಲ್ಲಿ 
ವಿಶಾಲವಾದ ಬಂಜೆ ಅಂಚಿರುತ್ತದೆ. ಕೆಳಮುಖ ಸಾಧಾರಣವಾಗಿ ಹಳದಿ : ಮಾಧ್ಯ 
ಮಿಕ ಬಣ್ಣಗಳಲ್ಲಿರುತ್ತದೆ.. ಕೊನಿಡಿಯದಂಡಗಳು ಬಹುಮಟ್ಟಿಗೆ ಪ್ರತ್ಯೇಕವಾಗಿ 
ಉದ್ಭವಿಸಿ, 300,ವರೆಗೆ ಉದ್ದ ; ಕೆಲವೊಂದು ಮೇಲ್ಮೈ ತಂತುದಾರಗಳ ಚಿಕ್ಕ 
ಕವಲುಗಳಾಗಿರುತ್ತವೆ. ಕೊನಿಡಿಯಗಳ ಫಲಿತಭಾಗಗಳು 100-200 ಉದ್ದವಿದ್ದು, 
ಜೊತೆಗೆ ಒಂದು ಅಥವಾ ಎರಡು ಪರ್ಯಾಯ ಸಮಕೋನದಿಂದಾದ ಕವಲುಗಳು 
ಪರ್ಯಾಯ ಜೋಡಣೆಯಾಗಿರುತ್ತವೆ. ಸಾಧಾರಣವಾಗಿ ಎರಡು ಹಂತಗಳಲ್ಲಿರುತ್ತವೆ, 
ಮೂರು ಸಹ ಇರಬಹುದು; ಫೈಯಲಿಡ್‌ಗಳು 8 x 2,5... ಕೊನಿಡಿಯಗಳು 
ಮೊಟ್ಟೆಯಾಕಾರ, ಗೋಳಾಕಾರವಾಗುತ್ತ, 3-4, ನಸುಹಸುರು. 


ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22) (203), ಚೀನ (110), 
ಯು.ಎಸ್‌.ಎಸ್‌.ಆರ್‌. (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (206), ಕೊಲ 
ರಾಡೊ (101) (102) (103) (210), ಐಯೋವ (1) (3) (134), ಲೂಸಿ 
ಯಾನ (2)(210), ನ್ಯೂಜರ್ಸಿ (210), ನ್ಯೂಯಾರ್ಕ್‌ (89), ಉತ್ತರ ಡಕೋಟ 
(210), ಪೊರ್ಟೊರೀಕಾ (210), ಟೆಕ್ಸಾಸ್‌ (123), ಉಟಾ (71). 


, 414 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


34, ಪೆನಿಸಿಲಿಯಂ ಮೆಲಗ್ರೀನಂ ಬಯೊರ್ಜ್‌ 

ಸಮೂಹಗಳು ಉಬ್ಬಿದ ಅಂಟುದ್ರವ್ಯದ ಮೇಲೆ ಆಲ್ಬ ಉಣ್ಣೆಪುಜ್ಚದಂತಿರು 
ವುದರಿಂದ ಚಿಕ್ಕ ಮೃದು ಕೂದಲಿನಂತಹ ಲ್ಯಾನೋಸಿನಂತಿದ್ದು, ಸುಕ್ಕಲಾಗಿ ಮತ್ತು 
ಕೊಕ್ಕೆಗಳಂತಿದ್ದು, ಕೊನಿಡಿಯದಂಡಗಳು ಸುಮಾರು ತ್ರಿ ವ್ಯಾಸ; ನಯಭಿತ್ತಿ, ಕುಂಚ 
ಸುಮಾರು 40 ಉದ್ದ (20-25, ಕವಲುಗಳ ಕೊರತೆಯಿದ್ದಾಗ). ಮುಖ್ಯ 
ತೊಟ್ಟು ಮತ್ತು ಒಂದು ಕವಲು ಕಂಡುಬಂದು, ಅಸಮವಿದ್ದು, ಸಾಧಾರಣವಾಗಿ 
ಏವಿಧ ದಿಕ್ಕಿಗಿದ್ದು, ನಿಬಿಡ ಮೆಟ್ಕುಲೆಗಳ ವೃತ್ತಗಳಿದ್ದು, ಸುಮಾರಾಗಿ ಒರಟಾದ 
ಫೈಯಲಿಡ್‌ಗಳಿರುತ್ತವೆ. ಆದರೆ ಬಯೊರ್ಜ್‌ರವರು ಅನೇಕ ದಿಕ್ಕು ಬದಲಿಸಿದ 
ಕವಲುಗಳನ್ನು ವಿವಿಧ ಮಟ್ಟಗಳಲ್ಲಿ ಚಿತ್ರಿಸಲಾಗಿರುವುದನ್ನು ಸೂಚಿಸಿದ್ದಾರೆ. ಎರಡು 
ಅಥವಾ ಮೂರು ಆಥವಾ ಒಂದು ಕವಲೂ ಇರುವುದಿಲ್ಲ ; ಮೆಟ್ಯುಲೆಗಳು 7-14, 
ಸಾಧಾರಣವಾಗಿ 11-12 x 2-3, ತುದಿಯಡೆಗೆ ವಿಸ್ತರಿಶಗೊಳ್ಳುತ್ತ, ವೃತ್ತಗಳಲ್ಲಿ 
ಎರಡರಿಂದ ನಾಲ್ಕು ಇರುತ್ತವೆ. ಫೈಯಲಿಡ್‌ಗಳು 7-9 3-3.5, ಗುಂಪುಗಳಲ್ಲಿ 
ಏರಡರಿ:ದ ನಾಲು N ಇರುತ್ತವೆ. ಕೊನಿಡಿಯಗಳು 4.5 » 3.2-3.64, ಅಪರೂಪಕ್ಕೆ 
ಉದುರುತ್ತವೆ. 

ಮಣ್ಣನಿಂದ : ಆಸ್ಟ್ರಿಯ (189). 


35. ಪೆನಿಸಿಲಿಯಂ ಆಟ್ರೆವಿನೇಟಂ ಜಿ, ಸ್ಮಿತ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿ, ದಪ್ಪ ವೆಲ್ವೆಟ್ಟಿನಂತಹ 
ಪ್ರಕಾಶಮಾನ ನೀಲಿಮಿಶ್ರಿತ ಹಸುರಾಗಿ ಮೊದಲಿದ್ದು, ತ್ವರಿತವಾಗಿ ಬೂದುಬಣ್ಣಕ್ಕೆ 
ಬದಲಾಗುತ್ತ ಆಳಬೂದುಮಿಶ್ರಿತ ನೀಲಿಯಾಗಿ, ಬಹುಮಟ್ಟಿಗೆ ಕಪ್ಪಾಗಿ ಇರುತ್ತವೆ. 
ಕಿರಿದಾದ ಬಿಳಿ ಅ.ಚು ಬೆಳವಣಿಗೆ ಕಾಲದಲ್ಲಿರುತ್ತದೆ. ಹನಿಗಳು ಅಸಂಖ್ಯಾತ ಅಸ್ಪಷ್ಟ 
ಹಳದಿ, ಒಣಗುಶ್ತಿರುವಾಗ ಮೇಲ್ಮೈ ಸರಿಸುಮಾರಾಗಿ ಗುಳಿಯಂತಾಗಂತ್ತದೆ. ಕೆಳಮುಖ 
ಆಳಹಳದಿಮಿಶ್ರಿತ ಕಂದು, ಸ್ವಲ್ಪ ಶಿಥಿಲವಾಗಿರುತ್ತದೆ. ಕುಂಚವು ದ್ವಿವೃತ್ತಯುತ 
ಅಥವಾ ಏಸಿಮೆಟ್ಟಿಕ್‌ ಬಗೆ, ತುದಿಯ ಗೊಂಚಲುಗಳಲ್ಲಿ ಮೆಟ್ಯುಲೆಗಳಿರುತ್ತವೆ. ಆಗಾಗ್ಗೆ 
ಮೆಟ್ಕುಲೆ ಮತ್ತು ಫೆ ೈಯಲಿಡ್‌ಗಳು ಅಥವಾ ಫೆ ಓೈಯಲಿಡ್‌ಗಳು ಮಾತ್ರ ಒಂಟಿಯಾಗಿರು 
ತ್ತವೆ, ಕೊನಿಡಿಯದುಡಗಳು ಉದ್ದದಲ್ಲಿ 3004 ವರೆಗೂ ಇದ್ದು, ಆಧಾರಸ್ಮಳದಿಂದ 
ಉದ್ಭವಿಸಿ, ನಯ ಅಥವಾ ಸ ಲ್ಪ ಒರಟಾಗಿದ್ದು ಸ 25-44 ವ್ಯಾಸವಿದ್ದು ; ಮೆಟ್ಯುಲೆ 
ಗಳು 11-12: 3-4, ಆಗಾಗ್ಗೆ ತುದಿಗಳೆದೆಯಲ್ಲಿ ಅಗಲವಾಗಿರುತ್ತವೆ. ಫೈಯ 
ಲಿಡ್‌ಗಳು ಮೊನಚು, 8-102-28 ವ್ಯಾಸ; ಕೊನಿಡಿಯ ಗೋಳಾಕಾರ, 
ಅಸ್ಪಷ್ಟ ಒರಟು, ಬಹುಪಾಲು 3-3.6 ವ್ಯಾಸ. ಕೊನಿಡಿಯ ಸರಣಿಗಳು ಅನೇಕ 
ಸಡಿಲ ಕಂಬಗಳಲ್ಲಿದ್ದು, ಪ್ರತೀ ಮೆಟ್ಕುಲೆಗೂ ಒಂದರಂತೆ ಇರುತ್ತವೆ. 

ಮಣ್ಣಿನಿಂದ: ಇಂಗ್ಲಂಡ್‌ (174). 


ಮೊನಿಲಿಯೇಲ್ಸ್‌ 415 


36. ಪೆನಿಸಿಲಿಯಂ ನೊಟೇಟಂ ವೆಸ್ಲಿಂಗ್‌ 
 ಸಹನಾಮ ಪೆ. ಗ್ರೀಸಿಯೋ ರೋಸಿಯಂ ಡೈರೆಕ್ಟ್‌ 

ಸಮೂಹಗಳು ಅಂಟುದ್ರವೃದ ಮೇಲೆ ಹರಡುತ್ತ, ಉಣ್ಣೆಪುಚ್ಚದಂತಿದ್ದು, 
ಮೇಲ್ಮೈ ಪ್ರಕಾಶಮಾನ ನೀಲಿಹಸುರು, ಅನಂತರ ಬದಲಾಗುತ್ತ ಕಪ್ಪಾಗುತ್ತವೆ ; 
ಕೆಳಮುಖ ಹಳದಿ. ಕೊನಿಡಿಯದಂಡಗಳು ಸಾಧಾರಣವಾಗಿ ಮುಳುಗಡೆಯಾದ ತಂತು 
ಜಾಲದಿಂದ ಉದ್ಭವಿಸಿರುತ್ತವೆ. ಆದರೆ ಹಾಗೆಯೆ ಮೇಲ್ಮೈ ತಂತುದಾರಗಳಿಂದಲೂ 
ಬಿಟ್ಟಿರುತ್ತವೆ, ಕೆಲವುಸಲ ಕವಲೊಡೆದಿದ್ದು, 750, ವರೆಗೆ ಉದ್ದ » 2.8-4.6, 
ಅಗಲ. ಚೆಂಡುಗಳು 45-135, ಉದ್ದವಿರುತ್ತದೆ.  ಫಲಿತಭಾಗಗಳು ಮೂರು 
ಹಂತಗಳಲ್ಲಿದ್ದು (ಬಯೊರ್ಜ್‌ರವರದನ್ನು ನೋಡಿರಿ: ವೆಸ್ಲಿಂಗ್‌ರ ರೇಖಾಚಿತ್ರವು 
ಎರಡನ್ನು ತೋರಿಸುತ್ತದೆ) ; ಮೆಟ್ಕುಲೆಗಳು 10.5-14 » 3-4.6; ಫೈಯಲಿಡ್‌ 
ಗಳು 7-8 x2-2.3. ಕೊನಿಡಿಯದಂಡ ಮತ್ತು ಫಲಿತಭಾಗದ ವಸ್ತುಗಳು ನಯ 
ವಾಗಿರುತ್ತವೆ. ಕೊನಿಡಿಯ ಗೋಳಾಕಾರದಿಂದ ಅಂಡಾಕಾರ 2.6-3.2 ವ್ಯಾಸವಿರು 
ತ್ರೃವು 

ಮಣ್ಣಿನಿಂದ : ಆಸ್ಟ್ರಿಯ (88) (189), ಕೆನಡ (22), ಈಜಿಪ್ಟ್‌ (156), 
ಯು.ಎಸ್‌,ಎಸ್‌.ಆರ್‌. (143). ` 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (210), ನ್ಯೂಜರ್ಸಿ 
(209) (210). 
37. ಪೆನಿಸಿಲಿಯಂ ಅಕ್ಷಲಿಕಂ ಥಾಮ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ, ದಂತ ಹಸುರು, ವೆಲ್ವೆಟ್ಠಿ ನಂತೆ 
ವಿಶಾಲವಾಗಿ ಹರಡಿದ್ದು, ಮೇಲ್ಮೈ ಬೆಳವಣಿಗೆಯಲ್ಲಿ ಕೊನಿಡಿಯದಂಡಗಳು ಮಾತ್ರ 
ಇರುತ್ತವೆ. ಕೆಳಮುಖ ನಸುಹಳದಿ : ಆಗಾರ್‌ ಬಣ್ಣರಹಿತ ಅಥವಾ ಸ್ವಲ್ಪ 
ಬಣ್ಣವುಳ್ಳದ್ದು. ಕೊನಿಡಿಯದಂಡಗಳು 200ರ ವರೆಗಿದ್ದು » 3.3-5.4, ತುದಿ 
ಯೆಡೆಗೆ ವಿಸ್ತ್ರರಿತವಾಗುವುದರಿಂದಾಗಿ 5. ಕೊನಿಡಿಯ ಫಲಿತಭಾಗಗಳು ಒಂದು 
ಒಂಟಿ ಎರಡರಿಂದ ಮೂರು ಕವಲು ವೃತ್ತವನ್ನು (ಮೆಟ್ಕುಲೆಗಳು) ಒಳಗೊಂಡಿದ್ದು 
15-20 x 3.5 : ನಿಬಿಡ, ಫೈಯಲಿಡ್‌ ವೃತ್ತವನ್ನು ಬಿಟ್ಟಿದ್ದು 10-14 x2.5- 
3.54 ಇರುತ್ತವೆ. ಅವು ಸಮಾನಾಂತರವಾಗಿದ್ದು ಕೊನಿಡಿಯ ಸರಣಿಗಳನ್ನು ನಿಬಿಡ 
ಕಂಬಗಳಲ್ಲಿ ಬಿಟ್ಟಿರುತ್ತವೆ.  ಕೊನಿಡಿಯ ಮೊದಲು ಉರುಳೆಯಾಕಾರಿತ, ನಂತರ 
ಮೊಟ್ಟೆಯಾಕಾರಿತ ; 2x3, 2x4, 2x54 ನಿಂದ 3.5೬5 ವರೆಗೆ. 

ಮಣ್ಣಿನಿಂದ: ಚೀನ (110), ಭಾರತ (185) 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು; ಐಯೋವ (71), ನ್ಯೂಜರ್ಸಿ (209) 
(210). 


416 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
38. ಪೆನಿಸಿಲಿಯಂ ಆಟ್ರಮೆಂಟೋಸಂ ಥಾವರ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಪ್ರಕಾಶಮಾನ ಹಸುರು, ಬದಲಾಗುತ್ತ 
ಕಂದಾಗುತ್ತದೆ. ` ಕೆಳಮುಖ ಬಣ್ಣರಹಿತ ಅಥವಾ ಹಳದಿ ; ಮಾಧ್ಯಮಗಳಲ್ಲಿ ಬಣ್ಣ 
ಯಾವುದೂ ಇರುವುದಿಲ್ಲ. ಕೊನಿಡಿಯದಂಡಗಳು 240-400, ಸರಾಸರಿಯಲ್ಲಿ 
ಸುಮಾರು 3004 ಉದ್ದವಿರುತ್ತವೆ. ಕೊನಿಡಿಯ ಫಲಿತಭಾಗಗಳು 200ವರೆಗೂ 
ಉದ್ದವಿದ್ದು, ಸಾಧಾರಣವಾಗಿ 1004 ಅಥವಾ ಕಡಮೆ: ಮೆಟ್ಕುಲೆ ಮತ್ತು ಫೈಯ 
ಲಿಡ್‌ಗಳು ವಿವಿಧ ದಿಕ್ಕಿನಲ್ಲಿ ವೃತ್ತಗಳಲ್ಲಿರುತ್ತವೆ. ಕೊನಿಡಿಯ ಸರಣಿಗಳು ಪ್ರತಿ 
ಯೊಂದು ವೃತ್ತದಿಂದಲೂ ನಿಬಿಡ ಕಂಬವಾಗಿರುತ್ತವೆ. ಅವು ದಿಕ್ಕು ಬದಲಿಸಿದ್ದು ಹೆಚ್ಚು 
ಕಡಮೆ, ಇತರ ಕಂಬಗಳಿಗಿಂತಲೂ ಹಳಯದಾಗಿರುತ್ತವೆ. ಫೈಯಲಿಡ್‌ಗಳು 8-10, 
ಉದ್ದ, ನಿಬಿಡವಾಗಿದ್ದು ಸಮಾನಾಂತರವಿರುತ್ತದೆ. ಕೊನಿಡಿಯ ಮೊಟ್ಟೆಯಾಕಾರಿತ : 
3.5-4 x 2.5-3 ನಯ. ಅಲ್ಪ ಹಳದಿಮಿಶ್ರಿತ ಹಸುರು. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134), 
ನ್ಯೂಜರ್ಸಿ (209) (210). 


39, ಪೌಸಿಲಿಯಂ ಡಿಜಿಟೇಟಂ ಸಾಕರ್ಡೊ 


ಸಮೂಹಗಳು ಹಂರುಳಿ ಆಗಾರಿನ ಮೇಲೆ ಬೂದುಮಿಶ್ರಿತ ಹಸುರು, ಮೇಲ್ಮೈ 
ಭಾಗವು ಬಹು ಚಿಕ್ಕ ಕೊನಿಡಿಯದಂಡಗಳನ್ನು ಮತ್ತು ಕೊನಿಡಿಯಗಳನ್ನು ಮಾತ್ರ ಒಳ 
ಗೊಂಡಿರುವುದು ; ಮೇಲ್ಮೈ ಬೂದುಮಿಶ್ರಿತ ಹಸುರು: ಕೆಳಮುಖ ಸಾಧಾರಣವಾಗಿ 
ಕಂದಿನಿಂದ ಕಪ್ಪು. ಕೊನಿಡಿಯದಂಡಗಳು ಆಧಾರಸ್ಮಳದಿಂದ ನೇರವಾಗಿ ಉದ್ಭವಿಸಿ 
30-100 ೬ 4-5, ಸಾಧಾರಣವಾಗಿ ಬಹು ಚಿಕ್ಕದು, ಕೊನಿಡಿಯ ಫಲಿತಭಾಗಗಳು 
ಸ್ವಲ್ಪ ಒಂದುಗೂಡಿದ ಕೊನಿಡಿಯ ಸರಣಿಗಳ ಗುಂಪಾಗಿ 160ವರೆಗೆ ಉದ್ದವಿದ್ದು, 
ಎರಡಂ ಹಂತಗಳಲ್ಲಿರುತ್ತವೆ. ಫೈಯಲಿಡ್‌ಗಳು 13-16 3-4, ಕೊನಿಡಿಯ 
ಉರುಳೆಯಾಕಾರದಿಂದ ಬಹುಪಾಲು ಗೋಳಾಕಾರ, 4-7 ೬ 6-8 ; ಆಗಾಗ್ಗೆ ಒಂದೇ 
ಸರಣಿಯಲ್ಲಿದ್ದು ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ಅಸಮವಾಗಿರುತ್ತವೆ. 

ಮಣ್ಣಿನಿಂದ : ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (102) (103), 
ನ್ಯೂಜರ್ಸಿ (209), (210). 


40, ಪೆನಿಸಿಲಿಯಂ ರಾಕಫೋರ್ಟಿ ಥಾಮ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ವೆಲ್ವೆಟ್ಟಿ 
ನಂತೆ, ಬೂದಂಹಸುರಿನಿಂದ ನಿರ್ಮಲ ಹಸುರು, ಮುಪ್ಪಾದಂತೆ ಕಂದುಮಿಶ್ರಿತವಾಗಿ 


ಮೊನಿಲಿಯೇಲ್ಸ್‌ 411 


ಬದಲಾಗುತ್ತವೆ. ಕೆಳಮುಖ ಬಣ್ಣರಹಿತ ಅಥವಾ ಕೆನೆಬಣ್ಣದಿಂದ ಹಳದಿಮಿಶ್ರಿತ, 
ಪೋಷಕ ಮಾಧ್ಯಮದಲ್ಲಿ ಯಾವೊಂದು ಬಣ್ಣವೂ ಇರುವುದಿಲ್ಲ. ಕೊನಿಡಿಯದಂಡಗಳು 
ಮುಳುಗಡೆಯಾದ ತಂತುದಾರಗಳಿಂದ ಉದ್ದ ೈವಿಸಿದ್ದು , 200-300, ಉದ್ದ ; ಕೊನಿ 
ಡಿಯ ಫಲಿತಭಾಗಗಳು 90-160 » 30-60, ಸಾಧಾರಣವಾಗಿ, ದಿ ಿಗುಣಿತ 
ವಾದಂತೆ ದಿಕ್ಕು ಬದಲಿಸಿ, ಅತಿ ಕೆಳಗಿನ ಕವಲಿನಿಂದ ಕಂಡುಬರುತ್ತವೆ, ಸಾಧಾರಣವಾಗಿ 
ಮೂರು ಹಂತಗಳಲ್ಲಿರುತ್ತವೆ. ಮೆಟ್ಮುಲೆಗಳು ಅನಿಯಮಿತ ವ ೈತ್ತಗಳಲ್ಲಿದ್ದು, ನಿಬಿಡ 
ವೃತ್ತಗಳಲ್ಲಿ ಒತ್ತೊತ್ತಾದ ಫೈಯಲಿಡ್‌ಗಳು ಇದ್ದು, 9.11: 2.5, ಉದ್ದವಿದ್ದು, 
ವಿವಿಧ ದಿಕ್ಕಿಗಿರುವ ಕೊನಿಡಿಯ ಸರಣಿಗಳಿರುತ್ತವೆ. ಕೊನಿಡಿಯ ನೀಲಿಮಿಶ್ಚಿತ ಹಸುರು, 
ಇರುಳೆಯಾಕಾರದಿಂದ ಗೋಳಾಕಾರ, ನೆಯ, 4-5 ವ್ಯಾಸ, 
ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143), 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (1) (3), ಮೈಸ್‌ (209). 


41, ಪೆನಿಸಿಲಿಯಂ ಬೈವಿಕಾಂಪ್ಕಾಕ್ಟಂ ಡೈರಿಕ 
ಸಹನಾಮ ಪೆ. ಬಯಲೊವಿಜೆನ್ಸ್‌ ಜಲೆಸ್ಲ 
ಪೆ. ಹ್ಯಾಜೆಮಿ ಜಲೆಸ್ಕಿ 
ಪೆ, ಪ್ಯಾಟ್ರಿಸ್‌ಮಿಯೈ ಜಶೆಸ್ಕ 
ಪೆ, ಜಫೇರಿ ಜಲೆಸ್ತಿ 


ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10ರಷ್ಟು ಭಾಗ ಅಂಟುದ್ರವ್ಯ 
ವಿರುವ ಪೆಟ್ರಿತಟ್ಟೆ ಕೈಗಳಲ್ಲಿ : ತೆಳು ಮತ್ತು ಬಾಗಬಲ್ಲವು ; ನಿಧಾನವಾಗಿ ಬೆಳೆಯುತ್ತವೆ, 
2.5-3 ಸೆಮಿ ವ್ಯಾಸವು ಹನ್ನೆರಡು ದಿನಗಳಲ್ಲಿದ್ದು, ಈ ಸಮಯಕ್ಕೆ ಸರಿಯಾಗಿ ಅಂಟು 
ದ್ರವ ಶೀಘ್ರವಾಗಿ ದೈವಿಸುತ್ತದೆ, ಮೇಲ್ಮೈ ವೆಲ್ವೆಟ್ಟಿನಂತಿದ್ದು, ಬಹುಪಾಲು 
ವಲಯೀಕೃತ, ಉಬ್ಬಿ, ಮಸೂರದಂತಾಗಿ, ಆಂಚೆ ಸ್ವಲ್ಪ ಅಥವಾ ಸಾಕಷ್ಟು ಎತ್ತರ 
ವಾಗಿದ್ದು, ಪೂರ್ಣ ಮೇಲ್ಮೈ ತುಂತುರಾಗಿದ್ದು ಅಥವಾ ಜೊತೆಗೆ ಬಿಳಿಕ್ಷೇತ್ರಗಳು 
ಆದೃಶ್ಯಗೊಳ್ಳುತ್ತಿ ರುವ ಹನಿಗಳ ಭಾಗಗಳಿದ್ದು, ಅಂಚು ವಿರಳವಾಗಿದ್ದು, 0.5-1 
ಮಿಮಿ ಆಥವಾ 2 ಮಿಮಿ ಬೆಳೆಯುತ್ತಿರುವ ಸಮೂಹದಲ್ಲಿ ಆಗಲವಿದ್ದು ಬಣ್ಣದಲ್ಲಿ 
ಮೊದಲು ನಸುಹಸುರು (ಫಲಿತ ಭಾಗದ ಅಂಚು), ಇವು ೧.6.0. 341, 342, 
337, 338 ಬದಲಾಗುತ್ತ 289 ರಿಂದ 314 ಅಥವಾ ಇದೇ ತೆರನ ಛಾಯೆಗಳು 
ಮುಪ್ಪಾದಾಗ ಇರುತ್ತವೆ. ಕೆಳಮುಖವು ಹೆಚ್ಚು ಕಡಮೆ ವಲಯೀಕೃತ, ನಸು 
ಹಳದಿಯವು 221, 171, 196 ; ಹನಿಗಳು ಅಸಂಖ್ಯಾತ, ಬಣ್ಣರಹಿತ, ಎಳೆಯ 
ಸಮೂಹಗಳ ಅಂಚಿನಲ್ಲಿದ್ದು, ವಾಸನೆ ಇರುವುದಿಲ್ಲ. ಕೊನಿಡಿಯದಂಡಗಳು ಸುಮಾರು 
3004 ಅಥವಾ 400 » 3.5-4,]. ಸರಳ ಅಥವಾ ಅಪರೂಪಕ್ಕೆ ಕವಲೊಡೆದು, 


[77] 


418 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಭಿತ್ತಿಗಳು ನಯ ಅಥವಾ ಒರಟು ; ಕುಂಚಗಳು ಉದ್ದ, ಸಾಧಾರಣವಾಗಿ ಅಸಮ 
ರೀತಿಯಲ್ಲಿ ಜೋಡಿಸಲಾಗಿದ್ದು 40-50, ಉದ್ದ, ಕವಲುಗಳು ಸುಮಾರು 16-26 
x 3-4, ಜೊತೆಗೆ ಭಿತ್ತಿಗಳು ಆಗಾಗ್ಗೆ ಒರಟಾಗಿದ್ದು, ಎರಡು ಅಥವಾ ಅಪರೂಪಕ್ಕೆ 
ಐದರ ಗುಂಪುಗಳಲ್ಲಿರುತ್ತವೆ; ಮೆಟ್ಕುಲೆಗಳು ಸುಮಾರು 12-15*2.5-3.5 
ಮೂರರಿಂದ ಐದರ ಗುಂಪುಗಳಲ್ಲಿರುತ್ತವೆ ; ಫೈಯಲಿಡ್‌ಗಳು ಸುಮಾರು 9-10 x 
2-2.5, ಐದರಿಂದ ಹತ್ತರ ವೃತ್ತಗಳಲ್ಲಿರುತ್ತವೆ. ಕೊನಿಡಿಯಗಳು 2.5-3.5 » 
2.5-3,, ನಯವಾಗಿದ್ದು, ವಿವಿಧ ಅಂಡಾಕಾರದಿಂದ ಅಲ್ಪಗೋಳಾಕಾರ ಉದ್ದವಿದ್ದು, 
ರಾಶಿಗಳಲ್ಲಿ ಅಂಟಿಕೊಂಡಿರುತ್ತವೆ. 


ಮಣ್ಣಿನಿಂದ : ಪೋಲೆಂಡ್‌ (242). 


42. ಪೆನಿಸಿಲಿಯಂ ಸ್ಟೊಲಾನಿಫೆರಂ 
ಸಹನಾಮ ಪೆ, ಬಯೊರ್ಜಿಯಾನಂ ಜಲೆಸ್ಕಿ 


ಹುರುಳಿ ಆಗಾರಿನ ಮೇಲೆ ಹಸುರು ಅಥವಾ ಹಳದಿಮಿಶ್ರಿತ ಹಸುರು ಮುಪ್ಪಾ 
ದಂತೆ ಬದಲಾಯಿಸುತ್ತ, ಬೂದುಹಸುರು ಅಥವಾ ಬೂದಾಗುತ್ತವೆ. ಉಣ್ಣೆಪುಚ್ಚ 
ದಂತಿದ್ದು, ಮೇಲ್ಭಾಗದಲ್ಲಿ ಸ್ಟೋಲಾನುಗಳಾಗಿ ಹರಡಿಕೊಂಡಿರುತ್ತವೆ. ಕೊನಿಡಿಯ 
ದಂಡಗಳು ಮೇಲ್ಮೆ ಅತಂತುದಾರಗಳ ಚಿಕ್ಕಬದಿಗವಲುಗಳಾಗಿ ಉದ್ಭವಿಸಿ 100 ಉದ್ದ ನ 
ವಿರುತ್ತವೆ ಅಥವಾ ಪ್ರತ್ಯೇಕವಾಗಿ ಉದ್ಭವಿಸಿ 300, ಆಥವಾ ಅಧಿಕ ಉದ್ದವಿರುತ್ತವೆ. 
ಕೊನಿಡಿಯಗಳ ಫಲಿತಭಾಗಗಳು 40-80, ಅಥವಾ ಅಪರೂಪಕ್ಕೆ 170, ಉದ್ದ ; 
ಸಾಧಾರಣವಾಗಿ ಮೂರು ಹಂತಗಳಲ್ಲಿರುತ್ತವೆ. ಫೈಯಲಿಡ್‌ಗಳು 10 » 3. ಕೊನಿ 
ಡಿಯ ಸ್ವಲ್ಪ ಮೊಟ್ಟೆಯಾಕಾರಿತ ಅಥವಾ ಗೋಳಾಕಾರಿತ, 2.8-3.4ಿ, ನಯ, 
ಹಳದಿಮಿಶ್ರಿತ ಹಸುರಾಗಿ ಗುಂಪಿನಲ್ಲಿರುತ್ತವೆ. 

ಮಣ್ಣಿನಿಂದ: ಇಂಗ್ಲಂಡ್‌ (50), ಪನಾಮ (65), ಪೋಲಂಡ್‌ (242).) 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (102) (103), ಇಲಿ 
ನಾಯಿಸ್‌ (187), ಎಸ್ಮಾನ್ಸಿನ್‌ (206). 


ಉಪವಿಭಾಗ 1; ಲಾನೇಟ 
ಪ್ರಭೇದಗಳ ಸಂಕೇತ 


a. ಸಮೂಹಗಳು ನಮೂನೆಯಂತೆ ಉಣ್ಣೆಪುಚ್ಚದಂತಿದ್ದು 
ತಂತುದಾರಗಳ ಗೊಂಚಲುಗಳು ಅಥವಾ ಹಗ್ಗಗಳಿಲ್ಲದೆ, 
ಶೀಘ್ರವಾಗಿ ಕೆಲವೊಂದು ಹಸುರು ಛಾಯೆ ವ ೈದ್ಧಿಯಾ 
ಗುತ್ತದೆ. 


ಮೊನಿಲಿಯೇಲ್‌ 419 


b. ಕೊನಿಡಿಯಗಳು ಗೋಳಾಕಾರಿತ, ಕೈೈಗಿಂತಲೂ 
ಕಡಮೆ ವ್ಯಾಸವಿದ್ದು, ಕಡೆಯದಾಗಿ ಒರಟಾಗು 


ತ್ತವೆ. 


bb. ಕೊನಿಡಿಯಗಳು ಮೊಟ್ಟೆಯಾಕಾರಿತ, ಸಾಧಾರಣ 
ವಾಗಿ 4 ವರೆಗೆ ವ್ಯಾಸವಿದ್ದು ನಯವಾಗಿರುತ್ತವೆ. 43. ಪೆ. ಲಾನೋಸಂ 


€. ಸಮೂಹಗಳು ಆಕ್ಸಿನೋಮೈಸಿಸ್‌ನಂತೆ 
ವಾಸನೆಯುಶ. 44, ಪೆ. ಬೈಫಾರ್ಮ 


€೦, ಸಮೂಹಗಳು ಸಾಧಾರಣ ವಾಸನೆಯುತ. 45, ಪೆ. ಕಮ್ಮೂನ್‌ 


೩4. ಸಮೂಹಗಳಲ್ಲಿ ಹಗ್ಗಗಳಂತಹ ತಂತುದಾರಗಳು ಕಂಡು 
ಬಂದು ಅಥವಾ ಕ್ಷೀಣರಚಿತ ಗೊಂಚಲುಗಳಿರುತ್ತವೆ. 68, ಪೆ. ಟಿರೆಸ್ಕಿ 


43, ಪೆನಿಸಿಲಿಯಂ ಲ್ಮಾನೋಸಂ ವೆಸ್ಲಿಂಗ್‌ ಪ್ಲೇಟ್‌ IX, H) 


ಸಮೂಹಗಳು ಚೂರಾದ ಅಂಟುದ್ರವದಲ್ಲಿ ಲ್ಮಾನೋರ್ಸಿನಂತಿದ್ದು, ಮೊದಲಿಗೆ 
ಬಿಳಿ ಅನಂತರ ಕೇಂದ್ರಭಾಗವು ಮಂದಗತಿಯಲ್ಲಿ ಬೂದು ಹಸುರಾಗುತ್ತ, ಅವು 
C.d.C. 347, 318, 323, 343, 299. ಒಂದು ಅಗಲವಾದ ಬಳಿ ಅಂಚಿದ್ದು, 
ಆಗಾಗ್ಗೆ ಪೂರ್ಣವಾಗಿ ಮೇಲ್ವೆಳೆದಿದ್ದು, ಕೊನೆಯದಾಗಿ ಆಳಕಂದಾಗುತ್ತದೆ. ಕೆಳಮುಖ 
ಬಣ್ಣರಹಿತ ಅಥವಾ ಸ್ವಲ್ಪ ಹಳದಿಯಾಗಿದ್ದು, ಆ:ಟುದ್ರವ ಮಂದಗತಿಯಲ್ಲಿ ಮತ್ತು 
ಭಾಗಶಃ ಹದಿನಾಲ್ಕು ದಿನಗಳಲ್ಲಿ ದ್ರವಿಸಿದ್ದು ; ಲಿಟ್‌ಮಸನ್ನು ಉಪಯೋಗಿಸಿದಾಗ 
ಆಮ್ಲ ಪರಿವರ್ತನೆಯು ಕಂಡುಬರುತ್ತದ. ದುರ್ಬಲ ವಾಸನೆಯಿದ್ದು ವಿರಳವಾಗಿ 
ನಿಶ್ಚಿತವಾಗಿರುತ್ತದೆ. ಸಮೂಹಗಳ ಮೇಲ್ಮೈ ಮೇಲೆ ಸಮೃದ್ಧವಾಗಿ ಹನಿಗಳು 
ತೋರಿಬರುತ್ತವೆ. ಕೊನಿಡಿಯದಂಡಗಳು ನಯವಾಗಿದ್ದು, 1 ಮಿಮಿವರೆಗಿದ್ದು » 
3,4-4.6,, : ಮೆಟ್ಕುಲೆಗಳು 12-14 x 3-4.64; ಫೈಯಲಿಡ್‌ಗಳು 7-9, 
2-2.7. ಕೊನಿಡಿಯ ಗೋಳಾಕಾರ, ಸಮರೂಪ, ನಯವಾಗಿ ಅಥವಾ ಸ್ವಲ್ಪ 
ಒರಟಾಗಿದ್ದು, 22-3 ವ್ಯಾಸವಿದ್ದು, ಮೊಳಕೆಯಾಗುವಾಗ ಉಬ್ಬುವುದರಿಂದ 
5-64. ಸರಣಿಗಳಲ್ಲಿದ್ದು, ಸುಲಭವಾಗಿ ಬೇರ್ಪಡುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕಾಲುವೆ ವಲಯ (65), ಪನಾಮ (65). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 

ತಳಿ. ಲಉಂಜಿನೆನ್ಸ್‌ ಜಿಲ್ವಿನಿಯಿ 

ಮಣ್ಣಿನಿಂದ ; ಆಸ್ಟ್ರಿಯ (189). 


420 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


4ಕ್ಕೆ ಪೆನಿಸಿಲಿಯಂ ಬೈಫಾರ್ಮ ಥಾಮ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ಬೂದು 
ಹಸುರು, ಬದಲಾಗಿ ಕಂದುಮಿಶ್ರಿತದಿ:ದ ಹಸುರಾಗುತ್ತವೆ. ಸೀಮಿತ ಬೆಳವಣಿಗೆಯಿದ್ದು, 
ನಿಬಿಡ ಉಣ್ಣೆ ಪ್ರಚ್ಚದಂತಿರುತ್ತದೆ. ಕೆಳಮುಖವು ಕೆನೆಯಂತಿದ್ದು » ಮಾಧ್ಯಮಿಕಗಳಲ್ಲಿ 
ಬಣ್ಣರಹಿತ. ಕೊನಿಡಿಯದಂಡಗಳು ಮೇಲ್ಮೈ ತಂತುಜಾಲದಿಂದ ಉದ್ಭವಿಸಿದ್ದು, 
60-150 ಉದ್ದವಿರುತ್ತವೆ. ಕೊನಿಡಿಯ ಫಲಿತಭಾಗಗಳು ಸಾಧಾರಣವಾಗಿ 
ಮೂರು ಹಂತಗಳಲ್ಲಿದ್ದು, 60-2404 ಉದ್ದ ; ಫೈಯಲಿಡ್‌ಗಳು 8.13 ತ್ಯ; 
ಕೊನಿಡಿಯಗಳು ಮೊಟ್ಟೆಯಾಕಾರಿತ (ಗೋಳಾಕಾರಿತ) 3.2-3.5 4-43 
ಅಥವಾ 54. 

ಮಣ್ಣಿನಿಂದ : ಇಂಗ್ಲಂಡ್‌ (50), ಗ್ರೀನ್‌ಲಂಡ್‌ (128), ಯು.ಎಸ್‌. 
ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134). 

ತಳಿ: ಲುಂಜೆನಿನ್ಸ್‌ ಜೆಲ್ಪಿನಿಯಿ 

ಮಣ್ಣಿನಿಂದ ು. ಆಸಿ ಯ (189). 


45, ಪೆನಿಸಿಲಿಯಂ ಕಮ್ಮೂನ್‌ ಥಾಮ್‌ 

ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಮಾಸಲು ಹಸುರಾಗಿದ್ದು, ಮುಪ್ಪಾ 
ದಾಗ ಕಂದಾಗುತ್ತವೆ, ವಿಸ್ತಾರವಾಗಿ ಹರಡಿದ್ದು, ಜೊತೆಗೆ ವಿಸ್ತಾರವಾದ ಬಿಳಿಯ 
ಬೆಳೆಯುತ್ತಿರುವ ಅಂಚಿನಲ್ಲಿ ಕೊನಿಡಿಯದಂಡಗಳನ್ನು ಮಾತ್ರ ಒಳಗೊಂಡಿದ್ದು, ಬೇರೆ 
ಭಾಗಗಳಲ್ಲಿ ಪರಸ್ಪರ ಹೆಣೆಯಲಾದ ತಂತುದಾರಗಳು ಉಣ್ಣೆಪುಚ್ಚದಂತಹ ಗುಂಪಾಗು 
ತ್ತವೆ. ಕೆಳಮುಖ ಬಣ್ಣರಹಿತ. ಕೊನಿಡಿಯದಂಡಗಳು ಸಾಧಾರಣವಾಗಿ 3004 
ಅಥವಾ ಕಡಮೆ ಉದ್ದವಿದ್ದು, ಕೆಲವು ಸಮಯಗಳಲ್ಲಿ 700ವರೆಗಿರುತ್ತವೆ. ಕೊನಿ 
ಡಿಯ ಫಲಿತ ಭಾಗಗಳು ಸಾಧಾರಣವಾಗಿ 100-200, ಉದ್ದವಿದ್ದು ಮೂರು ಹಂತ 
ಗಳಲ್ಲಿರುತ್ತವೆ. ಬುಡದ ಹತ್ತಿರ ನಿಬಿಡವಾಗಿದ್ದು ಮೇಲ್ಭಾಗದಲ್ಲಿ ಅಗಲವಾಗಿರುತ್ತವೆ. 
ವಿವಿಧ ರೀತಿಯಲ್ಲಿ ಕವಲೊಡೆದಿದ್ದು, ಕವಲುಗಳು ಒಂದಕ್ಕೊಂದು ನಿಬಿಡವಾಗಿದ್ದು ; 
ಫೈಯಲಿಡ್‌ಗಳು 8-9 : ತ್ಯ. ಕೊನಿಡಿಯಗಳು ಮೊಟ್ಟೆಯಾಕಾರದಿಂದ ಗೋಳಾ 
ಕಾ2ತ 3-4್ಕ, ನಯವಾಗಿದ್ದು, ಹಸುರಾಗಿರುತ್ತವೆ. 

ಮಣ್ಣಿನಿಂದ: ಆಸ್ಟ್ರಿಯ (189), ಚೀನ (110), ಇಂಗ್ಲಂಡ್‌ (15), 
ಜರ್ಮನಿ (137). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (102), ಐಯೋವ 
(1) (3), ನ್ಯೂಜರ್ಸಿ (209) (210). 


ಮೊನಿಲಿಯೇಲ್ಲ್‌ 421 
ತಳಿ ಲುಂಜೆನಿನ್ಸ್‌ ಜಿಲ್ಪಿನಿಯಿ 
ಮಣ್ಣಿನಿಂದ : ಆಸ್ಟ್ರಿಯ (189). 


ಉಪವಿಭಾಗ ;;; ಡೈವಾರಿಕೇಟ 
ಪ್ರಭೇದಗಳ ಸಂಕೇತ 


a. ಸಮೂಹಗಳು ಕ್ಲೈಸ್ಪೊತೀಸಿಯ, ಸ್ಲೈರೋಷಿಯ 
ಅಥವಾ ದಪ್ಪಭಿತ್ತಿಯುತ ಕೋಶಿಕೆಗಳ ಗುಂಪನ್ನು 
ಉತ್ತ ತ್ರಿಮಾಡುತ್ತವೆ. 


ಗ, ಸಮೂಹಗಳು ನೈಜ ಕ್ಲೈಸ್ಪೊತೀಸಿಯಗಳನ್ನು 
ಉತ್ಪತ್ತಿ ಮಾಡಿದ್ದು ಮೊದಲಿಗೆ ಪ್ಯಾರಂಕೈಮಾ 
ದಂತಿದ್ದು, ಅನಂತರ ಸ್ಟೈರೊಟಿಡ್‌ ಆಗುತ್ತವೆ 
ಆಗಾಗ್ಗೆ ನಿಧಾನಗತಿಯಲ್ಲಿ ಮಾಗುತ್ತವೆ. 


€, ಆಸ್ಕೊಬೀಜಾಣುಗಳು ಯವದಾಕಾರಿತವಿದ್ದು 
ಒರಟು ಭಿತ್ತಿಗಳಿರುತ್ತವೆ. 


6. ಕ್ರೈಸ್ಫೊತೀಸಿಯಗಳು ನಸುಬೂದು, 
ಐದರಿಂದ ಆರು ವಾರಗಳಲ್ಲಿ ಮಾಗುತ್ತವೆ. 
ಆಸ್ಕೊಬೀಜಾಣುಗಳು 2.5-3. ಸ್ಪಷ್ಟ 
ವಾದ ಉದ್ದೆ ತಗ್ಗು ಇರುತ್ತದೆ. 46, ಪೆ. ಆಸ್ಟಿರಂ 


dd. ಕ್ಲೈಸ್ಟೊತೀಸಿಯಗಳು ಕಾಕಿಯಿಂದ ನಸು 
ಕಂದು; ಮೂರರಿಂದ ನಾಲ್ಕು ವಾರ 
ಗಳಲ್ಲಿ ಮಾಗುತ್ತವೆ. ಸಮಾನಾಂತರ 
ವಿದ್ದು, ನಿಬಿಡವಾಗಿದ್ದು ಸಮಮಧ್ಯೆ 
ಏಣುಗಳಿರುತ್ತವೆ. 47. ಪೆ. ಬಾರ್ನೆನ್ಸ್‌ 


೦೦, ಅಸ್ಕೊಬೀಜಾಣುಗಳು ಯವದಾಕಾರಿತ:; 
ಭಿತ್ತಿ ಗಳಿದ್ದು, 2.8:3.3,,; ಎರಡು 
ಅಧಿಕ ದೂರಕ್ಕೆ ಬೇರ್ಪಟ್ಟ ಏಣುಗಳಿದ್ದು 


ಕ್ಲೈಸ್ಫೊತೀಸಿಯಗಳು ಕೆನೆಯಿಂದ ನಸು 
ಕಂದು. 48. ಪೆ. ಈಜಿಪ್ಬಿಯಕಂ 


422 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


bb. ಸಮೂಹಗಳು ಸ್ಕೆರೋಹಿಯ ಅಥವಾ ದಪ್ಪ 
ಭಿತ್ತಿಯುತ ಕೋಶಗಳ ಗುಂಪುಗಳನ್ನು ಉತ್ಪತ್ತಿ 
ಮಾಡುತ್ತವೆ. 
೭. ಕೊನಿಡಿಯ ಕ್ಷೇತ್ರಗಳು ವೆಲ್ವೆಟ್ಟೆನಂತಿರುತ್ತವೆ. 
6. ಕೊನಿಡಿಯದಂಡಗಳ ಭಿತ್ತಿಗಳು ಒರಟಾ 
ಗಿರುತ್ತವೆ. 
€. ಸ್ಲೆರೋಹಿಯಗಳು ಬಹು ಚೆನ್ನಾಗಿ 
ರೂಪಿತವಾಗಿದ್ದು, ಗಡಸು ಅಥವಾ 
ಭದ್ರೆವಿರುತ್ತವೆ. 

1. ಸ್ಲೈೆರೋಷಿಯಗಳು ಕಲ್ಲಿನಂತೆ 
ಗಡಸು, ಬಿಳಿಯಿಂದ ಅಲ್ವ 
ಗುಲಾಬಿಯಾಗಿದ್ದು, ತಂತು 
ಜಾಲವು ಬಿಳಿಯಾಗಿರುತ್ತದೆ. 

ಗ. ಸ್ಮೈರೋಷಿಯಗಳು ಭದ್ರವಾ 
ಗಿದ್ದು, ಗಡುಸಾಗಿರುವುದಿಲ್ಲ. 
ಹಳದಿಯಿಂದ ನಸುಕಂದಾಗಿದ್ದು, 
ತಂತುಜಾಲದಲ್ಲಿ ಹಳದಿ ಹರಳು 
ಗಳಿರುತ್ತವೆ. 

6. ಸ್ಮೈರೋಷಿಯಗಳ ಕೊರತೆಯಿರು 
ತ್ತದೆ. ಆದರೆ, ಚೆಕ್ಕ, ದುಂಡನೆಯ 
ದಪ್ಪಭಿತ್ತಿಯುತ ಕೋಶಗಳ ಗುಂಪು 
ಗಳು ಕಂಡುಬರುತ್ತವೆ. 

dd. ಕೊನಿಡಿಯದಂಡದ ಭಿತ್ತಿಗಳು ನಯವಾ 


ಗಿರುತ್ತವೆ. 52. 
೦೦. ಕೊನಿಡಿಯ ಕ್ಷೇತ್ರಗಳಲ್ಲಿ, ಕೊನಿಡಿಯದಂಡ 


ಗಳು ಒಗ್ಗೂಡಿ ಗೊಂಚಲುಗಳಾಗಿದ್ದು. 
ಸ್ಕೈ ರೋಷಿಯಗಳ ವರದಿಯಾಗಿವೆ. 
aa. ಸಮೂಹಗಳು ಕ್ಲೆ ಆಸ್ಕಾತೀಸಿಯ, ಸ್ಕೈರೋಷಿಯ 
ಅಥವಾ ದಪ್ಪಭಿತ್ತಿಯುತ ಕೋಶಿಕೆಗಳ ಗುಂಪುಗಳನ್ನು : 
ಉತ್ಪತ್ತಿ ಮಾಡುವುದಿಲ್ಲ, 


ಆ 


49. 


50. 


51. 


53. 


" 


ಪೆ. ಪಲ್ಪಿಯೋರಂ 


ಪೆ. ಸೊಪ್ಪಿ 


ಪೆ, ಮಿಜಿನಸ್ಕಿ 


ಟಿ 


, ಇಟಾಲಿಕಂ 


ಮೊನಿಲಿಯೇಲ್ಡ್‌ 423 


b. ಸಮೂಹಗಳು ಹಸುರಾಗಿ, ಬೂದುಹಸುರಾಗಿ 
ಅಥವಾ ನೀಲಿಹಸುರಾಗಿ ತೋರಿಬರುವುದಿಲ್ಲ. 
ಎ. ಸಮೂಹಗಳು ಆಳವಾದ ಉಣ್ಣೆ ಪ್ರಚ್ಚ 
ದಂತಿದ್ದು, ಲಿಲ್ಲಿಯಂತೆ ಅಥವಾ ದ್ರಾಕ್ಷಾರಸ 
ಂತೆ, ಕೆಳಮುಖವು ಇದೇ ಛಾಯೆಗಳಿಂದ 
ಗುಲಾಬಿ ಕೆಂಪು. 54, ಪೆ. ಲಿಲೇಸಿನಂ 
೦೦. ಸಮೂಹಗಳು ಆಳವಾದ ಉಣ್ಣೆಪುಚ್ಚದಂತಿ 


ರದೆ, ಗುಲಾಬಿಮಿಶ್ರಿತ ಕಂದಿನಿಂದ ಮಾಸಲು 
ಬಣ್ಣ. 55, ಪೆ. ಹ್ಕುಮುಲಿ 


ಣ 


bb. ಸಮೂಹಗಳಲ್ಲಿ ಕೆಲವೊಂದು ಹಸುರು ಛಾಯೆ 
ಗಳಿದ್ದು, ಬೂದು, ಬೂದುಹಸುರು ಆಥವಾ ನೀಲಿ 
ಹಸುರು. 

ಆ. ಮಾಗಿದ ಕೊನಿಡಿಯಗಳು ನಸುನೀಲಿ ಹಸು 
ರಾಗಿರುವುದರಿಂದ ಬೂದು ಹಸುರು, ಕೆಳ 
ಮುಖ ಅಧಿಕ ಬಣ್ಣಯುತ. 

d. ಕೊನಿಡಿಯ ಸರಣಿಗಳು ಅಧಿಕವಾಗಿ 
ವಿಎಧ' ದಿಕ್ಕಿನಲ್ಲಿದ್ದು, ಸಾಲುಗಳನ್ನು 
ರೂಪಿಸಿರುವುದಿಲ್ಲ. 

6. ಫೈಯಲಿಡ್‌ಗಳು ಇದ್ದಕ್ಕಿದಂತೆಯೇ 
ಕಿರಿದಾಗಿದ್ದು, ಸಮೂಹಗಳು ಹಗ್ಗ 
ದೆಂತಿರುವುದಿಲ್ಲ. 
£. ಕೊನಿಡಿಯ ಮೊಟ್ಟೆಯಾಕಾರಿತ, 

ಒರಟಾಗಿದ್ದು, ಮುಳ್ಳುಗಳು 
ಸುರುಳಿ ಸಾಲಿನಲ್ಲಿ ಅಥವಾ ಅಡ್ಡ 
ಪಟ್ಟಿಯಲ್ಲಿರುತ್ತವೆ. 56. ಪೆ. ಡಾಲಿಯ 
8. ಕೊನಿಡಿಯಗಳು ಮೊಟ್ಟೆಯಾ 
ಕಾರದಿಂದ ಉಪಗೋಳಾಕಾರಿತ, 
, ಮುಳ್ಳುಗಳು ಸುರುಳಿ ಸಾಲು 
ಗಳಲ್ಲಿ ಅಥವಾ ಅಡ್ಡಪಟ್ಟೆಗಳಲ್ಲಿ 
ರುವುದಿಲ್ಲ. 


424 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


8. ದೈಹಿಕ ತಂತುಜಾಲ ಮತ್ತು 
ಕೆಳಮಖ ಅಧಿಕ ಬಣ್ಣ 
ಯುತ. 57. ಪೆ. ಜಾಂತಿನೆಲ್ಲಂ 
88. ದೈಹಿಕ ತತುಜಾಲವು ಬಣ್ಣ 
ಯುತವಾಗಿರದೆ ಅಥವಾ 
ಆಲ್ಬ ಕಾಕಿಯಿ:ದ ಪೀಚಿನ 
ಬಣ್ಣವಿದ್ದು, ಕೆಳಮುಖ 
ಬಣ್ಣ ರಹಿತ ಅಥವಾ ಹಳದಿ 
ಯಿಂದ ಕಿತ್ತಳೆ, 
1. ಕೊನಿಡಿಯದಂಡಗಳು 
ಒರಟಾಗಿರುತ್ತವೆ. 58. ಪ. ಸಿಂಪ್ಲಿಸಿಸ್ಸಮಂ 


hh. ಕೊನಿಡಿಯದಂಡಗಳು 
ನಯವಾಗಿರುತ್ತವೆ. 


1. ಕೊನಿಡಿಯಗಳು 
ಅಸ್ಪಷ್ಟವಾಗಿ ಒರ 
ಟಾಗಿರುತ್ತವೆ. ಕೆಳ 
ಮುಖ ಕೆನೆಯಂತಿ 
ರುವುದರಿಂದ ಅಲ್ಪ 
ಕಂದು. 59, ಪೆ. ಪಿಸ್ಮಾರಿಯು 


11. ಕೊನಿಡಿಯಗಳು 
ನಯವಾಗಿದ್ದು ಕೆಳ 
ಮುಖವು ಪ್ರಕಾಶ . 
ಮಾನ ಹಳದಿ 
ಯಿಂದ ಹಳದಿ 
ಕಿತ್ತಳೆ. 52. ಪಿ, ಮಿಕ್‌ಜಿಸಸ್ಕಿ 
66. ಫೈಯಲಿಡ್‌ಗಳು ಇದ್ದಕ್ಕಿದ್ದಂ ತೆ 


ಕಿರಿದಾಗಿರಬೆ, ಸಮೂಹಗಳು ಹಗ್ಗ 
ದಂತಾಗಿರುತ್ತವೆ. 60. ಪೆ. ಗಾಡ್ಜೆವಸ್ಕಿ 


46, ಕೊನಿಡಿಯ ಸರಣಿಗಳು ಸಾಲುಗಳಾಗಿ 
ರೂಪಿತವಾಗುವ ಕುರುಹು ತೋರು 
ತ್ತವೆ, 


ಮೊನಿಲಿಯೇಲ್ಸ್‌ 425 


೮. ಸಮೂಹದ ಕೆಳಮುಖವು ಆಳಕೆ: 


ನಿಂದೆ ಕಂದು. . 61. ಪೆ, ಕೇನೆಸೆನ್ಸ್‌ 
೭೮. ಸಮೂಹದ ಕೆಳಮುಖವು ಬಣ್ಣ 
ರಹಿತ, 62. ಪೆ. ಜೆನ್ಸಿನಿ 


೧೧, ಮಾಗಿದ ಕೊನಿಡಿಯಗಳು ಮಾಸಲು ಬೂದು, 
ಕೆಳಮುಖ ಹಳದಿಯಿಂದ ಆಳವಾದ ಕಿತ್ತಳೆ. 
d. ಕೊನಿಡಿಯದಂಡದ ಭಿತ್ತಿಗಳು ನಯವಾ 

ಗಿರುತ್ತವೆ. 

ಆ. ಕೊನಿಡಿಯ ಬಲಿಷ್ಠ ಮುಳ್ಳುಯುತ 
ವಾಗಿದ್ದು ಸ ಸ್ಪಷ್ಟ ಬಣ್ಣದ ಪಟ್ಟೆ 
ಗಳಿರುತ್ತವೆ. 

f. ಸಮೂಹಗಳು ಅಧಿಕ ಬೇಜಾಣು 
ಗಳುಳ್ಳವು, ಮಾಸಲು ಬಣ್ಣ 
ದಿಂದ ಬೂದು. 63, ಪೆ. ನೈಗ್ರಿಕನ್ಸ್‌ 

೧1. ಸಮೂಹಗಳು ಉಣ್ಣೆ ಪ್ರಚ್ಚ 


ದಂತಿದ್ದು, ಆಲ್ಬ ಬೀಜಾಣು 


ಯುತ, ಬಿಳಿ, 64. ಪೆ. ಅಲ್ಬಿಡಂ 
6೮, ಕೊನಿಡಿಯಗಳು ತೆಳುವಾಗಿ ಮುಳ್ಳು 
ಯುತ. 65. ಪೆ. ಕಾಪುಸಿನ್ಮಿ 
ಡೆಡೆ. ಕೊನಿಡಿಯದಂಡಗಳು ಒರಟಾಗಿ ಒಂದು 
ಗೂಡಿರುತ್ತವೆ. 
6. ಕೊನಿಡಿಯಗಳು ಮುಳ್ಳುಯುತ. 66. ಪೆ. ಮೆಲಿನೈ 
€6, ಕೊನಿಡಿಯಗಳು ನಯ. 67, ಪೆ. ರ್ಯಾಕಬೋರ್‌ಸ್ಕಿ 


46, ಪೆನಿಸಿಲಿಯಂ ಆಸ್ಬೇರಂ (ಹಿಯರ್‌) ರಾಪರ್‌ ಮತ್ತು ಥಾಮ್‌ 
ಸಹನಾಮ ಕಾರ್ಪೆಂಟೇಲ್ಸ್‌ ಅಸ್ಪೇರಂ ಹಿಯರ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸುಮಾರಾಗಿ ಮಂದಗತಿಯಲ್ಲಿ 
ಬೆಳೆಯುತ್ತಿದ್ದು, ಕೊಠಡಿ ಉಷ್ಣಾಂಶದಲ್ಲಿ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ 2.5-3 
ಸೆಮಿ ವ್ಯಾಸವಿರುತ್ತವೆ. ಬಹುವಾಗಿ ಸುಕ್ಕಾಗಿದ್ದು, ಅತಿ ತೆಳುವಾಗಿದ್ದು. ಗಟ್ಟಿಯಾಗಿ 


426 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮತ್ತು ಪೆಡಸಾಗಿ ಕೆಳಗಡೆ, ತೆಳು ಮತ್ತು ನಾರಿನಂತಹ ಮೇಲ್ಭಾಗವಿದ್ದು, ಬಣ್ಣ ಬಿಳಿ 
ಬದಲಾಗುತ್ತ ವಯಸ್ಸಾದಂತೆ ಸ್ವಲ್ಪ ಬೂದಾಗಿ ಸ್ಲೈೆರೋಷಿಯದಂತಹ ಕ್ಲೈಸ್ಕೊ 
ತೀಸಿಯಗಳಿರುವುದರಿಂದ ಅಥವಾ ಕೊನಿಡಿಯದಂಡಗಳಿರುವುದರಿಂದ,  ವಿಕ್ಷೇಪವಾ? 
ಅಂಚುಗಳಲ್ಲಿರುತ್ತವೆ. ಒಸರುವಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು, ಸ್ಪಷ್ಟವಾಗಿದ್ದು 
ವಾಸನೆಯು ಕೊರತೆಯಾಗಿ ಅಥವಾ ಅಸ್ಪಷ್ಟವಾಗಿರುತ್ತದೆ. ಕೆಳಮುಖವು ಮೊದಲ. 
ಬಣ್ಣರಹಿತವಾಗಿದ್ದು ಬದಲಾಗುತ್ತ ಕಪ್ಪಕಂದು ಮಿಶ್ರಿತವಾಗುವುದರಿಂದ ಮುಪ್ಫಾ 
ದಂತೆ ಮಬ್ಬಾಗುತ್ತದೆ. ಕೊನಿಡಿಯದಂಡಗಳು ಆಧಾರಸ್ಥಳದಿಂದ ಉದ್ಭವಿಸಿದ್ದು 
500೬ವರೆಗೆ ಅಥವಾ ಹೆಚ್ಚು ಉದ್ದವಿರುವುದರಿಂದ 2.2-2.8 ವ್ಯಾಸ; ನಯವಾರ 
ಭಿತ್ತಿಗಳಿದ್ದು ದ್ರಿ ವೃ ೈತ್ತಗಳಲ್ಲಿ ಬಿಟ್ಟಿ ದ್ದು, ಅಸಮಯುತ ಕುಂಚಗಳಿದ್ದು « ಅವು ಬಹ. 
ವಾಗಿ ಸಮಕೋನದಲ್ಲಿ ಕವಲೊಡೆದಿರುತ್ತವೆ. ಕುಂಚಗಳು ಅನಿಯಮಿತವಾದ ಬ? 
ಯಲ್ಲಿದ್ದು ; ಮೆಟ್ಕುಲೆಗಳು ಬಹುವಾಗಿ 10-15 x 2.2-2.8[. ಫೈಯಲಿಡ್‌ಗಳ. 
ನಿಬಿಡ ವೃತ್ತಗಳಲ್ಲಿ ಐದರಿಂದ ಎಂಟಿದ್ದು, ಬಹುವಾಗಿ 2.2-3 ೬ 2-2.5 ನಯ 
ವಾಗಿರುತ್ತವೆ. ಕ್ಲೈಸ್ಟೊಶೀಸಿಯ ಅನೇಕ ತಳಿಗಳಲ್ಲಿ ಸಮೃದ್ಧವಾಗಿದ್ದು ವಿವಿಧವಾ! 
ರುತ್ತ, ಗೋಳಾಕಾರಿತ, ಆಯತಾಕಾರದಿಂದ ನೀಳಾಕಾರ ಅಥವಾ ಸ್ವಲ್ಪ ಕೋನಾಕಾರ. 
400-500 ವರೆಗೆ ವ್ಯಾಸವಿದ್ದು, ಅತ್ಯಂತ ಗಡುಸಾಗಿದ್ದು ; ಚರ್ಮಪೊರೆ ದಪ್ಪ 
ಭಿಪ್ತಿಯುತ ಪ್ಮಾರಂಕೈಮಾದಂತಹ ಕೋಶಿಕೆಗಳಿಂದಾಗಿದ್ದು, ಐದರಿಂದ ಆರುವಾ€ 
ಗಳಲ್ಲಿ ಮಾಗುತ್ತವೆ. ಅಸ್ಸೈಗಳು ಗೋಳಾಕಾರಿತ ಅಥವಾ ಅಂಡಾಕಾರ, 5.5-6.5 
ಆಸ್ಕೊಬೀಜಾಣುಗಳು ಯವದಾಕಾರ, 2.5-3%2-2.24, ಒರಟಾದ ಉಬ್ಬಿದ 
ಮೇಲ್ಮೈಗಳಿದ್ದು ಆಗಾಗ್ಗೆ ಎರಡು ನಿಕಟವಾಗಿ ಸೇರಿಸಿದ ಸಮಮಧ್ಯ ಏಣುಗಳಿದ್ದು 
0.54 ಅಗಲವಿರುತ್ತವೆ. 


ಮಣ್ಣಿನಿಂದ: ಬ್ರೆಸಿಲ್‌, ನಿಕರಾಗುವ, ಪನಾಮ (65), 
ಣ 


47. ಪೆನಿಸಿಲಿಯಂ ಬಾರ್ನೆನ್ಸ್‌ ವ್ಯಾನ್‌ಬೇಮಾ 

ಸಹನಾಮ ಕಾರ್ಪೆಂಟೇಲ್ಸ್‌ ಬಾರ್ಜೆನ್ಸ್‌ ವ್ಯಾನ್‌ಬೇಮಾ 

ಸಮೂಹಗಳಂ ಜೆಪಕ್‌ನ ಆಗಾರಿನ ಮೇಲೆ ಸುಮಾರಾಗಿ ಸೀಮಿತವಾಗಿದ್ದು, 
2.5-3 ಸೆಮಿ ವ್ಯಾಸವನ್ನು ಹನ್ನೆರಡರಿಂದ ಹದಿನಾಲ್ಕು ದಿನಗಳೊಳಗೆ ಕೊಠಡಿಯ 
ಉಷ್ಣಾಂಶದಲ್ಲಿ ತಲುಪಿರುತ್ತವೆ. ಅನಂತರ ಕೇಂದ್ರದ ಭಾಗವು ಸುಕ್ಕಾಗುತ್ತ ಮತ್ತು 
ಹೊರವಲಯವು 2-3 ಮಿಮಿ ಅಗಲವಿದ್ದು, ಸಮತಲವಾಗಿರುತ್ತದೆ. ಮೇಲ್ಮೈ 
ತುಪ್ಪುಳಾಗಿದ್ದೆ, ಮೊದಲು ಬಿಳಿಯಾಗಿದ್ದು, ಬದಲಾಯಿಸುತ್ತ, ಸ್ವಲ್ಪ ಕಾಕಿಯಂತಾ 
ಗುತ್ತದೆ. ಕ್ಲೈಸ್ಟೊತೀಸಿಯಗಳು ಕಂಡುಬಂದಾಗ ಕೊಸಿಡಿಯದಂಡಗಳು ಸೀಮಿತ 
ಸಂಖ್ಯೆಯಲ್ಲಿದ್ದು ; ಒಸರುವಿಕೆಯು ಸ್ಪಷ್ಟವಾಗಿದ್ದು, ಸಮೃದ್ಧವಾಗಿರುತ್ತವೆ. ವಾಸ 
ನೆಯ ಕೊರತೆಯಿದ್ದು ಅಥವಾ ಅಸ್ಪಷ್ಟವಾಗಿರುತ್ತವೆ. ಕೆಳಮುಖವು ಬಣ್ಣರಹಿತದಿಂದ 


ಮೊನಿಲಿಯೇಲ್ಸ್‌. 427 


ಸ್ವಲ್ಪ ಹೊಂಬಣ್ಣ ಕಂದು. ಕೊನಿಡಿಯದಂಡಗಳು ಬಹುವಾಗಿ ಆಧಾರಸ್ಮಳದಿಂದ 
ಹುಟ್ಟಿದ್ದು, 50- 3004 ಉದ್ದದಿಂದ 2.2-3, ವ್ಯಾಸವಿದ್ದು ಜೊತೆಗೆ ನಯವಾದ 
ತ್ರಿಗಳಿರುತ್ತವೆ. ಕುಂಚಗಳು ಸಾಧಾರಣವಾಗಿ ಕವಲೊಡೆದು ಒಂದು ಮುಖ್ಯಾಕ್ಷ 
ಎರುತ್ತದೆ ಮತ್ತು ನಿಬಿಡವಾಗಿ ಒತ್ತೊತ್ತಾಗಿರುವ ಮೆಟ್ಕುಲೆ ಇದ್ದು. ಫೈಯಲಿಜ್‌ಗಳ 
ಗೊಂಚಲುಗಳನ್ನೂ, ಜೊತೆಗೆ ಕೊನಿಡಿಯಗಳಲ್ಲಿ ಸಡಿಲವಾಗಿ ಹಣೆದ ಸರಣಿಗಳನ್ನು 
ಬಿಟ್ಟಿದ್ದು, 150, ವರೆಗೆ ಉದ್ದವಾಗಿದ್ದು ; ಮೆಟ್ಕುಲೆಗಳು 10-20 x2.2-3. 
ಫೈಯಲಿಡ್‌ಗಳು ಬಹಂವಾಗಿ ಮೂರರಿಂದ ಏಳರ ವೃತ್ತಗಳಲ್ಲಿದ್ದು, ನಿಬಿಡವಾಗಿದ್ದು, 
8.10 x 2.2-2.8್ಯ, ನಿರ್ದಿಷ್ಟ ನಳಿಕೆಗಳಿಲ್ಲದೆ, ಕೊನಿಡಿಯಗಳು ಮೊಟ್ಟೆಯಾಕಾರಿತ, 
3-3.5 x 2.5-2.8್ಮಿ. ಆದರೆ ವಿವಿಧವಾಗಿದ್ದು ನಯವಾಗಿರುತ್ತವೆ. ಕ್ಲೈಸ್ಟೊ 
ತೀಸಿಯಗಳು ಸಮೃದ್ಧವಾಗಿದ್ದು, ಗೋಳಾಕಾರದಿಂದ ಆಯತಾಕಾರ, 100-200, 
ವ್ಯಾಸವಿದ್ದು : ಚರ್ಮಪೊರೆ ಆಳವಾದ ಭಿತ್ತಿ ಗಳುಳ್ಳ, ಪ್ಯಾರಂಕೈಮಾದಂತಹ ಕೋಶ 
ಗಳಿಂದಾಗಿದ್ದು, ಸ್ಕೈರೋಟಿಡ್‌ ಆಗಿರುತ್ತವೆ. ಅಸ್ಸೈಗಳು ಗೋಳಾಕಾರಿತ, 10-12, 
ವ್ಯಾಸವಿದ್ದು, ಎಂಟು ಬೀಜಾಣುಯುತ ; ಆಸ್ಕೊ ಬೀಚಾಣುಗಳು ಅಗಲ, ಮೊಟ್ಟೆ 
ಯಾಕಾರ 5. 5.5» 4-4.5, ಜೊತೆಗೆ ಎರಡು ಪ್ರಧಾನ ಸಮಮಧ್ಯೆ ಏಣುಗಳಿದ್ದು 
ಉಬ್ಬಾಗಿರುತ್ತವೆ. ಮೇಲ್ಮೈ ಗಳು ನಿಗದಿತವಾಗಿ ಒರಟಾಗಿರುತ್ತ ವೆ. 


ಮಣ್ಣಿನಿಂದ: ನೆದರ್ಲೆಂಡ್ಸ್‌, ಪನಾಮ (65). 


| 


48, ಪೆನಿಸಿಲಿಯಂ ಈಜಿಬ್ಬಯಾಕಂ ವ್ಯಾ ನ್‌ಬೇಮ 


ಸಮೂಹಗಳು ಕೇಂದ್ರಭಾಗದಲ್ಲಿ ಸ್ವಲ್ಪ ಎತ್ತರಿಸಲಾಗಿದ್ದು, ಒಂದು ಬಿಳಿಯ 
ತುಪ್ಪುಳದಂತಹ ಶಿಲೀಂಧೃವು ಕ್ಲೈಸ್ಫೊತೀಸಿಯಗಳೆ ಮೇಲೆ ಆವರಿಸಿರುತ್ತದೆ. ಹಳದಿ 
ಮಿಶ್ರಿತ ಹಸುರು, ಜೊತೆಗೊಂದು ಬಿಳಿ ಅಂಚಿದ್ದಿ, ವಲಯೀಕೃತ ; ವಾಸನೆಯು 
ಸ್ವಲ್ಪ ಬೂಷ್ಟಿನಂತಿರುತ್ತದೆ. ಕೆಳಮುಖವು ಹಳದಿಮಿಶ್ರಿತ ಹಸುರಾಗಿರುತ್ತದೆ.. ಕೊನಿ 
ಡಿಯ ದಂಡಗಳು ಬದಿಯ ಚಿಕ್ಕ ಕವಲುಗಳಾಗಿ ಕಂಡುಬಂದು 30 : ಕ್ಮ, ; ನಯವಾ 
ಗಿದ್ದು, ತುದಿಯಡೆಗೆ ಸ್ವಲ್ಪ ವಿಸ್ತರಿತವಾಗಿರುತ್ತವೆ. ಮೆಟ್ಕುಲೆಗಳು ಸಾಧಾರಣವಾಗಿ 
ಇರುವುದಿಲ್ಲ. ಫೈಯಲಿಡ್‌ಗಳು ಶೀಸೆಯಾಕಾರಿತ, ಜೊತೆಗೊಂದು ಚಿಕ್ಕ ಕಂಠವಿದ್ದು. 
6-122-3, ; ಕೊನಿಡಿಯಗಳು ಉದ್ದವಾದ ಸರಣಿಗಳಲ್ಲಿದ್ದು ಜಂಟಿಕೆಗಳಾಗಿರು 
ವುದಿಲ್ಲ, ಗೋಳಾಕಾರಿತ, ನಯವಾಗಿದ್ದು 2.3 -2.7 (-4)y. *ಕ್ಲೈಸ್ಟೊತೀಸಿಯ 
ಗಳು ಅಸಂಖ್ಯಾತವಿದ್ದು, ಸಮೂಹವು ಹರಳುರೂಪವಾಗಿ ಕಂಡುಬರುತ್ತದೆ. ಗೋಳಾ 
ಕಾರದಿಂದ ನೀಳಾಕಾರವಿದ್ದು ಸ್ವ ಮಿಮಿ ವ್ಯಾಸವಿರುತ್ತವೆ. ಅಸ್ಸೈಗಳು, ಸಾಧಾರಣ 
ವಾಗಿ ಗೋಳಾಕಾರಿತ, ದ್ವಿವೃತ್ತಗಳಲ್ಲಿದ್ದು ಜೊತೆಗೆ ಎರಡು ಸುಮಾರು ನಿಗದಿತ ಏಣು 


ಆ 


428 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗಳು ದ್ವಿಕವಾಟಗಳಲ್ಲಿ ಹೊರಚಾಚಿದ್ದು, ಪೀಪಾಯಿಯಾಕಾರಿತ ; ಏಣುಗಳ ಬದಿಗಳಲ್ಲಿ 
ಸ್ವಲ್ಪ ಉಬ್ಬಿಕೊಂಡಿರುತ್ತವೆ, 3.2 «2.7, ಇರುತ್ತವೆ. 
ಮಣ್ಣಿನಿಂದ : ಈಜಿಪ್ಟ್‌ (150). 


49, ಪೆನಿಸಿಲಿಯಂ ರೈಸ್ಟ್ರಿಕ್ಕೆ ಜಿ. ಸ್ಮಿತ್‌ - 


ಸಮೂಹಗಳು ತ್ವರಿತಗತಿಯಲ್ಲಿ 300, ವರೆಗೆ ಬೆಳೆಯುತ್ತ ನೀಲಿಮಿಶ್ರಿತ 
ಹಸುರು, ಅನಂತರ ಬೂದುಮಿಶ್ರಿತ ಹಸುರು ಮತ್ತು ಕಡೆಯದಾಗಿ ಸ್ವಲ್ಪ ಕಂದು 
ವೆಲ್ವೆಟ್ಟಿನಂತೆ ; ಕೆಳಮುಖವು ಬಣ್ಣರಹಿತ, ಜೊತೆಗೆ ಸ್ಕೈರೋಷಿಯ ಗುಂಪುಗಳಿರು 
ತ್ತವೆ. ಕೊನಿಡಿಯದಂಡಗಳು ಆಧಾರಸ್ಥಳದಿಂದ, 250 ಉದ್ದ ಮತ್ತು 3.5-4್ಯ 
ವ್ಯಾಸವಿದ್ದು, ಒರಟಾಗಿರುತ್ತವೆ. ಕುಂಚಗಳು ನಮೂನೆಯಂತೆ ದ್ವಿವೃತ್ತಗಳಲ್ಲಿದ್ದು. 
ಮೂರರಿಂದ ಐದು ಏಕವೃತ್ತದ ಚೆಂಡುಗಳು ಒಗ್ಗೂಡಿ ಒಂದು ಅಚ್ಚುಕಟ್ಟಾದ ವೃತ್ತ 
ವಾಗಿರುತ್ತದೆ. ಮೆಟ್ಯುಲೆಗಳು ಗದೆಯಾಕಾರಿತ, ಕೆಲವುಸಲ ಸ ಸಲ್ಪ ಒರಟಾಗಿದ್ದು, 
10-33 x 4-4.8 : ಫೈಯೆಲಿಡ್‌ಗಳು ನಿಬಿಡವಾಗಿ ಜೋಡಿತವಾಗಿದ್ದು 7.5-9 » 
2.6-34. ಕೊನಿಡಿಯ ಗೋಳಾಕಾರ, ನಯವಾಗಿದ್ದು, 2.2-2.7(; ಸ್ಮೈರೋ 
ಷಿಯಗಳು ಸಮ ಿದ್ಧವಾಗಿದ್ದು K ಗಡುಸಾಗಿದ್ದು, ಅನಿಯಮಿತಾಕಾರಿತ. ದಪ್ಪಭಿತ್ತಿ 
ಯುತ ಕೋಶಿಕೆಗಳ ಗುಂಪುಗಳನ್ನೊಳಗೊಂಡಿದ್ದು, ಬಿಳಿಯಿಂದ ಕೊಳಕು ಬಿಳಿ, ಗೋಳಾ 
ಕಾರದಿಂದ ಅಂಡಾಕಾರ, 180ವರೆಗೆ ಉದ್ದಾ ಕ್ಷದಲ್ಲಿರುತ್ತವೆ. 

ಮಣ್ಣಿನಿಂದ : ಪನಾಮ (65). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 


50. ಪೆನಿಸಿಲಿಯಂ ಪಲ್ವಿಯೋರಂ ಟರ್ಫಿಟ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ತ್ವರಿತಗತಿಯಲ್ಲಿ ಕಿರಣದಂತೆ ಸಾಲು 
ಗಳಾಗಿ, ನಿಬಿಡ ವಿನ್ಯಾಸಯುತ, ಜೊತೆಗೊಂದು ಗಟ್ಟಿಯಾದ ಬುಡದ ಫೆಲ್ಟಿದ್ದು, 
ಅದರೊಳಗೆ ಸಮೃದ್ಧವಾಗಿ, ಚಿಕ್ಕ ಅನಿಯಮಿತಾಕಾರಿತ, ಹಳದಿಯಿಂದ ಸ್ವಲ್ಪ ಕಂದಂ, 
ಸ್ಕೈರೋಷಿಯ ಅಡಕವಾಗಿದ್ದು, 100, ವ್ಯಾಸವಿರುತ್ತವೆ. ಮೇಲ್ಮೈ ತೆಳು, 
ಸುಮಾರು ಉಣ್ಣೆ ತುಪ್ಪಳದಂತಿದ್ದು, ಮೇಲ್ಮೈ ಬೆಳವಣಿಗೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿರು 
ವುದರಿಂದ ಸಮೃದ್ಧವಾಗಿ, ವಿವಿಧವಾಗಿರುವ ಕೊನಿಡಿಯ ರಚನೆಗಳು ಉದ್ಭವಿಸಿದ್ದು, 
ಬೇರೆ ದೊಡ್ಡ ರಚನೆಗಳು ನೇರವಾಗಿ ಆಧಾರಸ್ಮಳದ ತಂತುಜಾಲದಿಂದ ಉದ್ಭವಿಸಿರು 
ತ್ತವೆ. ಕೆಳಮುಖವು ವಲಯೀಕೃತ, ನಸುಹಳದಿ, ಬದಲಾಗುತ್ತ ವಯಸ್ಸಾದಂತೆ ಆಳ 
ಹಳೆದಿಯಾಗಿ, ವಾಸನೆ ಇರುವುದಿಲ್ಲ. ಕೊನಿಡಿಯದಂಡಗಳು ಸ್ಪಷ್ಟವಾಗಿ, ಒರಟಾ 
ಗಿದ್ದು, 400-500 » 3-3.5; ಕುಂಚಗಳು ಅಪರೂಪಕ್ಕೆ ಒಂಟೆ ವೃತ್ತಗಳಲ್ಲಿ 


ಮೊನಿಲಿಯೇಲ್ಲ್‌ 429 


ಫೈಯಲಿಡ್‌ಗಳನ್ನು ಬಿಟ್ಟಿದ್ದು, ಸಾಧಾರಣವಾಗಿ ವಿವಿಧ ದಿಕ್ಕಿಗಿದ್ದು, ಜೊತೆಗೆ ತುದಿ 
ಯಲ್ಲಿನ ಗುಂಪುಗಳಲ್ಲಿ ಎರಡರಿಂದ ಮೂರು ಮೆಟ್ಕುಲೆಗಳಿದ್ದು ಮತ್ತು ಜೊತೆಗೆ 
ದ್ವಿತೀಯ ಕುಂಚಗಳಿದ್ದು, ಬಹುವಾಗಿ ಏಕವೃತ್ತಗಳಲ್ಲಿ ಮುಖ್ಯಾಕ್ಷದ ಕೆಳಗಡೆ ಗಣ್ಣು 
ಗಳಿಂದ ಉದ್ಭವಿಸಿರುತ್ತವೆ. ಮೆಟ್ಕುಲೆಗಳು 12-25% 3-3.5 ವ್ಯಾಸವಿದ್ದು ; 
ಫೈಯಲಿಡ್‌ಗಳು, 8-10 2.5-3ಿ, ತೀಕ್ಷಾಗ್ರವಿರುತ್ತದೆ. ಕೊನಿಡಿಯ ನಯ, 
ಗೋಳಾಕಾರ 2.5-3 : ಸ್ಕೈರೋಷಿಯ ಬಹು ಸಮೃದ್ಧವಾಗಿದ್ದು, ಹಳದಿಕಂದು 
ಆಕಾರದಲ್ಲಿ ಅನಿಯಮಿತವಾಗಿರುತ್ತವೆ. 


ಮಣ್ಣಿನಿಂದ : ಇಂಗ್ಲಂಡ್‌ (214). 


51. ಪೆನಿಸಿಲಿಯಂ ಸೊಬ್ಬ ಜಲೆಸ್ಕಿ 
ಸಹನಾಮ ಪೆ. ಮ್ಯಾಟ್ರಿಸ್‌ಮಿಯೆ ಜಲೆಸ್ಯಿ 


ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇಕಡಾ 10ರಷ್ಟು ಭಾಗ ಅಂಟು 
ದ್ರವೃವಿರುವ ಪೆಟ್ಟಿತಟ್ಟೆಗಳಲ್ಲಿದ್ದು, ತ್ವರಿತವಾಗಿ ಬೆಳೆಯುತ್ತ, 40-45 ಮಿಮಿ 
ವ್ಯಾಸವು ಹನ್ನೆರಡು ದಿನಗಳಲ್ಲಿ ಆಗುತ್ತದೆ. ಮಂದಗತಿಯಲ್ಲಿ ಅಂಟುದ್ರವ ದ್ರವಿಸುತ್ತದೆ. 
ಆದರೆ ಪೂರ್ಣವಾಗಿ, ಉಪ ಉಣ್ಣೆ ಪ್ರಚ್ಚದಂತೆ, ಸಮತಲವಾಗಿ ಮತ್ತು ಅನಿರ್ದಿಷ್ಟ 
ವಲಯೀಕೃತವಾಗಿರುವುದು ಹೊರಪಟ್ಟಿಯಲ್ಲಿ ಅಥವಾ ವಲಯಂವು 2.5 ಮಿಮಿ 
ಮಾತ್ರ ; ಕೇಂದ್ರದ ಬಹುಭಾಗವು ಸುಕ್ಕಾಗಿದ್ದು ; ಮೆದುಳು ಮಡಿಕೆ ಯು ಕ್ರಮೇಣ 
ಅಂಚಿನ ಹೊರಗಡೆಗೆ ಕಿರಣದೆಂಶಾಗುತ್ತ, ಅಂಚು 1-2 ಮಿಮಿ ಅಗಲವಾಗಿದ್ದು ; 
ಬಣ್ಣದಲ್ಲಿ ಬಿಳಿ, ಅನಂತರ ಅಂಚಿನ ಹತ್ತಿರ ಒಂದು ಕೊನಿಡಿಯ ಪಟ್ಟಿಯೂ ತೋರಿ 
ಬರುತ್ತದೆ, ಹಳದಿಮಿಶ್ರಿತ ಹಸುರು 0.6 €. ಕ್ರಮಸಂಖ್ಯೆಗಳು, 271, 262ರಿಂದ 
ಹಸುರು 347 ರಿಂದ ಆಳವಾದ ಛಾಯೆಗಳಾದ ಕಿತ್ತಳೆಕಂದು ಅಥವಾ ಬೂದುಬಣ್ಣದ 
ಸಂಖ್ಯೆಗಳು 147, 148. ಕೆಳಮುಖ ಕಿತ್ತಳೆಹಳದಿ. ಭಾಯೆಗಳ ಸಂಖ್ಯೆಗಳು 191, 
-157, ವಾಸನೆ ದುರ್ಬಲ, ಸಹಿಸಬಹುದು. ಕೊನಿಡಿಯದಂಡಗಳು 500-800, 
ಅಥವಾ 1000, 2.5-3.5, ; ತುದಿಗಳು ಅಗಲವಾಗಿದ್ದು ಎಲ್ಲ ಭಿಶ್ತಿಗಳೂ ನಯ ; 
ಕುಂಚಗಳು ಸಾಧಾರಣವಾಗಿ 18-244 ಉದ್ದ, ಕವಲಾಗುವುದು ಬಹು ಅಪರೂಪ. 
ಮೆಟ್ಕುಲೆಗಳು ಬುಡದಿಂದ ತುದಿಯೆಡೆಗೆ ವಿಸ್ತ ೃತವಾಗಿದ್ದು, ಸುಮಾರು 10-14 x 
2-4, ಐದರಿಂದ ಏಳರ ಗುಂಪುಗಳಲ್ಲಿದ್ದು ; ಫೈಯಲಿಡ್‌ಗಳು ಸುಮಾರು 9-10: 
2-2.5 : ಆರರಿಂದ ಹತ್ತರ ವೃತ್ತಗಳಲ್ಲಿರುತ್ತವೆ. ಕೊನಿಡಿಯ ಸುಮಾರು 
2.2-2.5, ನಯವಾಗಿದ್ದು, ಬಹುಪಾಲು ಉಪಗೋಳಾಕಾರ, ಅಪರೂಪಕ್ಕೆ 
ಗೋಳಾಕಾರ. 

ಮಣ್ಣಿನಿಂದ: ಆಸ್ಟ್ರಿಯ (189), ಈಜಿಪ್ಟ್‌ (1 56), ಪೋಲೆಂಡ್‌ (242). 


410 ಹಣ್ಣು ಕಿಲಿ)ದ್ರಗಳ ಕ್ಕ44್ಠ 
52, ಪೌನಿಲಿಯಂ ಮಿಜಿನಸ್ಕೈ ಜಲೆಸ್ಕಿ 


ಕೊನಿಡಿಯಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10ರಷ್ಟು ಭಾಗ ಅಂಟುದ್ರವ 
ಎರುವ ಪೆಟ್ಟಿತಟ್ಟೆಗಳಲ್ಲಿ, ಮಂದಗತಿಯಲ್ಲಿ ಬೆಳೆಯುತ್ತ 32-35 ಮಿಮಿ ವ್ಯಾಸವನ್ನು 
ಹನ್ನೆರಡು ದಿನಗಳಲ್ಲಿ ತಲುಪುತ್ತದೆ. ತ್ವರಿತಗತಿಯಲ್ಲಿ ಅಂಟುದ್ರವ್ಯವನ್ನು ಪೂರ್ಣ 
ವಾಗಿ ದ್ರವಿಸುವಂತೆ ಮಾಡುತ್ತದೆ, ಮೇಲ್ಮೈ ಉಪಲಾನೋಸ್‌ ವೆಲ್ವೆಟ್ಟಿನಂತೆ, 
ವಲಯೀಕೃತವಾಗಿರದೆ. ಅಂಚಿನ ಕ್ಷೇತ್ರವು. ಸಮತಲವಿದ್ದು ಅಥವಾ ಸ್ವಲ್ಪ 
ಎತ್ತರಿಸಲ್ಪಟ್ಟು, ಕೇಂದ್ರವು ಮಡಿಕೆಯಾಗಿ, ಮೆದುಳು ಮಡಿಕೆಯಂತಿದ್ದು ಮತ್ತು 
ಉಬ್ಬು ತೆಗ್ಗಾಗಿದ್ದು, ಹೊರಗಡೆಗೆ ಕಿರಣಗಳಂತೆ ಏರುಪೇರಾಗಿ ಚಾಚಿದ್ದು, ಮೇಲ್ಮೈ 
ಬೆಳವಣಿಗೆಯಲ್ಲಿ ನಿಬಿಡ ಲ್ಯಾನೋಸಿನ ಗುಂಪಿನಂತೆ ತಂತುಜಾಲವು ಒಂದು ಸ್ಪಷ್ಟ ನೀಲಿ 
ಮಿಶ್ರಿತೆ ಹಸುರಾಗಿ ತೋರಿಬರುತ್ತದೆ. ಅನಂತರ ಕೇಂದ್ರಭಾಗದಲ್ಲಿ ಹಸುರಾಗಿರುತ್ತದೆ. 
ಪುನಃ ಮೇಲ್ಮೈ ಬೆಳವಣಿಗೆಯು ಬಿಳಿ ತಂತುಜಾಲದಿಂದಾಗುವ ಲಕ್ಷಣ ಕಾಣುತ್ತದೆ. 
ಸ್ಥಳಿಕವಾಗಿ ಮಾತ್ರ ಬೂದುಹಸುರಾಗಿ ಕೊನಿಡಿಯ ಸ್ಥಳಗಳು ತೋರಿಬರುತ್ತವೆ. ಕೆಳ 
ಮುಖ ಮತ್ತು ದ್ರವಿಸಿದ ಅಂಟುದ್ರವ ಹಳದಿ ಛಾಯೆಯಾಗಿದ್ದು ೧.6.0. 221, 
191, 178A, 216, 211. ವಾಸನೆ ದುರ್ಬಲ ಅಥವಾ ಇರುವುದಿಲ್ಲ. ಕೊಸ 
ಡಿಯದಂಡಗಳು 300, 400-800, ಅಥವಾ 1000 4 2.5-3.5. ಸಾಧಾರಣ 
ವಾಗಿ ತುದಿಗಳಡೆಗೆ ಎಸ್ತೃತವಾಗಿದ್ದು, ಸರಳ ಅಥವಾ ಅಪರೂಪಕ್ಕೆ ಕವಲೊಡೆದಿದ್ದು 
ನೇರವಾಗಿ ಅಥವಾ ಬಾಗುವಮಂತಿದ್ದು , ಸರಳ ಆಥವಾ ಅಪರೂಪಕ್ಕೆ ಸಂಧಿಸಿದ್ದು, 
ಸಾಧಾರಣವಾಗಿ ಅಸಮವಿದ್ದು, ಸಮೀಪವರ್ಶಿ, 15-20-304 ಆಥವಾ 36; 
2.5-3.5, ಕೆಲವುಸಲ ಎರಡು ಅಥವಾ ಮೂರು ಗಣ್ಣಿನಲ್ಲಿದ್ದು : ಕುಂಚಗಳು 
18, 22-284 ಅಥವಾ 35 ಉದ್ದವಿದ್ದು; ಮೆಟ್ಯುಲೆಗಳು ಸುಮಾರು 12-18 
ಅಥವಾ 24 « 2,5-3.5,, ಸಾಧಾರಣವಾಗಿ ಮೇಲ್ಭಾಗ ವಿಸ್ತೃತವಾಗಿದ್ದು, ನಾಲ್ಕ 
ರಿಂದ ಎಂಟರವರೆಗೆ ವೃತ್ತದಲ್ಲಿದ್ದು, ಅದರಲ್ಲಿನ ವಿಭಾಗಗಳು ಅಸಮ ಉದ್ದವಿದ್ದು, 
ಸಮ ಅಥವಾ ಅಸಮ ರೀತಿ ಜೋಡಿಸಲಾಗಿರುತ್ತವೆ. ಫೈಯಲಿಡ್‌ಗಳು ಸುಮಾರು 
8.5-9.5 x 2-2.5, ಸಾಧಾರಣವಾಗಿ ಆರರಿಂದ ಹತ್ತರವರೆಗೆ ವೃತ್ತದಲ್ಲಿದ್ದು, 
ಚಿಕ್ಕ ನಳಿಕೆಗಳಲ್ಲಿರುತ್ತವೆ. ಕೊನಿಡಿಯ 2-2.5, ಅಥವಾ 3, ; ನಯವಾಗಿದ್ದು, 
ಉಪಗೋಳಾಕಾರ ಅಥವಾ ಆಗಾಗ್ಗೆ ಗೋಳಾಕಾರ. 

ಮಣ್ಣಿನಿಂದ: ಪೋಲಿಂಡ್‌ (242) 


ತಳಿ ಲುಂಜೆನಿನ್ಸ್‌ ಜಿಲ್ವಿನಿಯ 
ಮಣ್ಣಿನಿಂದ : ಆಸ್ಟ್ರಿಯ (189), 


ಮೊನಿಲಿಯೇಲ್ಡ್‌ 431 


$3. ಪೆನಿಸಿಲಿಯಂ ಇಟಾಲಿಕಂ ವೆಹಮರ್‌ 


ಹುರುಳಿ ಆಗಾರಿನ ಮೇಲೆ ಸಮೂಹಗಳ ವಿಶಾಲವಾಗಿ ಹರಡಿದ್ದು ; ಮೊದಲು 
ನೀಲಿಮಿಶ್ರಿತ ಹಸುರು, ಕ್ರಮೇಣ ಮುಪ್ಪಾದಂತೆ ಬೂದುಹಸುರಾಗುತ್ತದೆ. ಕೆಳ 
ಮುಖವು ಸಾಧಾರಣವಾಗಿ ಕಂದುಮಿಶ್ರಿತ ; ಮಾಧ್ಯಮಿಕದಲ್ಲಿ ವರ್ಣವಿರುವುದಿಲ್ಲ 
ಅಥವಾ ಸ್ವಲ್ಪ ಇರುತ್ತದೆ. ಕೊನಿಡಿಯದಂಡಗಳು ನೇರವಾಗಿ ಆಧಾರಸ್ಥಳದಿಂದ 
ಅಥವಾ ಮೇಲ್ಮೈ ತಂತುದಾರಗಳ ಬದಿ ಕವಲುಗಳಾಗಿ ಉದ್ಭವಿಸಿರುತ್ತವೆ. 100- 
6004 ಉದ್ದ, 250 ಸರಾಸರಿ ಇರುತ್ತವೆ, ಕೊನಿಡಿಯ ಫಲಿತ ಭಾಗಗಳು 300, 
ಅಥವಾ ಹೆಚ್ಚು ಉದ್ದವಿದ್ದು, ಸಾಧಾರಣವಾಗಿ ಮೂರು ಹಂತಗಳಲ್ಲಿರುತ್ತವೆ. 
ಫೈಯಲಿಡ್‌ಗಳು 12-14 ತ. ಕೊನಿಡಿಯ ಸರಣಿಗಳು ಸಡಿಲವಾಗಿ ವಿವಿಧ ದಿಕ್ಕಿ 
ಗಿದ್ದು ಉದ್ದವಾಗಿರುತ್ತವೆ. ಕೊನಿಡಿಯಗಳು 3-5 2-4, ಉರುಳಿಯಾಕಾರದಿಂದ 
ಮೊಟ್ಟೆಯಾಕಾರ ಅಥವಾ ಸ್ವಲ್ಪ ಅಂಡಾಕಾರ : ಅಸಂಖ್ಯಾತ ಬಿಳಿಯ ಸ್ಕೈರೋಷಿಯ 
ಮೇಲ್ಮೈಯಲ್ಲಿ ಎರಡು ಅಥವಾ ಮೂರು ವಾರಗಳ ಬೆಳವಣಿಗೆಯಾದನಂತರ ಉತ್ಪತ್ತಿ 
ಯಾಗುತ್ತವೆ. 

ಮಣ್ಣಿನಿಂದ ; . ಯು.ಎಸ್‌.ಎಸ್‌.ಆರ್‌. (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (209) (210), 
ಐಯೋವ (3), ಲೂಸಿಯಾನ (2)(71), ನ್ಯೂಜರ್ಸಿ (210), ಓರೆಗಾನ್‌ (210). 


54. ಪೆನಿಸಿಲಿಯಂ ಲಿಲಾಸಿನಂ ಥಾಮ್‌ 

ಸಮೂಹಗಳು ಹುರುಳಿ ಆಗಾರಿನಂತೆ ಬಿಳಿಯಿಂದ ನಸು ಲಿಲ್ಲಿಯಂತಿದ್ದು ; 
ಸಾಧಾರಣ ಸಡಿಲವಾಗಿ ಉಣ್ಣೆ ಪುಚ್ಚದಂತೆ : ಕವಲೊಡೆದ ತಂತುದಾರಗಳಿದ್ದು ; ಅಡ್ಡ 
ಭಿತ್ತಿಯುತ ; ಓರೆಯಾಗಿ ಬೆಳೆದಿದ್ದು ; 3,4 ವ್ಯಾಸವಿರುತ್ತವೆ. ಕೊನಿಡಿಯ ಗುಂಪು 
ಗಳು ಬಹು ಚಿಕ್ಕಕವಲುಗಳ ಮೇಲೆ ಉತ್ಪತ್ತಿಯಾಗಿ ಅನಿಯಮಿತವಾಗಿ ಹರಡಿರುತ್ತವೆ. 
ಕೆಳಮುಖವು ಬಣ್ಣರಹಿತವಾಗಿದ್ದು, ಚೆಂಡುಗಳು 100 ಉದ್ದವಿದ್ದು, ಒಂಟಿಯಾಗಿ, 
ತೊಟ್ಟೆರದ ಫೈಯಲಿಡ್‌ಗಳನ್ನು ಅಥವಾ ಫೈಯಲಿಡ್‌ ವೃತ್ತಗಳನ್ನು ಅಥವಾ ಚಿಕ್ಕ 
ಕವಲುಗಳಲ್ಲಿ ಒಂದು, ಎರಡು ಅಥವಾ ಮೂರು ಫೈಯಲಿಡ್‌ ವೃತ್ತಗಳನ್ನೊಳ 
ಗೊಂಡು, ಉದ್ದ, ಹೆಣೆದುಕೊಂಡ ಕೊನಿಡಿಯ ಸರಣಿಗಳಲ್ಲಿರುತ್ತವೆ. ಫೈಯಲಿಡ್‌ 
ಗಳು ಶೀಸೆಯಾಕಾರ, ತುದಿಗಳಲ್ಲಿ ವಿವಿಧ ದಿಕ್ಕಿಗಿದ್ದು, ಮೊನಚಾಗಿದ್ದು, 7-10, 
ಉದ್ದವಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ, ನಯವಾಗಿದ್ದು, ಬಿಳಿಚಿದ 
ಲಿಲ್ಲಿಯಂತೆ 2.5-3 » 2. 

ಮಣ್ಣಿನಿಂದ : ಆಸ್ಟ್ರಿಯ (88) (189), ಕೆನಡ (22), ಇಂಗ್ಲಂಡ್‌ (50), 
ಭಾರತ (185), 'ಯು.ಎಸ್‌.ಎಸ್‌.ಆರ್‌. (143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ; ಕೊಲರಾಡೊ 
ಆ [2 ಲ್‌ (101), ಐಯೊ ; 
ಲೂಸಿಯಾನ (2), ನ್ಯೂಜರ್ಸಿ (209) (210), ಟೆಕ್ಸಾಸ್‌ (123) ಇ 


55. ಪೌಸಿಲಿಯಂ ಹ್ಯುಮಿಲಿ ವ್ಯಾನ್‌ ಬೇವು 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿದ್ದು, 2-25 ಸಿ; 
ವ್ಯಾಸದವರೆಗೆ ಹನ್ನೆರಡು ದಿನಗಳಲ್ಲಿ ಕೊಠಡಿಯ ಉಷ್ಣಾಂಶಕ್ಕೆ ತಲುಪಿರುತ್ತನ 
“೨3 ಸಾಸ ಸಕಾಯರ. ಹಸು ಬುರುರು ಸಲು ಎ ಗಪ್ಟಿನಬಾಗಿದ್ದು ಸಹಸ 
ಹೆಹೆಖೂಲಾರು ಮಳಿ ಆಲ್‌ ಸನಿತ್ತಿಲೊ ಹರಿದಾಡುವ ತೆಂತುಬಾರಗಳಿದ್ದು ನಸು 
ಯದ ನಸುಗುಲಬಿ ಮಿಟ್ಟಿ ತ ಣೆ ವಲಿಯೀಕ್ರ ತಲ! : ಒಸಯವಿಕೆ ಇಲ್ಲು ದಾಸ 
ಡೆ ಟರ ಸಲ್ಲಲಿ ಅರ ಭಾಯೆಗಳ ಇದ್ದು, ಕಲವೊಮ್ಮೆ ಬ್ಲೂ 
ವಿರುವುದಿಲ್ಲ. ಕುಂಚಗಳು ಏಕವೃತ್ತವಾಗಿದ್ದು, ಚೆಕ್ಕ ಕೊನಿಡಿಯದುಂಡಗಳು ಬುಡದ 
ಫೆಲ್ಪಿನಿಂದ ಬಿಟ್ಟಿದ್ದು ಕಡೆಯದು 250, ಉದ್ದವಿದ್ದು; ಜೊತೆಗೆ ಸ್ಪಷ್ಟವಾದ ವಿವಿಧ 
ದಿಕ್ಕಿಗಿರುವ ರಚನೆಗಳ ಜೊತೆಗೆ ಎರಡು ಅಥವಾ ಮೂರು ಮೆಟ್ಕುಲೆಗಳು ತುದಿ 
ಯಲ್ಲಿದ್ದು, 20-25 *2.2-2.3ಿ. ಫೈಯಲಿಡ್‌ಗಳು, ಐದರಿಂದ ಏಳರ ಗೊಂಚಲು 
ಗಳಲ್ಲಿದ್ದು 10-15: 2,5-3.5ೈ. ಸಡಿಲವಾಗಿ ಹೆಣೆಯಲ್ಪಟ್ಟು ಕೊನಿಡಿಯ ಸರಣಿ 
ಗಳು 604 ವರೆಗಿದ್ದು ; ಕೊನಿಡಿಯ ನಯವಾಗಿದ್ದು, ಮೊಟ್ಟೆಯಾಕಾರಿತವಾಗಿ ಮೊದ 
ಲಿದ್ದು, ಅನಂತರ ಉಪಗೋಳಾಕಾರಿತದಿಂದ ಗೋಳಾಕಾರಿತವಾಗಿ 3-4 ವ್ಯಾಸವಿರು 
ತ್ತವೆ. 
ಮಣ್ಣಿನಿಂದ : ಪನಾಮ (65). 


56, ಪೆನಿಸಿಲಿಯಂ ಡಾಲಿಯ ಜಲೆಸ್ಕಿ 

ಸಹನಾಮ ಪೆ. ಕೃಜೆಮೀಮಿಸ್ಕೆ ೪ ಜಲೆಸ್ಮಿ 

ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10ರಷ್ಟು ಭಾಗ ಅಂಟುದ್ರವ್ಯ 
ವಿರುವ ಪೆಟ್ಟಿತಟ್ಟೆಗಳಲ್ಲಿ ಮಂದಗತಿಯಲ್ಲಿ ಬೆಳೆಯುತ್ತ, 24-26 ಮಿಮಿ ವ್ಯಾಸವನ್ನು 
ಹನ್ನೆರಡು ದಿನಗಳಲ್ಲಿ ತಲುಪಿದ್ದು : ಅಂಟುದ್ರವ ನಿಧಾನವಾಗಿ ಆದರೆ ಪೂರ್ಣವಾಗಿ 
ದ್ರವಿಸುತ್ತ : ವೆಲ್ವೆಟ್ಟಿ ಕ್ವಿನಂತೆ ಅಥವಾ ಸ್ವಲ್ಪ ನಿಬಿಡವಾಗಿ ಉಪ ಉಣ್ಣೆ ಪ್ರಚ್ಚದಂತಿದ್ದು 
ವಲಯೀಕೃತವಾಗಿರುವುದು ಅನಿರ್ದಿಷ್ಟ ಮತ್ತು ಹೊರಭಾಗದಲ್ಲಿ ಮಾತ್ರ. ಪೂರ್ಣ 
ಕೇಂದ್ರಭಾಗವು ವಿಸ್ತಾರವಾದ ಕಿರಣಗಳಂತಹ ಸುಕ್ಕುಗಳಾಗಿ ಹೊಸೆಯಲಾಗಿದ್ದು. 
ಕೇಂದ್ರಭಾಗವೇ ತಗ್ಗಾಗಿದ್ದು, ಕೆಲವೊಂದು ಬಣ್ಣರಹಿತ ಹನಿಗಳನ್ನು ತೋರುತ್ತದೆ : 
ಬಿಳಿಯ ಅಂಚಿನ ವಲಯವು 2,3 ಮಿಮಿ ಅಗಲವಿದ್ದು ; ಬಣ್ಣದಲ್ಲಿ ಕೊನಿಡಿಯ 
ಕ್ಷೇತ್ರಗಳು ಮೊದಲು ನೀಲಿಹಸಂರು ಛಾಯೆಗಳಾದ ಛೆ.6,0, 371,372. ಕ್ರಮೇಣ 
ವಾಗಿ ಆಳಹಳದಿ ಹಸುರು ಛಾಯೆಗಳಾದ 273 ಮತ್ತು ಅನಂತರ ಆಳ ಕಿತ್ತಳೆಕಂದು 


ಮೊನಿಲಿಯೇಲ್ಸ್‌ ೩33 

5 168, 164, 138, 139, ಕೆಳಮುಖವು ಮೊದಲಿಗೆ ಕಿತ್ತಳೆ ಹಳದಿಯವು 
171, 166, 157 ರಿಂದ 133, 138. ಅನಂತರ ಕೆಂಪುಕಿತ್ತಳಿಗೆ 
ಬದಲಾಗಿ 84, 88, 92, 97. ವಾಸನೆ ಇರುವುದಿಲ್ಲ ಅಥವಾ ದುರ್ಬಲವಾಗಿರುತ್ತದೆ. 
ಕೊನಿಡಿಯದಂಡಗಳು 10-200 ಅಥವಾ 300 :2-2,5,. ತುದಿಯು ಹೆಚ್ಚು 
ಕಡಮೆ ವಿಸ್ತರಿತವಾಗಿ ಅಥವಾ ಉಬ್ಬಿದ್ದು, ಸಾಧಾರಣವಾಗಿ ಕವಲೊಡೆದಿರದೆ, ಅಪ 
ಪಕ್ಕೆ ಚಿಕ್ಕಕವಲುಗಳಿದ್ದು, ಬಾಗಬಲ್ಲದು. ಉದ್ದದಲ್ಲಿ ಹೆಚ್ಚು ವಿವಿಧವಾಗಿದ್ದು, 
ರ ಅಥವಾ ಓರೆಯಾಗಿ ಬೆಳೆದಿರುತ್ತವೆ. ಕುಂಚಗಳು ಬಹುಪಾಲು 10-12, 
ರಳವಾಗಿ 25-304 ಅಥವಾ 404 ಉದ್ದವಿದ್ದು : ಭಿತ್ತಿಗಳು ನಯವಾಗಿದ್ದು : 
Hಟ್ಕುಲೆಗಳು 8, 10-20 ಅಥವಾ 24 %2.5-3, ಎರಡು ಅಥವಾ ಮೂರರ 
ನಂಪುಗಳಲ್ಲಿದ್ದು, ಸಾಧಾರಣವಾಗಿ ಅಸಮ ಮತ್ತು ಅನಿಯಮಿತವಾಗಿ ಜೋಡಣೆಯಾ 
ದ್ದು, ಜೊತೆಗೆ ತುದಿಗಳು ಸಾಮಾನ್ಯವಾಗಿ ಉಬ್ಬಿದ್ದು , ಫೈಯಲಿಡ್‌ಗಳು ಸುಮಾರು, 
-10 x 2.5-34. ಸಾಧಾರಣವಾಗಿ ಮೂರು, ಐದರಿಂದ ಹತ್ತು ಆಥವಾ 
ನ್ನೆರಡರ ವೃತ್ತಗಳಲ್ಲಿರುತ್ತವೆ. ಕೆಲವುಸಲ ಒಂಟಿಯಾಗಿ ಕಂಡುಬರುತ್ತವೆ. ಕೊನಿ 
ಯಗಳು 2.5-4  2.5-3ಿ, ಗಾತ್ರದಲ್ಲಿ ಸಾಕಷ್ಟು ವಿವಿಧವಾಗಿದ್ದು , ಒರಟಾಗಿ 

ಲು ಅಂಚಿನಂತಿದ್ದು, ಆಂಡಾಕಾರ, ನೀಳಾಕಾರ ಅಥವಾ ಉಪಗೋಳಾಕಾರ. 
ಮಣ್ಣಿನಿಂದ ; ಪೋಲಂಡ್‌ (242). 


7. ಪೆನಿಸಿಲಿಯಂ ಜಾಂತಿನೆಲ್ಲಂ ಬಯೊರ್ಜ್‌ (ಪ್ಲೇರ್‌ |X B) 
ಸಹನಾಮ ಪಿ. ಗ್ಲಾಕೋರೋಸಿಯಂ ಸಪ್‌ 
ಪೆ. ಗಟ್ಟುಲೋಸಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 
ಪೆ, ರೈವೋಲಿ ಜಲೆಸ್ಕಿ 
ಸಮೂಹಗಳು ಉಬ್ಬಾದ ಅಂಟುದ್ಧ ಸವದ ಮೇಲೆ ನೀಲಿಮಿಶ್ರಿತ ಹಸುರು, 

ಬೂದು ಹಸುರು ಅಥವಾ ಪ್ರಕಾಶಮಾನ ಹಸುರು, ವಲಯೀಕೃತವಾಗಿರದೆ, ಮೇಲ್ಮೈ 
'ಳವಣಿಗೆಯಲ್ಲಿ ತಂತುದಾರಗಳು ಪರಸ್ಪರ ಹೆಣೆಯಲಾಗಿದ್ದು, ಹಗ್ಗಗಳನ್ನೊಳಗೊಂಡಿ 
ಸಿತ್ತವೆ. ನಿಧಾನವಾಗಿ ಕೆಂಪುಮಿಶ್ರಿತವಾಗುತ್ತವೆ (ರೂಜಿಕ್ಕಾಂಟೆ) ; ಕೊನಿಡಿಯ 
ಳಿರುವುದಿಲ್ಲ, ಕೆಳಮುಖ ಹಳದಿಯಿಂದ ಮಾಸಲುಕಂದು ; ದುರ್ಬಲ ವಾಸನೆಯುತ. 
ಇನಿಡಿಯದಂಡಗಳು 30-40 » 2. ತೆವಳುತ್ತಿರುವ ತಂತುದಾರಗಳಿಂದ ಅಥವಾ 
ುತುದಾರಗಳ ಹಗ್ಗಗಳಿಂದ ಉದ್ದ ೈವಿಸಿದ್ದು, ಎಲ್ಲ ಭಿತ್ತಿ ಗಳೂ ನಯವಾಗಿರುತ್ತವೆ. 
ಏಚವು ಒಂದು ಬದಿಯ ಒಂಟಿ ವೃತ್ತದಲ್ಲಿ, ಮೆಟ್ಕುಲೆಗಳಿಂದಾಗಿದ್ದು, ಅಪರೂಪವಾಗಿ 
ದು ಕವಲು ಕೆಳಗಡೆಯ ಗಣ್ಣಿನಿಂದ ಬಿಟ್ಟಿ ರುತ್ತದೆ. ಆದ್ದರಿಂದ ಚಿಕ್ಕದಾಗಿದ್ದು, 
ಮಾರು 15 ಉದ್ದ ಅಥವಾ 30-50 ಕವಲೊಡೆದಾಗ ಇರುತ್ತದೆ. ಮೆಟ್ಕುಲಿ 
ಳು'7-10 x 1,52 ಬಹುಪಾಲು ಮೂರರ ಸಂಖ್ಯೆಗೆಳಲ್ಲಿದ್ದು ಫೈಯಲಿಡ್‌ಗಳು 


[೨8]. 


434 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


5.5-9 x 1.5-24: ಮೂರರ ಜೋಡಿಗಳಲ್ಲಿರುತ್ತವೆ. ಯೂಪೆನಿಸಿಲಿಯಂ 
ನಮೂನೆಯನ್ನು ಸುಮಾರಾಗಿ ಹೋಲುತ್ತದೆ. ಕೊನಿಡಿಯ ಗೋಳಾಕಾರ 2.4-3. 


ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22)(203), ಜರ್ಮನಿ (177), 
ಪೋಲಂಡ್‌ (242), ಸುಮಾತ್ರ (188). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಟೆಕ್ಸಾಸ್‌ (123), ಉಟಾಹ್‌ (71), 
ವಿಸ್ಕಾನ್ಸಿನ್‌ (206). ` 


58. ಪೆನಿಸಿಲಿಯಂ ಸಿಂಪ್ಲಿಸಿಸ್ಸಿಮಂ (ಆಡೆಮನ್ಸ್‌) ಥಾಮ್‌ 


ಸಮೂಹಗಳು ವೃತ್ತಾಕಾರವಿದ್ದು, ಪರ್ಯಾಯ ಕ್ಷೇತ್ರಗಳು ಕೆನೆಹಳದಿ ಮತ್ತು 
ಕೊಳಕು ಬೂದಾಗಿದ್ದು, ನೀಲಿಗೆಂಪು ಲೇಪನವನ್ನು ತೋರುತ್ತದೆ. ದೈಹಿಕ ತಂತು 
ದಾರಗಳು ತೆವಳುತ್ತಿದ್ದು : ಬಹುತೆಳು; ಅಡ್ಡಭಿತ್ತಿಯುತ; ಪಾರದರ್ಶಕ, ದ್ವಿಕವಲಾಗಿ 
ಕವಲೊಡೆದಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, 40, ಎತ್ತರ 
ವಿದ್ದು, ಅಡ್ಡಭಿತ್ತಿಯುತ; ಪಾರದರ್ಶಕ: ಸಾಧಾರಣವಾಗಿ ಕವಲೊಡೆಯುವುದಿಲ್ಲ. ಅತಿ 
ಹೆಚ್ಚೆಂದರೆ ಒಂದು ಚಿಕ್ಕ ಬದಿಗವಲಿದ್ದು ತುದಿಯಮೇಲೆ ಯಾವಾಗಲೂ ಮೂರು ಕಿರಿ 
ಗವಲುಗಳನ್ನು ಉತ್ಪತ್ತಿ ಮಾಡಿರುತ್ತವೆ. ಕಿರಿಗವಲುಗಳು ಅಡ್ಡ ಭಿತ್ತಿರಹಿತವಿದ್ದು, 
8-124 ಉದ್ದವಿದ್ದು; ವೃತ್ತ ದಲ್ಲಿದ್ದು ; ಕೊನಿಡಿಯಗಳು 2-3, ಚಿಕ್ಕ ಸರಣಿ 
ಗಳಲ್ಲಿದ್ದು, ಗೋಳಾಕಾರಿತ. 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸುಮಾರು ಸಡಿಲವಾಗಿ, ಎಣ್ಣೆಪುಚ್ಚ 
ದಂತಿದ್ದು, ಹನ್ನೆರಡು ದಿನಗಳಲ್ಲಿ ಸುಮಾರು 5 ಸೆಮಿ ವ್ಯಾಸದಲ್ಲಿ ಹರಡಿದ್ದು, 500, 
ಆಳವಾಗಿರುತ್ತವೆ. ಅಂಚು ವಿಶಾಲವಾಗಿದ್ದು ಬಿಳಿ; ಬಣ್ಣದ ಬಿಳಿಯಿಂದ ಬೂದು 
ಅಥವಾ ನಿಬಿಡ ಕೊನಿಡಿಯ ಕ್ಷೇತ್ರಗಳಲ್ಲಿ ಪ್ರಾಯಶಃ ಹಸುರು ಲೇಪನವಿರುತ್ತದೆ, 
ಸುತ್ತಲೂ ಹರಿದಾಡುವ ಮತ್ತು ಮೇಲ್ಮೈ ತಂತುದಾರಗಳ ಕವಲೊಡೆದಿರುವ ಭಾಗ 
ಗಳಿದ್ದು, ಅವುಗಳಲ್ಲಿ ಅನೇಕವು ಬಹು ಉದ್ದವಿರುತ್ತವೆ. ಕೆಳಮುಖವು ಬಣ್ಣರಹಿತ 
ವಾಗಿದ್ದು, ವಾಸನೆ ಇರುವುದಿಲ್ಲ. ಹನಿಗಳು ಕಂಡುಬರುವುದಿಲ್ಲ. ಕುಂಚಗಳು ತುದಿ 
ಯಲ್ಲಿನ ಉದ್ದವಾದ ಹರಿದಾಡುತ್ತಿರುವ ತಂತುದಾರಗಳಲ್ಲಿ ಏಕವೃತ್ತೆಗಳಲ್ಲಿದ್ದು ಅಥವಾ 
ಎವಿಧ ದಿಕ್ಕಿಗಿರುವ ಎರಡರಿಂದ ಅನೇಕ ಮೆಟ್ಕುಲೆಗಳಂತಹ ಕಿರಿಗವಲು ಗುಂಪುಗಳಾ 
ಗಿದ್ದು ಅಥವಾ ವಿವಿಧವಾಗಿರುವ ಕಿರಿಗವಲುಗಳ ಮಿಶ್ರಣವಾಗಿರುತ್ತವೆ. ಫೈಯಲಿಡ್‌ 
ವೃತ್ತದಲ್ಲಿರುತ್ತವೆ. ಕುಂಚಗಳು ಆಗಾಗ್ಗೆ ಏಕವೃತ್ತದಲ್ಲಿದ್ದು ; ಮೆಟ್ಕುಲೆಗಳು 8,ಳ್ಳ, 
ಉದ್ದ * 2. 'ತುದಿಗಳೆಲ್ಲಿ ಎವಿಧ ದಿಕ್ಕಿಗಿರುವ ಮತ್ತು ತೊಡರಿಕೊಂಡ ಕೊನಿಡಿಯೆ 
ಸರಣಿಗಳನ್ನು. ಬಿಟ್ಟೆರುತ್ತವೆ. 'ಕೊನಿಡಯಗಳು ಬಹುಪಾಲು 2-2.5,, ಅಥವಾ 3, 


ಮೊನಿಲಿಯೇಲ್ಡ್‌ 435 


ಉದ್ದಾಕ್ಷವಿದ್ದು ಕೆಲವು 3.5 ಅಥವಾ ಆಗಾಗ್ಗೆ ಸುಮಾರು 4, ಮೊಟ್ಟೆಯಾಕಾರ 
ದಿಂದ ಉಪಗೋಳಾಕಾರ, ಸರಣಿಗಳಲ್ಲಿ ಜಂಟಿಕೆಗಳು ತೋರಿಬರುತ್ತವೆ. 
ಮಣ್ಣಿನಿಂದ: ಕೆನಡಾ (22), ಕಾಲುವೆ ವಲಯ (65), ಪನಾಮ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 
ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ: ಆಸ್ಟ್ರಿಯ (189). 


59. ಪೆನಿಸಿಲಿಯಂ ಪಿಸ್ಕಾರಿಯಂ ವೆಸ್ಲಿಂಗ್‌ 

ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ ಹರಡಿದ್ದು, 5-6 ಸೆಮಿ ವ್ಯಾಸ 
ವನ್ನು ಹನ್ನೆರಡರಿಂದ ಹದಿನಾಲ್ಕು ದಿನಗಳೊಳಗಡೆ ಕೊನಿಡಿಯ ಉಷ್ಣಾಂಶದಲ್ಲಿ ತಲು 
ಪರುತ್ತವೆ. ಬಿಳಿ ಅಥವಾ ಸ್ವಲ್ಪ ಬಣ್ಣದಲ್ಲಿ ಸುಮಾರು ನಸುಬೂದು ಮಿಶ್ರಿತ ಹಸು 
ರಾಗಿದ್ದು, ವಲಯೀಕೃತ, ಹೆಚ್ಚುಕಡಮೆ ಕಿರಣಗಳಂತೆ ಸಾಲುಗಳಾಗಿದ್ದು, ಬುಡದಲ್ಲಿ 
ಫೆಲ್ಟಿದ್ದು, ಸಡಿಲ ಉಣ್ಣೆ ಪುಚ್ಚದಂತೆ ಮೇಲ್ಮೈ ಬಿಳಿಯಾಗಿದ್ದು, 1-2 ಮಿಮಿ ಆಳ 
ವಿದ್ದು, ಅಂಚುಗಳು ತೆಳುವಾಗಿರುತ್ತವೆ. ಕೊನಿಡಿಯ ರಚನೆಗಳು ವಿರಳವಾಗಿ ಉತ್ಪತ್ತಿ 
ಯಾಗಿರುತ್ತವೆ. ಒಸರುವಿಕೆಯು ಕೊರತೆಯಾಗಿದ್ದು ಅಥವಾ ಬಹು ಸೀಮಿಂತವಾಗಿರು 
ತ್ತದೆ. ವಾಸನೆ ಇರುವುದಿಲ್ಲ ಅಥವಾ ಅಸ್ಪಷ್ಟ ಬೂಷ್ಟಿನಂತೆ. ಕೆಳಮುಖ ಕೆನೆಯಂತೆ 
ಅಥವಾ ಸ್ವಲ್ಪ ಹಳದಿಯಾಗಿರುತ್ತದೆ. ಕೊನಿಡಿಯದಂಡಗಳು ನಯವಾಗಿದ್ದು, 
ಮೇಲ್ಮೈ ತಂತುದಾರಗಳಿಂದ ಬದಿಯ ಚಿಕ್ಕ ಕವಲುಗಳಾಗಿ, ಉದ್ಭವಿಸಿ, 50 2.2- 
3.34. ಕುಂಚಗಳು ಅತ್ಯಂತ ಅನಿಯಮಿತವಾದ ಬಗೆಗಳಾಗಿದ್ದು, ಏಕವೃತ್ತಗಳಲ್ಲಿರು 
ವುದರಿಂದ, ಬಹು ಕ್ಲಿಷ್ಟವಾದ ರಚನೆಗಳಾಗಿದ್ದು, ಮೆಟ್ಕುಲೆಗಳು ಮತ್ತು ಫೈಯಲಿಡ್‌ 
ಗಳು ವಿವಿಧ ಹಂತಗಳಲ್ಲಿ ಚೆಸಮ ಕವಲುಗಳ ಮೇಲಿರುತ್ತವೆ. ಮೆಟ್ಕುಲೆಗಳು ಕೆಲವು 
ಫೈಯರಲಿಡ್‌ಗಳ ಹೂಗೊಂಚಲುಗಳನ್ನು ಉತ್ಪತ್ತಿ ಮಾಡಿದ್ದು ಅಥವಾ ಹೊರಕ್ಕೆ 
ಬೆಳೆಯುತ್ತ ಅಡ್ಡಭಿತ್ತಿಯುತ ತಂತುದಾರಗಳಾಗಿ, ನಂತರ ಒಂದು ಫೈಯಲಿಡನ್ನು 
ತುದಿಯಲ್ಲಿ ಉತ್ಪತ್ತಿ ಮಾಡುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ ಅಥವಾ ಅಂಡಾ 
ಕಾರ; 3-3.5x2.2-2.8 ; ಸ್ಪಷ್ಟವಾದ ಮುಳ್ಳಿರುತ್ತವೆ. 

ಮಣ್ಣಿನಿಂದ ; ಇಂಗ್ಲಂಡ್‌ (214). 


60. ಪೆನಿಸಿಲಿಯಂ ಗಾಡ್ಜೆವಸ್ಕಿ ಜಲೆಸ್ಕಿ 
'- ಸಹನಾಮ ಪೆ. ಇಂಟ್ರಿಕೇಟಂ ಥಾಮ್‌ 
ಸಮೂಹಗಳು ತಟಸ್ಥ 'ರಾಲಿನ್‌ ಜೊತೆಗೆ ಶೇಕಡಾ 10ರಷ್ಟು ಭಾಗ ಅಂಟುದ್ರವ ' 
ಎರುವ ಪೆಟ್ಟಿತಟ್ಟೆಗಳಲ್ಲಿ, ಮಂದಗತಿಯಲ್ಲಿ ಬೆಳೆಯುತ್ತ, 24-26 ಮಿಮಿ ವ್ಯಾಸವು 


436 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹನ್ನೆರಡು ದಿನಗಳಲ್ಲಿ ಆಗುತ್ತದೆ. ಸಮಸೂತ್ರ ಕಿರಣಗಳ ಸುಕ್ಕುಗಳು 2-3 ಮಿಮಿ 
ಅಗಲವಿದ್ದು, 1-2 ಮಿಮಿ ಎತ್ತರವಿದ್ದು, ಕೇಂದ್ರಸ್ಥಳವು ಎತ್ತರಿಸಲಾಗಿದ್ದು, ಒಂದು 
ಲೋಡಿನಂತೆ ಅಥವಾ ಅಂಬೊನಂತಿದ್ದು, ಆಗಾಗ್ಗೆ ಮೇಲ್ಭಾಗದಲ್ಲಿ ಸುಕ್ಕುಗಳಿರುತ್ತವೆ. 
ಅಂಟುದ್ರವ ನಿಧಾನಕ್ಕೆ, ಆದರೆ ಪೂರ್ಣವಾಗಿ ದ್ರವಿಸುತ್ತದೆ. ಕೊನಿಡಿಯ ಕ್ಷೇತ್ರವು 
ವೆಲ್ವೆಟ್ಟಿ ನಂತೆ ಅಥವಾ ಸ್ವಲ್ಪ ಉಣ್ಣೆ ಪ್ರಚ್ಚದಂತೆ ; ವಲಯೀಕೃತವಾಗಿರದೆ : ಸಮತಲ 
ವಾದ ಅಂಚಿದ್ದು, ಕೊಳಕಾದ ಬಿಳಿ, 2-3 ಮಿಮಿ ಅಗಲ. ಬಣ್ಣದಲ್ಲಿ ಮೊದಲಿಗೆ 
ಬಿಳಿಯಾಗಿ ಆನೇಕ ದಿವಸಗಳಿದ್ದು, ಅನಂತರ ಕೇಂದ್ರದಲ್ಲಿನ ಕೊನಿಡಿಯಗಳು ನೀಲಿ 
ಹಸುರಾಗಿ €.4.€. 397, 372, 396, 371, ಬದಲಾಯಿಸುತ್ತ ವಯಸ್ಸಾದಂತೆ 
ಕಿತ್ತಳೆಕಂದಾಗುತ್ತ, 147, 148. ಕೆಳಮುಖ ನಸುಹಳದಿ 0146 ಮತ್ತು 146, 
1538, 1288 ; ಹನಿಗಳು ಸ [ಲ್ಪವಿದ್ದು, ಕೇಂದ್ರದಲ್ಲಿರುತ್ತವೆ. ವಾಸನೆ ಇರುವು 
ದಿಲ್ಲ. ಕೊನಿಡಿಯದಂಡಗಳು ಚಿಕ್ಕದಾಗಿ 100್ಯ,ಗಿಂತಲೂ ಚಿಕ್ಕವಿರುತ್ತವೆ. ಬಹು 
ವಾಗಿ 200-400, (ಅಪರೂಪಕ್ಕೆ 600) ೬ 2-3. ನೇರ ಅಥವಾ ಬಾಗಬಲ್ಲದು; 
ತುದಿಗಳು ಚೀಲದಂತಿದ್ದು ; ಕುಂಚಗಳು 10-25 ಉದ್ದವಿದ್ದು, ಬಹುವಾಗಿ ರಚನೆ 
ಯಲ್ಲಿ ವಿಎಭವಿದ್ದು ; ಕವಲುಗಳು ಸಾಧಾರಣವಾಗಿ ಇರುವುದಿಲ್ಲ: ಒಂದು ಅಪರೂಪದ 
ಸಮೀಪವರ್ತಿ ಕವಲು ಕಂಡುಬಂದಂತೆ ತೋರುತ್ತದೆ. ಮೆಟ್ಕುಲೆಗಳು ಸುಮಾರು 
10-14 x 2,5-ತೈ. ತುದಿಗಳು ಚಪ್ಪಟೆಯಾಗಿ ಅಥವಾ ಚೇಲದಂತಿದ್ದು, ನೇರ ಅಥವಾ 
ಓಳಬಾಗಿದ್ದು, ಅನುಪಸ್ಥಿತ ಅಥವಾ ಅಸಮವಾಗಿದ್ದು, ಸಮಸೂತ್ರ ಅಥವಾ ಅಸಮ 
ಸೂತ್ರವಾಗಿ ಜೋಡಿಸಿದ ವೃತ್ತಗಳಲ್ಲಿ ಎರಡರಿಂದ ಎಂಟರವರೆಗೆ ಇರುತ್ತವೆ. ಫೈಯ 
ಲಿಡ್‌ಗಳು ಸುಮಾರಾಗಿ 7-8 x 2.2-2.5ಿ ಸಾಧಾರಣವಾಗಿ ಆರರಿಂದ ಹನ್ನೆರಡರ 
ವರೆಗೆ ಒಂದು ವೃತ್ತದಲ್ಲಿದ್ದು, ಚಿಕ್ಕ ಮೊನಚಾದ ನಳಿಕೆಗಳಿರುತ್ತವೆ. ಕೊನಿಡಿಯಗಳು 
2-2.5 (ಅಥವಾ 2.8ಿ) ; ನಯವಾಗಿದ್ದು ; ಗೋಳಾಕಾರ : ಜಂಟಿಕೆಗಳನ್ನು 
ತೋರುತ್ತವೆ ಮತ್ತು ಉದ್ದಕ್ಕೆ ಅಂಟಿಸಲಾದ ಸರಣಿಗಳಿರುತ್ತವೆ. 

ಮಣ್ಣಿನಿಂದ: ಕೆನಡಾ (22) (203), ಚೀನ (110), ಇಂಗ್ಲಂಡ್‌ (50), 
ಹೋಲಂಡ್‌ (242). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (101), ಕನೆಕ್ಟಿಕಟ್‌ 
(193), ಐಯೋವ (1) (3), ನ್ಯೂಜರ್ಸಿ (210), ಟೆಕ್ಸಾಸ್‌ (123). 


61, ಪೆನಿಸಿಲಿಯಂ ಕೇನಿಸೆನ್ಸ್‌ ಸೊಪ್‌ 


ಸಮೂಹಗಳು ಮಾಂಸ, ಪೆಪ್ಫೊನ್‌, ಸಕ್ಕರೆ ಅಂಟುದ್ರವದ ಮೇಲೆ ಬಿಳಿಯಾ 
ಗಿದ್ದು ; ನಾರಿನಂತೆ ; ಕ್ರಮೇಣ ಬದಲಾಗುತ್ತ ಸ್ವಲ್ಪ ನೀಲಿಮಿಶ್ರಿತ ಅಥವಾ ಹಸುರು 
ಮಿಶ್ರಿತವಾಗಿದ್ದು ಕೊನಿಡಿಯಗಳು ನಿಧಾನವಾಗಿ ವೃದ್ಧಿಯಾಗುತ್ತವೆ. ತಂತುದಾರ 


ತೆಳುವಾಗಿದ್ದು ಬಹು ಅತ್ಕುತೃಷ್ಣ್ಟವಾಗಿ, ವೆ, ಕ್ಯಾಮಮಂಬರ್ಟಿಗಿಂತಲೂ ಅತ್ಯುತೃಷ್ಟ 
ವಾಗಿರುತ್ತದೆ ; ಕೆಳಮುಖ ಬಿಳಿಯಾಗಿದ್ದು ವಯಸ್ಸಾದಂತೆ ಕಂದಾಗುತ್ತದೆ. ಆಧಾರ 
ಸ್ಥಳವು ನೇರಿಳೆ ಕುದಾಗುತ್ತದೆ. ವಾಸನೆಯು ಅಸಹನೀಯವಾಗಿದ್ದು, ಇಲಿಯ 
ಮೂತ್ರದಂತೆ ತೋರುತ್ತದೆ, ಕೊನಿಡಿಯದಂಡಗಳು ಬಹು ಚಿಕ್ಕದಾಗಿ ತೆಳುವಾಗಿದ್ದು; 
ಕೆಲವು ಕವಲುಗಳನು ಮತ್ತು ಫೈಯಲಿಡ್‌ಗಳನ್ನು ಅನಿಯಮಿತವಾಗಿ ವ ೈತ್ತದಲ್ಲಿರು 
ಮತೆ ತೋರುತ್ತ, ಉಬ್ಬಿದ್ದು ಮತ್ತು ಹೆಚ್ಚುಕಡಮೆ ವಿವಿಧ ದಿಕ್ಕಿಗಿರುತ್ತವೆ. ವೃ 
ದಲ್ಲಿನ ಕವಲುಗಳು ಆಗಾಗ್ಗೆ ಉದ್ದದಲ್ಲಿ ವಿವಿಧವಾಗಿದ್ದು ಚೀಲದಂತಹ ತುದಿ ಇರು 
ತ್ತದೆ; ಕೆಲವು ಫೈಯಲಿಡ್‌ಗಳು ವೃತ್ತದಲ್ಲಿದ್ದು, ಮೊನಚಾಗಿದ್ದು, ಸರಣಿಗಳು ಪ್ರತಿ 
ಯೊಂದು ಗುಂಪಿನಲ್ಲಿಯೂ ಒಂದು ಕಂಬವಾದಂತೆ ಕಂಡುಬರುತ್ತವೆ. ಕೊನಿಡಿಯ 
ನೀಲಿಮಿಶ್ರಿತ; ನೆಯ: ಗೋಳಾಕಾರ 2.5-ತ, ಸರಣಿಗಳಲ್ಲಿದ್ದು, ನಿಬಿಡವಾಗಿ 
ಒತ್ತೊ ತ್ತಾಗಿದ್ದಂತೆ ಕಂಡುಬರುತ್ತವೆ (? ಜಂಟಿಸಿರುತ್ತವೆ). ಕ್ಷೆ ಸೊ ಿತೀಸಿಯಗಳ 
ಕಂಡುಬಂದಿಲ್ಲ. 

ಮಣ್ಣಿನಿಂದ: ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಟೆಕ್ಸಾಸ್‌ (123). 


62. ಪೆನಿಸಿಲಿಯಂ ಜೆನ್ನಿನಿ ಜಲೆಸ್ಕಿ 
ಸಹನಾಮ ಪೆ. ಕ್ರಜಾಸ್ಕ್‌ಜಿ ಜಲೆಸ್ಕಿ 


ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇಕಡಾ 10ರಷ್ಟು ಭಾಗ ಅಂಟುದ್ರವ 
ವಿರುವ ಪೆಟ್ಟಿ ತಟ್ಟೆಗಳಲ್ಲಿ, ಸಾಕಷ್ಟು ತ್ವರಿತಗತಿಯಲ್ಲಿ ಬೆಳೆಯುತ್ತ, 35-40 ಮಿಮಿ 
ವ್ಯಾಸವು ಹನ್ನೆರಡು ದಿನಗಳಲ್ಲಾಗುತ್ತದೆ. ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ 
ಅಂಟುದ್ರವ ಸ್ಪವಿಸುತ್ತದೆ, ವೆಲ್ವೆಟ್ಟಿನಂತಿದ್ದು ಅಂಚಿನಲ್ಲಿ ಮಾತ್ರ ವಲಯೀಕೃತವಾಗಿರು 
ತ್ತವೆ, ತೆವಳುತ್ತ ಹರಿದಾಡುವ ತಂತುದಾರಗಳಿಂದ ವಿವಿಧವಾಗಿ ಅತಿ ಬೆಳವಣಿಗೆಯಾ 
ಗಿರುತ್ತವೆ. ಹಿರಿಯ ಕ್ಷೇತ್ರಗಳಲ್ಲಿ ಸುಕ್ಕಾಗಿರುತ್ತವೆ. ಕೇಂದ್ರವು ಎತ್ತರವಾಗಿದ್ದು, 
ಛತ್ರಿಯಂತಿದ್ದು, ಬಿಳಿಅಂಚು (ಫಿಂಬ್ರಿಯಾ) 4-6 ಮಿಮಿ ಅಗಲವಿದ್ದು, ಬಹು ಸ್ಪಷ್ಟ 
ವಾಗಿರುತ್ತದೆ. ಬಣ್ಣವು ಅಸ್ಪಷ್ಟವಾಗಿದ್ದು ಕೊನಿಡಿಯ ಕ್ಷೇತ್ರಗಳಲ್ಲಿ ಹಸುರು ಛಾಯೆ 
ತೋರುತ್ತದೆ, ಸುಮಾರು 0.4.೧, 322 ಶೀಘ್ರವಾಗಿ ಬದಲಾಗುತ್ತಾ ಕಿತ್ತಲೆಕಂದು 
ಛಾಯೆಗಳಾದಂತಹವು 138, 139, 143, ಕೆಳಮುಖ ಮತ್ತು ದ್ರವಿತ ಅಂಟುದ್ರವ 
ನಸುಹಳದಿಯಿಂದ ಕಿತ್ತಳೆ ಛಾಯೆಗಳಂತೆ 2034, 17872, 171, 166, 161; 
ವಾಸನೆ ಇರುವುದಿಲ್ಲ. ಕೊನಿಡಿಯದಂಡಗಳಂ 10,20-300, ಅಥವಾ 500 x 2-34. 
ಸಾಧಾರಣವಾಗಿ ಸುತ್ತಲೂ ಹರಿದಾಡುತ್ತಿರುವ ತಂತುದಾರಗಳಿಂದ, ಬಹು ಚಿಕ್ಕಕವಲು 
ಗಳಿಂದ "ಉದ್ದ ಕವಲುಗಳಾಗಿ ಉದ್ಭವಿಸಿದ್ದು, ಬಹುಪಾಲು ಬಾಗಬಲ್ಲವು. ಸಾಧಾರಣ 


| 


438 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಾಗಿ ತಮ್ಮಲ್ಲೇ ಕವಲಾಗಿದ್ದು ತುದಿಗಳಲ್ಲಿ ಉಬ್ಬಿರುತ್ತವೆ. ಕುಂಚಗಳು ಆರರಿಂದ 
ಹತ್ತರವರೆಗೆ ಸರಳವಾಗಿದ್ದು ; ಕವಲಾದಾಗ 15-25, ಉದ್ದ ಇರುತ್ತದೆ. ಎಲ್ಲ 
ಭಿತ್ತಿಗಳು ನಯ ; ಮೆಟ್ಕುಲೆಗಳು 8,10-15. 2.2-3 ; ಸಾಧಾರಣವಾಗಿ ಬುಡ 
ದಿಂದ ತುದಿಯ ಕಡೆಗೆ ವಿಸ್ತರಿತಗೊಂಡು ತುದಿಯಲ್ಲಿ ಉಬ್ಬಿರುತ್ತವೆ ಮತ್ತು ಸಾಧಾರಣ 
ವಾಗಿ ಉದ್ದದಲ್ಲಿ ಅಸಮವಿದ್ದು, ಅಸಮಸೂತ್ರ ವಿಭಜನೆಯಲ್ಲಿ ಎರಡು, ಮೂರರಿಂದ 
ಆರು ಅಥವಾ ಹದಿನೈದರ ಗುಂಪುಗಳಲ್ಲಿ ಜೋಡಿಸಲಾಗಿರುತ್ತವೆ. ' ಜೊತೆಗೆ ಚಿಕ್ಕನಳಿಕೆ 
ಗಳಿದ್ದು; ಸಂಖ್ಯೆ, ಗಾತ್ರ ಮತ್ತು ಆಕಾರದಲ್ಲಿ ವೃತ್ತದಲ್ಲಿರುವ ಸ್ಥಳಕ್ಕೆ ಅನುಗುಣ 
ವಾಗಿ ಸಾಕಷ್ಟು ವಿವಿಧವಾಗಿರುತ್ತವೆ. ಕೊನಿಡಿಯ 2-2.54 (ಅಥವಾ 2.8): 
ನಯ ; ಗೋಳಾಕಾರ ; ಜಂಟಿಕೆಗಳು ತೋರಿಬರುತ್ತದೆ. 


ಮಣ್ಣಿನಿಂದ : ಪೋಲಂಡ್‌ (242). 


63, ಪೆನಿಸಿಲಿಯಂ ನೈಗ್ರಿಕನ್ಸ್‌ ಬೈನರ್‌ 
ಸಹನಾವಂ ಪೆ. ಎಕ್ವಿನೇಟಂ ಡಾಲೆ 
ಪೆ, ಜಾಂಕ್ಸೇವಸ್ಕಿ ಜಲೆಸ್ಕಿ 

ಪೆ. ಸ್ವೀಸಿಸ್ಕಿ ಜಲೆಸ್ಕಿ 
ಸಮೂಹಗಳು ಒಂದು ನಿಬಿಡ ವಿನ್ಯಾಸಯುತವಾಗಿ ರೂಪಿತಗೊಂಡಿದ್ದು, 
ಸೂಕ್ಷ್ಮವಾಗಿ ಸುತ್ತಲೂ ಹರಿದಾಡುತ್ತಿರುವ ತಂತುದಾರಗಳಿಂದ, - ಸಾಕಷ್ಟು ಆಳಪಾದ 
ಫೆಲ್ಫಾಗಿದ್ದು, ಅಪರೂಪವಾಗಿ, ಆದರೆ ನಿಯಮಿತವಾಗಿರದೆ ತಂತುದಾರಗಳು ಕಂತೆ 
ಗಳಲ್ಲಿ ಅಥವಾ ಹಗ್ಗಗಳಲ್ಲಿದ್ದು, ಸಮತಲಅಥವಾ 30°ಸೆಗ್ರೆವರೆಗೆ ಉಷ್ಣಾಂಶ ಹೆಚ್ಚಾ 
ದಂತೆಲ್ಲ ಸುಕ್ಕಲು ಅಧಿಕವಾಗುತ್ತದೆ. ಮೊದಲು ವಲಯೀಕೃತವಾಗಿರದೆ, ಅನಂತರ 
ಹೆಚ್ಚುಕಡಮೆ ಅಂಚಿನಲ್ಲಿ ವಲಯೀಕೃತವಾಗುತ್ತವೆ. ಕೊನಿಡಿಯ ಕ್ಷೇತ್ರಗಳು ವಿಎಧ 
ಬೂದು ಛಾಯೆಗಳಾದ ಉಕ್ಕುಬೂದು, ಆಳಹಸುರು ಬೂದು, ಆನೆಬೂದು, ಹಸುರು 
ಮಿಶ್ರಿತ ಛಾಯೆಯ ಜಾಡುಗಳಿಂದ | ಇಲಿಬೂದಾಗಿ  ವಯಸ್ಸಾದಾಗಿರುತ್ತದೆ. 
ಕೆಳಮುಖ ಹಳದಿ, ಆಳಕಿತ್ತಳೆ ಅಥವಾ ಆಳ ಕಾಡಿಗೆಯಂತಹ ಛಾಯೆಗಳಿರುತ್ತವೆ. 
ವಾಸನೆ ಪ್ರಬಲವಿದ್ದು ಹನಿಗಳು ಸಮೃದ್ಧವಾಗಿರುತ್ತವೆ. ಬಣ್ಣರಹಿತ ಅಥವಾ ಸ್ವಲ್ಪ 
ಹಳದಿಮಿಶ್ರಿತ. ಕೊನಿಡಿಯಗಳನ್ನು ಬಿಟ್ಟು ತಂತುದಾರಗಳು ವಿವಿಧವಾದ ಚಿಕ್ಕ ಕವಲು 
ಗಳಾಗಿದ್ದು ಮೇಲ್ಮೈ ತಂತುದಾರಗಳಿಂದ ಬಿಟ್ಟಿದ್ದು ಅಥವಾ ಪೂರ್ಣ ಹರಿದಾಡು 
ತ್ತಿರುವ ತಂತುದಾರಗಳಲ್ಲಿ ದಪ್ಪಭಿತ್ತಿಗಳಿದ್ದು, ಚಿಕ್ಕಕವಲುಗಳನ್ನು ಬಿಟ್ಟಿದ್ದು ಜೊತೆಗೆ 
ಕುಂಚಗಳಿರುತ್ತವೆ ಅಥವಾ ಅಂಚಿನ ಕ್ಷೇತ್ರದಲ್ಲಿ ಮುಳುಗಡೆಯಾದ ತಂತುದಾರಗಳಿಂದ 
ನೇರವಾದ ಪ್ರತ್ಯೇಕ ಕೊನಿಡಿಯದಂಡಗಳು ಉದ್ಭವಿಸಿರುತ್ತವೆ. ಕುಂಚಗಳು ಹರಿದಾಡು 
ತ್ತಿರುವ ತಂತುದಾರಗಳ ತುದಿಯ ಮೇಲೆ ಅಥವಾ ಚಿಕ್ಕಕವಲುಗಳ ಮೇಲಿದ್ದು 
ಸುಮಾರು 504 ಉದ್ದ, ವಿವಿಧವಾಗಿರುವ,. ವಿಭಿನ್ನ ದಿಕ್ಕಿಗಿರುವ ಕಿರಿಗವಲುಗಳು 


ep 


ಫೈಯಲಿಡ್‌ಗಳನ್ನು ಬಿಟ್ಟೆ ದ್ದು, ಆವು ಕೆಲವು ಅಥವಾ ಅನೇಕವಿದ್ದು, ಕೊನಿಡಿಯಗಳ 
ಸರಣಿಗಳು ಸಮಾನಾಂತರದಿಂದ ಸಾಧಾರಣವಾಗಿ ವಿವಿಧ ದಿಕ್ಕಿಗಿದ್ದು ಅಥವಾ ವಯ 
ಸ್ಲಾದಾಗ ತೊಡರಿಕೊಂಡಿರುತ್ತವೆ. ಕೊನಿಡಿಯ 3-3.5 ವ್ಯಾಸವಿದ್ದು ಗೋಳಾ 
ಕಾರವಿರುತ್ತವೆ. 

ಮಣ್ಣಿನಿಂದ: ಆಸ್ಟ್ರಿಯ (88), ಚೀನ (110), ಇಂಗ್ಲಂಡ್‌ (50), ಪೋಲುಡ್‌ 
(242). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (102), ಇಡಾಹೊ 
(140) ಐಯೋವ (134), ವಿಸ್ಕಾನ್ಸಿನ* (206). 


64, ಪೆನಿಸಿಲಿಯಂ ಆಲ್ಬಿಡಂ ಸೊಪ್‌ 

ಸಮೂಹಗಳು ಮಾಂಸ-ಪೆಪ್ಪೋನ್‌-ಸಕ್ಕರೆ-ಅಂಟುದ್ರವದ ಮೇಲೆ, ಮೊದಲು 
ಬಿಳಿಯಾದ, ತೆಳು' ತಂತುಜಾಲ ಬೆಳವಣಿಗೆಯಾಗಿದ್ದು , ಕೊನಿಡಿಯ ರೂಪಿತವಾಗು 
ವಾಗ ಅಪ್ಪಟ ಹಸುರಾಗುತ್ತದೆ. ಅನಂತರ ಆಲಿವ್‌ ಹಸುರು, ಬೂದು ಮತ್ತು 
ಕಡೆಯದಾಗಿ ಕಂದು ಮತ್ತು ಸಾಧಾರಣವಾಗಿ ತಕ್ಷಣವೆ ಮೇಲ್ಪೆಳವಣಿಗೆಯಾಗುವ ತಂತು 
ಜಾಲವಿರುತ್ತದೆ. ಮೇಲ್ಮೈ ಬೆಳವಣಿಗೆ ವಿಶಾಲವಾಗಿ ಹರಡಿದ್ದು, ಅಸಮವಾಗಿ: 
ನಾರಿನಂತೆ ಒರಟು, ಅನಿಯಮಿತಾಕಾರಿತ. ಕೆಂಪುಮಿಶ್ರಿತ ಹಳದಿ ಅಥವಾ ಕೆಲವು 
ಪೋಷಕ ಮಾಧ್ಯಮಗಳಲ್ಲಿ ಹಳದಿ ; ವಾಸನೆಯು ಮೇಣದಂತಿರುತ್ತದೆ. ಕೊನಿಡಿಯ 
ದಂಡಗಳು ಸುತ್ತಲೂ ಹರಡಿದ ಅಥವಾ ಓರೆಯಾಗಿರುವ ತಂತುದಾರಗಳ ಕವಲುಗಳಾಗಿ 
ಉದ್ಭವಿಸಿ, ಬಹು ಚಿಕ್ಕದಾಗಿ ಅಥವಾ ಸುಕಷ್ಟು ಉದ್ದವಾಗಿದ್ದು ; ನಯವಾದ ಭಿತ್ತಿ 
ಗಳಿರುತ್ತವೆ. ವಿಸ್ತರಿತವಾಗುವುದರಿಂದ ಚೀಲದಂತಹ ತುದಿಗಳಿದ್ದು ಸಿಟ್ರೊಮೈಸಿಸ್‌ 
ನಂತಹ ವೃತ್ತಗಳಾಗಿಯೂ ಅಥವಾ ವಿವಿಧ ದಿಕ್ಕಿಗಿರುವ ಗಡ್ಡೆಯಾಕಾರಿತ ಮೆಟ್ಯುಲೆ 
ಗಳಲ್ಲಿ ಪ್ರತಿಯೊಂದು, ಒಂದು ಸಿಟ್ರೊಮೈಸಿಸ್‌ನಂತಹ ಫೈಯಲಿಡ್‌ಗಳನ್ನು ಗೊಂಚಲು 
ಗಳಲ್ಲಿ ಬಿಟ್ಟಿರುತ್ತವೆ ; ಫೈಯಲಿಡ್‌ಗಳು ವಿವರಿತವಾಗಿಲ್ಲ. ಕೊನಿಡಿಯ ಗೋಳಾಕಾರ ; 
ಒರಟಾಗಿದ್ದು, 3-44. ಕ್ಲೈಸ್ಟೊತೀಸಿಯಗಳು ಕಂಡುಬಂದಿಲ್ಲ. 


* ಮಣ್ಣಿನಿಂದ : ಆಸ್ಟ್ರಿಯ (83), ಕೆನಡ (22), ನಾರ್ವೆ (177). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


65. . ಜೆನಿಸಿಲಿಯಂ ಕಾಪುಸಿನಸ್ಕಿ ಜಲೆಸ್ಕಿ | | 

. ಸಮೂಹಗಳು ತಟಸ್ಥ ರಾಲಿನ್‌ ಜೊತೆಗೆ ಶೇ. 10ರಷ್ಟು  ಅಂಟುದ್ರವವಿರುವ 
ಪೆಟ್ಟಿತಟ್ಟೆಗಳಲ್ಲಿ ಮಂದಗತಿಯಲ್ಲಿ, ಬೆಳೆಯುತ್ತ, 24-25 ಮಿಮಿ ವ್ಯಾಸವನ್ನು 
ಹನ್ನೆರಡು ದಿನಗಳಲ್ಲಿ ತಲುಪುತ್ತವೆ, ಅಂಟುದ್ವವ ಸಾಕಷ್ಟು ತ್ವರಿತವಾಗಿ ದ್ರೆವಿಸುತ್ತದೆ. 


440 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವೆಲ್ವೆಟ್ಟಿನಂತೆ; ವಲಯೀಕೃತವಾಗುವುದು ಅಂಚಿನ ಕ್ಷೇತ್ರಗಳಲ್ಲಿ ಮಾತ್ರ. ಸುಕ್ಕಾದ 
ಮೆದುಳು ಮಡಿಕೆಗಳಂತೆ ಕೇಂದ್ರದಲ್ಲಿದ್ದು, ಅಂಚಿನ ಕ್ಷೇತ್ರದಲ್ಲಿ ಕಿರಣಗಳಂತೆ ಸುಕ್ಕಾ 
ಗಿರುತ್ತದೆ. ಬಿಳಿಯ ಅಂಚು ಬೆಳೆಯುವಾಗ 1-1.5 ಮಿಮಿ ಇರುತ್ತದೆ. ಬಣ್ಣದಲ್ಲಿ 
ಕೊನಿಡಿಯ ಕ್ಷೇತ್ರವು ನೀಲಿಹಸುರು ಛಾಯಗಳಲ್ಲಿ ಮೊದಲು C,4.C. 397,398, 
ಅನಂತರ 366, 367, 373, 374, ಅನಂತರ ಹಸುರಾಗಿ 322, 323 ಮತ್ತು 
ವಯಸ್ಸಾದಾಗ ಆಳವಾದ ಹಳದಿ ಛಾಯೆಗಳು 173. 143, 148 ; ಕೆಳಮುಖವು 
ಕಿತ್ತಳೆ ಛಾಯೆಗಳಲ್ಲಿ 146, 141, 196, 156, 191, 136: ವಾಸನೆ ಇರುವುದಿಲ್ಲ. 
ಕೊನಿಡಿಯ ದಂಡಗಳು 100. 200-400, ಅಥವಾ 700% 2.3-2.8್ಯ. 
ಉಬ್ಬಿದ್ದು, ನೇರ ಅಥವಾ ಬಾಗಬಲದು : ಸರಳ ಅಥವಾ ಅಶಿವಿಶಳವಾಗಿ ಕವಲೊಡೆ 
ದಿರುತ್ತವೆ. ಕುಂಚಗಳು 8-10 ಆಥವಾ 25-28 ಉದ್ದವಾಗಿದ್ದು : ಮೆಟುಲೆ 
ಗಳು ಸಾಧಾರಣವಾಗಿ ಉದ್ದದಲ್ಲಿ ಅಸಮವಿದ್ದು, ಅಸಮಸೂತ್ರ ಜೋಡಣೆಯಾದ 
ವೃತ್ತಗಳಲ್ಲಿ 10,12-18 ಆಥವಾ 22 ಉದ್ದ : 2.5-3 4; ಬುಡದಿಂದ ತುದಿ 
ಯೆಡೆಗೆ ವಿಸ್ತರಿತಗೊಳ್ಳುತ್ತಿ ಅದು ಸಾಧಾರಣವಾಗಿ ಚೀಲದಂತಿರುತ್ತದೆ. ಫೈಯಲಿಡ್‌ 
ಗಳು ಸುಮಾರು 8-9: 2-2,5[. ವೃತ್ತಗಳಲ್ಲಿ ಆರು, ಎಂಟರಿಂದ ಹನ್ನೆರಡು 
ಅಥವಾ ಇನ್ನೂ ಹೆಚ್ಚಿರುವುದರಿಂದ ಹದಿನಾರರವರೆಗಿರುತ್ತವೆ. ಜೊತೆಗೆ ಚಿಕ್ಕ ನಳಿಕೆ 
ಗೆಳಿರುತ್ತವೆ. ಕೊನಿಡಿಯಗಳು 2.2-2.5(( ಅಥವಾ ತ್ಮಿ ನಯವಾಗಿದ್ದು, ಬಹು 
ಪಾಲು ಗೋಳಾಕಾರ, ಆಗಾಗ್ಗೆ ಉಪಗೋಳಾಕಾರಿತ, ಸರಣಿಗಳಲ್ಲಿ ವೃದ್ಧಿಯಾಗಿದ್ದು 
ಒಂದು ಉದ್ದ, ತೆಳುವಾದ ಜಂಟಿಕೆಯು ಕಂಡುಬರುತ್ತದೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಪನಾಮ (65), ಪೋಲಂಡ್‌ 
(242). 


66, ಪೆನಿಸಿಲಿಯಂ ಮೆಲಿನೈ ಥಾಮ್‌ 


ಸಮೂಹಗಳು ಜೆಪಕ್‌ನ ಆಗಾರಿನಲ್ಲಿ, ಸುಮಾರು ಮಂದಗತಿಯಲ್ಲಿ ಬೆಳೆಯುತ್ತ, 
25 ಮಿಮಿ ವ್ಯಾಸವು ಹನ್ನೆರಡು ದಿಸಗಳಲ್ಲಾಗಿ; ಪೆಲ್ವೆಟ್ಟಿನಂತೆ : ಸಮತಲ ಅಥವಾ 
ಸ್ವಲ್ಪ ಎತ್ತರಿಸಲಾದ ಕೇಂದ್ರವಿದ್ದು ಜೊತೆಗೆ ಕೇಂದ್ರಗಳಂ ಹೆಚ್ಚುಕಡಮೆ ಎಷ್ಟರಿಸ 
ಲಾಗಿದ್ದು ಅಥವಾ ಕೆಲವು ಸಮಯಗಳಲ್ಲಿ ಗುರಾಣಿ ಗುಬುಟಿನಂತಿದ್ದು, ಹಸುರುಮಿಶ್ರಿತ 
ಬೂದು ಅಥವಾ ಜೊತೆಗೆ ನೀಲಿಮಿಶ್ರಿತವಿರುತ್ತದೆ (ರಿಡ್‌ಗೈರವರ ಆನೆಬೂದು 
1.1,11) : ಜೊತೆಗೆ ಅಂಚು (ಫಿಂಬ್ರಿಯ) ಬಿಳಿಯಾಗಿದ್ದು 0.5-1 ಮಿಮಿ ಆಗಲ 
ಎರುತ್ತದೆ. ಕೆಳಮುಖ ಮತ್ತು ಆಗಾರು ಮೊದಲು ಹೇರಳೆಯಂತಿದ್ದು ಬದಲಾಗುತ್ತ 
ಕಿಶ್ತಳೆಕಂದು ಅಥವಾ ಗುಲಾಬಿಯಾಗುತ್ತದೆ (ರಿಡ್‌ಗೆ ೫1,217). ಹನಿರಳು ಹಳದಿ 
ಚಿಕ್ಕವು, ಸಮೃದ್ಧವಾಗಿ ಪೂರ್ಣಕ್ಷೇತ್ರದಲ್ಲಿದ್ದು, ಅನಂತರ ಒಟ್ಟಾಗಿ, ಕಿತ್ತಳೆಹಳದಿ, ಕಂದು 
ಹಳದಿ ಅಥವಾ ಗುಲಾಬಿಯಂತೆ (ರಿಡ್‌ಗ್ವೆ P1.೫X೪). ಕೊನಿಡಿಯದಂಡಗಳು ಭಿತ್ತಿಗಳು, 


ಮೊನಿಲಯೇಲ್ಸಾ ಇ. 


ಹರಳುರೂಪಿತ ಗಡ್ಡೆ ಯಾಕಾರಿತವಾಗಿದ್ದು, ಸಾಧಾರಣವಾಗಿ 1004 ಉದ್ದಕ್ಕಿಂತಲೂ 
ಕಡಮೆ: 2-3 ; ಕುಂಚಗಳು ತುದಿಯಲ್ಲಿದ್ದು, ಏಕವೃತ್ತಯುತ ಅಥವಾ ಒಂದು 
ತುದಿಯಲ್ಲಿನ ವಿವಿಧ ದಿಕ್ಕಿಗಿರುವ ಅಸಮ ಕವಲುಗಳು ಗುಂಪಾಗಿದ್ದು ಅಥವಾ ಮೆಟ್ಕುಲೆ 
ಗಳು 10-20 x 2-2.5, ಅಥವು ಅನಿಯಮಿತವಾಗಿ ವ ೈದ್ದಿಹೊಂದಿ ಕೆಳಗಣ್ಣು ಗಳ 
ಹತ್ತಿರ ಇರುವ ಕವಲುಗಳು. ಮುಖ್ಯ ಕಾಂಡದ ತುದಿಯಿಂದ ಮತ್ತು ಪ್ರತಿಯೊಂದು 
ಮುಂಬರುವ ಹೊರಬೆಳೆದ ಹಿರಿಯ ಕವಲಿಗಿಂತಲೂ ಉದ್ದವಾಗಿ ಹೊರಚಾಚಿರುತ್ತವೆ; 
ಫೈಯಲಿಡ್‌ಗಳು 6-9 : 2, ಕೊಕ್ಕಿನಂತಹ ನಳಿಕೆಗಳಿರುತ್ತವೆ. ಕೊನಿಡಿಯ ಸರಣಿ 
ಗಳು ವಿವಿಧ ದಿಕ್ಕಿಗಿದ್ದು ಅಥವಾ ತೊಡರಿಕೊಂಡಿರುತ್ತವೆ. ಕೊನಿಡಿಯ ಒರಟು, 
ಗಡ್ಡೆಯಾಕಾರಿತ 3-3.5, ಮ್ಮಸವಿರುತ್ತವೆ : ಹಂಟಿಕೆಗಳು ಸ್ಪಷ್ಟವಿರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು (195). 


67. ಪೆನಿಸಿಲಿಯಂ ರ್ಯಾಸಿಬೋರ್‌ಸ್ಕಿ ಜಲಿಸ್ಕಿ 


ಸಮೂಹಗಳು ತೆಟಸ್ಮರಾಲಿನ್‌ ಜೊತೆಗೆ ಇರುವ ಶೇ. 10ರಷ್ಟು ಅಂಟುದ್ರವದ 
ಮೇಲೆ, ಮಂದಗತಿಯಲ್ಲಿ ಬೆಳೆಯುತ್ತ, 3-3.5 ಸೆಮಿ ವ್ಯಾಸವು, ಹನ್ನೆರಡು ದಿನಗಳ 
ಬರುತ್ತದೆ. ಜೊತೆಗೆ ಅಂಟುದ್ರವ ದ್ರವಿಸುತ್ತದೆ, ಸಾಕಷ್ಟು ಒರಟಾಗಿದ್ದು ಲ್ಯಾನೋಸಿ 
ನಂತೆ ವಲಯೀಕೃತವಿರದೆ, ಬಲವಾಗಿ ಮತ್ತು ಅನಿಯಮಿತವಾಗಿ ಅಲೆಯೋಪಾದಿಯಾ 
ಗಿದ್ದು ಎ. ಆಂಚು (ಥಿಂಬ್ರಿಯ) ಸಡಿಲ ತಂತುದಾರಗಳಿಂದ ಕೂಡಿದ್ದು, 1-1.5 ಮಿಮಿ 
ಅಗಲವು ಬೆಳವಣಿಗೆ ಕಾಲದಲ್ಲಿರುತ್ತದೆ ; ಬಣ್ಣದಲ್ಲಿ ನೀಲಿ ಹಸುರಾಗುತ್ತ, ೮.6.0, 
368 ಮಧ್ಯದಲ್ಲಿದ್ದು ಆರು ದಿನಗಳಲ್ಲಿ, ಅಗಲ ಬಿಳಿ ಅಂಚಿದ್ದು 3-5 ಮಿಮಿ ಅಗಲ 
ಎದ್ದು, ಜೊತೆಗೆ ಕೊನಿಡಿಯ ಕ್ಷೇತ್ರಗಳು ಪ್ರಗತಿ ಹೊಂದಿದಂತೆ 372, 347, 343 
ಮತ್ತು ಕಡೆಯದಾಗಿ ಆಳಕಿತ್ತಳೆಕಂದು ಛಾಯೆಗಳಾಗಿ 139, 140, 143 ವಯಸ್ಸಾ 
ದಂತಿರುತ್ತವೆ. ಕೆಳಮುಖ ಮತ್ತು ದ್ರವಿತ ಅಂಟುದ್ರವ ನಸುಹಳದಿ, ಸಂಖ್ಯೆ 271, 
266 ಅಥವಾ ಕಿತ್ತಳೆಹಳದಿ 161, 157. ಕೆಲವು ಹನಿಗಳಿರುತ್ತವೆ, ಬಣ್ಣರಹಿತ, 
ಬಹುಮಟ್ಟಿಗೆ ಅಂಚಿನ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ವಾಸನೆ ಇರುವುದಿಲ. ಕೊನಿ 
ಡಿಯದಂಡಗಳು ಸುಮಾರಾಗಿ 40.600 » 3-3.5, ನೇರವಾಗಿದ್ದು, ಸರಳ 
ಅಥವಾ ಸ್ವಲ್ಪ ಕವಲೊಡೆದಿದ್ದು ; ಎಲ್ಲ ಭಿತ್ತಿಗಳು ನಯವಾಗಿದ್ದು, ಕವಲುಗಳು 
'ಸುಮಾರಾಗೆ 12-20: 3-4ಿ. ಎರಡು ಅಥವಾ ಅಪರೂಪಕ್ಕೆ ಮೂರರ ಗುಂಪಿನಲ್ಲಿ 
ರುತ್ತವೆ ; ಚೀಲದಂತಹ ತುದಿಗಳಿರುತ್ತವೆ. ಮೆಟ್ಕುಲೆ ಸುಮಾರಾಗಿ 10-14 
2.5-3,, ಐದರಿಂದ ಏಳರ ಗುಂಪುಗಳಲ್ಲಿದ್ದು, ಸಲ್ಪ ಗಡ್ಡೆಯಾಕಾರ ; ಉಬ್ಬಿದ ತುದಿ 
ಗಳು ಅಥವಾ ಚೇಲದಂತಹ ತುದಿಗಳು; ಫೈಯಲಿಡ್‌ಗಳು ಸುಮಾರು 8-9 » 2-2.5/; 
ವೃತ್ತಗಳಲ್ಲಿ ಐದರಿಂದ ಹನ್ನೆರೆಡರವರೆಗೆ, ಹೆಚ್ಚು ಕಡಮೆ ನೇರವಾಗಿರುತ್ತವೆ. ಕೊನಿ 


442 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಡಿಯ 2.3-2.8 ಅಥವಾ 3. ನೆಯ; ಗೋಳಾಕಾರ; ಜಂಟಿಕೆಗಳು ಸ್ಪಷ್ಠ ವಾಗಿದ್ದು 
ಶಾಶ್ವತವಾಗಿ ದ್ರವದಲ್ಲಿ (ಪರೀಕ್ಷಾರ್ಥವಾಗಿ) ನೆಲೆಯಾದಾಗ ಸರಣಿಗಳಲ್ಲಿರುವುದಿಲ್ಲ. 
ಮಣ್ಣಿನಿಂದ: ಪೋಲಂಡ್‌ (242). 
ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ : ಲಸ್ಸಿ ಸಯ (189), 


ಉಪವಿಭಾಗ |1 ಫ್ರನಿಕ್ಯುಲೋಸ 
ಪ್ರಭೇದಗಳಿಗೆ ಸಂಕೇತ 


a. ಕೊನಿಡಿಯ ಕ್ಷೇತ್ರಗಳು ಹಸುರು ಛಾಯೆಗಳಲ್ಲಿದ್ದು, 
ಮೆಟ್ಕುಲೆ ಮತ್ತು ಫೈಯಲಿಡ್‌ಗಳಂ ನಯವಾಗಿರು 
ತ್ತವೆ. 

b. ಕೊನಿಡಿಯಗಳು ಮಬ್ಬು ಬೂದು ಹಸುರು, ಕೊನಿ 
ಡಿಯದಂಡದ ಭಿತ್ತಿಗಳು ಒರಟಾಗಿರುತ್ತವೆ. 68. ಪೆ, ಟೆರ್ಟೊ 

bb. ಕೊನಿಡಿಯಗಳು ನೀಲಿಹಸುರು, ಕೊನಿಡಿಯ 
ದಂಡದ ಭಿತ್ತಿಗಳು ನಯವಾಗಿರುತ್ತವೆ. 69, ಪೆ. ಸಾಲಿಟಂ 

೩೩. ಕೊನಿಡಿಯ ಕ್ಷೇತ್ರಗಳು ಹಸುರು ಛಾಯೆಗಳಲ್ಲಿರು 

ವುದಿಲ್ಲ; ಮೆಟ್ಯುಲೆ ಮತ್ತು ಫೈಯಲಿಡ್‌ಗಳು ಒರಟಾ 

ಗಿರುತ್ತವೆ. 


b. ಕೊನಿಡಿಯಗಳು ಬಿಳಿಯಿಂದ ಕೆನೆಯಂತಹ ಬಣ್ಣ 
ವುಳ್ಳವು. 70. ಪೆ. ಪಾಲ್ಲಿಡಂ 
bb. ಕೊನಿಡಿಯಗಳು ತಿಳಿಯಿಂದ ಮಬ್ಬುಬೂದು. : 71. ಪೆ, ನಾಮಿಸ್ಲೊವ್‌ಸ್ಕಿ 


68, ಪೆನಿಸಿಲಿಯಂ ಟೆರೆಸ್ಟಿ ಜೆನ್ಸನ್‌ 


ಸಮೂಹಗಳು ಮಣ್ಣಿನಿಂದ ದೊರೆತ ಆಗಾರಿನ ಮೇಲೆ ದುಂಡಾಗಿದ್ದು, ಹಳದಿ 
ಮಿಶ್ರಿತ ಹಸುರು, ದೈಹಿಕ ' ತಂತುದಾರಗಳು 2-6% ವಾ ಸವಿದ್ದು : ಮೇಲ್ಮೆ ಯಲ್ಲಿ 
ತಂತುದಾರಗಳು ಹಗ್ಗ 'ಗಳಂತಿರುತ್ತ ವೆ. ಕೊನಿಡಿಯದಂಡಗಳು 10-375 x 2- ಟ್ಟ 
ಪಾರದರ್ಶಕ, ಅಡ್ಡ ಭಿತ್ತಿ ಯುತವಾಗಿ ಜೊತೆಗೆ ಒಂದು ಅಥವಾ ಎರಡು ಕವಲುಗಳಂ 
ತುದಿಯಲ್ಲಿದ್ದು ಅಥವಾ ಕವಲೊಡೆಯುವಿಕೆ ತುದಿಗೆ ಸೀಮಿತಗೊಂಡಿದ್ದು, ಮೆಟ್ಕುಲೆ 
ಗಳು ಒಂದು ವೃತ್ತದಲ್ಲಿರುತ್ತವೆ; ಕವಲುಗಳಿದ್ದಾಗ ತುದಿಯಲ್ಲಿನ ವೃ ವೃತ್ತದಲ್ಲಿ ಮೆಟ್ಕು ಲೆ 


ಮೊನಿಲಿಯೇಲ್ಲ್‌ 443 


ಗಳನ್ನು ಬಿಟ್ಟಿರುತ್ತವೆ. ಮೆಟ್ಕುಲೆಗಳು 10-15, ಉದ್ದ ; ಫೈಯಲಿಡ್‌ಗಳು 
7-114 ಉದ್ದವಿರುತ್ತವೆ. ಕೊನಿಡಿಯ ಗೋಳಾಕಾರವಾಗಿ 2-3, (ಥಾಮ್‌ರವರು 
ಇದರ ಮಾದರಿಯಲ್ಲಿ ನೋಡಿದಂತೆ ಫಿ) ಪಾರದರ್ಶಕ, ಉದ್ದ ಸರಣಿಗಳಲ್ಲಿರುತ್ತ ವೆ. 

ಮಣ್ಣಿನಿಂದ: ಆಸ್ಥಿ ಕ್ರಿಯ (189), ಕೆನಡ (22), ಇಂಗ್ಲಂಡ್‌ (50), ಭಾರತ 
(32) (184), ಯು.ಎಸ್‌.ಎಸ್‌.ಆರ್‌. (143), 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು (89). 


69, ಪೆನಿಸಿಲಿಯಂ ಸಾಲಿಟಂ ವೆಸ್ಲಿಂಗ್‌ 


ಸಮೂಹಗಳು ಕತ್ತರಿಸಿದ ಅಂಟುದ್ರವದಲ್ಲಿ, ಉಣ್ಣೆ ಪುಚ್ಚದಂತಿರುವ ಕೇಂದ್ರ 
ಕ್ಷೇತ್ರಗಳಿದ್ದು, ನೀಲಿಮಿಶ್ರಿತ ಹಸುರು 0.6.0, 363, 367, ಅನಂತರ ಹಸುರಾಗಿ 
333, 338, ವಯಸ್ಸಾದಂತೆ ಕಪ್ಪಮಿಶ್ಟಿತ ಹಸುರು 349 ; ಕಿರಿದಾದ ಅಂಚಿದ್ದು, 
ಸುಮಾರು ಉಣ್ಣೆಪುಚ್ಚದಂತೆ, ಬಿಳಿಯಾಗಿರುತ್ತದೆ. ಕೆಳಮುಖವು ಕೊಳಕು ಬಿಳಿ 
ಅಥವಾ ನಸುಹಳದಿ, ಅಂಟುದ್ರವ ಕ್ರಮೇಣ ಮತ್ತು ಭಾಗಶಃ ದೃವಿಸಿದ್ದು, ದುರ್ಬಲ 
ವಾಸನೆಯುತ. ಕೊನಿಡಿಯದಂಡಗಳು, ಭಿತ್ತಿಗಳು ನಯವಾಗಿ ಅಥವಾ ಸುಮಾರು 
ಹಾಗೆ ಇರಂತ್ತವೆ. ಅಪರೂಪಕ್ಕೆ ಒರಟಾಗಿದ್ದು, ಮುಳುಗಡೆಯಾದ ತಂತುದಾರ 
ಗಳಿಂದ ಅಥವಾ ತೆವಳುತ್ತಿರುವ ತಂತುದಾರಗಳಿಂದ ಉದ್ಭವಿಸಿರುತ್ತವೆ. ಕೆಲವು 
ಸಲ ಬಹುಚಿಕ್ಕವು, ಆದರೆ ಸಾಧಾರಣವಾಗಿ ಸಾಕಷ್ಟು ಉದ್ದವಾಗಿದ್ದು, 300- 
800 » 4-64್ಕ,. ಕುಂಚಗಳು 60-150 ಉದ್ದ ; ಮೆಟ್ಕುಲೆಗಳು ಸ್ವಲ್ಪ ಗಡ್ಡೆಯಾ 
ಕಾರಿತ, 11-18 x 3.6-4.8 ; , ಫೈಯಲಿಡ್‌ಗಳು 8-9.6 x 3-3.4. ಕೊನಿ 
ಡಿಯ ಮೊಟ್ಟೆಯಾಕಾರದಿಂದ ಗೋಳಾಕಾರ ಅಥವಾ ಸ್ವಲ್ಪ ಅಂಡಾಕಾರ; ನಯವಾ 
ಗಿದ್ದು, ಸಾಧಾರಣವಾಗಿ 3.6-4.6. 


ಮಣ್ಣಿನಿಂದ : ಆಸಿ ಯ (88), ಗ್ರೀನ್‌ಲ್ಯಾಂಡ್‌ (128), 
ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ : ಆಸ್ಟ್ರಿಯ (189), 


70. ಪೌಸಿಲಿಯಂ ಪಾಲ್ಲಿಡಂ ಜಿ. ಸ್ಮಿತ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಹರಡಿದ್ದು 6.5-7 ಸೆಮಿ ವ್ಯಾಸ 
ವನ್ನು ಎರಡು ವಾರಗಳಲ್ಲಿ ಕೊಠಡಿಯ ಉಷ್ಣಾಂಶದಲ್ಲಿ ತಲುಪಿರುತ್ತವೆ. ತ್ವರಿತವಾಗಿ 
ಸಾಲುಗಳಾಗುತ್ತಾ, ವಲಯೀಕೃತವಾಗಿದ್ದು, ಎಳೆಯದಾಗಿದ್ದಾಗ ಒಂದು ಬಿಳಿ, ಬಿಗು 
ವಾದ, ಮುಳುಗಡೆಯಾದ ತಂತುಜಾಲದ ಚಾಪೆಯನ್ನು ಒಳಗೊಂಡಿರುತ್ತದೆ. ಅದು 
ಅನಂತರ: ವಿರಳವಾಗಿ ಕೊನಿಡಿಯದಂಡಗಳನ್ನು ಬಿಡುತ್ತದೆ. ಮತ್ತು ಚಿಕ್ಕ ಹಗ್ಗದಂತಹ 


444 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗುಂಪುಗಳಲ್ಲಿ ಅಥವಾ ಮೇಲ್ಮೈ ತಂತುದಾರಗಳ ಹಗ್ಗಗಳು ಕೊನಿಡಿಯದಂಡಗಳನ್ನು 
ಬಿಟ್ಟಿರುತ್ತವೆ. ಮುಪ್ಪಾದಾಗ ಕೆನೆಯ ಬಣ್ಣದಂತೆ ಇರುತ್ತದೆ. ಒಸರುವಿಕೆಯಿರುವು 
ದಿಲ್ಲ; ವಾಸನೆಯು ಸ್ಪಷ್ಟ, ಆದರೆ ಎತ್ತಿ ತೋರುವಂತಿರುವುದಿಲ್ಲ. ಕೆಳಮುಖ ಬಣ್ಣ 
ರಹಿತದಿಂದ ತೆಳು ಕೆನೆಯಂತೆ. ಕುಂಚಗಳು ಬಹುಮಟ್ಟಿಗೆ ಸಮಸೂತ್ರ ವಿಭಜಿತ 
ದ್ವಿವೃತ್ತಗಳಲ್ಲಿದ್ದು, 35-55 ಒಟ್ಟು ಉದ್ದವಿರುತ್ತವೆ. ಕೊನಿಡಿಯದಂಡಗಳು 
ತೆವಳುತ್ತಿರುವ ತಂತುದಾರಗಳಿಂದ ಆಥವಾ ನಿಗದಿತ ಹಗ್ಗಗಳಿಂದ ಉದ್ಭವಿಸಿದ್ದು 
ಕುಂಚಗಳೆಡೆಗೆ ಕ್ರಮೇಣ ಕಿರಿದಾಗಿ, ನಿರ್ದಿಷ್ಟವಾಗಿ, ಒರಟಾಗಿದ್ದು ; ಮೆಟ್ಕುಲೆಗಳು 
ಒರಟಾಗಿದ್ದು, 11-14 x 2-2. 5, ಫೈಯಲಿಡ್‌ಗಳು ಮುಳ್ಳುಯುತ; ಮೊಂಡು 
ಮೊನೆಯಿದ್ದು, 11-12 : 2 : ಕೊನಿಡಿಯ ನೀಳಾಕಾರ, 3.2-4 x 1.5-2.2, ; 
ನಯವಾದ ಭಿತ್ತಿಯುತ. 
ಮಣ್ಣಿನಿಂದ : ಇಂಗ್ಲಂಡ್‌ (174). 


71. ಪೆನಿಸಿಲಿಯಂ ನಾಮಿಸ್ಲೊಪ್‌ಸ್ಕಿ ಜಲೆಸ್ಕಿ 

ಸಮೂಹಗಳು ತಟಸ್ಕರಾಲಿನ್‌ ಜೊತೆಗೆ ಶೇ. 10ರಷ್ಟು ಅಂಟುದ್ರವವಿರುವ 
ಪೆಟ್ಟಿತಟ್ಟೆಗಳಲ್ಲಿ. ಮಂದಗತಿಯಲ್ಲಿ ಬೆಳೆಯುತ್ತವೆ, 24-28 ಮಿಮಿ ವ್ಯಾಸವು 
ಹನ್ನೆರಡು ದಿನಗಳಲ್ಲಾಗಿ, ಸ್ವಲ್ಪ ಮಾತ್ರ ಅಂಟುದ್ರವ ದ್ರವಿಸಿ, ಮೇಲ್ಮೈ ಅಸಮ 
ವಿದ್ದು, ವೆಲ್ವೆಟ್ಟಿನುತ್ತ, ಅಪರೂಪಕ್ಕೆ ಅನಿರ್ದಿಷ್ಟವಾಗಿ ಅಂಚಿನಲ್ಲಿ ವಲಯೀಕೃತ 
ವಾಗಿದ್ದು : ಕೇಂದ್ರ ಕ್ಷೇತ್ರದಲ್ಲಿ ಆಳ ಮೆದುಳು ಮಡಿಕೆಗಳಂತಹ ಸುಕ್ಕುಗಳಾಗಿದ್ದು 
ಅವು ಹೊರಗಡೆಗೆ ಕಿರಣಗಳಂತೆ ಚಾಚುತ್ತವೆ, ಅಂಚು 1-1.5 ಸೆಮಿ ಆಗಲ ಬೆಳೆಯು 
ವಾಗ ಇರುತ್ತವೆ. ಬಣ್ಣದಲ್ಲಿ, ಕೊನಿಡಿಯ ಕ್ಷೇತ್ರಗಳು ಹಸುರಾಗಿದ್ದು €.d.C. 
346, 347, ಬದಲಾಗುತ್ತ ಆಳಕಿತ್ತಳೆ ಕಂದಂಭಾಯೆ. 148 ಮುಪ್ಪಾದಂತಿರುತ್ತವೆ. 
ಕೆಳಮುಖ ಹಳದಿ ಹಸುರಿನಿಂದ ಹಳದಿ ಛಾಯೆ 0296, 277, 171; ವಾಸನೆ 
ಪ್ರಬಲವಿದ್ದು, ಕ್ರೂರವಾಗಿರುತ್ತದೆ. ಕೊನಿಡಿಯದಂಡಗಳು 70-150 ಅಥವಾ 
300 » 3.5-4 ; ತುದಿಗಳು ಸಾಧಾರಣವಾಗಿ 5-6, ವಿಸ್ತರಿತವಾಗಿ ನೇರ ಅಥವಾ 
ಬಾಗಬಲ್ಲಪು, ಸರಳ ಅಥವಾ ಅಪರೂಪಕ್ಕೆ ಕವಲೊಡೆದಿರುತ್ತವೆ. ಭಿತ್ತಿಗಳು ನಯ 
ವಾಗಿದ್ದು; ಕುಂಚಗಳು ಸರಳವಾಗಿದ್ದಾಗ 20-30, ಒಂದು ಕವಲಿದ್ದಾಗ 40-50 
ಇರುತ್ತವೆ. ಕವಲುಗಳು ಅಪರೂಪ, ಇದ್ದಾಗ 20-25 » 3-4, ತುದಿ ವಿಸ್ತರಿತ 
ವಾಗಿರುವುದರಿಂದ 6 : ಮೆಟ್ಯುಲೆಗಳು ಸುಮಾರು 14-20 » 3-4 ; ತುದಿಗಳು 
ಚೀಲದಂತಿದ್ದು, ಸಮ ಆಥವಾ ಅಸಮ ಉದ್ದದಲ್ಲಿದ್ದು, ಸಮಸೂತ್ರ ವಿಭಜಿತ ಅಥವಾ 
ಅಸಮಸೂತ್ರ ವಿಭಜಿತ ವೃತ್ತಗಳಲ್ಲಿ ಮೂರರಿಂದ ಆರು ಇರುತ್ತವೆ. ಫೈಯಲಿಡ್‌ಗಳು 
ಸುಮಾರು 9.511 » 3-3.5,. ಸಾಧಾರಣವಾಗಿ 6-10 ಅಥವಾ 15 ವೃತ್ತ 
ವಿದ್ದು, ಜೊತೆಗೆ ಚಿಕ್ಕ ಒರಟಾದ ನಳಿಕೆಗಳಿದ್ದು, ವೃತ್ತಗಳಲ್ಲಿ ನಿಬಿಡವಾಗಿದ್ದು ಮತ್ತು 


4 


ಮೊನಿಲಿಯೇಲ್ಲ್‌ 445 


ನೇರವಾಗಿ ಅಥವಾ ಒಳ ತಿರುಚಿರುತ್ತವೆ. ಕೊನಿಡಿಯಗಳು 2.5-4 » 2.5-3.0, 
ಅಥವಾ 3.5 : ನಯ; ಉದ್ದ, ಅಂಡಾಕಾರದಿಂದ ಉಪಗೋಳಾಕಾರ, ನಿರ್ದಿಷ್ಟ 
ಜಂಟಿಕೆಗಳು ಸರಣಿಗಳಲ್ಲಿ ಕಂಡುಬರುತ್ತವೆ. ` 


ಮಣ್ಣಿನಿಂದ : ಪೋಲಂಡ್‌ (242). 


ಉಪವಿಭಾಗ ೪ ಫ್ಯಾಸಿಕುಲೇಟ 
ಪ್ರಭೇದಗಳಿಗೆ ಸಂಕೇತ 


೩. ಸಮೂಹಗಳಲ್ಲಿ ಸ್ಟೆ ರೋಷಿಯಗಳನ್ನು ಅಪರೂಪ 
ವಾಗಿ ಉತ್ಪತ್ತಿ ಮಾಡುತ್ತವೆ. 53. ಪೆ. ಇಟ್ರಾಲಿಕಂ 


೩೩. ಸಮೂಹಗಳು ಸ್ಕೈ ರೋಷಿಯಗಳನ್ನು ಉತ್ಪತ್ತಿಮಾಡು 
ವುದಿಲ್ಲ. 
0. ಸಮೂಹಗಳಲ್ಲಿ ಸರಳ ಕೊನಿಡಿಯದಂಡಗಳು 
ಮತ್ತು ಗೊಂಚಲುಗಳು ಮಿಶ್ರಣಗೊಂಡಿರುತ್ತವೆ. 
ಆದರೆ ಸರಳ ಕೊನಿಡಿಯದಂಡಗಳು ಪ್ರಧಾನ 
ವಾಗಿರುತ್ತವೆ. 
0. ಕೊನಿಡಿಯಗಳಲ್ಲಿ ನೈಜ ಹಸುರು ಬಣ್ಣದ 
ಕೊರತೆಯಿದ್ದು ; ಹಳದಿಮಿಶ್ರಿತಹಸುರು 
ಕಾಕಿಯಂತಹ ಹಸುರು ಅಥವಾ ಕಾಕಿಯಂತಹ 
ಕಂದು. 72, ಪೆ. ಆಕ್ಷೇಸಿಯೇ 


೦೦. ಕೊನಿಡಿಯ ಕ್ಷೇತ್ರಗಳಿಗೆ ಕೆಲವೊಂದು ಹಸುರು 
ಛಾಯೆಗಳಿರುತ್ತವೆ. 


6, ಸಮೂಹಗಳು ಹಳದಿ ಹಸುರು ಛಾಯೆ 
ಗಳಲ್ಲಿರುತ್ತವೆ. 


€, ಸಮೂಹಗಳು ಪ್ರಕಾಶಮಾನ ಹಳದಿ 
ಹಸುರು. 73, ಪೆ. ವಿರಿಡಿಕೇಟಂ 


- ೮0. ಸಮೂಹಗಳು ಆಳಹಳದಿ ಹಸುರು 74. ಪೆ. ಪಾಲಿಟನ್ಸ್‌ 


dd. ಸಮೂಹಗಳು ನೀಲಿಹಸುರು ಅಥವಾ 
ಬೂದುಹಸುರು. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


f. ಸಮೂಹಗಳು ಮಾಸಲು ನೀಲಿ 
ಹಸುರು, ವಲಯೀಕೃತವಿಲ್ಲ. 


8. ಸಮೂಹಗಳು ಮೇಲ್ಮೈ 
ಹರಳಿನಂತೆ ಅಥವಾ ಉಂಡೆ 
ಯಾಗಿದ್ದು ನಿರ್ದಿಷ್ಟ 
ಗೊಂಚಲುಗಳ ಅಂಚಿನಲ್ಲಿರು 
ತ್ತವೆ. 75. ಪೆ. ಸೈಕ್ಲೊಪಿಯಂ 


88. ಸಮೂಹಗಳ ಮೇಲ್ಮೈ 
ವೆಲೆ ಟ್ಟಿ ನಂತೆ ಅಥವಾ 
ಲ್ಯಾನೋಸಿನಂತೆ. ಗೊಂಚ 
ಲಾಗುವಿಕೆ ಕಡಮೆಯಿರು 
ತ್ತದೆ. 76. ಪೆ. ಪ್ಯಬೆರುಲಂ 


ಣಿ. ಸಮೂಹಗಳು ಪ್ರಕಾಶಮಾನ 


ನೀಲಿಹಸುರು, ಕಿರಿದಾದ ವಲಯೀ 
ಕೃತ. 17. ಪೆ. ಮಾರ್ಟಿನ್ಸಿ 


೮೮. ಸಮೂಹಗಳು ಬೂದುಹಸುರು 
ಅಥವಾ ಹೊಳಪಾದ ಛಾಯೆಗಳಲ್ಲಿ 
ರುತ್ತವೆ. 


£. ಸಮೂಹಗಳು ಹೊಳಪಾಗಿರು 
ತ್ತವೆ. 78. ಪೆ. ಎಕ್ಸ್‌ಪ್ಯಾನ್ನಂ 


ಗ. ಸಮೂಹಗಳು ನಸುಬಣ್ಣದಿಂದ 
ಮಾಸಲು ಬೂದುಹಸುರು. 58. ಪೆ. ಇಟಾಲಿಕಂ 


bb. ಸಮೂಹಗಳಲ್ಲಿ ಗೊಂಚಲುಗಳು ಅಥವಾ ನಿಗದಿತ 
ಕೊರಿಮಿಯೆಗಳಿರುತ್ತವೆ. 


ಆ. ಗೊಂಚಲು ಅಥವಾ ಕೊರಿಮಿಯಗಳು 
ಪ್ರಧಾನವಾಗಿದ್ದು ; ಕೊನಿಡಿಯದಂಡಗಳ 
ಭಿತ್ತಿಗಳು ಒರಟಾಗಿರುತ್ತವೆ. 79. ಪೆ. ಗ್ರಾನುಲೇಟಂ, 


೦0. ಕೊರಿಮಿಯಗಳು ಪ್ರಧಾನವಾಗಿದ್ದು, ಸರಳ 
ಕೊನಿಡಿಯದಂಡಗಳು ಸ್ವಲ್ಪವಿದ್ದು ; . ಕೊನಿ 
ಡಿಯದಂಡಗಳ ಭಿತ್ತಿಗಳು ನಯವಾಗಿರುತ್ತವೆ. 80. ಪೆ. ಕ್ಲಾವಿಫಾರ್ಮಿ 


ಮೊನಿಲಿಯೇಲ್ಸ್‌. 447 
72. ಪೆನಿಸೆಲಿಯಂ ಆಕ್ರೀಸಿಯಂ (ಬೈನರ್‌) ಥಾಮ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಹೆಚ್ಚುಕಡಮೆ ಉಣ್ಣೆಪುಚ್ಚದಂತಿದ್ದು, 
ಮೊದಲು ವಲಯೀಕೃತವಾಗಿ ಅನಂತರ ಮುಪ್ಪಾದಂತೆ ನಿರ್ದಿಷ್ಟ ವಲಯೀಕೃತವಾಗಿರು 
ತ್ತದೆ. ಕಿರಣಗಳಂತಹ ಸಾಲುಗಳಿರುತ್ತವೆ. ಕೊನಿಡಿಯ ಕ್ಷೇತ್ರಗಳು ಬದಲಾಗುತ್ತ 
ಹಳದಿವಿಂಶ್ರಿತ ಹಸುರಿನಿಂದ, ಆಳಹಳದಿ ಹಸುರುಮಿಶ್ರಿತ. ಮಾಗಿದಾಗ ಆಲಿವ್‌ 
ಅಥವಾ ಕಾಕಿ ಆಲಿವ್‌ ಆಗಿರುತ್ತದೆ. ಒಸರುವಿಕೆಯು ಸಾಧಾರಣವಾಗಿ ಸಮೃದ್ಧವಾ 
ಗಿದ್ದು ಬಣ್ಣರಹಿತ ; ವಾಸನೆ ಬಹು ಪ್ರಮುಖವಾಗಿದ್ದು, ಮಣ್ಣಿನ ವಾಸನೆಯಂತೆ 
ತೋರುತ್ತದೆ. ಕೆಳಮುಖ ಕುಂದಿದ ಹಳದಿಯಿಂದ ದ್ರಾಕ್ಷಾರಸದಂತಹ ಛಾಯೆಗಳಲ್ಲಿರು 
ತ್ತದೆ, ಕೊನಿಡಿಯದಂಡಗಳು ಮುಳುಗಡೆಯಾದ ತಂತುದಾರಗಳಿಂದ ಅಥವಾ ಒಂದು 
ಸಮೃದ್ಧ ಫೆಲ್ಫಿನಿಂದ ಉದ್ಭವಿಸಿದ್ದು 100-200 ಅಥವಾ ಕ್ಯ. ಭಿತ್ತಿಗಳು 
ಸ್ಪಷ್ಟವಾಗಿ ಒರಟಾಗಿರುತ್ತವೆ. ಕುಂಚಗಳು ಅಸಮಸೂತ್ರ ವಿಭಜಿತ, ಸಾಧಾರಣವಾಗಿ 
ಒಂದು ಅಥವಾ ಹೆಚ್ಚು ಕವಲುಗಳು 'ಮೆಟ್ಕುಲೆ ಮತ್ತು ಫೈಯಲಿಡ್‌ಗಳು ವೃತ್ತಗಳಲ್ಲಿ 
ಅಂತ್ಯಗೊಂಡಿದ್ದು, ಕವಲುಗಳು ಮತ್ತು ಮೆಟ್ಕುಲೆಗಳು ಒರಟಾಗಿರುತ್ತವೆ. ಚೆಂಡು 
ಗಳು ತೊಡರಿಕೊಂಡಿದ್ದು ಅಥವಾ ಸಡಿಲವಾದ ಕಂಬಗಳಂತಾಗುವ ಲಕ್ಷಣವನ್ನು 
ತೋರುತ್ತವೆ; 50-1004 ಉದ್ದವಿದ್ದು ; ಕವಲುಗಳು 15-25, ೬ 3.3.5 
ಮೆಟ್ಯುಲೆಗಳು 10-12 ೬ 2,5-3[; ಫೈಯಲಿಡ್‌ಗಳು 8-102-25. 
ಕೊನಿಡಿಯಗಳು ಗೋಳಾಕಾರದಿಂದ ಉಪಗೋಳಾಕಾರ : 3-3.5,, ಭಿತ್ತಿಗಳು 
ಸೂಕ್ಷ್ಮವಾಗಿ ಒರಟಾಗಿರುತ್ತ ವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನೆಗಳು (149). 


73. ಪೆನಿಸಿಲಿಯಂ ವಿರಿಡಿಕೇಟಂ ವೆಸ್ಲಿಂಗ್‌ 
ಸಹನಾಮ ಪೆ. ಬ್ಲಾಕೆಸ್ಲೀ ಜಲೆಸ್ಕಿ 
ಪೆ. ಸ್ಪೆಫಾನಿಯೆ ಜಲೆಸ್ಕಿ 


ಸಮೂಹಗಳು ಜೆಪಕ್‌ನ ಅಥವಾ ಹುರುಳಿ ಆಗಾರಿನ ಮೇಲೆ ವೆಲ್ವೆಟ್ಟಿನಂತಿದ್ದು, 
ಮಂದಗತಿಯಲ್ಲಿ ಹರಡಿದ್ದು ; ಮೇಲ್ಮೈ ಪ್ರಕಾಶಮಾನ ಎಲೆಹಸುರಾಗಿದ್ದು, ಕೆಲವುಸಲ 
ನೀಲಿಹಸುರು ಛಾಯೆಗಳಲ್ಲಿರುತ್ತವೆ. ಕೆಳಮುಖ ಬಣ್ಣರಹಿತವಾಗಿರುವುದರಿಂದ ಕಾಕಿ 
ಅಥವಾ ಕಂದು ಛಾಯೆಗಳಲ್ಲಿರುತ್ತವೆ. ಮೇಲ್ಮೈ ಯಲ್ಲಿನ ಬಂಜೆ ತಂತುಜಾಲವು 
ಸಮೃದ್ಧವಿರುವುದಿಲ್ಲ, ಸಾಧಾರಣವಾಗಿ ಉಬ್ಬುಳ್ಳಾದ್ದಾಗಿ ಮತ್ತು ಒರಟಾಗಿರಂತ್ತದೆ. 
ಸಮೂಹಗಳಲ್ಲಿ ಬಹುಪಾಲು ಕೊನಿಡಿಯದಂಡಗಳು ಮತ್ತು ಚೆಂಡುಗಳಿರುತ್ತವೆ. 
ಕೊನಿಡಿಯದಂಡಗಳು ಸಾಧಾರಣವಾಗಿ ಆಧಾರಸ್ಕಳದಿಂದ ಹಾಗೂ ಮೇಲ್ಮೈ ತಂತು 
ಜಾಲದಿಂದಲೂ. ಉದ್ಭವಿಸಿ 75-250 » 4-64 ಇರುತ್ತವೆ. ಚೆಂಡುಗಳು ವಿಭಿನ್ನವಾಗಿ 


448 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತೆಳುವಾಗಿರುವುದರಿಂದ, ಬಹುಮಟ್ಟಿಗೆ ಕಿರಣಗಳಂತಹ ಸರಣಿಗಳ ಗುಂಪುಗಳಲ್ಲಿ ಇರು 
ವುದರಿಂದ ಸಡಿಲ ಸಾಲುಗಳಲ್ಲಿರುತ್ತವೆ. ಫಲಿತವಾಗುವುದು ಮೂರು ಹಂತಗಳಲ್ಲಿ, 
ಸಾಧಾರಣವಾಗಿ ಒಂದು ಪ್ರಾಥಮಿಕ ಕವಲು ಬದಿಯಲ್ಲಿ ಉದ್ಭವಿಸಿ, ದ್ವಿತೀಯ ಪ್ರಾಥ 
ಮಿಕ ಕವಲೊಂದು ಕೊನಿಡಿಯದಂಡದ ತುದಿಯ ಮುಖಾಂತರ ತೊರಬಿಳಿದಿರುತ್ತ ವೆ. 
ಪ್ರಾಥಮಿಕ ಕವಲುಗಳು ಉದ್ದದಲ್ಲಿ ವಿಭಿನ್ನವಾಗಿದ್ದು, 17-30 x 3-4; ಮೆಟ್ಕುಲೆ 
ಗಳಂ 13.20 3.5-4. ಫೈಯಲಿಡ್‌ಗಳು 7.5-10.5: 2.5-3). ಕೆಲವು 
ಚೆಂಡುಗಳು ಒಂದು ಮೆಟ್ಕುಲೆಯನ್ನು ಮತ್ತು ಫೈಯಲಿಡ್‌ಗಳನ್ನು ಮಾತ್ರ ಹೊಂದಿರು 
ತ್ತವೆ. ಕೊನಿಡಿಯ ನಯವಾಗಿದ್ದು , ಗೋಳಾಕಾರ, ನಸುಹಸುರು. 3-4 ವ್ಯಾಸ 
ವಿರುತ್ತವೆ.' 

ವೆಸ್ಲಿಂಗ್‌ (222) ಕೊಟ್ಟ ಅಳತೆಗಳು: ಕೊನಿಡಿಯದಂಡಗಳು 600 - 4.4- 
6.54: ಮೆಟ್ಯುಲೆಗಳು 10.5-12 : 4.5.6: ಫೈಯಲಿಡ್‌ಗಳು 8.9-6 x 3.2- 
3.5 : ಕೊನಿಡಿಯ 3-38. 

ಮಣ್ಣಿನಿಂದ : ಕೆನಡ (22), ಈಜಿಷ್ಟ್‌ (156), ಇಂಗ್ಲಂಡ್‌ (51). 
ಪೋಲಂಡ್‌ (242), ಯು.ಎಸ್‌.ಎಸ್‌.ಆರ್‌, (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (102) (103), 
ಇಡಾಹೊ (140), ಐಯೋವ (71), ನ್ಯೂಜರ್ಸಿ (209)(210), ಪೋರ್ಟರಿಕೊ 
(210). 


74. ಪೆನಿಸಿಲಿಯಂ ಪಾಲಿಟನ್ಸ್‌ ವಸ್ಲಿಂಗ್‌ 

ಸಮೂಹಗಳು ತುಂಡಾದ ಅಂಟುದ್ರವದ ಮೇಲೆ ಹಸುರು ೧.ಟೆ.೧, 333, 
313, 329, 309, ಮುಪ್ಪಾದಂತೆ ಆಳಬೂದು ಹಸುರಾಗಿ, ಉಣ್ಣೆ ಪುಚ್ಚದಂತೆ, 
ಜೊತೆಗೆ ಕಿರಿದಾದ ಬಿಳಿ ಹರಳಿರುವ ಉಣ್ಣೆಯಂತಹ ಬಂಜೆ ಅಂಚು, ತೆವಳುಶ್ತಿರುವ 
ತಂತುದಾರಗಳನ್ನು ಒಳಗೊಂಡಿರುತ್ತದೆ. ಅವುಗಳಿಂದ ಕೊನಿಡಿಯದಂಡಗಳು ಉದ್ಭ 
ವಿಸುತ್ತವೆ. ಕೆಳಮುಖ ಬಣ್ಣರಹಿತ ಅಥವಾ ನಸಹಳದಿ ; ಅಂಟುದ್ರವ್ಯ ಮಂದಗತಿ 
ಯಲ್ಲಿ ಅಥವಾ ಭಾಗಶಃ ಮಾತ್ರ ದೃವಿಸುತ್ತದೆ. ತಂತುದಾರಗಳು ಸುಮಾರಾಗಿ ಒರ 
ಟಾಗಿದ್ದು, 3-6.5 ಅಥವಾ 8,ವರೆಗೆ ವ್ಯಾಸವಿದ್ದು ; ಬೂಷ್ಟು ವಾಸನೆಯುತ. 
ಕೊನಿಡಿಯದಂಡಗಳು ತೆವಳುತ್ತಿರುವ ತಂತುದಾರಗಳಿಂದ ಉದ್ಭವಿಸಿದ್ದು, 50-600, 
ವ್ಯಾಪ್ತಿಯಲ್ಲಿರುತ್ತವೆ. ಅದರೆ ಸಾಧಾರಣವಾಗಿ 90-300, ಉದ್ದವಿದ್ದು » 4.4- 
6.5%, ಅಪರೂಪಕ್ಕೆ ಕ್ರಿವರೆಗೂ ಇರುತ್ತವೆ. ಭಿತ್ತಿಗಳು ಎಳೆಯದರಲ್ಲಿ ನಯವಾ 
ಗಿದ್ದು, ಆಗಾಗ್ಗೆ ಗುಳ್ಳೆಗಳಂತೆ ವರ್ಧನಗಳಲ್ಲಿರುತ್ತವೆ. ಆಗಾಗ್ಗೆ ಬಹುವಾಗಿ ಇತರ 
ಪ್ರಭೇದಗಳಿಗಿಂತಲೂ ಕವಲಾಗಿ ಇರುತ್ತವೆ. ಕುಂಚಗಳು 60-175, ಉದ್ದವಿದ್ದು 


ಮೊನಿಲಿಯೇಲ್ಸ್‌ 449 


ಬಬಿಡವಾಗಿದ್ದು ಒತ್ತಾಗಿರುತ್ತವೆ. (1) ಕವಲು ಅಥವಾ ಕವಲು ವೃತ್ತಗಳು (2) . 
ಸುಟ್ಕುಲೆಗಳು (3) ಫೈಯಲಿಡ್‌ಗಳು ಕಂಡುಬರುತ್ತವೆ. ಮೆಟ್ಕುಲೆಗಳು 12-16 
5, 5. ಭಿತ್ತಿಗಳು ನಯವಾಗಿದ್ದು ಅಥವಾ ಅಸಮ ಫೆ ಫೈಯಲಿಡ್‌ಗಳು ಸುಮಾರು 
»-11.5 x 3.2-44, ಕೊನಿಡಿಯ ಮೊದಲು ಪಿಯರ್‌ ಹಣ್ಮಿನಾಕಾರ, ಅಂಡಾಕಾರೆ, 
೨ಥವಾ ಆಯತಾಕಾರ (ಲಾಂಗ್ಲಿಚ್‌) ಅನಂತರ ಗೋಳಾಕಾರವಾಗಿ ಮಾಗಿದಾಗ ವಿಶಾಲ 
ಶಿಂಡಾಕಾರವಾಗುತ್ತದೆ. ನಯವಾಗಿದ್ದು 4-4.7 * 3.6-4.3 ಬದಲಾಗುತ್ತ 7-8 
ನ್ಯಾಸವು ಮೊಳೆತಾಗ ಇರುತ್ತದೆ. 


ಮಣ್ಣಿನಿಂದ: ಕೆನಡ (23). ಈಜಿಪ್ಟ್‌ (156). 


15. ಪೆನಿಸಿಲಿಯಂ ಸೈಕ್ಲೊಪಿಯಂ ವೆಸ್ಲಿಂಗ್‌ (ಪ್ಲೇಟ್‌ ಸಂ 


ಸಮೂಹಗಳು ಆಗಾರಿನ ಮೇಲೆ ಅಧಿಕವಾಗಿ ಕೊರಿಮಿಯಾಕಾರಿತ ಗುಂಪುಗಳಾ 
ದ್ದೆ. ವಿಶಾಲವಾಗಿ ಹರಡಿದ್ದು, ಸಡಿಲವಾಗಿರುತ್ತವೆ; ಮೇಲ್ಮೈ ನಸುನೀಲಿ ಹಸುರು. 
ಮುಖ ಸಸುಕಾಕಿಯಿಂದ ಕೆಂಪುಮಿಶ್ರಿತ ಕಾಕಿ ಅಥವಾ ಕಿತ್ತಳೆ. ಕೊನಿಡಿಯದಂಡ 
ಳು ಹೆಚ್ಚಾಗಿ ಕೊರಿಮಿಯಗಳಾಗಿ ಉದ್ಭವಿಸಿದ್ದು, ಪರಸ್ಪರ ಹೆಣೆಯಲಾಗಿದ್ದು, 
ರವಾಗಿ ಆಧಾರಸ್ಕ ಳದಿಂದ ಬಿಟ್ಟಿದ್ದು, 1 ಮಿಮಿ ಅಥವಾ ಹೆಚ್ಚು ಉದ್ದವಿದ್ದು, 
'ವಲೊಡೆಯದೆ ಅಥವಾ ದ್ವಿಕವಲುಗಳಾಗಿ ಕವಲೊಡೆದಿದ್ದು, ಪ್ರತೀ ಕವಲು ಒಂದು 
*ಥವಾ ಎರಡು ಸಾರಿ ದ್ವಿಕವಲಾಗಿ, ತುದಿಯ ಪೊರೆ ಕವಲೊಡೆದಿರುತ್ತದೆ. ಚೆಂಡು 
ಳು ಉದ್ದವಿದ್ದು, ಕಂಬದಂತಹ ಗುಂಪುಗಳು 350 ವರೆಗೂ ಉದ್ದವಿದ್ದು, ಫಲಿತ 
ಕಾಗುವುದು ಸಾಧಾರಣವಾಗಿ ಮೂರು ಹಂತಗಳಲ್ಲಿ, ಕೆಲವು ಸಲ ನಾಲ್ಕು ಹಂತಗಳಲ್ಲಿ 
ಸೂಲವಸ್ತುಗಳು ನಿಕಟವಾಗಿ ಒತ್ತಾಗಿದ್ದು, ಮೆಟ್ಕುಲೆಗಳು ಆಯತಾಕಾರಿತ 
1-10 ೬ 1.8-2,5,, ; ಫೈಯಲಿಡ್‌ಗಳು 4-6 x1.5-24. ಕೊನಿಡಿಯದಂಡಗಳು 
ಸುತ್ತು ಮೂಲ ವಸ್ತುಗಳು ಫಲಿತ ಭಾಗದಲ್ಲಿರುತ್ತವೆ. ಸೂಕ್ಷ್ಮವಾಗಿ ಮುಳ್ಳುಯುತ 
ಕಾಗಿರುತ್ತವೆ. ಕೊನಿಡಿಯ ಗೋಳಾಕಾರದಿಂದ ಅಂಡಾಕಾರ, ನಯವಾಗಿದ್ದು "2 “3 
ಕ್ಯಾಸವಿರುತ್ತವೆ. 


ವೆಸ್ಲಿಂಗ್‌ (222) ಕೊಟ್ಟಂತೆ ಮೆಟ್ಕುಲೆಗಳು 9.5-14x3.2-4.4 ; 
ಕೈಯಲಿಡ್‌ಗಳು 8-9 « 2.2-2.8, ಮತ್ತು ಕೊನಿಡಿಯಗಳು 2.6-3.24 


ಮಣ್ಣಿನಿಂದ : ಕೆನಡ (23), ಚೀನ (110), ಇಂಗ್ಲಂಡ್‌ (51) (60). 


: ಅಮೆರಿಕ ಸಂಯುಕ್ತ ಸಂಸ್ಕಾ ನಗಳು : ನ್ಯೂಜರ್ಸಿ (209) (210), ಒರೆಗಾನ್‌ 
210), 'ಪೋರ್ಟರಿಕೊ' (210), 'ಉಟಾಹ್‌ (71). 


29] 


450 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


76, ಪೆಠಿಸಿಲಿಯಂ ಪ್ರ್ಯಬೆರುಲಂ ಬೈನರ್‌ (ಪ್ಲೇಟ್‌ ೫, D) 
ಸಹನಾಮ ಪೆ. ಮ್ಯಾಜೆಸ್ಕುಲಂ ವೆಸ್ಲಿಂಗ್‌ 


ಸಮೂಹಗಳು ಲಿಕೆರೈಸ್‌ ಕಡ್ಡಿಗಳ ಮೇಲೆ ಪುಷ್ಕವಾಗಿದ್ದು, ನೀಲಿಹಸುರು, 
ಮುಪ್ಪಾದಂತೆ ಬದಲಾಗುತ್ತ ಆಳನೀಲಿ ಹಸುರಾಗುತ್ತವೆ. ಕೊನಿಡಿಯದಂಡಗಳು 
(ಉದ್ದ ತಿಳಿದಿಲ್ಲ ಆದರೆ ಹೆಚ್ಚು ಕಡಮೆ ಇಷ್ಟು ಇರುತ್ತದೆಂದು ಮಾತ್ರ ತಿಳಿದಿದೆ.) 
ಸುಮಾರು 5.6 ವ್ಯಾಸವಿದ್ದು, ಅಲೆಯೋಪಾದಿ, ಸಾಧಾರಣವಾಗಿ ನಯವಾಗಿದ್ದು, 
ಕೆಲವುಸಲ ಭಿತ್ತಿಗಳು ಅತ್ಕುತೃಷ್ಣ ಹರಳುಯುತವಿದ್ದು, ಅವುಗಳ ಕಾಣುವಿಕೆ ಕಷ್ಟ 
ಸಾಧ್ಯವಾಗಿರುತ್ತದೆ, ಸಾಧಾರಣವಾಗಿ ಅನೇಕ ಸೂಕ್ಷ್ಮಕುಹರಗಳಿದ್ದು,. ಆಗಾಗ ಒಂದು 
ಉದ್ದ ಕವಲನ್ನು ಬುಡದ ಹತ್ತಿರ ಬಿಟ್ಟಿರುತ್ತವೆ. ಕುಂಚಗಳು ಕಾಣುವಿಕೆ ಸಾಧಾರಣ 
ವಾಗಿ, ವಿರಳವಾಗಿ. ಕವಲೊಡೆಯದೆ ಸುಮಾರು ಉದ್ದವಾಗಿದ್ದು, ಹೆಚ್ಚು ಕಡಮೆ 
ಪ್ರಾಥಮಿಕ ಕವಲುಗಳು ವಿವಿಧ ದಿಕ್ಕುಗಳಿಗಿದ್ದು, ಮೆಟ್ಕುಲೆ ಅಥವಾ ದ್ವಿತೀಯ ಕವಲು 
ಗಳನ್ನು ಅಥವಾ ಎರಡನ್ನೂ ಒಂದೇ ವೃತ್ತದಲ್ಲಿ ಬಿಟ್ಟಿರುತ್ತವೆ ; ಫೈಯಲಿಡ್‌ಗಳ 
ವಿವರಣೆ ದೊರೆತಿಲ್ಲ. ಕೊನಿಡಿಯಗಳು ಗೋಳಾಕಾರಿತ, ಹೆಚ್ಚು ಕಡಮೆ ಅಸಮ ವ್ಯಾಸ 
ವಿರುತ್ತವೆ, ಆದರೆ 4.2 ಸರಾಸರಿಯಿದ್ದು, ಮೊಳೆಯುವುದಕ್ಕಿಂತ ಮುಂಚೆ ಸ್ವಲ್ಪ 
ಉಬ್ಬಿ ಒಂದು ಅಥವಾ ಹೆಚ್ಚು ಮೊಳಕೆ ನಳಿಕೆಗಳನ್ನು ಹೊರಡಿಸುತ್ತವೆ. 


ಮಣ್ಣಿನಿಂದ : ಆಸ್ಟ್ರಿಯ (189), ಯು.ಎಸ್‌.ಎಸ್‌.ಆರ್‌, (143). 


77, ಪೆನಿಸಿಲಿಯಂ ಮಾರ್ಟಿನ್ಸಿ ಬಯೊರ್ಜ್‌ 
ಸಹನಾಮ ಪೆ. ಜೋಹಾನ್ನಿಯೋಲಿ ಜಲೆಸ್ಕಿ 
ಪೆ. ಪೋಲೋನಿಕಂ ಜಲೆಸ್ಕಿ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸಾಕಷ್ಟು ಶೀಘ್ರವಾಗಿ ಬೆಳೆಯುತ್ತ 
4-4,5 ಸೆಮಿ ವ್ಯಾಸವನ್ನು ಹನ್ನೆರಡರಿಂದ ಹದಿನಾಲ್ಕು ದಿನಗಳಲ್ಲಿ ಕೊಠಡಿ ಉಷ್ಣಾಂಶ 
ದಲ್ಲಿ ತಲುಪಿರುತ್ತವೆ. ಕೇಂದ್ರ ಕ್ಷೇತ್ರಗಳು ಎತ್ತರಿಸಲಾಗಿದ್ದು ಮತ್ತು ಕಿರಣಗಳಂತಹ 
ಸಾಲುಗಳಿರುತ್ತವೆ ; ಬಿಳಿ ಅಂಚುಗಳು, 1-2 ಮಿಮಿ ಆಗಲವಿರುತ್ತವೆ. ಮೇಲ್ಮೈ 
ಹರಳು ರೂಪಿತದಿಂದ ಗುಂಡಾಗಿದ್ದು, ಅಧಿಕವಾಗಿ ಬೀಜಾಣು ಉತ್ಪತ್ತಿಯಾಗಿದ್ದು, 
ಅವು ಎಳೆಯದರಲ್ಲಿ ಹೊಳಪು ನೀಲಿಯಿಂದ, ನೀಲಿಮಿಶ್ರಿತ ಬೂದುಹಸುರು ಛಾಯೆ 
_ಗಳಿಂದೆ ಆಳನೀಲಿಮಿಶ್ರಿತ ಬೂದುಹಸುರು, ಲಿಲ್ಲಿಹಸುರು ಅಥವಾ ಮಾಗಿದಾಗ 
ಬೂದುಮಿಶ್ರಿತವಾಗಿ ಇರುತ್ತವೆ. ಬದಲಾಗುತ್ತ, ಮುಪ್ಪಾದಾಗ ಬಣ್ಣಗುಂದಿದ 
ಬೂದಾಗಿರುತ್ತವೆ. ಒಸರುವಿಕೆ ಸ್ಥಿ ಮಿತವಾಗಿ ಅಥವಾ ಸಮೃದ್ಧವಾಗಿದ್ದು, "ನಿರ್ಮಲ 
ವಾಗಿರುತ್ತದೆ, ವಾಸನೆಯು ಎದ್ದು ತೋರುವಂತಿದ್ದು ಬೂಷ್ಟಿನಂತಿರುತ್ತದೆ. 
ಕೆಳಮುಖವು ಮೊದಲು ತೆಳು ಬಣ್ಣ. ವಾಗಿದ್ದು, ಬದಲಾಗುತ್ತ. ಕಿತ್ತಳೆ ಕಂದಿನಿಂದ ಸ್ವಲ್ಪ 


ಮೊನಿಲಿಯೇಲ್ಲ್‌ 451 


ನೀಲಿಮಿಶ್ರಿತ ಕೆಂಪು ಮತ್ತು ಕೆಲವುಸಲ, ಮುಪ್ಪಾದಾಗ ನೇರಿಳೆಯಾಗಿರುತ್ತವೆ. ಸುತ್ತ 
ಇರುವ ಆಗಾರು ಸಹ ಇದೇ ರೀತಿ ಬಣ್ಣದ್ದಾಗಿರುತ್ತದೆ. ಕುಂಚಗಳು ಹೋಲಿಕೆಯಲ್ಲಿ 
ದೊಡ್ಡವು, 40-504 ಉದ್ದ, ಕೊನಿಡಿಯಗಳನ್ನು ತೊಡರಿಕೊಂಡ ಸರಣಿಗಳಲ್ಲಿ 
ಬಿಟ್ಟಿದ್ದು, 150-200ವರೆಗೂ ಉದ್ದವಿದ್ದು, ಕೊನಿಡಿಯದಂಡಗಳು ಆಧಾರಸ್ಥಳ 
ದಿಂದ ನೇರವಾಗಿ, ಉದ್ಭವಿಸಿ, ಉದ್ದದಲ್ಲಿ ವಿವಿಧವಾಗಿದ್ದು, 200-400 » 3-3.5; 
ಭಿಶ್ತಿಗಳು ಸಾಧಾರಣವಾಗಿ ನಯವಾಗಿರುತ್ತವೆ. ಕುಂಚಗಳಂ ಒಂದು ಅಥವಾ ಎರಡು 
ಕವಲುಳ್ಳದ್ದಾಗಿ, 15-20 ೬ 3-3,5; ಮೆಟ್ಕುಲೆಗಳು ಮೂರರಿಂದ ಐದು ವೃತ್ತ 
ವೊಂದರಲ್ಲಿದ್ದು, 10-12 : 2.5-ತ್ಕ,; ಫೈಯಲಿಡ್‌ಗಳು ನಾಲ್ಕರಿಂದ ಎಂಟರ 
ಗೊಂಚಲುಗಳಲ್ಲಿದ್ದು, 7-9 x 2.2-54; ಕಿರಿದಾದ ತುದಿಗಳಿರುತ್ತವೆ. ಕೊನಿಡಿಯ 
ಗಳು ನಯವಾದ ಭಿತ್ತಿಯುತ, ಮೊಟ್ಟೆಯಾಕಾರದಿಂದ ಉಪಗೋಳಾಕಾರ, 3.3-4 « 
3-33. 


ಮಣ್ಣಿನಿಂದ : ಪೋಲಂಡ್‌ (242). 
ಅಮೆರಿಕ ಸಂಯುಕ್ತ: ಸಂಸ್ಥಾನಗಳು : ಎಸ್ಕಾನ್ಸಿನ್‌ (206). 


78. ಪೆನಿಸಿಲಿಯಂ ಎಕ್ಸ್‌ಪ್ಯಾನ್ಸಂ (ಲಿಂಕ್‌) ಥಾಮ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಅಥವಾ ಬೂದುಹಸುರಾಗಿದ್ದು 
ವಿಶಾಲವಾಗಿ ಹರಡುತ್ತ ಬದಲಾಗಿ, ಮುಪ್ಪಾದಂತೆ ಕಂದು; ಉಣ್ಣೆ ಪುಚ್ಚದಂತೆ ; 
ಆಗಾಗ್ಗೆ ವೃತ್ತಾಕಾರಿತ ವಲಯಗಳಿರುತ್ತವೆ. ಮಣ್ಣಿನ ತಳಿಗಳು ಅಪರೂಪವಾಗಿ 
ಕೊರಿಮಿಯಗಳನ್ನು ಕೃತಕ 'ವರ್ಧನದಲ್ಲಿ ಉತ್ಪತ್ತಿಮಾಡುತ್ತವೆ. ಕೆಳಮುಖವು 
ಕಂದಾಗಿದ್ದು, ಮಾಧ್ಯಮಿಕ ಇಲ್ಲದಿರುವುದರಿಂದ ಕಂದುಮಿಶ್ರಿತ ಬಣ್ಣವುಳ್ಳದ್ದಾಗಿರುತ್ತದೆ. 
ಕೊನಿಡಿಯೆದಂಡಗಳು ಮೇಲ್ಮೆ “ ತಂತುದಾರಗಳಿಂದ ಬಹು ಚಿಕ್ಕ ಬದಿಗವಲುಗಳಾಗಿ 
ಅಥವಾ ಬಹು ಉದ್ದವಾದ, 1 ವಿಂಮಿ ಅಥವಾ "ಅಧಿಕವಾಗಿದ್ದು, ಒಂಟಿಯಾಗಿ 
ಉದ್ಭವಿಸಿದ್ದು ಅಥವಾ ಕೆಲವು ಸಮಯಗಳಲ್ಲಿ ಗುಂಪುಗೂಡಿರುವುದರಿಂದ ಕೊರಿಮಿಯ 
ಗಳಾಗಿರುತ್ತವೆ. ಕೊನಿಡಿಯ ಫಲಿತವಾಗಂವುದು ಮಾದರಿಯಂತೆ ಮೂರು ಹಂತಗಳಲ್ಲಿ; 
130-200 x 50-60, ; ಒಂದರಿಂದ ಮೂರು ಪ್ರಾಥಮಿಕ ಕವಲುಗಳು, ಮೆಟ್ಕುಲೆ 


ಗಳ ವೃತ್ತಗಳ ಆಸರೆಯಲ್ಲಿ ನಿಬಿಡವಾದ ಫೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ; ಫೈಯ 


ಲಿಡ್‌ಗಳು 8-10 x 2-3. ಕೊನಿಡಿಯ ಮೊಟ್ಟೆಯಾಕಾರದಿಂದ ಗೋಳಾಕಾರ, 
2-3.3 ಅಥವಾ 3-3.4, ಹಸುರಾಗಿರುತ್ತದೆ. 


ಮಣ್ಣಿನಿಂದ: ಕೆನಡ (23). ಇಂಗ್ಲಂಡ್‌ (15) (51), ಈಜಿಪ್ಟ್‌ (156), 


ಜರ್ಮನಿ (6), ಗ್ರೀನ್‌ಲಂಡ್‌ (128), ಯು.ಎಸ್‌.ಎಸ್‌.ಆರ್‌. (143). 


452 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (210), ಕೊಲ 
ರಾಡೊ (101) (102) (103), ಇಡಾಹೊ (140), ಐಯೋವ (1) (3), 
ಲೂಸಿಯಾನ (2), ನ್ಯೂಜರ್ಸಿ (209) (210). ನ್ಯೂಯಾರ್ಕ್‌ (89), ಉತ್ತರ 
ಡಕೋಟ (210), ಉಟಾ (71). 


79. ಪೆನಿಸಿಲಿಯಂ ಗ್ರಾನುಲೇಟಂ ಬೈನರ್‌ (ಪ್ಲೇಟ್‌ X, ೫.೧.) 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸುಮಾರು ಸೀಮಿತವಾಗಿದ್ದು, 2-3 
ಸೆಮಿ ವ್ಯಾಸ, ಹನ್ನೆರಡರಿಂದ ಹದಿನಾಲ್ಕು ದಿವಸಗಳಲ್ಲಿದ್ದು, ಆಳ 2-4 ಮಿಮಿ ವರೆಗೆ 
ಹೆಚ್ಚುಕಡಮೆ ಉಣ್ಣೆ ಪ್ರಚ್ಚದಂತಿದ್ದು ಜೊತೆಗೆ ಸಮ್ಮ ಿದ್ದವಾದ ಬಂಜೆ ತಂತುದಾರಗಳು 
ಬಿಳಿಯಿಂದ ಬಣ್ಣಗುಂದಿದ ಹಳದಿ, ಮೇಲ್ಮೈ ಅನಿಯಮಿತವಾಗಿ ಗುಂಪಾಗಿದ್ದು 
ಸುಕ್ಕಾಗಿರುತ್ತದೆ. ಸ್ವಲ್ಪ ಬೀಜಾಣು ಉತ್ಪತ್ತಿಯಾಗಿ ಮತ್ತು ಅನಿಯಮಿತವಾಗಿದ್ದು, 
ತೆಳು ನೀಲಿಹಸುರಿನಿಂದ, ಹೊಳಪುಳ್ಳೆ ಹಸುರುಭಾಯೆಗಳಲ್ಲಿರುತ್ತವೆ.  ಕೊನಿಡಿಯ 
ರಚನೆಗಳು ಕೆಲವು ಪ್ರತ್ಯೇಕವಾಗಿ ಆಧಾರದಿಂದ ಉದ್ಭವಿಸಿರುತ್ತವೆ. ಆದರೆ ಬಹು 
ಸಾಧಾರಣವಾಗಿ ಒಗ್ಗೂಡಿ ಕೊರಿಮಿಯಾಗಳಂತಹ ಗೊಂಚಲುಗಳಾಗಿದ್ದು, ಅವುಗಳಿಂದ 
ಪ್ರತ್ಯೇಕ ಕೊನಿಡಿಯ ರಚನೆಗಳು ವಿವಿಧ ದಿಕ್ಕಿಗೆ ಮೇಲ್ಭಾಗದಲ್ಲಿ ಕಂಡುಬರುತ್ತವೆ, 
ಒಸರುವಿಕೆಯು ಸ್ಥಿಮಿತವಾಗಿರುವುದರಿಂದ ಸಮ್ಮ ದ್ಧ ವಾಗಿದ್ದು » ನಿರ್ಮಲವಾಗಿರುವುದ 
ರಿಂದ ನಸುಹಳದಿ ; ವಾಸನೆ ಪರಿಮಳಯುಶ, ಸುವಾಸನೆಯುತ. ಕೆಳಮುಖವು ಚಿಪ್ಪು 
ಹಳದಿಯಿಂದ ಕಿತ್ತಳೆ ಕಂದು, ಕುಂಚಗಳು ಅಸಮಸೂತ್ತ ವಿಭಜಿತ, ಹೋಲಿಕೆಯಲ್ಲಿ 
ದೊಡ್ಡವು ತೊಡರಿಕೊಂಡಿರುತ್ತವೆ ಮತ್ತು ವಿವಿಧ ದಿಕ್ಕಿಗಿರುವ ಕೊನಿಡಿಯಗಳ ಸರಣಿ 
ಯನ್ನು ಬಿಟ್ಟಿದ್ದು, 50-75, ಉದ್ದವಿರುತ್ತವೆ. ಕೊನಿಡಿಯದಂಡಗಳು ಉದ್ದದಲ್ಲಿ 
ಎವಿಧವಾಗಿದ್ದು, 100-200, ಅಥವಾ ಅಧಿಕವಾಗಿ ದೊಡ್ಡವಾಗಿದ್ದು, 3.5-4 
ವ್ಯಾಸವಿದ್ದು, ' ಕವಲುಗಳು ವಿವಿಧವಾಗಿದ್ದು » ಸಾಧಾರಣವಾಗಿ 12-30 x 3-3.5. 
ಮೆಟ್ಕುಲೆಗಳು 8-12 » 3-3.5,, ಫೈಯಲಿಡ್‌ಗಳು ನಿಬಿಡ ಗುಂಪುಗಳಲ್ಲಿದ್ದು 6-9 
2-2.5ಿ. ಕೊನಿಡಿಯ ಬಲವಾದ, ಮೊಟ್ಟೆಯಾಕಾರಿತವಾಗಿ ಮೊದಲಿದ್ದು , ಬದ 
ಲಾಗುತ್ತ ಮೊಟ್ಟೆಯಾಕಾರದಿಂದ ಉಪಗೋಳಾಕಾರ. 3-3.5 ಉದ್ದ, ನಯವಾದ 
ಭಿತ್ನಿಯುತ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು :  ಇಲಿನಾಯಿಸ್‌,. 
ಎಸ್ಕಾನ್ಸಿನ್‌ (206). | 
`` 80. ಪೆನಿಸಿಲಿಯಂ ಕ್ಲಾವಿಫಾರ್ಮಿ ಬೈಯ್ನರ್‌ 
ಸಮೂಹಗಳು ಜೆಪೆಕ್‌ನ ಆಗಾರಿನ ಮೇಲೆ, ಬಿಳಿ ಅಥವಾ ಬೂದು ಜೊತೆಗೆ 
ಹೆಚ್ಚು ಕಡಮೆ ಸಡಿಲವಾದ ಉಣ್ಣೆ ಪುಚ್ಚತಂತುದಾರಗಳು, ಅಸ್ಪಷ್ಟ ಕುಂಚದಂತಹ 


ಮೊನಿಲಿಯೇಲ್ಲ್‌ 453 


ಕೊನಿಡಿಯ ಗುಂಪುಗಳನ್ನು ಸ್ಪಷ್ಟ ಕೊರಿಮಿಯಗಳು ಬುಡಗಳಲ್ಲಿ ಬಿಟ್ಟೆ ದ್ದು, ಅಚ್ಚು 
ಕಟ್ಟಾದ ಜೋಡಿತ ತೊಟ್ಟುಗಳಿದ್ದು ಅವು ನಾರಿನಂತೆ; ಬಿಳಿಯಿಂದ ಮಾಂಸದ ಬಣ್ಣ 
ಅಥವಾ ಗುಲಾಬಿ, 2-2 ಸೆಮಿ ವರೆಗೆ ಉದ್ದ, ಸರಳ ಅಥವಾ ಕವಲೊಡೆದಿರುತ್ತವೆ. 
ಬಹುವಾಗಿ ವೃದ್ಧಿಗೊಂಡ ಆಲಿವ್‌ ಹಸುರು ಬಣ್ಣದ ಚೆಂಡುಗಳನ್ನು ಬಿಟ್ಟಿದ್ದು ಮತ್ತು 
ಉದ್ದವಾದ ಕೊನಿಡಿಯ ಸರಣಿಗಳನ್ನು ಉತ್ಪಾದಿಸಿ ಅವು ಗುಂಪುಗೂಡಿ ಕಂಬಗಳಂತಾಗಿ 
1-3 ಮಿಮಿ ಉದ್ದವಿದ್ದು ವಿವಿಧ ಬಗೆಯಲ್ಲಿ ಒಡೆಯುತ್ತ ಹೆಚ್ಚು ಉದ್ದವಿರುತ್ತವೆ. 
ಕೆಳಮುಖ ಮುಪ್ಪಾದಂತೆ ಕಂದಾಗುವುದು, ವಿಶೇಷವಾಗಿ ತೊಟ್ಟುಗಳ ಬುಡದಲ್ಲಿ; 
ವಾಸನೆಯು ಪ್ರಬಲವಿದ್ದು, ತೂರುವಂತಿರುತ್ತದೆ. ಹನಿಗಳು ಬೆಳೆಯುವ ಕಾಲದಲ್ಲಿ 
ಸಮೃದ್ಧವಾಗಿರುತ್ತವೆ, ಬಣ್ಣರಹಿತ ; ಸರಳ ; ಕುಂಚಗಳು ವಿರಳವಾಗಿ ಕವಲೊಡೆದಂ 
ಕೆಲವು ಫೈಯಲಿಡ್‌ಗಳನ್ನು ವೃತ್ತಗಳಲ್ಲಿ ಬಿಟ್ಟಿರುತ್ತವೆ. 9-10 : ಶ್ಯ; ಚೆಂಡು 
ಗಳಲ್ಲಿ ಕ್ಲಿಷ್ಟಕರ ಹೈಮೆನಿಯಂನಂಶಹ ಗುಂಪುಗಳನ್ನು ಫೈಯಲಿಡ್‌ಗಳು ಆವರಿಸಿದ್ದು, 
ನಿಬಿಡವಾಗಿ ಒಂದರ ಮೇಲೊಂದಿದ್ದು, ಮೇಲ್ಮೈಯಲ್ಲಿ ಕಿರಣಗಳಂತಿರುತ್ತವೆ. ಕೊನಿ 
ಡಿಯ ಮೊಟ್ಟೆಯಾಕಾರ, 4-4,6 » 3-3.4. 
ಮಣ್ಣಿನಿಂದ : ಇಂಗ್ಲಂಡ್‌ (15). 
ವಿಭಾಗ 111 ಬೈವರ್ಟಿಸೆಲ್ಲೇಟ ಸಿಮೆಟ್ಟಿಕ್‌ 
ಪ್ರಭೇದಗಳಿಗೆ ಸಂಕೇತ 


೩. ಸಮೂಹಗಳು ನಮೂನೆಯಂತೆ ಕ್ಲೈಸ್ಟೊತೀಸಿಯ 
ಗಳನ್ನು ಅಥವಾ ಸ್ಕೈರೋಷಿಯಗಳನ್ನು ಉತ್ಪತ್ತಿ 
ಮಾಡುತ್ತವೆ. 

b. ಸಮೂಹಗಳು ಮೆತುವಾದ ಕ್ಲೈಸ್ಫೊತೀಸಿಯ 
ಗಳನ್ನು ಉತ್ಪತ್ತಿ ಮಾಡಿದ್ದು ಸಾಧಾರಣವಾಗಿ 

- ಪ್ರಕಾಶಮಾನ ಹಳದಿ, 
€. ಆಸ್ಕೋಬೀಜಾಣುಗಳು ಮುಳೆ ನಂತೆ ಪೂರ್ಣ 

ಮೇಲ್ಮೈಯನ್ನು ಆವರಿಸಿರುತ್ತವೆ. 

ಲೆ, ಕ್ಲೈಸ್ಟೊತೀಸಿಯ ಪ್ರಕಾಶಮಾನ ಹಳದಿ, 
ಹೊಂಬಣ್ಣ ಹಳದಿ ಅಥವಾ ಕಿತ್ತಳೆ 

ಹಳದಿ. 
€. ಆಸ್ಕೊಬೀಜಾಣುಗಳು 4-5. 

"ಉದ್ದ. ©. 81. ಪೆ. ವಾರ್ಟ್‌ಮನ್ನಿ 


ಎ 
| 


454 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
೮೦. ಆಸ್ಕೊಬೀಜಾಣುಗಳು 3 ಉದ್ದ. 82, ಪೆ. ಹಿಲಿಕಂ 
dd. ಕ್ಲೈಸ್ಟೊತೀಸಿಯ ಬಿಳಿಯಿಂದ ಸ್ವಲ್ಪ 
ಹಳದಿ ಮಿಶ್ರಿತ. 83. ಪೆ. ಸ್ಟಿಕ್ಕುಲಿಸ್ಟೋರಂ 
೦೦. ಆಸ್ಕೊಬೀಜಾಣುಗಳು ಪೂರ್ಣ ಮೇಲ್ಮೈ 
ಯಲ್ಲಿ ಮುಳ್ಳುಯುತವಿರುವುದಿಲ್ಲ. 
6. ಆಸ್ಕೋಬೀಜಾಣುಗಳು ಸ್ಪಷ್ಟವಾಗಿ 
ಸುರುಳಿಪಟ್ಟಿಗಳುಳ್ಳವು. ಕ್ಲೈಸ್ಟೊತೀ 
ಸಿಯ ಪ್ರಕಾಶಮಾನ ಹಳದಿ. 84 ಪೆ. ಲೂಟಿಯಂ 


dd. ಆಸ್ಕೊಬೀಜಾಣುಗಳಲ್ಲಿ ಉದ್ದವಾದ 
ಏಣುಗಳಿರುತ್ತವೆ. ಕ್ಲೈಸ್ಟೊತೀಸಿಯ 
ತಿಳಿಬಣ್ಣವುಳ್ಳವು. 85. ಪೆ, ಸ್ಪೈಯೇಟಂ 


bb. ಸಮೂಹಗಳು ಸ್ಮೈರೋಷಿಯಗಳನ್ನು ಉತ್ಪತ್ತಿ 
ಮಾಡುತ್ತವೆ. 
€. ಸ್ಮೈರೋಷಿಯ ಕಪ್ಪ, ಕಂದುಮಿಶ್ರಿತ ಕಪ್ಪು 
ಅಥವಾ ಹಸುರುಮಿಶ್ರಿತ ಕಪ್ಪು; ನೀಳಾ 
ಕಾರಿತ; ಆಧಾರಸ್ಥಳದಲ್ಲಿ ಹೂತಿರುತ್ತವೆ. 
d. ಸ್ಥೈರೋಷಿಯ ವಿರಳವಾಗಿ ಮತ್ತು 
ಮಂದಗತಿಯಲ್ಲಿ ಉತ್ಪತ್ತಿಯಾಗಿ ಕೊನಿ 
ಡಿಯದಂಡ ಮತ್ತು ಮೆಟ್ಕುಲೆಗಳು 
ನಯಭಿಶ್ಹಿಯುತ. 86. ಪೆ. ಫ್ರನಿಕ್ಕುಲೋಸಂ 


dd. ಸ್ಲೈರೋಷಿಯ ವರದಿಯಾಗಿದ್ದು ಕೊನಿ 
ಡಿಯದಂಡಗಳು ಉದ್ದ ಮತ್ತು ಒರಟಾ 
ಗಿದ್ದು, ಒರಟು ಭಿತ್ತಿಯುತ. 87, ಪೆ. ಹರ್ತಿ 


00. ಸ್ಲೈರೋಷಿಯ ತೆಳು ಕೆನೆಯಂತಹ ಬಣ್ಣ 
ದಿಂದ ಹಳದಿ: ದುಂಡಾಕಾರ; ಕುಂಚಗಳು 
ಕೆಲವು ಸಮಯಗಳಲ್ಲಿ ಸಮಸೂತ್ರ ವಿಭಜನೆ 
ಯಾಗುವಂತೆ ಕಾಣುತ್ತವೆ. 49, ಪೆ, ರೈಸ್ಟ್ರಿಕ್ಕೆ (ಡಿವಾರಿಕೇಟ) 


೩೩. ಸಮೂಹಗಳು ಕ್ಲೈಸ್ಫೋತೀಸಿಯ ಅಥವಾ ಸ್ಕೈರೋ 


ಹಿಯಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. 


ಮೊನಿಲಿಯೇಲ್ಡ್‌ 455 


b. ಸಮೂಹಗಳು ಸಮೃದ್ಧವಾಗಿ ವೃದ್ಧಿಯಾಗಿದ್ದು, 
ನೇರವಾಗಿ ಬೆಳೆದ ಕೊರಿಮಿಯಗಳಿರುತ್ತವೆ. ' 
0. ಕುಂಚೆಗಳು ದ್ವಿವೃತ್ತಗಳಲ್ಲಿದ್ದು ಸಮಸೂತ್ರ 
ವಿಭಜಿತ ; ಫೈಯಂಲಿಡ್‌ಗಳು ಭರ್ಜಿಯಾ 
ಕಾರಿತ. 88. ಪೆ. ಡುಕ್ಲಾಕ್ಷಿ 
೦೦. ಕುಂಚಗಳು ನಮೂನೆಯಂತೆ ಅಸಮಸೂತ್ರ 
ವಿಭಜಿತ; ಫೈಯಲಿಡ್‌ಗಳು ಇದ್ದಕ್ಕಿದ್ದಂತೆ 
ಕಿರಿದಾಗಿರುತ್ತವೆ. 80. ಪೆ. ಕ್ಲಾವಿಫಾರ್ಮಿ ಸೀರಿಸ್‌ 
bb. ಸಮೂಹಗಳು ಒಂದೊಂದು ಸಲ ಅಥವಾ ಯಾವಾ 
ಗಲೂ ಕೊರಿಮಿಯಗಳನ್ನು ವೃದ್ಧಿಪಡಿಸುವುದಿಲ್ಲ. 
€. ಸಮೂಹಗಳು ಮೇಲ್ಮೆ ಭೆ ಹಗ್ಗದಂತೆ ಅಥವಾ 
ಗುಂಪಾಗಿ ಕಂಡುಬರುತ್ತವೆ. 
6, ಸಮೂಹಗಳು ವಿಸ್ತಾರವಾಗಿ ಹರಡಿ 
ಕೊಂಡಿರುತ್ತವೆ. 86, ಪೆ. ಫ್ಯನಿಕ್ಕುಲೋಸಂ 
dd. ಸಮೂಹಗಳಂ ಸೀಮಿತವಾಗಿರುತ್ತವೆ. 89. ಪೆ. ಐಲ್ಕಾಂಡಿಕಂ 
೦೦. ಸಮೂಹಗಳಲ್ಲಿ ಹಗ್ಗದಂತಿರುವಿಕೆ ಇರುವು 
ದಿಲ್ಲ ಅಥವಾ ಕ್ಷೀಣಿತವಾಗಿದ್ದು, ವೆಲಿ ೈಟ್ಟಿನಂತೆ 
ಎ ಅಥವಾ ಲ್ಯಾನೋಸಿನಂತಿರುತ್ತದೆ. 
೮, ಸಮೂಹಗಳು ಕಂದುಗೆಂಪಾಗಿ 
ಅಥವಾ ಗುಲಾಬಿಕೆಂಪು ವರ್ಣದ್ರವ್ಯ 
ವನ್ನು ವರ್ಧಿಸುತ್ತವೆ. 
1. ಸಮೂಹಗಳಲ್ಲಿ ಕೆಂಪುಬಣ್ಣಗಳು 
ಕೆಳಮುಖದಲ್ಲಿದ್ದು, ಮೇಲ್ಮೈ 
ಜೊತೆಗೆ ಸೀಮಿತ ಹಳದಿ ಅಥವಾ 
ಕಿತ್ತ ಳೆಕೆಂಪು ತಂತುದಾರಗಳುಳ್ಳ 
ದ್ದಾಗಿರುತ್ತವೆ. 
8. ಕೊನಿಡಿಯ ಮೊಟ್ಟೆಯಾ 
ಕಾರಿತದಿಂದ ಉಪಗೋಳಾ 
ಕಾರ ; ಕುಂಚಗಳು ಉದ್ದ 
ಎರುತ್ತವೆ. 


456 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಕೊನಿಡಿಯ ಒರಟಾಗಿ 


ರುತ್ತವೆ. 90. ಪೆ. ಪರ್ಫೈರೋ 
hh. ಕೊನಿಡಿಯ ನಯವಾ 
ಗಿರುತ್ತವೆ. 91,. ಪೆ. ರುಬ್ರಂ 


88. ಕೊನಿಡಿಯ ಗೋಳಾಕಾರ, 
ಮುಳ್ಳುಯುತ; ಕುಂಚಗಳು 
ಚಿಕ್ಕವು. 92, ಪೆ. ಅಕ್ಕುಲಿಯೇ। 


1. ಸಮೂಹಗಳು ಕೆಂಪಕಿತ್ತಳೆ, ಹಳದಿ 


ಕಿತ್ನಳೆಯಾಗಿರುತ್ತವೆ. ಅಥವಾ 

ಹಸುರುಮಿಶ್ರಿತ ಕೆಳಮುಖ 

ಎದ್ದು. ಮೇಲ್ಮೈಯಲ್ಲಿ ಪ್ರಧಾನ - 

ವಾದ ಬಂಜೆ ಹಳದಿ ತಂತುಜಾಲ 

ಏರುತ್ತದೆ. 93. ಪೆ ವೆರಿಯಬೈಲ್‌ 


€€. ಸಮೂಹಗಳಲ್ಲಿ ಯಾವಾಗಲೂ ಆಳ 
ಗೆಂಪು ಕೆಳಮುಖವಿರುವುದಿಲ್ಲ. 


f. 


ಸಮೂಹಗಳು ಸೀಮಿತವಾಗಿದ್ದು, 

ಒತ್ತಾದ ರಚನೆಯಬುಳ್ಳದ್ದು, 

ಸುಕ್ಕಾಗಿರುತ್ತವೆ. 94, ಪೆ. ರುಗುಲೋಸಂ 

ಸಮೂಹಗಳು ಬಹು ಸೀಮಿತ 

ವಿದ್ದು, ತೆಳು ಮತ್ತು ಸಮತಲ 
ವಾಗಿದ್ದು, ಒಂದು ಎತ್ತರಿಸ 
ಲಾದ ಕೇಂದ್ರವಿರುತ್ತದೆ. 

8. ಸಮೂಹಗಳು ಬಹು ತೆಳು 
ವಾಗಿ ಉದ್ದಕ್ಕೂ ಇರು 
ತ್ತವೆ. 95, ಪೆ. ಟಾರ್ಡಂ 

£8. ಸಮೂಹಗಳು ಬಹು ಸೀವಿಂ 
ತವಾಗಿರುತ್ತ ವೆ. 96. ಪೆ. ಡೈವರ್ಸಂ 


ಕೆಕೆ, ಸಮೂಹಗಳು ಲ್ಯಾನೋಸಿನಂತಿರು 


ತ್ರವೆ. 


87. ೬. ಹರ್ಕಿ 


ಮೊನಿಲಿಯೇಲ್‌ 


ಕ 


457 
81. ಪೆನಿಸಿಲಿಯಂ ವಾರ್ಟ್‌ಮನ್ನಿ ಕ್ಲೊಯಿಕರ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಿದ್ದು, ಸುಮಾರು 2-3 ಸೆಮಿ 
ಯನ್ನು ಹನ್ನೆರಡರಿಂದ ಹದಿನಾಲ್ಕು ದಿನಗಳಲ್ಲಿ, ಕೊಠಡಿ ಉಷ್ಣಾಂಶದಲ್ಲಿ ತಲುಪುತ್ತವೆ. 
ಗಟ್ಟಿಯಾದ ತೆಂತುಜಾಲದ ಫೆಲ್ಫು ಸುಮಾರು ಉಣ್ಣೆ ಪುಚ್ಚದಂತೆ ಅಥವಾ ನಾರಿನಂತಿದ್ದು 
ಹೆಚ್ಚುಕಡಮೆ ವಲಯೀಕೃತವಾಗಿದ್ದು, ಬಿಳಿಯ ಅಂಚಿದ್ದು. 1-2 ಮಿಮಿ ಅಗಲವಿರು 
ತ್ತದೆ. ಕೇಂದ್ರವಲಯಗಳು ಹಳದಿತಂತುಜಾಲವನ್ನು ಅಥವಾ ನೀಲಿಹಸುರು ಕೊನಿಡಿಯ 
ಗಳನ್ನು ಅಥವಾ ಎರಡೂ ವಲಯಗಳನ್ನು ತೋರುತ್ತವೆ. ಒಸರುವಿಕೆಯ ಕೊರತೆಯಿದ್ದು 
ಅಥವಾ ಸೀಮಿತವಾಗಿದ್ದು, ನಿರ್ಮಲವಾಗಿರುತ್ತ ದೆ. ವಾಸನೆ ಹಣಬೆಗಳಂತೆ, ಕೆಳಮುಖವು 
ಕಡುಕಿತ್ತಳೆಯಿದ್ದು, ಮಾಸಲುಕಂದು. ಕುಂಚಗಳು ನಮೂನೆಯಂತೆ ದ್ವಿವೃತ್ತಯುತ 
ಮತ್ತು ಸಮಸೂತ್ರ ವಿಭಜಿತವಾಗುವಂತೆ ಕೊನಿಡಿಯದಂಡಗಳ ಮೇಲಿದ್ದು ಆಧಾರ ಸ್ಥಳ 
ದಿಂದ ಬೆಳೆದು 200, ವರೆಗೂ ಉದ್ದವಿರುವುದರಿಂದ 2.2-2.6 ವ್ಯಾಸವಿದ್ದು, ನಯ 
ಭಿತ್ತಿಯುತ. ಮೆಟ್ಕುಲೆಗಳು ನಿಬಿಡವಾಗಿ ಜೋಡಿತವಿದ್ದು, ಐದರಿಂದ ಏಳು ಅಥವಾ 
ಎಂಟರವರೆಗೆ ವೃತ್ತಗಳಲ್ಲಿದ್ದು, 10-12 ೬ 2-25; ಫೈಯಲಿಡ್‌ಗಳು ನಿಬಿಡ 
ಗೊಂಚಲುಗಳಲ್ಲಿ ಜೋಡಿಸಲಾಗಿದ್ದು , ಸಮಾನಾಂತರವಾಗಿದ್ದು, ಸಾಧಾರಣವಾಗಿ ಐದ 
ರಿಂದ ಎಂಟರವರೆಗೆ ಒಂದು ವೃತ್ತದಲ್ಲಿದ್ದು, 10-12 x 1.52, ಜೊತೆಗೆ ಕಿರಿದಾದ 
ತುದಿಯಿರುತ್ತ ದೆ. ಕೊನಿಡಿಯಗಳು ಮೊಟ್ಟೆಯಾಕಾರಿತ, ಸಾಧಾರಣವಾಗಿ ಮೊನಚು 
ತುದಿಗಳಲ್ಲಿದ್ದು, 3-3.5 *1.8-2.24 ; ಕ್ಲೈಸ್ಪೊತೀಸಿಯಗಳು ಮಾಲ್ಟ್‌ ಆಗಾರಿನ 
ಮೇಲೆ ಉತ್ಪತ್ತಿಯಾಗುತ್ತವೆ, 100-3004 ವ್ಯಾಸವಿದ್ದು, ನಿರ್ದಿಷ್ಟವಾಗಿ ಭಿತ್ತಿ 
ರಹಿತವಾಗಿದ್ದು, ಸಾಧಾರಣವಾಗಿ ಮಿಶ್ರಿತಗೊಂಡು, ಸಡಿಲವಾದ ತಂತುದಾರದ ಭಿತ್ತಿ 
ಯಿಂದ ಸುತ್ತುವರಿದಿರುತ್ತದೆ. ಅಸ್ಲೈಗಳು ಚಿಕ್ಕ ಸರಣಿಗಳಲ್ಲಿದ್ದು, ಅಂಡಾಕಾರದಿಂದ 
ಉಪಗೋಳಾಕಾರ. 8-10 ವ್ಯಾಸವಿದ್ದು, ಎಂಟು ಬೀಜಾಣುಯುತ ; ಆಸ್ಕೋ 
ಬೀಜಾಣುಗಳು ಮೊಟ್ಟೆಯಾಕಾರಿತ, ಪೂರ್ಣ ಮೇಲ್ಮೈ ಮುಳ್ಳುಯತ; 4-4.5» 
ತಿ-3.3 ; ಬಣ್ಣರಹಿತ ಅಥವಾ ಸುಮಾರಾಗಿ ಹಾಗೆಯೇ ಇರುತ್ತವೆ. 


ಮಸ್ಥೆನಿಂದ : ಇಂಗ್ಲಂಡ್‌ (213), ಭಾರತ (185), ಪನಾಮ (65). 


82, ಪೆನಿಸಿಲಿಯಂ ಹಿಲಿಕಂ ರ್ಯಾಪರ್‌ ಮತ್ತು ಫನ್ನೆಲ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಬಹು ಸೀಮಿತವಾಗಿದ್ದು, ಹೋಲಿಕೆ 
ಯಲ್ಲಿ ತೆಳುವಾಗಿದ್ದು, ಸಡಿಲ ವಿನ್ಕಾಸಯುತವಾಗಿರುತ್ತ ವೆ. ಕೊನಿಡಿಯ ಫಲಿತಭಾಗ 
ಗಳು ಅಲ್ಪವಿದ್ದು ; ಕ್ಲೈಸ್ಟೊತೀಸಿಯಗಳು ಅಪರೂಪ. ಮಾಲ್ಟ್‌ ಆಗಾರಿನ ಮೇಲೆ 
ಮಂದಗತಿಯಲ್ಲಿ ಬೆಳೆಯುತ್ತವೆ. : ಕ್ಲೈಸ್ಟೊತೀಸಿಯಗಳು ಸಮೃದ್ಧವಾಗಿದ್ದು, 
'ಹೊಂಬಣ್ಣ ಹಳದಿ, ಕೆಳಮುಖ ಹಳದಿ ಮತ್ತು ಕೆಂಪು ಛಾಯೆಗಳಲ್ಲಿರುತ್ತದೆ; ಕೊನಿ 


458 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಡಿಯದಂಡಗಳು 75-100 » 2-2.5, ನಯವಾಗಿ ಆಥವಾ ಅನಿಯಮಿತವಾಗಿ 
ಒರಟಾಗಿರುತ್ತವೆ. ಕುಂಚಗಳು ನಮೂನೆಯಂತೆ ದ್ವಿವೃತ್ತ ಯುತ ಮತ್ತು ಸಮಸೂತ್ರ. 
ವಿಭಜಿತ, ಆದರೆ ಆಗಾಗ್ಗೆ ಏಕವೃತ್ತವಾಗಿರುತ್ತವೆ. ಮೆಟ್ಯುಲೆಗಳಂ ಮೂರು ಅಥವಾ 
ನಾಲ್ಕು ವೃತ್ತಗಳಲ್ಲಿದ್ದು, 10-152, ; ಫೈಯಲಿಡ್‌ಗಳು ಕರನೆಯಾಕಾರಿತ, 
ಜೊತೆಗೆ ಕಿರಿದಾದ ತುದಿಗಳು ಆರು ಅಥವಾ ಏಳು ವೃತ್ತಗಳಲ್ಲಿದ್ದು, 8-12» 
2-2.5,4. ಕೊನಿಡಿಯಗಳು ಮೊಟ್ಟೆಯಾಕಾರಿತ, 3-3.5 » 2.54, ನಯವಾಗಿರು 
ತ್ತವೆ, ಕ್ಲೈಸ್ಟೊತೀಸಿಯಗಳು ಸಡಿಲವಾಗಿದ್ದು, ಕಡುಬಣ್ಣದ ಪರಸ್ಪರ ಹೆಣೆದುಕೊಂಡ 
ತಂತುದಾರಗಳಿದ್ದು, ಸುಮಾರು 200-250, ವ್ಯಾಸವಿದ್ದು, ಆಗಾಗ್ಗೆ ಕೊಂಡಿ 
ಯಂತಿರುತ್ತವೆ. ಅಸ್ಸೈಗಳು ಸರಣಿಗಳಲ್ಲಿದ್ದು, ಗೋಳಾಕಾರದಿಂದ ಅಂಡಾಕಾರ ; 
5.574 ; ಎಂಟು ಬೀಜಾಣುಯತ, ಆಸ್ಕೋಬೀಜಾಣುಗಳು ಮೊಟ್ಟೆಯಾಕಾರ ; 
ಮುಳ್ಳುಯುತ ; 2.5-3 x 1.4-1.8. 


ಮಣ್ಣಿನಿಂದ: ಸ್ವೀಡನ್‌ (146). 


83. ಪೆನಿಸಿಲಿಯಂ ಸ್ಟಿಕ್ಕುಲಿಸ್ಟೋರಂ ಲೆಹ್ಮನ್‌ 


ಸಮೂಹಗಳು ಆಲೂಗಡ್ಡೆ ಅಥವಾ ಹುರುಳಿ ಆಗಾರಿನ ಮೇಲೆ ಬಿಳಿ ಅಥವಾ 
ಬೂದು ಅಥವಾ ಸ್ವಲ್ಪ ಹಸುರು ಮಿಶ್ರಿತ. ಕೊನಿಡಿಯ ಕ್ಷೇತ್ರಗಳಿದ್ದು, ಬದಲಾಗುತ್ತ 
ಕೆನೆಯಂತೆ, ಹಳದಿ ಮಿಶ್ರಿತ ಅಥವಾ ಗುಲಾಬಿ ಮಿಶ್ರಿತ. ಕ್ಲೈಸ್ಟೊತೀಸಿಯ ಮಾಗಿ 
ದಾಗ ಇರುತ್ತವೆ. ಮೇಲ್ಮೈ ಶಿಲೀಂಧ್ರವು ಉಣ್ಣೆಪುಚ್ಚದಂತಿದ್ದು, ತಂತುದಾರಗಳು 
2.3.5, ವ್ಯಾಸವಿರುತ್ತವೆ. ಕ್ಲೈಸ್ಫೊತೀಸಿಯಗಳು ಉಪಗೋಳಾಕಾರಿತ, 0.4-2 
ಮಿಮಿ ವ್ಯಾಸವಿದ್ದು, ಒಡೆಯದೆ, ಪರಸ್ಪರ ಹೆಣೆದುಕೊಂಡ ಭಿತ್ತಿಯಲ್ಲಿನ ತಂತುದಾರ 
ಗಳು, ಶಾಶ್ವತವಾಗಿ ಬಿಳಿ ಅಥವಾ ಬದಲಾಗುತ್ತ, ವಯಸ್ಸಾದಾಗ ಕೆನೆಯಂತೆ, ಗುಲಾಬಿ 
ಮತ್ತು ಹಳದಿಯಾಗುತ್ತವೆ. ಅಸ್ಸೆೈಗಳು ಮೊಟ್ಟೆಯಾಕಾರಿತ, ಪಿಯರಾಕಾರದಿಂದ 
ಗೋಳಾಕಾರ, 7-10.8 » 6.3-7.7; ಪಾರದರ್ಶಕ; ಆರರಿಂದ ಎಂಟು ಬೀಜಾಣು 
ಯುತವಿದ್ದು ಅದೃಶ್ಯವಾಗುವ ಭಿತ್ರಿಗಳಿರುತ್ತವೆ. ಆಸ್ಕೊಬೀಜಾಣುಗಳು ಅಂಡಾ 
ಕಾರಿತ ಅಥವಾ ಮೊಟ್ಟೆಯಾಕಾರಿತ, 3.5-4 » 1.8-2.5. ಅತಿ ಚಿಕ್ಕದಾಗಿ ಮುಳ್ಳು 
ಯುತವಾಗಿರುತ್ತವೆ. 

ಕೊನಿಡಿಯಗಳು ಚಿಲ್ಲಾಪಲ್ಲಿಯಾಗಿದ್ದು 10-50 x 2-2.54. ಸಾಧಾರಣ 
ವಾಗಿ 204 ಉದ್ದಕ್ಕಿಂತ ಕಡಮೆ ಇದ್ದು, ಒಂದು ಒಂಟಿ ವೃತ್ತ ದಲ್ಲಿ ಎರಡರಿಂದ ಐದು 
ಫೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ. 11-16 ಉದ್ದವಾಗಿ, ಅಸಮ ಉದ್ಮವಿದ್ದು, 
ಉದ್ದವಾದ ತೀಕ್ಷ್ಣಾಗ್ರಗಳಿರುತ್ತವೆ : ಕೊನಿಡಿಯ 2.5-4 x1.8-2.5,,.. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ. . 


ಪೆನಿಸಿಲಿಯಂ ಲೂಟಿಯಂ ಜುಕಲ್‌ 


ಸಮೂಹಗಳು ಹುರುಳಿ ಅಥವಾ ಜೆಪಕ್‌ನ ಆಗಾರಿನ ಮೇಲೆ ಮೊದಲು ಬಿಳಿ 
ಇಗಿದ್ದು, ಅನಂತರ ಹಳದಿ, ಜೊತೆಗೆ ತಿಳಿ ಹಸುರಾದ ಕೊನಿಡಿಯ ಕ್ಷೇತ್ರಗಳಿದ್ದು, 
ಕಾಶಮಾನ ಹಳದಿಯಿಂದ ಕೆಂಪುಬಣ್ಣದ ಸಮ ಿದ್ಧವಾದ ಸ್ಕೈರೋಷಿಯಗಳಿರುತ್ತವೆ. 
ಖೂಹಗಳು ಸಾಧಾರಣವಾಗಿ ಪೂರ್ಣವಾಗಿ ಸ್ಮೈರೋಷಿಯ ಕ್ಷೇತ್ರಗಳನ್ನು ಜೊತೆಗೆ 
ಣಿತವಾಗುತ್ತಿರುವ ಕೊನಿಡಿಯಗಳೆನ್ನು ಒಳಗೊಂಡಿರುತ್ತವೆ. ಸಮೂಹಗಳ ಕೆಳ 
ಖಖವು ಕೆಂಪಾಗಿರುತ್ತದೆ. ಕೊನಿಡಿಯದಂಡಗಳು ಅತಿ ಸ್ವಲ್ಪ ಉತ್ಪತ್ತಿ ಯಾಗಿದ್ದು: 
ಹುಪಾಲು ಮೇಲ್ಮೈ ತಂತುಜಾಲದ ಕವಲುಗಳಾಗಿ, 20-100 x 34 ಇರುತ್ತದೆ. 
ಇನಿಡಿಯ ಫಲಿತಭಾಗಗಳು ಎರಡು ಹಂತಗಳಲ್ಲಿದ್ದು 80,ವರೆಗೆ ಉದ್ದವಿದ್ದೂ, 
ಯಲಿಡ್‌ಗಳು 13-10 » 3-4್ಲಿ. ಕೊನಿಡಿಯ ಮೊಟ್ಟೆಯಾಕಾರದಿಂದ ಕದರಿನಾ 
ಸರಿತ; 2.4-2.34 ; ಹಸುರು ಮಿಶ್ರಿತ; ನಯವಾಗಿರುತ್ತವೆ. 
ಮಣ್ಣಿನಿಂದೆ: ಕೆನಡ (22), ಈಜಿಪ್ಟ್‌ (156), ಗ್ರೀನ್‌ಲಂಡ್‌ (128), 
ಇರತ (185). | 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (1) (3) (210), ಲೂಸಿ 
ಸಾನ (200), ನ್ಯೂಜರ್ಸಿ (209) (210), ಟೆಕ್ಸಾಸ್‌ (220). 


ತಳಿ ಲುಂಜಿನೆನ್ಸ್‌ ಜೆಲ್ವಿನಿಯಿ 
ಮಣ್ಣಿನಿಂದ: ಆಸ್ಟ್ರಿಯ (189). 


85, ಪೆನಿಸಿಲಿಯಂ ಸ್ಮಯೇಟಂ ರಾಪರ್‌ ಮತ್ತು ಫೆನ್ನಲ್‌ 
ಸಮೂಹಗಳು ಜಿಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿರುತ್ತವೆ, ಆದರೆ 
ಮಾಲ್ಟ್‌ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿಕೊಂಡಿರುತ್ತವೆ; ಹೋಲಿಕೆಯಲ್ಲಿ ತೆಳು; 
ಕಂಂಚಗಳು ಸ್ವಲ್ಪವಿರುತ್ತ ವೆ. ಆದರೆ ಕ್ಲೈಸ್ಟೊತೀಸಿಯಗಳು ಸಮೃದ್ಧವಾಗಿದ್ದು, ಬಿಳಿ 
ಯಿಂದ ಬೂದು ಕಾಕಿ ; ಕೆಳಮುಖವು ಕೆಂಪುಕಂದು ಅಥವಾ ನೇರಿಳೆ, ಕೊನಿಡಿಯದಂಡ 
ಗಳು, ಮೇಲ್ಮೈ ತಂತುದಾರಗಳಿಂದ ಉದ್ಭವಿಸಿದ್ದು, ನಯವಾಗಿರುತ್ತವೆ. ಕುಂಚಗಳು 
ಸ್ನಲ್ಪವಿದ್ದು, ಕೆಲವುಸಲ ಏಕವೃತ್ತಯುತ ಮತ್ತೆ ಕೆಲವುಸಲ ಅಸಮಸೂತ್ರ ವಿಭಜಿತ 
ದ್ವಿವೃತ್ತವಾಗಿರುತ್ತವೆ. ಮೆಟ್ಕುಲೆಗಳು ಇದ್ದಾಗ, ವಿವಿಧ ಉದ್ದಗಳಲ್ಲಿರುತ್ತವೆ, 
8-10 x3-3.5, ; ಫೈಯಲಿಡ್‌ಗಳು ಕೆಲವೇ ಇದ್ದು, ಒಂದು ವೃತ್ತದಲ್ಲಿರುತ್ತವೆ ; 
8-10%2,5-3, ; ನಿರ್ದಿಷ್ಟವಾಗಿ ಕಿರಿದಾದ ತುದಿಗಳಲ್ಲಿರುತ್ತವೆ. ಕೊನಿಡಿಯಗಳು 
ಶೀಘ್ರವಾಗಿ ಉದುರುತ್ತವೆ. ಮೊಟ್ಟೆಯಾಕಾರಿತ, 3.4 2,5-3/, ನಯವಾಗಿರು 
ತ್ತವೆ. ಕ್ಲೈಸ್ಫೊತೀಸಿಯಗಳು ಸಡಿಲ ವಿನ್ಯಾಸಯುತ, ಅನಿರ್ದಿಷ್ಟವಾಗಿ ಹತ್ತಿಯಂತಹ 
ಚರ್ಮಪೊರೆಗಳದ್ದು, . ಸುವಾರು 150 ವ್ಯಾಸವಿರುತ್ತವೆ. ಅಸ್ಲೈಗಳು ಒಂಟಿ 


460 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಾಗಿದ್ದು, ಆಯತಾಕಾರದಿಂದ ಗೋಳಾಕಾರಿತ ; ಸುಮಾರು 15, ವ್ಯಾಸ; ಆಸ್ಕೋ 
: ಬೀಜಾಣುಗಳು ಮೊಟ್ಟೆಯಾಕಾರಿತ, 7-8.5 ೬ 5-6, ಎಂಟರಿಂದ ಹತ್ತರವರೆಗೆ 
ಅಲೆಯೋಪಾದಿ, ವಿಶಾಲವಾದ, ಉದ್ದವಾದ ಏಣುಗಳು ಬೀಜಾಣುವಿನ ತುದಿಗಳಲ್ಲಿರತ 
ತ್ತವೆ. 
ಮಣ್ಣಿನಿಂದ : ಸ್ವೀಡನ್‌ (146). 


86, ಪೆನಿಸಿಲಿಯಂ ಘೃನಿಕ್ಕುಲೋಸಂ ಥಾಮ್‌ 
ಸಹನಾಮ ವೆ. ಪಿನೊಫೈಲಂ ಹೆಡ್ಜ್‌ಕಾಕ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಕಡುಹಸುರಾಗಿದ್ದು, ವಿಸ್ತಾರವಾಗಿ 
ಹರಡಿದ್ದು, ಮೇಲ್ಮೈ ನಿಬಿಡ ಉಣ್ಣೆಪುಚ್ಛದಂತಿದ್ದು, ಕೆಳಮುಖ ಮತ್ತು ಪೋಷಕ 
ಮಾಧ್ಯಮವು ಕೆಂಪು ಆಥವಾ ನೇರಿಳೆಯಿಂದ ಬಹುಮಟ್ಟಿಗೆ ಕಪ್ಪುಗಿರುತ್ತದೆ. 
ಕೊನಿಡಿಯದಂಡಗಳು ಮೇಲ್ಮೈ ತಂತುದಾರಗಳ ಬದಿಯಲ್ಲಿ ಉದ್ಭವಿಸಿದ್ದು. 
ಕಡೆಯದು ಸಾಧಾರಣವಾಗಿ ಹಗ್ಗಗಳಲ್ಲಿದ್ದು, ಆಗಾಗ್ಗೆ ನೇರವಾಗಿ ಆಧಾರ ಸ್ಥಳದಿಂದ 
ಉದ್ಭವಿಸಿದ್ದು, 20-804 ಅಥವಾ 1004 ಉದ್ದವಾಗಿರುತ್ತವೆ. ಕೊನಿಡಿಯೆಗಳ 
ಫಲಿತಭಾಗಗಳು ಮೂರು ಹಂತಗಳಲ್ಲಿದ್ದು, 160ವರೆಗೆ ಉದ್ದವಿದ್ದು, ಕುಂಚದಂತೆ ; 
ಫೈಯಲಿಡ್‌ಗಳು 10-14 x 2-3, ನಿಬಿಡವಾಗಿದ್ದು, ಸಮಾನಾಂತರ ವೃತ್ತಗಳಲ್ಲಿರು 
ತ್ತವೆ. ಕೊನಿಡಿಯ ಮೊಟ್ಟೆಯಾಕಾರಿತ ; 3-42-3 ; ಹಸುರು; ನಯವಾಗಿ 
ರುತ್ತವೆ. 

ಮಣ್ಣಿನಿಂದ: ಕೆನಡ (22), ಕಾಲುವೆ ವಲಯ (65), ಕೋಸ್ಟರಿಕಾ (65). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101), ಐಯೋವ 
(3), ಲೂಸಿಯಾನ (2), ನ್ಯೂಜರ್ಸಿ (209) (210), ವಿಸ್ಕಾನ್ಸಿನ್‌ (206), 


87. ಪೆನಿಸಿಲಿಯಂ ಹರ್ಕಿ ಸಾರ್ಟೊರಿ (ಪ್ಲೇಟ್‌ ೫, ೫) 

ಸಹನಾಮ ಪೆ. ಎಲಿಗೆನ್ಸ್‌ ಸೊಪ್‌ 

ಸಮೂಹಗಳು ಜಿಪಕ್‌ನ ಆಗಾರಿನ ಮೇಲೆ; ತಂತುಜಾಲವು ಹೆಚ್ಚುಕಡಮೆ ಉಣ್ಣೆ 
ಪುಚ್ಚದಂತಿದ್ದು, ಜೊತೆಗೆ ಕೆಲವು ಹರಡಿದ ತಂತುದಾರಗಳು ಮತ್ತು ತಂತುದಾರಗಳ 
ಹಗ್ಗಗಳಿದ್ದು, ಮೊದಲು ಬಿಳಿ, ಅನಂತರ ಹೊಂಬಣ್ಣ ಹಳದಿ (ತಂತುದಾರಗಳನ್ನು 
ಮೊದಲು ಹನಿಗಳು ಆವರಿಸಿದ್ದು ಅನಂತರ ಹಳದಿ ಹರಳುಗಳಿರುತ್ತ ವೆ.) ಬದಲಾಗುತ್ತ, 
ಕೊನಿಡಿಯ ಕ್ಷೇತ್ರಗಳು ವೃದ್ಧಿಗೊಂಡನಂತರ ಹಳದಿ ಹಸುರಾಗುತ್ತದೆ. : ಕೆಳಮುಖ 
ಮತ್ತು ಆಗಾರ್‌ ಹಳದಿಯ ೮.6.0೮ 206 ಬಣ್ಣವು ಶೀಘ್ರವಾಗಿ ಸಮೂಹದ 
ಮಿತಿಯಿಂದ: ಆಚೆಗೆ ವ್ಯಾಪಿಸುತ್ತದೆ; ನಿರ್ಲಿಂಗ: 'ತಂತುದಾರಗಳು. ನಿಚಿಡ 


ಮೊನಿಲಿಯೇಲ್ಸ್‌ 461 


ಫೆಲ್ಫಿನಂತಾಗಿ 1-34 ವ್ಯಾಸ; ವಾಸನೆ ಇರುವುದಿಲ್ಲ. ಕೊನಿಡಿಯದಂಡಗಳು 500, 
ಅಥವಾ 1,0004 ಉದ್ದ x 3-3.5, ; ಅಡ್ಡಭಿತ್ತಿಯುತ ; ಕವಲೊಡೆಯದೆ, ಆದರೆ 
ಆಗಾಗ್ಗೆ ಪರಸ್ಪರ ಹೆಣೆದುಕೊಂಡು ಮತ್ತು ಅಕ್ಕಪಕ್ಕ ಕೊನಿಡಿಯದಂಡಗಳಿದ್ದು ; 
ಭಿತ್ತಿಗಳು ಆಳವಾಗಿ ಲವಣಪೊರೆಯಾವ, ೈತವಾಗಿದ್ದು, ಹಳದಿ ಹಧಳುಗಳಿರುತ್ತವೆ. 
(? ಗುಳಿಯುತ ) ತುದಿಯಲ್ಲಿ ಒಂದು ನಿಬಿಡವಾಗಿ, ನಿಕಟವಾಗಿ ಜೋಡಿಸಲಾದ 
ಮೆಟ್ಕುಲೆಗಳೆ ವೃತ್ತವಿದ್ದು, ಮೆಟ್ಯುಲೆಗಳು 8-10, ಉದ್ದವಿದ್ದು, ಫೈಯಲಿಡ್‌ಗಳು 
ಸುಮಾರು 7-94 ಉದ್ದ; ಇದ್ದಕ್ಕಿದ್ದಂತೆ ಕಿರಿದಾಗಿ ಒಂದು ಕೊನಿಡಿಯವನ್ನು ಬಿಟ್ಟು 
ನಳಿಕೆಯಾಗುತ್ತದೆ.. ಕೊನಿಡಿಯ ಉಪ ಕದರಿನಾಕಾರ, ಸೂಕ್ಷ್ಮವಾಗಿ ಒರಟಾಗಿದ್ದು, 
3» ವಿನಿಂದ 3.5.4: 2.5. ಆಗಾಗ್ಗೆ ದ್ವಿಗುಣಿತ ಗಾತ್ರದಲ್ಲಿದ್ದು, ಬಹು ಸ್ವಲ್ಪ 
ಬಣ್ಣಯುತ ; ಸಡಿಲವಾಗಿ ವಿವಿಧ ದಿಕ್ಕಿಗಿರುವ ಮತ್ತು ತೊಡರಿಕೊಂಡ ಸರಣಿಗಳಲ್ಲಿರು 
ತ್ತವೆ. ಕ್ಲೈಸ್ಟೊತೀಸಿಯಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ: ಕೆನಡ (23), ಈಜಿಪ್ಟ್‌ (156), ಯು.ಎಸ".ಎಸ್‌.ಆರ್‌, 
(143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಲಿನಾಯಿಸ್‌ (187), ವಿಸ್ಕಾನ್ಸಿನ್‌ 
(206). 


ತಳಿ ಲುಂಜಿನೆನ್ಸ್‌ ಜೆಲ್ವಿನಿಯಿ 
ಮಣ್ಣಿನಿಂದ : ಆಸ್ಟ್ರಿಯ (189). 


88. ಪೆನಿಸಿಲಿಯಂ ಡುಕ್ಲಾಕ್ಲಿ ಡೆಲಕ್ರೊಯಿಕ್ಸ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಕಡು ಹಸುರಿನಿಂದ ಆಲಿವ್‌ ಹಸುರಾ 
ಗಿದ್ದು, ಅಗಾಗ್ಗೆ ದೊಡ್ಡದಾದಾಗ ಕಪ್ಪಾಗಿದ್ದು, ಬಿಗಿಯಾಗಿರುತ್ತವೆ. ಚಿಕ್ಕ ನಿಬಿಡ 
ಕೊನಿಡಿಯದಂಡಗಳು ಬಹುಪಾಲು ಆಧಾರಸ್ಥಳದಿಂದ ಒಂಟಿಯಾಗಿ ಉದ್ಭವಿಸಿರುತ್ತವೆ. 
ಕೆಳಮುಖ ಮತ್ತು ಆಗಾರು ಹಳದಿಯಿಂದ ಕೆಂಪಾಗಿರುತ್ತದೆ. ಕೊನಿಡಿಯದಂಡಗಳು 
ಚಿಕ್ಕವು, 10-15, ಉದ್ದವಾಗಿದ್ದು, ಕೊನಿಡಿಯಗಳ ಫಲಿತಭಾಗಗಳು ಸರಳವಾಗಿದ್ದು 
100 ಅಥವಾ 160, ಉದ್ದವಾಗಿದ್ದು ; ತುದಿಯಲ್ಲಿ ಒಂದು ವೃತ್ತದಲ್ಲಿ ಮೆಟ್ಕುಲೆ 
ಗಳನ್ನು ಅಥವಾ ಮೆಟ್ಕುಲೆ ಮತ್ತು ಫೈಯಲಿಡ್‌ಗಳೆರಡನ್ನು ಹೊಂದಿದ್ದು, ಫೈಯ 
ಲಿಡ್‌ಗಳು 10-124 ಉದ್ದವಿರುತ್ತವೆ. ಕೊನಿಡಿಯಗಳು ಮೊಟ್ಟೆಯಾಕಾರ ; 
ಹಸುರು ; ಎಳೆಯದರಲ್ಲಿ ನಯವಾಗಿದ್ದು ಮಾಗಿದಾಗ ಸುಕ್ಕಾಗಿರುತ್ತದೆ. -3.6-4 » 
22.5 ಇರುತ್ತವೆ. 

' ಮಣ್ಣಿನಿಂದ ;: ಕೆನಡ (22), ಜಪಾನ್‌ (190). ': 
"ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101), ಐಯೋವ (3). 


462 ಮಣ್ಣು ಶಿಲೀಂಧೃಗಳ ಕೈಪಿಡಿ 
89. ಪೆನಿಸಿಲಿಯಂ ಐಲ್ಮಾಂಡಿಕಂ ಸೊಪ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಮಂದಗತಿಯಲ್ಲಿ ಬೆಳೆಯುತ್ತ, 
2.5-3 ಸೆಮಿ ವ್ಯಾಸವನ್ನು ಕೊಠಡಿ ಉಷ್ಣಾಂಶದಲ್ಲಿ ತಲುಪಿರುತ್ತದೆ. ಆಗಾಗ್ಗೆ ಸ್ಪಷ್ಟ 
ವಲಯೀಕೃತಗೊಂಡಿದ್ದು, ಸ್ವಲ್ಪ ಕಿರಣಗಳಂತೆ ಸುಕ್ಕಾಗಿದ್ದು, ವಿವಿಧ ಬಣ್ಣ 
ಹೊಂದಿದ್ದು, ಹಳದಿಕಿತ್ತಳೆ, ಕಿತ್ತಳೆಗೆಂಪು, ಕಂದು ಮತ್ತು ಕಡುಹಳದಿ ಹಸುರಾಗಿದ್ದು, 
ಅನಿಯಮಿತಾಕಾರ ಅಥವಾ ಅಖಂಡವಾಗಿ ಕೊನಿಡಿಯ ರಚನೆಗಳು ಮತ್ತ ವರ್ಣ 
ದ್ರವ್ಯವಿರುವ ತಂತುದಾರಗಳಿರುತ್ತವೆ. ಅಂಚುಗಳು ಮಾಸಲು ವರ್ಣದಿಂದ ಕಿತ್ತಳೆ ; 
]-4 ಮಿಮಿ ಅಗಲ; ಬೀಜಾಣು ಉತ್ಸೃತ್ತಿಯು ಸಮೃದ್ಧವಾಗಿದ್ದು ಕಡುಹಳದಿ 
ಹಸುರು ಅಥವಾ ದವನದಂತೆ ಅಥವಾ ಲಿಲ್ಲಿಹಸುರು ಅಥವಾ ಕಡುಸ್ಲೇಟಿನಿಂದ ಹಸು 
ರಾದ ಭಾಗದಲ್ಲಿರುತ್ತದೆ. ಒಸರುವಿಕೆಯು ಸೀಮಿತವಾಗಿರುವುದರಿಂದ ಸಾಕಷ್ಟು ಸಮೃದ್ಧ 
ವಾಗಿ ಚಿಕ್ಕ ತುಂತುರುಗಳಾಗಿರುತ್ತ ದೆ. ವಾಸನೆಯು ಅನಿರ್ದಿಷ್ಟದಿಂದ ಸುಮಾರು ತೀಕ್ಷ್ಣ 
ವಾಗಿರುತ್ತದೆ. ಕೆಳಮುಖವು ಕಿತ್ತಳೆ ಕಂದಿನಿಂದ ಕೆಂಪು, ಬದಲಾಗುತ್ತ ಮುಪ್ಪಾದಂತೆ 
ಮಾಸಲಾಗುತ್ತದೆ. ಕೊನಿಡಿಯದಂಡಗಳು ಚಿಕ್ಕವು, 50-70 ಉದ್ದ, ಬಹುಪಾಲು 
ಓರೆಯಾಗಿರುವ ತಂತುದಾರಗಳಿಂದ ಅಥವಾ ತಂತುದಾರಗಳ ಹಗ್ಗಗಳಿಂದ ಕವಲು 
ಗಳಾಗಿ ಉದ್ಭವಿಸಿದ್ದು, ಆಗಾಗ್ಲೆ ಒರಟಾಗಿ ಮತ್ತು ಲವಣ ಪೊರೆಯಾವೃತ ಹೊಂದಿ 
ದಂತೆ ಕಂಡುಬರುತ್ತವೆ. ಕುಂಚಗಳ ತುದಿಯಲ್ಲಿ ನಿಬಿಡವಾಗಿ ಜೋಡಿಸಲಾದ ಒಂದು 
ವೃತ್ತದಲ್ಲಿನ ಮೆಟ್ಯುಲೆಗಳಿರುತ್ತವೆ. ಮೆಟ್ಕುಲೆಗಳು, ನಾಲ್ಕರಿಂದ ಆರರಂತೆ ವೃತ್ತ 
ವೊಂದಕ್ಕಿದ್ದು, 8-10 2.22.8; ಫೈಯಲಿಡ್‌ಗಳು ಸಮಾನಾಂತರ ; ನಿಬಿಡವಾಗಿ 
ಜೋಡಿತ; ಗೊಂಚಲುಗಳಲ್ಲಿ ಐದರಿಂದ ಎಂಟು; ಚಿಕ್ಕವು; ಕ್ರಮೇಣವಾಗಿ ಕಿರಿದಾಗಿದ್ದು, 
7-9 x 1.8-2.24. ಕೊನಿಡಿಯ ಮಾಟ್ಟಿಯಾಕಾರ, 3-3,5 ೬ 2.5-ತ್ಯ ಆಳಭಿತ್ತಿ 
ಯುತ, ನಯವಾಗಿದ್ದು, ತೊಡರಿಕೊಂಡ ಗುಂಪುಗಳಲ್ಲಿ ಬಿಟ್ಟಿರುತ್ತವೆ. 


ಮಣ್ಣಿನಿಂದ : ಇಂಗ್ಲಂಡ್‌ (214). 


90. ಪೆನಿಸಿಲಿಯಂ ಪರ್ಫ್ಯೂರೋಜಿನಂ ಸ್ಟಾಲ್‌ (ಪ್ಲೇಟ್‌ 1X, 1) 
ಸಹನಾಮ ಪೆ. ಸಂಗ್ವಿನಿಯಂ ಸೊಪ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಮಂದಗತಿಯಲ್ಲಿ ಹರಡುತ್ತ, ಬಹು 
ನಿಬಿಡವಾಗಿ ಉಣ್ಣೆ ಪುಚ್ಛದಂತಿರುವುದರಿಂದ ಬಹುಮಟ್ಟಿಗೆ ವೆಲ್ವೆಟ್ಟಿನಂತಿದ್ದು ಮೊದಲು 
ಬಿಳಿ, ಬದಲಾಗುತ್ತೆ ಹಳದಿಯಿಂದ ಗುಲಾಬಿಮಿಶ್ರಿತ ಛಾಯೆಗಳಾಗಿ, ಕಡೆಯದಾಗಿ 
ಸ್ವಲ್ಪ ಬೂದುಹಸುರಾಗುತ್ತದೆ. ಕೆಳಮುಖ ಮತ್ತು ಪೋಷಕ ಮಾಧ್ಯಮವು 
ಕಡುಗೆಂಪಿನಿಂದ ಊದಾ ಬಣ್ಣವಾಗಿರುತ್ತದೆ.. ಕೊನಿಡಿಯದಂಡಗಳು ಮೇಲ್ಮೈ ತಂತು 
ಜಾಲದಿಂದ ಉದ್ಭವಿಸಿ, 1004 ಅಥವಾ 3004 ಉದ್ದವಿರುತ್ತವೆ. ಮೆಟ್ಕುಲೆಗಳು 


ಮೊನಿಲಿಯೇಲ್ಸ್‌ 463 


10-16 x 2-2.54 ; ಫೈಯಲಿಡ್‌ಗಳು 11-12 x2.5,. ಕೊನಿಡಿಯ ಮೊಟ್ಟೆ 
ಯಾಕಾರ, 3.4-3.8 2-2.5,, ನಯವಾಗಿದ್ದು, ನಸು ಹಸುರಾಗಿರುತ್ತ ವೆ. 


ಮಣ್ಣಿನಿಂದ : ಆಸ್ಟ್ರಿಯ (188), ಕೆನಡ (22) (210), ಚೀನ (110). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (102) (103), 
ಐಯೋವ (3), ಲೂಸಿಯಾನ (2), ನ್ಯೂಜರ್ಸಿ (209) (210), ವಿಸ್ಕಾನ್ಸಿನ್‌ 
(206). 


9]. ಪೆನಿಸಿಲಿಯಂ ರೊಬ್ರಂ ಸ್ಟಾಲ್‌ (ಪ್ಲೇಟ್‌ ಸ, ಹಿ) 

ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಹಸುರಿನಿಂದ ಮಾಸಲು ಕಂದುಬಣ್ಣದ 
ಮುಖಾಂತರ, ಮಾಸಲು ಕಂದುಗೆಂಪಾಗಿ, ವಿವಿಧ ಪದ್ಭತಿಗಳಿಗನುಸರಿಸಿರುತ್ತದೆ; ' 
ಹಸುರು ಕೊನಿಡಿಯ ಮತ್ತು ಹಳದಿ ತಂತುಜಾಲವು ಸಕ್ಕರೆ ಪೋಷಕ ಮಾಧ್ಯಮದಲ್ಲಿರು 
ತ್ತವೆ, ಮೇಲ್ಮೈ ಭಾಗವು ವೆಲ್ವೆಟ್ಟಿನಂತೆ ಅಥವಾ ಮೇಲ್ಮೈ ತಂತುದಾರಗಳ ಬಹು 
ಚಿಕ್ಕ ಬದಿಕವಲುಗಳಾಗಿದ್ದು, 15-30೬ 3-3.54; ಸ್ವಲ್ಪ ತುದಿಗಳಲ್ಲಿ ಉಬ್ಬಿರುತ್ತವೆ. 
ಕೊನಿಡಿಯ ಫಲಿತಭಾಗಗಳು ಎರಡು ಹಂತಗಳಲ್ಲಿರುತ್ತವೆ. ಸಾಧಾರಣವಾಗಿ ಗುಂಪು 
ಗೂಡಿರುವುದರಿಂದ ಒಂದು ಬಲವಾದ ಕಂಬವಾಗಿರುತ್ತದೆ. ಒಂದು ವಿಶಾಲ ತ್ರಿಕೋನಾ 
ಕಾರಿತ ಬುಡವು 100-200, ಉದ್ದವಿರುತ್ತದೆ; ಮೆಟ್ಕುಲೆಗಳು ತುದಿಯಲ್ಲಿ ಸ್ವಲ್ಪ 
ಉಬ್ಬಿರುತ್ತವೆ. ಫೈಯಲಿಡ್‌ಗಳು 10-13 ೬ 2,3... ಕೊನಿಡಿಯ ಮೊಟ್ಟೆಯಾ 
ಕಾರದಿಂದ ಗೋಳಾಕಾರ, 3.4 : 2 ಆಥವಾ 2.4-3.3್ಯ/; ಹಳದಿಮಿಶ್ರಿತ ಹಸುರಿ 
ನಿಂದ ಹಸುರಾಗಿದ್ದು, ನಯವಾಗಿರುತ್ತವೆ. 


ಮಣ್ಣಿನಿಂದ : ಕಾಲುವೆ ವಲಯ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (2). 


92, ಪೊಸಿಲಿಯಂ ಅಕ್ಕುಲಿಯೇಟಂ ರ್ಯಾಪರ್‌ ಮತ್ತು ಫೆನ್ನೆಲ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಸೀಮಿತವಾಗಿದ್ದು, ಹನ್ನೆರಡರಿಂದ 
ಹದಿನಾಲ್ಕು ದಿನಗಳಲ್ಲಿ ಕೊಠಡಿಯ ಉಷ್ಣಾಂಶದಲ್ಲಿ 2 ಸೆಮಿ ಇರುತ್ತವೆ. ಗಟ್ಟಿಯಾದೆ 
ಬುಡದ ಫೆಲ್ಫನ್ನು, ವಿವಿಧವಾಗಿರುವ ಕೊಕ್ಕೆಯಂತಹ ಮತ್ತು ಸುಕ್ಕಾಗಿರುವ, ಅನಿಯ 
ಮಿತ ಹೊರಭಾಗವಿದ್ದು, ಮಾಧ್ಯಮದಲ್ಲಿ ಬೀಜಾಣು ಉತ್ಪತ್ತಿಯಾಗಿ, ವೆಲ್ವೈಟ್ಟಿನಂತಹ 
ಕೇಂದ್ರ ಕ್ಷೇತ್ರಗಳು ಇರುತ್ತವೆ. ಹಳದಿ ಹಸುರಾಗಿ ಸುಮಾರು ಸಿಲುಡೈನದಿಂದ ದವನ 
ಹಸುರಾಗಿದ್ದು, ಆಗಾಗ್ಗೆ ಗುಲಾಬಿಮಿಶ್ರಿತ ಲೇಪನವು ಕೆಂಪು ವರ್ಣದ್ರವ್ಯಯುತ ತಂತು 
. ದಾರಗಳಿಂದಾಗಿರುತ್ತದೆ. ಬೆಳೆಯುತ್ತಿರುವ ಅಂಚುಗಳು- 2-3 ಮಿಮಿ ಅಗಲ; 
ಬಿಳಿಯಿಂದ ಸ್ವಲ್ಪ ಗುಲಾಬಿ ; ಹಿಡಿಯಾಗಿ ಅಥವಾ ಹಗ್ಗ ದಂತಿರುತ್ತವೆ, ಒಸರುವಿಕೆಯು 


464 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಮೃದ್ಧವಾಗಿದ್ದು, ಬಣ್ಣರಹಿತವಾಗಿರುವುದರಿಂದ ದ್ರಾಕ್ಷಾರಸದಂತೆ, ಚಿಕ್ಕ ತುಂತುರು 
ಗಳಿದ್ದು ; ವಾಸನೆಯು ಬಹುಮಟ್ಟಿಗೆ ಕೊರತೆಯಾಗಿರುತ್ತದೆ. ಕೆಳಮುಖವು ದ್ರಾಕ್ಷಾ 
`ರಸದಂತೆ ಅಥವಾ ನೇರಿಳೆಮಿಶ್ರಿತ ಕೆಂಪು, ಸುಮಾರು ಲವಣಗೆಂಪಿನಿಂದ ಕಡುಲವಣ 
ಗೆಂಪು ಬಣ್ಣದಲ್ಲಿ ಹಿರಿಯ ಕ್ಷೇತ್ರಗಳಲ್ಲಿರುತ್ತವೆ. ಪ್ರಭಲವಾಗಿ ಸುತ್ತುವರಿಯಲಾದ 
ಆಗಾರು, ಬಣ್ಣ ಹೊಂದಿರುವುದಿಲ್ಲ. ಕೊನಿಡಿಯದಂಡಗಳು ತಂತುಜಾಲದ ಫೆಲ್ಫಿನಿಂದ 
ಬಿಟ್ಟಿದ್ದು, ಚಿಕ್ಕವು, 50.100: 3.5-4 ; ಹರಳುರೂಪಿತ ಭಿತ್ತಿಯುತ. ಕುಂಚ 
ಗಳು ದ್ವಿವೃತ್ತಯುತ ಆಕಾರಗಳಿರುತ್ತವೆ. ಮೆಟ್ಯುಲೆಗಳು 8.12 x4.5-5.5 ; 
ಸಾಧಾರಣವಾಗಿ ಉಬ್ಬಿರುತ್ತವೆ. ಕೊನಿಡಿಯ ಗೋಳಾಕಾರದಿಂದ ಉಪಗೋಳಾಕಾರ, 
3-3.5[, ವ್ಯಾಸವಿದ್ದು, ದಪ್ಪ ಮುಳ್ಳು ್ಸಿಯುತ ಭಿತ್ತಿಗಳಿರುತ್ತವೆ. ಸಡಿಲ ಸಮಾ 
ನಾಂತರವಾದ ಆಥವಾ ತೊಡರಿಕೊಂಡ ಸರಣಿಗಳಲ್ಲಿ ಬಿಟ್ಟಿದ್ದು, 75-100, ಉದ್ದ 
ಎರುತ್ತವೆ. 


ಮಣ್ಣಿನಿಂದ : ಇಂಗ್ಲಂಡ್‌ (214). 


93, ಪೆನಿಸಿಲಿಯಂ ವೆರಿಯಬೈಲ್‌ ಸೊಪ್‌ 
ಸಹನಾಮ ಪೆ. ಅರಿಯೋಲಿಂಬಂ ಜಲೆಸ್ಕಿ 
. ಪೆ. ಸಿಟ್ಟಿಕೋಲಂ ಬೈಯ್ನರ್‌ ಮತ್ತು ಸಾರ್ಟೊರಿ 


ಸಮೂಹಗಳು ಮಾಂಸ, ಪೆಪ್ಪೋನ್‌, ಸಕ್ಕರೆ, ಅಂಟುದ್ರವದ ಮೇಲೆ ವಿವಿಧ 
ವ್ಯಾಪ್ತಿಯ ಬಣ್ಣಗಳಲ್ಲಿ ಕೆಂಪು ಮತ್ತು ಹಸುರು ಛಾಯೆಗಳಲ್ಲಿ ಅಗಲವಾಗಿ ತೋರು 
ತ್ತವೆ ಮತ್ತು ಕೆಳಮುಖವು ನಸುಬಣ್ಣದಿಂದ ಕಡುಕೆಂಪು, ಬಹುಮಟ್ಟಿಗೆ ಕಪ್ಪಾಗಿದ್ದು, 
ತಂತುಜಾಲವು ಕಿತ್ತಳೆಯಿಂದ ಗುಲಾಬಿ ಅಥವಾ ಕಾಮೆಗ್ಸನ್‌ಕೆಂಪು; ಕೆಲವೊಂದು 
ಆಧಾರಸ್ಥಳಗಳ ಮೇಲೆ ಹಸುರು ಮತ್ತು ಹಳದಿಹಸುರು ಛಾಯೆಗಳಲ್ಲಿದ್ದು ; 
ಆಧಾರಸ್ಥಳವು ಗುಲಾಬಿ ಕೆಂಪಿನಿಂದ ಕಡುರಕ್ತಕೆಂಪು ; ತಂತುದಾರಗಳು ಸಾಧಾರಣ 
ವಾಗಿ ಅತ್ಮುತೃಷ್ಟ ಅಥವಾ ತೆಳುವಾಗಿರುತ್ತವೆ ; ವಾಸನೆ ಆಸ್ಟಿನ್‌ (ಪಾಪುಲಸ್‌ 
ಟ್ರಿಮ್ಯುಲಾಯ್ಡಿಸ್‌)ನನ್ನು ಹೋಲುತ್ತದೆ. ಕೊನಿಡಿಯದಂಡಗಳು ಸುಮಾರು 
ಒರಟಾಗಿದ್ದು, ಪೆಡಸು, ಅಡ್ಡಭಿತ್ತಿಯುತ, ಕಂದುಮಿಶ್ರಿತ್ಕ ದಪ್ಪಭಿತ್ತಿಯುತ ; 
ತುದಿಯು ಉಬ್ಬಿಕೊಂಡಿದ್ದು, ಒಂದು ವೃತ್ತದಲ್ಲಿ ಎರಡರಿಂದ ಆರು ಮೆಟ್ಮುಲೆಗಳನ್ನು 
ಬಿಟ್ಟು ಒಂದು ಅಥವಾ ಹೆಚ್ಚು ಒಂದರ ಮೇಲೊಂದರುತೆ ಮುಖ್ಯ ತೊಟ್ಟು 
ಮುಂಬರಿದು ವೃತ್ತಗಳನ್ನು ಉತ್ಪತ್ತಿಮಾಡುತ್ತದೆ. ಫೈಯಲಿಡ್‌ಗಳು ಕಿರಿದಾಗಿ, 
ಉರುಳೆಯಾಕಾರಿತವಾಗಿ (ಸೂಜಿಯಂತೆ) ಎಂಟರಿಂದ ಇಪ್ಪತ್ತು ವೃತ್ತವೊಂದರಲ್ಲಿರು 
ತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ, ಕದಿರಿನೆಕಾರ 3 » 4, ಜೊತೆಗೊಂದು 
ವಿಶೇಷವೇನೆಂದರೆ ಒಂದು ಚೆಂಡಿನಂತೆ ಅಂಟಿಕೊಂಡಿರುತ್ತ, ಗ್ಲಿಯೊಕ್ಲಾಡಿಯಂನಂತೆ 


ಎ ಸಜಾ ಬೀ ರರ ರ್‌ 


ಕಂಡುಬಂದು ಸರಗಳಾಗಿ ಸಾಧಾರಣವಾಗಿ ಅಂಟಿಕೊಂಡು ಕಂಬಗಳಾಗಿರುತ್ತವೆ. 
ಕ್ಲೈಸ್ಫೊತೀಸಿಯಗಳು ಕಂಡುಬಂದಿಲ್ಲ. 

ಮಣ್ಣಿನಿಂದ : ಆಸ್ಟ್ರಿಯ (188) (189). ಕೆನಡ (22) (203) ಪೋಲಂಡ್‌ 
(242). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ವಿಸ್ಕಾನ್ಸಿನ್‌ (206). 


94, ಪೆನಿಸಿಲಿಯಂ ರುಗುಲೋಸಂ ಥಾಮ್‌ 
ಸಹನಾಮ ಪೆ. ಕ್ರೆಟರಿಫಾರ್ಮೀ ಗಿಲ್ಮನ್‌ ಮತ್ತು ಆಬ್ಬೊಟ್‌ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ಹಳದಿಮಿಶ್ರಿತ ಹಸುರಾಗಿದ್ದು, 
ಅನಂತರ ಹಸುರಾಗಿ, ಕಡೆಯದಾಗಿ ಕಡುಹಸುರಾಗುತ್ತವೆ. ಮೇಲ್ಮೈ ಬೆಳವಣಿಗೆಯು 
ನಿಬಿಡ ಗುಂಪುಗಳಲ್ಲಿದ್ದು ಕೊನಿಡಿಯದಂಡಗಳ ಕೆಲವು ಮೇಲ್ಮೆ ಲ ತೆಂತುದಾರಗಳಿರುತ್ತವೆ. 
ಕೆಳಮುಖವು ಹಳದಿಯಿಂದ ಪ್ರಕಾಶಮಾನ ಕಿತ್ತಳೆ: ಪೋಷಕ ಮಾಧ್ಯಮವು ಸ್ವಲ್ಪ 
ಬಣ್ಣವಾಗಿರುತ್ತದೆ. ಕೊನಿಡಿಯದಂಡಗಳು ಪ್ರತ್ಯೇಕವಾಗಿ ಆಥವಾ ಮೇಲ್ಮೈ ತಂತು 
ದಾರಗಳ ಕವಲುಗಳಾಗಿ ಉದ್ಭವಿಸಿ, 200, » 2.5-3ಿ. ಕೊನಿಡಿಯಗಳ ಫಲಿತಗಳು 
ನಮೂನೆಯಂತೆ ಎರಡು ಹಂತಗಳಲ್ಲಿರುತ್ತವೆ (ಕೆಲವುಸಲ ಮೂರು) ; 150, ವರೆಗೂ 
ಇದ್ದು, ಕೊನಿಡಿಯ 3.4-3.8 ೩ 2.5-3: ಮೊಟ್ಟೆಯಾಕಾರ; ಹಸುರು; ಮಾಗಿದಾಗ 
ಗುಳ್ಳಿಗಳಿರುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಚೀನ (110), ಇಂಗ್ಲಂಡ್‌ 
(50), ಗ್ರೀನ್‌ಲ್ಮಾಂಡ್‌ (128). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು.  ಏಯೋವ (3) ಲೂಸಿಯಾನ (71), 
ನ್ಯೂಜರ್ಸಿ (209) (210), ಪೋರ್ಟರಿಕೊ (210), ಟೆಕ್ಸಾಸ್‌ (123). 


ತಳಿ ಆಟ್ರಿಕೋಲಂ (ಬೈಯ್ನರ್‌) ಥಾಮ್‌ 
ಮಣ್ಣಿನಿಂದ : ಕೆನಡ (22). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (3), ನ್ಯೂಜರ್ಸಿ (209). 


ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 

ಮಣ್ಣಿನಿಂದ ? ಆಸ್ಟ್ರಿಯ (189), 
95, ಪೆನಿಸಿಲಿಯಂ ಟಾರ್ಡಂ ಥಾಮ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ, ಮಂದಗತಿಯ ಸೀವಿಂತ ಬೆಳವಣಿಗೆ 
ಯಾಗಿದ್ದು, ಹಸುರಾಗಿರುತ್ತವೆ. ಮುಳುಗಡೆಯಾದ ವಲಯವು 3-4 ಮಿಮಿ ಅಗಲ 


[30] 


466 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಏರುತ್ತದೆ. ಕೆಳಮುಖ ಮತ್ತು ಆಗಾರು ಬಣ್ಣವಾಗಿರುವುದಿಲ್ಲ; ವಾಸನೆ ಇರುವುದಿಲ್ಲ; 
ದೈಹಿಕ ತಂತುದಾರಗಳು ತೆಳುವಾಗಿರುತ್ತವೆ, ಕೊನಿಡಿಯದಂಡಗಳು, ತೆಳುವಾಗಿದ್ದು 
300-400 x 2-2.5. ಒಂದು ಸಮಸೂತ್ರ ವಿಭಜಿತವಾಗಬಲ್ಲ ವೃತ್ತದಲ್ಲಿ ಮೆಟ್ಕುಲೆ 
ಮತ್ತು ಫೈಯಲಿಡ್‌ಗಳು ಬಿಟ್ಟೆದ್ದು ಈ ಗುಂಪಿಗೆ ವಿಶಿಷ್ಟ ಕ್ರ ಗುಣವುಳ್ಳ ೈದಾಗಿರುತ್ತವೆ. 
ಮೈಟ್ಯುಲೆಗಳು ವೃತ್ತದಲ್ಲಿ ಅಸಮವಿರುತ್ತವೆ, ಸುಮಾರು 8-10 » ಶ್ಯ; ಫೈಯಲಿಡ್‌ 
ಗಳು ಸುಮಾರು 8 ೬ 2. ಕೊನಿಡಿಯ ಮೊಟ್ಟೆಯಕಾರಿತ, ಬಹುಪಾಲು 2.5-3 
ಉದ್ದಾಕ್ಷದಲ್ಲಿದ್ದು, ಸ್ವಲ್ಪ ಆಗಾಗ್ಗೆ ಉಪಗೋಳಾಕಾರ, ಸ್ವಲ್ಪ ಚದುರಿದ್ದು ಅಥವಾ 
ಸಾಕಷ್ಟು ನಿಬಿಡವಾಗಿ ಜೋಡಿಸಲಾಗಿ, ಆಅಂಟಿಕೊಂಡಿರದ ಸರಣಿಗಳಲ್ಲಿರುತ್ತ ವೆ. 
ಗುಂಪುಗಳಾಗಿ ರೂಪಿತವಾಗಿ 160 ಉದ್ದ ಮತ್ತು 100 ಅಗಲದವರೆಗೆ ತುದಿ 
ಯಲ್ಲಿರುತ್ತವೆ. 

ಮಣ್ಣಿನಿಂದ : ಕೆನಡ (23), 
96. ಪೆನಿಸಿಲಿಯಂ ಡೈವರ್ಸಂ ರ್ಯಾಪರ್‌ ಮತ್ತು ಫನ್ನೆಲ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಬಹು ಮಂದಗತಿಯಲ್ಲಿ ಬೆಳೆಯುತ್ತ, 
ಸೀಮಿತವಾಗಿದ್ದು, ಮಾಲ್ಟ್‌ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿ, ವೆಲ್ವೆಟ್ಟಿನಂತೆ, 
ಸಮತಲವಾಗಿರುತ್ತವೆ. ಸಮೃದ್ಧವಾದ ಕೊನಿಡಿಯ ರಚನೆಗಳಿದ್ದು, ವಲಯೀಕೃತ; 
ಮಾಸಲು ಬೂದಿನಿಂದ ಬೂದುಮಿಶ್ರಿತೆ ಹಸುರು ಬಣ್ಣವಿರುತ್ತದೆ. ಒಸರುವಿಕೆ 
ಕೊರತೆಯಾಗಿದ್ದು, ಕೆಳಮುಖವು ಬಣ್ಣಯುತವಾಗಿರುವುದಿಲ್ಲ. ಕೊನಿಡಿಯದಂಡಗಳು 
೯ ಆಧಾರಸ್ಥಳದಿಂದ ಉದ್ಭವಿಸಿ, ನಿಬಿಡವಾಗಿ ಜೋಡಿಸಲಾಗಿದ್ದು, 200-300 » 
2-2.5,, ನಯವಾಗಿರುತ್ತವೆ. ಕುಂಚಗಳು ದ್ವಿವೃತ್ತಯುತ ಮತ್ತು ಸಮಸೂತ್ರ 
ವಿಭಜಿತ, ಐದರಿಂದ ಎಂಟು ಮೆಟ್ಕುಲೆಗಳು ತುದಿಯ ವೃತ್ತಗಳಲ್ಲಿರುತ್ತವೆ ; ಮೆಟ್ಕುಲೆ 
ಗಳು 9-11 x 2-2.54, ಸ್ವಲ್ಪ ಮೇಲ್ಭಾಗದಲ್ಲಿ ಉಬ್ಬಿಕೊಂಡಿರುತ್ತವೆ; ಫೈಯ 
ಲಿಡ್‌ಗಳು ಆರರಿಂದ ಎಂಟು, ನಿಬಿಡ ಚೆಂಡುಗಳಲ್ಲಿ ಭರ್ಜಿಯಾಕಾರಿತ, ಕಿರಿದಾದ ತುದಿ 
ಗಳಿರುತ್ತವೆ, 8-10 %1.8-2.2, ಕೊನಿಡಿಯ ಮೊಟ್ಟೆಯಾಕಾರ, 2-2.5% 
1.5-24, ನಯ ಅಥವಾ ಸೂಕ್ಷ್ಮವಾಗಿ ಮುಳ್ಳುಯುತ. ಸಡಿಲವಾಗಿರುವ ಸಮಾ 
ನಾಂತರ ಸರಣಿಗಳಲ್ಲಿದ್ದು 200 ವರೆಗೂ ಉದ್ದವಿರುತ್ತವೆ. 

ಮಣ್ಣಿನಿಂದ : ಸ್ವೀಡನ್‌ (146). 


ಎಭಾಗ 1V ಪಾಲಿವರ್ಟಿಸಿಲ್ಲೇಟ-ಸಿಮೆಟ್ಟಿಕ 
ಪ್ರಭೇದಗಳ ಸಂಕೇತ 


೩, ಕೊನಿಡಿಯಗಳು ಅಂಡಾಕಾರದಿಂದ ಉರುಳೆಯಾಕಾರಿತ, 97. ಪೆ. ಆಲ್ಬಿಕನ್ಸ್‌ 
೩೩. ಕೊನಿಡಿಯಗಳು ಗೋಳಾಕಾರದಿ:ದ ಉಪಗೋಳಾಕಾರಿತ. 98. ವೆ. ಕೆಡೆನ್ಸ್‌ 


ಮೊನಿಲಿಯೇಲ್ಸ್‌ 467 
97. ಪೆನಿಸಿಲಿಯಂ ಆಲ್ಬಿಕನ್ಸ್‌ ಬರ್‌ 


ಕೊನಿಡಿಯದಮುಡಗಳು ಸುತ್ತಲೂ ಹರಿದಾಡುತ್ತ ಹರಡಿರುವ ಶಂರುದಾರಗಳಿಂದ 
ಚಿಕ್ಕ ಕಂಬಗಳಂತಹ ಕವಲುಗಳಾಗಿ ಕಂಡುಬರುತ್ತವೆ : ದೊಡ್ಡ ವ್ಯಾಸವು ಬಂಜೆ ತ 
ದಾರಗಳಿಗಿಂತ ಹೆಚ್ಚು ಇರುತ್ತದ... ಓಂದು ಆಥವಾ ಎರಡು ಉಬ್ಬಿ ಕೊಂಡ ಕ 
ಗಳಿದ್ದು, ಒಂದು ಕುಂಚವನ್ನು ಬಿಟ್ಟಿದ್ದು, ನಿಯಮಿತ ದ್ವಿವೃತ್ತದಿಂ ದ ತ್ರಿವೃತ್ತಯುತ; 
ರಟ ವಸ್ತುಗಳು, ಚಿಕ್ಕದು, ಸುಮಾರಾಗಿ ನಳಿಕೆಯಾಕಾರ ಅಥವಾ ಜೀಲದಂತೆ ; 
ಇದಾದನಂತರ ಒಂದು ಚೆಕ್ಕವ್ಯಾಸಲುತ ಮತ್ತು ಆಗಾಗ್ಗೆ ಕೊನಿಡಿಯದ:ಡದ 
ಮೇಲಿನ ಕೋಶಿಕೆಯಿಂದ ಹಿಂಭಾಗಕ್ಕೆ ಚಾಚಲಾದ ಅಥವಾ ಮೊದಲ ವೃತ್ತದಲ್ಲಿನ 
ಕವಲುಗಳಿರುವಂತೆ ಕಂಡುಬರುತ್ತದೆ. ಕೊನಿಡಿಬು ಅಂಡಾಕಾರ, ಮೊದಲು ಬಿಳಿಯ 
ಗಿದ್ದು ನಂತರ ಕ್ರಮೇಣವಾಗಿ ವಯಸ್ಸಾದಂತೆ ಹಳದಿಕಂದು ಛಾಯೆಯಾಗುತ್ತದೆ. 


ನ 
ಬ 
೨೦೦ 


ಮಣ್ಣಿನಿಂದ ಉರಿ. ಎಸ್‌.ಎಸ್‌.ಆರ್‌. (143), 
98, ಪೆನಿಸಿಲಿಯಂ ಕೆಡೆನ್ಸ್‌ ಜಿ. ಸ್ಮಿತ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಹರಡಿದ್ದು ಸ ತೆಳುವಾಗಿದ್ದು K 
ಮೊದಲಿಗೆ ನಸು ಒಣಹುಲ್ಲು ಬಣ್ಣ, ಆನಂತರ ಕಪ್ಪು ಅಥವಾ ನಸುದಳದಿ ಕಂದು 


ಛಾಯೆಯಾಗುತ್ತವೆ. ಸುರು ಮಿಶ್ರಿತ ಲೇಪನವಿದ್ದು, ಆನಿರ್ಬಷ್ಟ ವಲಯೀಕೃತ, 
ಗರಿಯಂತಹ ಅಂಚಿರುತ್ತದೆ. ಹನಿಗಳು ಕುಡುಬಂದಿಲ್ಲ.  ಕೆಳಮುಖವು ಬಣ್ಣರಹಿತ. 
ಕುಂಚಗಳು ಚಿಕ್ಕವು, ಬಹು ನಿಬಿಡಮುಗಿದ್ದು, ಸಾಧಾರಣವಾಗಿ ನಾಲ್ಕು ಹಂತಗಳಲ್ಲಿ 


ಕವಲೊದೆದಿದ್ದು » ವಸ್ತುಗಳು ಕ್ರಮೇಣ ವ್ಯಾಸದಲ್ಲಿ ಚಿಕ್ಕದಾಗಿರುತ್ತವೆ. ಕೊನಿಡಿಯ 
ದುಡಗಳು 60ಗ್ಯವರೆಗೂ ಉದ್ದವಿದ್ದು ಸ ಗಡುಸಾಗಿದ್ದು , ಹರಳುರೂಪಿ ವಸ್ತುಯುತ; 
5-5.6 ವ್ಯಾಸವಿದ್ದು, ಆಗಾಗ್ಗೆ ಬಹು ತೆಳುವಾಗಿ, ನಂತರ ಚಿಕ್ಕ ಕುಂಚಗಳನ್ನು 
ಬಿಟ್ಟಿರುತ್ತದೆ. ರ್ಯಾಮಿ 8-12%4.5), ರ್ಥಾಮುಲಿ 8-10x3.5-4 
ಮೆಟ್ಯುಲೆಗಳು 6.5-7 » 2.7-3ಿ, ಆಗಾಗ್ಗೆ 10 ವರೆಗೂ ಉದ್ದವಿದ್ದು, ಫೈಯ 
ಲಿಡ್‌ಗಳು ನಿಬಿಡವಾಗಿ ಒತ್ತಾಗಿದ್ದು ಇದ್ದಕ್ಕಿದಂತೆ ಮೊನಚಾಗಿ 6-72-25. 
ಆಗುತ್ತವೆ. ಕೊನಿಡಿಯ ಗೋಳಾಕಾರದಿಂದ ಉಪಗೋಳಾಕಾರ, ನಯವಾಗಿದ್ದು, 
3-4 3-3.5 ; ಕೊನಿಡಿಯ ಸರಣಿಗಳು ಹೋಲಿಕೆಯಲ್ಲಿ ಚಿಕ್ಕವು, ಕ್ಲಿಷ್ಟವಾಗಿ 
ತೊಡರಿಕೊಂಡಿರುತ್ತವೆ. 
ಮಣ್ಣಿನಿಂದ : ಕೆನಡ (174). 


ಅನಿರ್ದಿಷ ಶಿ ಪ್ರಭೇದಗಳು ; 
ಪೆನಿಸಿಲಿಯಂ ಆಸಿಡೊಫೆರಂ ಸೋಪ್‌ 
ಪೆನಿಸಿಲಿಯಂ ಆಕ್ಸೈಬೈಲ್‌ ಜೆಲ್ಲಿ ನಿಯ 


468 


ಮಣ್ಣು ಶಿಲೀಂದ್ರಗಳ ಕೈಪಿಡಿ 


ಪೆನಿಸಿಲಿಯಂ ಅಫಿನ್‌ ಬೈಯ್ನರ್‌ ಮತ್ತು ಸಾರ್ಟೊರಿ 
ಪೆನಿಸಿಲಿಯಂ ಬ್ರೆಸಿಲಿಯೆನ್ಸ್‌ ಥಾಮ್‌ 
ಪೆನಿಸಿಲಿಯಂ ಬ್ರುನಿಯಾವಿರಿಡಿ ಜಿಲ್ವಿನಿಯಿ 
ಪೆನಿಸಿಲಿಯಂ ಕ್ಕಾಂಡಿಡಂ ಲಿಂಕ್‌ 
ಮಣ್ಣಿನಿಂದ : ಜಪಾನ್‌ (190). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು (72). 


ಪೆನಿಸಿಲಿಯಂ ಕೇವಂ ಶಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಪೆನಿಸಿಲಿಯಂ ಡೆಸಿಸೆನ್ಸ್‌ ಆಡೆಮನ್ಸ್‌ 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ 
(209), ಮೈನ್‌ (210), ನ್ಯೂಜರ್ಸಿ (209) (210), ನ್ಯೂಯಾರ್ಕ್‌ 
(89), ಪೋರ್ಟರಿಕೊ (210), ಟೆಕ್ಸಾಸ್‌ (210). 


ಪೆನಿಸಿಲಿಯಂ ಫಸ್ಕೊಗ್ಲಾಕಂ ತಳಿ ಲುಂಜಿನೆನ್ನ್‌ ಜಿಲ ನಿಯ 
ಪೆನಿಸಿಲಿಯಂ ಗಿಲ್ಮನಿ ಥಾಮ್‌ 

ಪೆನಿಸಿಲಿಯಂ ಗ್ಲಾಕೊ ಫೆರ್ರುಜೀನಂ ಸೊಪ್‌ 

ಪೆನಿಸಿಲಿಯಂ ಗ್ಲಾಕೊಗ್ರೀಸಿಯಂ ಸೊಪ್‌ 

ಪೆನಿಸಿಲಿಯಂ ಹರ್ಮೆನ್ನಿ ಜಿಲ್ಲಿ ್ವನಿಯಿ 

ಪೆನಿಸಿಲಿಯಂ ಹ್ಯೂಬೆರಿ ಜಿಲ್ವಿನಿಯಿ 

ಪೆನಿಸಿಲಿಯಂ ಹ್ಯುಮಿಕೋಲ ಆಡೆಮನ್ಸ್‌ 

ಪೆನಿಸಿಲಿಯಂ ಹೈಪೊಮೈಸಿಟ್ಸ್‌ ಸಾಕರ್ಡೊ 


ಮಣ್ಣಿನಿಂದ : ಇಂಗ್ಲಂಡ್‌ (15). 


ಪೆನಿಸಿಲಿಯಂ ಇಂಪಾರ್‌ ಜಿಲಿ ಿನಿಯಿ 

ಪೆನಿಸಿಲಿಯಂ ಇಂಟ್ರಿರ್‌ನೇಸನ್ಸ್‌ ಜಿಲ್ವಿನಿಯಿ 

ಪೆನಿಸಿಲಿಯಂ ಕುಹ್ಹೆಲ್ಟಿ ಜಿಲ್ವಿನಿಯಿ 

ಪೆನಿಸಿಲಿಯಂ ಲಾಗರ್‌ಹೈಮಿ ವೆಸ್ಲಿ 

ಪೆನಿಸಿಲಿಯಂ ಲ್ಯಾನ್ಸಿಯೋಲೇಟಂ ಜಿಲ್ವಿನಿಯಿ 

ಪೆನಿಸಿಲಿಯಂ ಲ್ಯಾನ್ಸೊವಿರಿಡೆ ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಪೆನಿಸಿಲಿಯಂ ಲುಂಜಿನೆನ್ಸ್‌ ಜಿಲಿ ಿನಿಯಿ 

ಪೆನಿಸಿಲಿಯಂ ಲೂಟಿಯೊವಿರಿಡೆ ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿಂ 
ಪೆನಿಸಿಲಿಯಂ ಮಾರ್ಟಿನ್ಸಿ ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಪಸಿಲಿಯಂ ಮಲ್ಟಿಫಾರ್ಮ್‌ ಜಿಲಿ ಿನಿಯಿ 


ಮೊನಿಲಿಯೇಲ್ಸ್‌ 


ಪೆನಿಸಿಲಿಯಂ ಪೈಸಿಲೊಮೈಸಿಫಾರ್ಮ್‌ ಜಿಲ್ವಿನಿಯಿ 
ಪೆನಿಸಿಲಿಯಂ ಹ್ಯಾರಸೈಟಿಕಂ ಸೊಪ್‌ 
ಪೆನಿಸಿಲಿಯಂ ಪಾವೊನಿನಂ ಜಿಲಿ _ನಿಯಿ 
ಪೆನಿಸಿಲಿಯಂ ಪಿಗ್ಮೆಂಟೇಸಿಯಂ ರೈಲೊ 
ಪೆಸಿಲಿಯಂ ರುಟ್ನೇರಿ ಜಿಲ್ವಿನಿಯಿ 
ಪೆನಿಸಿಲಿಯಂ ಸಾಲ್ಮೊನಿಕಲರ್‌ ರೈಲೊ 
ಮಣ್ಣಿನಿಂದ : ಯು. ಎಸ್‌. ಎಸ್‌, ಆರ್‌. (143), 
ಪೆನಿಸಿಲಿಯಂ ಷ್ಮಿಟಿ ಜಿಲಿ )ಿನಿಯಿ 
ಪೆನಿಸಿಲಿಯಂ ಸಿಲ್ವಾಟೆಕಂ ಆಡೆಮನ್ಸ್‌ 
ಮಣ್ಣಿನಿಂದ : ಹಾಲಂಡ್‌ (133) 
ಪೆನಿಸಿಲಿಯಂ ಸಬ್ಬಿರಿಡಿ ಜಿಲ್ಪಿನಿಯಿ 
ಪೆನಿಸಿಲಿಯಂ ಸುಮಾತ್ರೆನ್ಸ್‌ ಜಿಲ್ಲಿನಿಯಿ 
ಪೆನಿಸಿಲಿಯಂ ವೇರಿಯನ್ಸ್‌ ಜಿಲ್ಪಿನಿಯಿ 
ಪೆನಿಸಿಲಿಯಂ ವಿಕ್ಟೋರಿಯೆ ಜಿಲ್ವಿನಿಯಿ 
ಮಣ್ಣಿನಿಂದ : ಸುಮಾತ್ರ (188) 
ಪೆನಿಸಿಲಿಯಂ ವಿರಿಡೆಆಲ್ಟೊ ಜಿಲ್ಲಿನಿಯಿ 
ಪೆನಿಸಿಲಿಯಂ ವಿರಿಡೊಬ್ರುನ್ನಿಯಂ ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
ಪೆನಿಸಿಲಿಯಂ ವಾಲ್ಗಂಡ್‌ ಜಿಲ್ವಿನಿಯಿ 


(12) ಸ್ಕಾಪುಲೇರಿಯಾಪ್ಪಿಸ್‌ (ಬೈಯ್ನರ್‌) ಥಾಮ್‌ 
ಸಮೂಹಗಳು ಹಸುರಾಗಿರುವುದಿಲ್ಲ. ಮೇಲ್ಮೈ 
ತಂತುದಾರಗಳು ಇದ್ದು ಭಾಗಶಃ ಅಪರೂಪಕ್ಕೆ ಸುತ್ತಲೂ 
ಹರಡುತ್ತ ಹೆಣೆಯಲಾದ ಹಗ್ಗಗಳಾಗಿ ಅಥವಾ ಗೊಂಚ b 
3 


ಲುಗಳಾಗಿರುತ್ತ ವೆ. ಕೊನಿಡಿಯದಂಡಗಳು ಬಹಾ ಚಿಕ್ಕವು 
ಅಥವಾ ಕೊರತೆಯಾಗಿರುತ್ತವೆ. ಸಾಧಾರಣವಾಗಿ ಗೊಂಚ 
ಲಾದ ತುಂತುದಾರಗಳಲ್ಲಿ ಬಿಟ್ಟೆರುತ್ತವೆ. ಕೊನಿಡಿಯ 
ಬಿಡುವ ಭಾಗವು ಪೆನಿಸಿಲಿಯಂನಂತಿದ್ದು ಅಥವಾ ವಿಭಿನ್ನ 
ವಾಗಿರುವ ಒಗ್ಗೂಡಿದ ಕವಲುಗಳನ್ನು ಮತ್ತು ಫೈಯ ಇ. 


ಲಿಡ್‌ಗಳನ್ನು ಒಳಗೊಂಡಿರುತ್ತವೆ. ಕೆಲವುಸಲ ಕ್ಷೀಣ ಸ್ಯ 81. ಸ್ಕಾಪುಲೇಯಾ 
ಗೊಂಡು ಏಕಫೈಯಲಿಡ್‌ಗಳಿಗಾಗಿ ಮೇಲ್ಮೈ ತಂತುದಾರೆ ಸ, ಕೊನಿಡಿಯಾದ ಹಗ್ಗ 
ಗಳಲ್ಲಿ ಚದುರಿರುತ್ತವೆ; ಫೈಯಲಿಡ್‌ಗಳು ಹೆಚ್ಚು ಕಡಮೆ ಥಿ. ಕೊನಿಡಿಯದಂಡಗಳು ೭. 


ವಿಶಿಷ್ಟವಾಗಿದ್ದು, ಬುಡದ ಶೀಸೆಯಾಕಾರದ ಒಂದು ಭಾಗ ಕೊನಿಡಿಯ 


470 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದಿಂದ ಅಥವಾ ಬುಡದಿಂದ ಕ್ರಮೇಣ ಕಿರಿದಾಗುತ್ತ ಒಂದು ಕೊನಿಡಿಯವನ್ನು ಬಿಟ್ಟ 
ತುದಿಯಾಗುತ್ತದೆ ಅಥವಾ ಕಿರಿದಾಗದೆ ತೆಳುವಾದ ನಳಿಕೆಯಂತೆ ಇದ್ದು, ಕೊನಿಡಿಯ 
ಗಳನ್ನು ತುದಿಗಳಲ್ಲಿ ಅಡ್ಡ ಭಿತ್ತಿಗಳಿಂದ ಛೇದಿಸುತ್ತದೆ. ಕೊನಿಡಿಯ ಸಾಧಾರಣವಾಗಿ 
ತುದಿಗಳಲ್ಲಿ ಮೊನಚಾಗಿ ಮತ್ತು ಬುಡದಲ್ಲಿ ಕತ್ತರಿಸಿದಂತಿದ್ದು, ಸಾಧಾರಣವಾಗಿ 
ಬುಡದ ಉಂಗುರ ಮೊಳೆಯುವ ರಂಧ್ರದ ಸುತ್ತ ದಪ್ಪವಾಗಿರುತ್ತದೆ ಮತ್ತು ಆಗಾಗ್ಗೆ 
ವವಿಧಗುರುತುಗಳುಂಟಾಗಿ ಒರಟಾಗಿರುತ್ತದೆ. 


ಸ್ಕಾಪುಲೇರಿಯಾಪ್ಸಿಸ್‌ ಜಾತಿಯ ಪ್ರಭೇದಗಳ ಸಂಕೇತ 
೩. ಕೊನಿಡಿಯ ರಾಶಿಯುಲ್ಲಿದ್ದಾಗ ನಸುಕುದಿನಿಂದೆ 
ಚಾಕೊಲೇಟ್‌ ಬಣ್ಣ 1. ಸ್ಕಾ. ಬ್ರೆವಿಕಾಲಿಸ್‌ 
೩೩, ಕೊನಿಡಿಯ ರಾಶಿಯಲ್ಲಿದ್ದಾಗ ಕೆನೆಯಿಂದ ಹಳದಿ. 
b. ಕೊನಿಡಿಯ, 6-8:3.5-6.5/( 2. ಸ್ಕಾ. ಕಾನ್‌ಸ್ಟೆಂಟಿನ 
bb. ಕೊನಿಡಿಯ, 5.6-11 x 3.6 3. ಸ್ಕಾ, ಕೆಮ್ಕುನಿಸ್‌ 


1, ಸ್ಕಾಪುಲೇರಿಯಾಷ್ಲಿಸ್‌ ಬ್ರೆವಿಕಾಲಿಸ್‌ ಬೈನರ್‌ 


ಸಹನಾಮ ಸ್ಕಾ. ರುಪುಲಸ್‌ ಬೈನರ್‌ 
ಸ್ಕಾ. ರಿಪೆನ್ಸ್‌ ಬಿ ನರ್‌ 
ಎಕಾಲಿಯಂ ನೈಗ್ರಂ ಸೊಪ್‌ 
ಸಮೂಹಗಳು ಸಕ್ಕರೆ ಅಂಟುದ್ರವದ ಮೇಲೆ, ಮೊದಲುಬಿಳಿ, ನಂತರ ಹಳದಿ 
ಮಿಶ್ರಿತಕಂದು ಅಥವಾ ಚಾಕೊಲೆಟ್‌. ಚಿಕ್ಕ ನಿಬಿಡವಾಗಿರುವ ದಟ್ಟವಾದ ಕೊನಿ 
ಡಿಯದಂಡಗಳನ್ನು ಒಳಗೊಂಡಿದ್ದು ಸುತ್ತಲೂ ತೆಳುವಾಗಿ ಹರಡಲಾದ ತಂತು 
ದಾರಗಳಿಂದ ಮೇಲ್ಪೆಳೆದಿದ್ದು ಹುಡಿಯ ಕ್ಷೇತ್ರಗಳಾದತೆ ಮಾಡುತ್ತವೆ ಮತ್ತು ತಂತು 
ದಾರಗಳ ಹಗ್ಗಗಳು ಇರುತ್ತವೆ. ವಿಸ್ತಾರವಾಗಿ ಹರಡಿದತ್ತ ಅನಿಯಮಿತ ಆಂಚು 
ಇರುತ್ತದೆ. ಕೊನಿಡಿಯ ತಂಡಗಳು ಚಿಕ್ಕವು, 10-304 ಉದ್ದ : ಮುಳುಗಡೆಯಾದ 
ಂತುದಾರಗಳಿಂದ ನೇರವಾಗಿ ಉದ್ದವಾಗಿದ್ದು ಅಥವಾ ಅಸಂಖ್ಯಾತವಾಗಿ ಗೊತ್ತುಗುರಿ 
ಯಿಲ್ಲದೆ ಬದಿಯ ಮತ್ತು ಅಡ್ಡಕವಲುಗಳು ಮೇಲ್ಮೈಯಲ್ಲಿ ಹರಡಿರುವ ತಂತುದಾರ 
ಗಳಿಂದ ಮತ್ತು ತಂತುದಾರಗಳ ಹಗ್ಗಗಳಿಂದ ಬಿಟ್ಟಿರುತ್ತವೆ. ಕೊನಿಡಿಯ ಫಲಿತ 
ಭಾಗಗಳು ಸರಳ ಸರಣಿಗಳಲ್ಲಿ ಕವಲೊಡೆಯದೆ ಕೊನೆಯಾಗುತ್ತವೆ ಅಥವಾ ಎಳೆಯ 
ಸಮೂಹಗಳಲ್ಲಿ ಅತಿ ವಿರಳವಾಗಿ ಕೊನಿಡಿಯದುಡಗಳು ಕವಲೊಡೆದಿರುತ್ತವೆ ಅಥವಾ 
ವೃತ್ತಗಳಲ್ಲಿ ಮತ್ತು ಅನಿಯಮಿತವಾಗಿ ದ್ವಿವೃತ್ತಗಳ ಕವಲು ವ್ಯವಸ್ಥೆಗಳಲ್ಲಿ ಅಸಂಖ್ಯಾತ 
ಚೆದುರಿದ ಸರಣಿಗಳನ್ನು ಬಿಟ್ಟಿರುತ್ತವೆ. ಆಗಾಗ್ಗೆ 1504 ಉದ್ದದಲ್ಲಿ ಹಿರಿಯ 


ಮೊನಿಲಿಯೇಲ್ಸ್‌ 471 


ಸಮೂಹಗಳಲ್ಲಿರುತ್ತವೆ. ಫೈಯಲಿಡ್‌ಗಳು ಅಖಂಡವಾಗಿದ್ದು ಕೊನಿಡಿಯದಂಡಗಳು 
12-15 : 44 ತುದಿಯೆಡೆ ಕಿರಿದಾಗುತ್ತವೆ. ಕೊನಿಡಿಯ ಪಿಯರಾಕಾರ ; ತುದಿ 

ಳಲ್ಲಿ ಸ್ವಲ್ಪ ಗಡ್ಡೆಯಂತಿದ್ದು ; ವಿಶಾಲ ಬುಡ, 6.5-7.5%7.5-9, ರಾಶಿ 
ಯಲ್ಲಿದ್ದಾಗ ನನುಕಂದಿನಿಂದ ಚಾಕೊಲೇಟಾಗಿರುತ್ತದೆ. ಮೊದಲು ನಯ, ನಂತರ 
ದಪ್ಪ ಗುಳ್ಳೆಯಂತೆಹ ಭಿತ್ತಿಗಳಿರುತ್ತವೆ. 

ಈ ಪ್ರಭೇದೆವನ್ನು ಮಣ್ಣಿನಿಂದ ಬೇರ್ಪಡಿಸಿ ಸ್ಕಾಪುಲೇರಿಯಾಪ್ಲಿಸ್‌ ಬ್ರೆವಿಕಾಲಿಸ್‌ 
ಎನ್ನುವ ಹೆಸರಿನಲ್ಲಿ ವಾಕ್ಚ್‌ಮನ್‌ ನ್ಯೂಜರ್ಸಿ (209) (210) ಮತ್ತು ಟೆಕ್ಸಾಸ್‌ 
(210) ವರದಿ ಮಾಡಿದ್ದಾನೆ. ಡಾಲೆ(51) ಸ್ಕಾ. ರಿಪೆನ್‌ ಬೈನರ್‌ ಮತ್ತು ಸ್ಕಾ. ರುಪುಲಸ್‌ 
ಬೈನರ್‌ಗಳನ್ನು ಗುರುತಿಸಿದ್ದಳು. ಆದರೆ ಅವುಗಳ ಕಂಡು ಹಿಡಿಯುವಿಕೆಯು ಸರಿ 
ಯಾಗಿರಲಿಲ್ಲ ಮತ್ತು ಈ ಎರಡನ್ನು ಸ್ಕಾಸುಲೇರಿಯಾಖ್ಟಿಸ್‌ ಬ್ರೈವಿಕಾಲಿಸ್‌ ಬೈನರ್‌ ಆಗಿ 
ಸೇರಿಸಬಹುದಾದ ಸಾಧ್ಯತೆ ಇದೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಜೇನ (110), ಜರ್ಮನಿ 
(137), ಭಾರತ (32). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209) (210). 


ಸಿ 


2. :ಸ್ಕಾಪುಲೇರಿಯಾಪ್ಸಿಸ್‌ ಕಾನ್‌ಸ್ಟಂಟಿನಿ ಬೈನರ್‌ 
ಸಮೂಹಗಳು ಮೊದಲು ಬಿಳಿ, ನುಶರ ಕೊಳಕು ಬಿಳಿಯಾಗಿ, ಕೆಲವುಸಲ ಹಳದಿ 
ಮಿಶ್ರಿತ, ಹಿರಿಯ ವರ್ಧನಗಳಲ್ಲಿ ಹೆಚ್ಚುಕಡನು ಕೊಳಕಾದ ಹೊಂಬಣ್ಣಹಳದಿ. ಕೊನಿ 
ಡಿಯ ಚೆಂಡುಗಳು 30-50, ಉದ್ದ, ಅನಿಯಮಿತ : ಮೆಟ್ಕುಲೆಗಳಿಲ್ಲದ ಫಲಿತಭಾಗ 
ವಿದ್ದು ಅಥವಾ ಸುಮಾರು ವಿರೂಪಗೊಂಡಿದ್ದು, 7-83-5; ಫೈಯಲಿಡ್‌ಗಳು 
9-164 ಅಥವಾ 20-25 » 2.5-54. ಕೊನಿಡಿಯಗಳು 6-8 3.5-6.5,. 
ಮಣ್ಣಿನಿಂದ : ಇಂಗ್ಲಂಡ್‌ (51). 


3. ಸ್ಯಾಪುಲೇರಿಯಾಪ್ಲಿಸ್‌ ಕಮ್ಮುನಿಸ್‌ ಬೆ ೈನರ್‌ 


ಸಮೂಹಗಳು ಪ್ರಧಾನವಾಗಿ ತಂತುದಾರಗಳ ಹಗ್ಗಗಳು ಮತ್ತು ಬಲೆಗಳನ್ನು ` 


ಆಧಾರಸ್ಥಳಕ್ಕೆ ಲಂಬವಾಗಿ ಉತ್ಪತ್ತಿಮಾಡಿದ್ದು, ಸಮೃದ್ಧವಾದ ಕೊನಿಡಿಯ ಫಲಿ 

ಭಾಗಗಳನ್ನು ಕವಲುಗಳಾಗಿ ಬಿಟ್ಟಿದ್ದು: ಕುಂಚವು ಬಹುಚಿಕ್ಕ (ಏಕಕೋಶಿಕೆಯು*) 
ತೊಟ್ಟಾಗಿದ್ದು, ಒಂದು ವೃತ್ತದಲ್ಲಿ ಫೈಯಲಿಡ್‌ಗಳನ್ನು ನೇರವಾಗಿ ಅಥವಾ ಮಿಶ್ರಿತ 
ಮೆಟ್ಕುಲೆ ಮತ್ತು ಫೈಯಲಿಡ್‌ಗಳನ್ನು ಬಿಟ್ಟಿದ್ದು ಅಥವಾ ಹೆಚ್ಚು ಕ್ಲಿಷ್ಟವಾದ ಕವಲಾ 
ಗಿರುತ್ತದೆ. ಕೊನಿಡಿಯ ಸಾಧಾರಣವಾಗಿ ಅಂಡಾಕಾರ ; ಕತ್ತರಿಸಲಾದ ಬುಡ ಮತು 


4 


472 ಮಣ್ಣು ಶಿಲೀಂದ್ರಗಳ ಕೈಪಿಡಿ 


ಮೊನಚು ತುದಿಯಿದ್ದು ; ಸುಮಾರು 5.6-11.2 x 3.6 ; ಬಹುಪಾಲು ಮೊದಲು 
ಬಣ್ಣರಹಿತವಾಗಿದ್ದು, ಪಕ್ವವಾದಾಗ ಬದಲಾಗುತ್ತ ಕೆನೆಬಣ್ಣವಾಗುತ್ತದೆ. 


ಮಣ್ಣಿನಿಂದ : ಇಂಗ್ಲಂಡ್‌ (51). 
ತಳಿ ಉಂಜಿನೆನ್ಸ್‌ ಜಿಲ್ವಿನಿಯಿ. 


ಅನಿರ್ದಿಷ್ಟಸ್ಥಾನದ ಪ್ರಭೇದಗಳಂ : 

ಸ್ಕಾಪುಲೇರಿಯಾಪ್ಲಿಸ್‌ ಆಲ್ಬ ಜಿಲಿ )ಿನಿಯಿ 

ಸ್ಕಾಪುಲೇರಿಯಾಪ್ಸಿಸ್‌ ಆರ್ಜೆಂಟೆಯ ಜಿಲ್ವಿನಿಯಿ 

ಸ್ಕಾಪುಲೇರಿಯಾಪ್ಸಿಸ್‌ ಲಿಲೇಸಿಯ ಜಿಲ್ವಿನಿಯಿ 

ಸ್ಕಾಪುಲೇರಿಯಾಪ್ಸಿಸ್‌ ಆಲಿವೇಸಿಯ ಜಿಲ್ಲಿನಿಯಿ 

ಸ್ಯಾಪುಲೇರಿಯಾಸ್ಲಿಸ್‌ ಆಲಿವೇಸಿಯ ತಳಿ ಪಾರ್ವ ಜಿಲಿನಿಯಿ 

ಸ್ಕಾಪುಲೇರಿಯಾಪ್ಲಿಸ್‌ ರೊಸೇಸಿಯ ಜಿಲ್ವಿನಿಯಿ ` 
ಮಣ್ಣಿನಿಂದ: ಇಂಗ್ಲಂಡ್‌ (189). 


ಸ್ಯಾಪುಲೇರಿಯಾಪ್ಲಿಸ್‌ ರೋಸಿಯಂ 
ಮಣ್ಣಿನಿಂದ : ಇಂಗ್ಲಂಡ್‌ (51), 


(13) ಗ್ಲಿಯೋಕ್ಲಾಡಿಯಂ ಕಾರ್ಡ 

ಕೊನಿಡಿಯದಂಡಗಳು ನೇರವಾಗಿದ್ದು. ಸರಳ ಅಥವಾ ಕವಲೊಡೆದು ; ಅಡ್ಡ 
ಭಿತ್ತಿಯುತ; ತುದಿಯಲ್ಲಿ ಫಲಿತವಾಗಿ ಒಂದರಮೇಲೊಂದು ಕ್ರಮವಾಗಿ ಉತ್ಪತ್ತಿಗೊಂಡ 
ಪ್ರಾಥಮಿಕ ಕವಲುಗಳಿಂದ ಸುತ್ತುಗಳಾಗಿರುತ್ತವೆ. ದ್ವಿ ತೀಯ ಕವಲುಗಳು, ಮೆಟ್ಯುಲೆ 
ಮತ್ತು ಫೈಯಲಿಡ್‌ಗಳು ಇರುತ್ತವೆ. ಕೆಲವು ಪ್ರಭೇದಗಳಲ್ಲಿ ದ್ವಿತೀಯ ಕವಲುಗಳಿರು 
ವುದಿಲ್ಲ ; ಪ್ರಾಥಮಿಕ ಕವಲುಗಳು ಆಗಾಗ್ಗೆ ಕೊನಿಡಿಯದಂಡಗಳು ಮುಖ್ಯ ಚೆಂಡಿನ 
ಕೆಳಬದಿಯಲ್ಲಿ ಉದ್ಭವಿಸಿರುತ್ತವೆ. ಕೊನಿಡಿಯ ಚೆಂಡುಗಳು ಶ್ಲೇಷ್ಮದಲ್ಲಿ ಅಡಕ 
ಗೊಂಡಿದ್ದು, ಕೊನಿಡಿಯಗಳು ಸರಣಿಗಳಲ್ಲಿದ್ದು ಅಥವಾ ಶ್ಲೇಷ್ಮದಲ್ಲಿ ಒಟ್ಟುಗೂಡಿದ್ದು 
_ ಅದರಲ್ಲಿ ಸರಣಿಗಳನ್ನು ಗುರುತಿಸಲಾಗುವುದಿಲ್ಲ. 


ಗ್ಲಿಯೋಕ್ಲಾಡಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಮಾಗಿದ ಸಮೂಹಗಳು ಯಾವಾಗಲೂ ಹಸುರಾಗಿರು 
ವುದಿಲ್ಲ. 
b. ಮಾಗಿದ ಸಮೂಹಗಳು ಅಪ್ಪಟ ಬಿಳಿಯಿಂದ 
ಕೆನೆಯಂತೆ. 1. ಗ್ಲಿ. ಪೆನಿಸಿಲಾಯ್ದಿಸ್‌ ' 


ಮೊನಿಲಿಯೇಲ್ಸ್‌ 473 
080, ಮಾಗಿದ ಸಮೂಹಗಳು ಪಾಟಲ ಅಥವಾ ಗುಲಾಬಿ 
ಛಾಯೆಗಳಲ್ಲಿರುತ್ತವೆ. 
€. ಸಮೂಹಗಳು ಪಾಟಲದಿಂದ ಗುಲಾಬಿವರ್ಣ. 
ಛೆ, ಕೊನಿಡಿಯಗಳು ಸರಣಿಗಳಲ್ಲಿರುತ್ತವೆ. 2. ಗ್ಲಿ. ವರ್ಮಿಯೊಸೆನೈ 


dd. ಕೊನಿಡಿಯ ಶ್ಲೇಷ್ಮದ ಚೆಂಡುಗಳಾಗಿರು 
ತ್ತವೆ. 3. ಗ್ಲಿ. ರೋಸಿಯಂ 


೦೦. ಸಮೂಹಗಳು ಸ್ವಲ್ಪ ಮಾಸಲು ಕಂದಾದ 
ಕಿತ್ತಳೆ ಪಾಟಲ. 4, ಗ್ಲಿ. ಸಾಲ್ಮೊನಿಕಲರ್‌ 


೩೩. ಮಾಗಿದ ಸಮೂಹಗಳು ಹಸುರಾಗಿರುತ್ತವೆ. 
b. ಕೊನಿಡಿಯ ನಿಗದಿಯಾದ ಸರಣಿಗಳಲ್ಲಿದ್ದು ನಿಬಿಡ 
ಕಂಬಗಳಿಂದ ಪ್ರತ್ಶೇಕವಾಗಿರುತ್ತವೆ. 5. ಗ್ಲಿ. ಕೆಟನುಲೇಟಂ 
bb. ಕೊನಿಡಿಯ ಚೆಂಡುಗಳು ದುಂಡಾಗಿದ್ದು, ಶ್ಲೇಷ್ಮ 
ದಲ್ಲಿ ಅಡಕವಾಗಿದ್ದು ಸರಣಿಗಳನ್ನು ಗುರುತಿಸ 


ಲಾಗುವುದಿಲ್ಲ. 
€. ಸಮೂಹಗಳು ಅಪ್ಪಟ ಬಿಳಿ; ಹಸುರಾದ 
ಫಲಿತ ಕ್ಷೇತ್ರಗಳು ಇರುತ್ತವೆ. 6. ಗ್ಲಿ. ಫಿಂಬ್ರಿಯೇಟಂ 


೦೦. ಸಮೂಹಗಳು ಯಾವಾಗಲೂ ಆಳಹಸುರಾ 
ಗಿದ್ದು , ಎಂದೂ ಬಿಳಿಯಾಗಿರುವುದಿಲ್ಲ. 
ರೆ. ಶ್ಲೇಷ್ಮ ಬಹು ಸಮೃದ್ಧವಾಗಿ ಉತ್ಪತ್ತಿ 
ಯಾಗಿದ್ದು, ಕೊನಿಡಿಯೆದಂಡಗಳು ಪಾರ 
ದರ್ಶಕ, ಒರಟಾಗಿರುತ್ತ ವೆ. 7. ಗ್ಲಿ. ಡೆಲಿಕ್ಕಿಸೆನ್ಸ್‌ 
dd. ಶ್ಲೇಷ್ಠ ಬಹುಸಮೃದ್ಧವಾಗಿ ಉತ್ಪತ್ತಿ 
ಗೊಂಡಿರುವುದಿಲ್ಲ; ಕೊನಿಡಿಯದಂಡ 
ಗಳು ಹಸುರಾಗಿದ್ದು. ನಯವಾಗಿರು 
ತ್ತವೆ. 8, ಗ್ಲಿ. ಆಟ್ಪಂ 


(1) ಗ್ಲಿಯೋಕಾರ್ಡಿಯಂ ಪೆನಿಸಿಲಾಯಿಡಿಸ್‌ ಕಾರ್ಡ 


ಸಮೂಹವು ಜೆಪಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು ಉಣ್ಣೆಪುಚ್ಚ 
ದಂತಿದ್ದು, ಮೇಲ್ಮೈ ಅಪ್ಪಟ ಬಿಳಿಯಿಂದ ನಸು ಕೆನೆಯಂತಹ ಫಲಿತ ಕ್ಷೇತ್ರಗಳಿದ್ದು, 


414 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೆಳಮುಖ ಬಣ್ಣರಹಿತವಾಗಿರುತ್ತದೆ. ಮೇಲ್ಮೈ ತಂತುಜಾಲ 
ಸಮ ಿದ್ಧವಾಗಿದ್ದು, ಆದರಿಂದ ಕೊನಿಡಿಯೆದಂಡಗಳು ಬದಿಕವಲು 
ಗಳಾಗಿ ಉದ್ಭವಿಸಿರುತ್ತ ವೆ. ನೇರವಾಗಿದ್ದು ; ಅಡ್ಡಭಿತ್ತಿಯುತ; 
50-100, ಉದ್ದ * 3 ಮ್ಯುಸದಲ್ಲಿದ್ದು ಗುಳಿಯುತ ಅಥವಾ 
ಒರಟಾಗಿರುತ್ತವೆ. ಫಲಿತ ಚೆಂಡುಗಳು ಶ್ಲೇಷ್ಮದಲ್ಲಿ ಅಡಕವಾಗಿ 
ದ್ದು, ಕಂಬದಂತಿರುತ್ತವೆ ಫಲಿತಭಾಗಗಳು ಮೂರು ಹಂತದಲ್ಲಿ 
ದ್ದು, ಪ್ರಾಥಮಿಕ ಕವಲುಗಳು 15-25, ಉದ್ದ ೬ 3.2 ವ್ಯಾಸ ಚಿತ್ರ 82. ಗ್ಲಿಯೋ 
ವಿದ್ದು. ಮೆಟ್ಯುಲೆ 10-15: 2.5], ಫೈಯಲಿಡ್‌ಗಳು ಕ್ಲಾಡಿಯ 9. ಕೊನಿ 
10-14 » 1.5, ಕೊನಿಡಿಯ ನಿಗದಿಯಾದ ಸರಣಿಗಳಲ್ಲಿದ್ದು, ಡಿಯದಂಡ ಮತ್ತು 
ನೀಳ ಮೊಟ್ಟೆಯಾಕಾರದಿಂದ ದಂಡಾಕಾರ: ನೆಯ ; ಪಾರದರ್ಶಕ, ಕೊನಿಡಿಯ 
3.5-4 x2. 

ಮಕ್ಲಿನಿಂದ : ಕೆನಡ (22), ಕಾಲುವೆ ವಲಯ (65), ಚೀನ (110), 
ಕೋಸ್ಟರಿಕಾ (65), ಇಂಗ್ಲಂಡ' (51). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (3), ಲೂಸಿಯಾನ (71). 





2. ಗ್ಲಿಯೋಕ್ಲಾಡಿಯಂ ವರ್ಮಿಯೊಸೆನೈ (ಬೋರ್ಜ್‌) ಥಾಮ್‌ 

ಸಮೂಹಗಳು ಉಬ್ಬಿದ ಅಂಟುದ್ರವೃದ ದೇಲೆ, ಅಸಂಖ್ಯಾತವಾಗಿ ಕಿತ್ತಳೆಪಾಟಲ 
ಬಣ್ಣದಲ್ಲಿದ್ದು, ಕೊರಿಮಿಯಗಳು 10 ಮಿಮಿ ಎತ್ತರ ಅಥವಾ ಅಧಿಕವಾಗಿರುತ್ತವೆ. 
ಕೊನಿಡಿಯದಂಡಗಳು ಸುಮಾರು ಈ ವ್ಯಾಸವಿದ್ದು, ಮೆಟ್ಯುಲೆಗಳು 7-15 x 2,5- 
54, ಅನಿಯಮಿತವಾಗಿ ಬಿಟ್ಟಿದ್ದು, ಅನಿಯಮಿತ ಸಂಖ್ಯೆಗಳಲ್ಲಿರುತ್ತವೆ. ಅಥವಾ 
ಇರುವುದಿಲ್ಲ. ಫ್ರ ೈಯಲಿಡ್‌ಗಳು 10-20 x 2.5-3.5, ಎರಡರಿಂದ ಐದು ಅಥವಾ 
ಏಳರವರೆಗೆ ಗುಂಪುಗಳಲ್ಲಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರಿತ 4-6» 3-4. 

ಮಣ್ಣಿನಿಂದ : ಆಸ್ಟ್ರಿಯ (189), ಈಜಿಪ್ಟ್‌ (156). 


3. ಗ್ಲಿಯೋಕ್ಲಾಡಿಯಂ ರೋಸಿಯಂ (ಲಿಂಕ್‌) ಥಾಮ್‌ 
ಸಹನಾಮ ಪೆನಿಸಿಲಿಯಂ ರೋಸಿಯಂ ಲಿಂಕ್‌ 


ಸಮೂಹಗಳು ಆಲೂಗಡ್ಡೆ ಆಗಾರಿನ ಮೇಲೆ ಸಡಿಲವಾದ ಉಣ್ಣೆ ಪುಚ್ಛ 
ದಂತಿದ್ದು; ಸರಳ ತಂತುದಾರಗಳು ಮತ್ತು ತಂತುದಾರಗಳ ಹಗ್ಗಗಳಿದ್ದು ಮೇಲ್ಮೈ 
ಬಿಳಿಯಿಂದ ಪಾಟಲ ಅಥವಾ ಕಂದುಪಾಟಲ, ಫಲಿತಕ್ಷೇತ್ರಗಳಿರುತ್ತವೆ. ಕೆಳಮುಖ 
ಬಣ್ಣರಹಿತ. ಅನಿಯಮಿತ ಪಾಟಲ ಮಿಶ್ರಿತ ಗುಂಪುಗಳು ಅಥವಾ ಸ್ಕೈರೋಷಿಯ 
ಗಳು 1 ಮಿಮಿ ಅಥವಾ ಹೆಚ್ಚುವ್ಮಾಸದಲ್ಲಿ ದಟ್ಟವಾಗಿ ಹಿರಿಯ ವರ್ಧನಗಳಲ್ಲಿ ಉತ್ಪತ್ತಿ 


ಮೊನಿಲಿಯೇಲ್ಸ್‌ 475 


ಯಾಗಿರುತ್ತವೆ. ಕೊನಿಡಿಯದಂಡಗಳು ಮೇಲ್ಮೆ ೪ ತೆಂತುದಾರಗಳ ಬದಿಕವಲುಗಳಾಗಿ 
ಬಿಟ್ಟಿದ್ದು, 45-125, ಉದ್ದವಿರುತ್ತವೆ. ಕೊನಿಡಿಯ ಫಲಿತಭಾಗಗಳು ಶ್ಲೇಷ್ಮದಲ್ಲಿ 
ಅಡಕವಿದ್ದು, 140್ಯ(ವರೆಗೆ ಉದ್ದವಿದ್ದು ಎರಡು ಅಥವಾ ಮೂರು ಹಂತದಲ್ಲಿರುತ್ತವೆ. 
ಫೈಯಲಿಡ್‌ಗಳು 12-172-34 ಕೊನಿಡಿಯ ಅಂಟುಪ್ರವದಂತಹ ಚೆಂಡುಗಳಲ್ಲಿ 
ಅಥವಾ ಗುಂಪುಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ ಬಣ್ಣರಹಿತ (ಪಾಟಲ ಅಥವಾ 
ಗುಲಾಬಿ ಗುಂಪುಗಳಲ್ಲಿರುತ್ತವೆ) ; ಮೊಟ್ಟೆಯಾಕಾರಿತ 5-7 : 3-5, ; ಸ್ವಲ್ಪ ಅಗ್ರಸ್ಥ 
ಭಾಗಯುತ ; ನೆಯ; ಒಳಗಡೆ ಹೆರಳುರೂಪಿತವಾದುತೆ ಕಂಡುಬರುತ್ತವೆ, 

ಮಣ್ಣಿನಿಂದ : ಕೆನಡ (22), ಜಪಾನ್‌ (190). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101), ಇಲಿನಾಯಿಸ್‌ 
(187), ಐಯೋವ (134). 


4. ಗ್ಲಿಯೋಕ್ಲಾಡಿಯಂ ಸಾಲ್ಮೊನಿಕಲರ್‌ ರೈಲೊ 


ಸಮೂಹಗಳು ಅಕ್ಕಿಯ ಮೇಲೆ ಸ್ವಲ್ಪ ಮಾಸಲು ಕಂದುವಿನಂತಹ ಕುದುಪಾಟಲ. 
ಕೊನಿಡಿಯದಂಡಗಳು ಕವಲೊಡೆದು, ತುದಿಯ ಚೆಂಡುಗಳಾಗಿ, 54-9ಕ್ಕ ಉದ್ದವಿದ್ದು; 
ಫೈಯಲಿಡ್‌ಗಳು 28.5-29 : ತ್ಮಿ, ಕೊನಿಡಿಯ ಪಾರದರ್ಶಕ, ಅುಡಾಕಾರ, ನಯ* 
5.4 » 3, ಒಂದೊಂದು ಸಲ 8.4 ೩4. 


ಮಣ್ಣಿನಿಂದ : ಯು. ಎಸ್‌. ಎಸ್‌. ಆರ್‌. (145). 


5. ಗ್ಲಿಯೋಕ್ಲಾಡಿಯ ಕೆಟನುಲೇಟಂ ಗಿಲ್ಮನ್‌ ಮತ್ತು ಅಬ್ಕೊ ಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಅಪ್ಪಟ ಉಣ್ಣೆ ಪ್ರಚ್ಛ ದಂತೆ ಹರಡಿದ್ದು; 
ಬದಲಾಗುತ್ತ ಆಲಿವ್‌ ಹಸುರಿನಿಂದ ಪ್ರಕಾಶಮಾನ ಹಸುರಾಗುತ್ತವೆ., ಫಲಿತ ಕ್ಷೇತ್ರ 
ಗಳು ಮಧ್ಯಭಾಗದಲ್ಲಿದ್ದು, ಸ್ವಚ್ಛ ತೆ ಹಸುರಾಗಿ, ಹಿರಿಯ ವರ್ಧನಗಳಲ್ಲಿ ಕಂಡುಬರುತ್ತವೆ. 
ಫಲಿತಕ್ಷೇತ್ರಗಳು ಸಾಧಾರಣವಾಗಿ ಕೇಂದ್ರಕ್ಕೆ ಸೀಮಿತವಿದ್ದು, ಒಂದು ಅಥವಾ ಎರಡಂ 
ವೃತ್ತಾಕಾರಿತ ವಲಯಗಳು ಬಂಜೆ ತಂತುಜಾಲದಿಂದ ಪ್ರತ್ಯೇಕಿಸಲಾಗಿರುತ್ತವೆ ; 
ಕೆಳಮುಖ ಬಣ್ಣರಹಿತದಿಂದ ಹಳದಿಮಿಶ್ರಿತ.. ಮೇಲ್ಭಾಗದ ತಂತುಜಾಲವು ಸಮೃದ್ಧ 
ವಿದ್ದು, ಸರಳ ಅಥವಾ ಹಗ್ಗದಂತಿದ್ದು, ಇವುಗಳಿಂದ ಕೊವಿಡಿಯದಂಡದೆ ಕವಲುಗಳು 
ಉದ್ಭವಿಸಿರುತ್ತವೆ. ಕೊನಿಡಿಯದಂಡಗಳು ಆಗಾಗ ಒಂದು ಅಥವಾ ಎರಡು 
ಕವಲೊಡೆದಿದ್ದು, ಒರಟಾಗಿದ್ದು ಗುಳಿಯುತ, 50-125, ಉದ್ಭವಿರುತ್ತವೆ. ಚೆಂಡು 
ಗಳಲ್ಲಿ ಕೊನಿಡಿಯದ ಉದ್ದ ಸರಣಿಗಳನ್ನು ಒಳಗೊಂಡಿದ್ದು. ನಿಬಿಡಕಂಬಗಳಿದ್ದು, ಶ್ಲೇಷ್ಮ 
ದಲ್ಲಿ ಅಡಕವಿದ್ದು, 150ವರೆಗೂ ಉದ್ದವಿರುತ್ತವೆ. ಫಲಿತಭಾಗಗಳು ಮೂರು 
ಹಂತದಲ್ಲಿದ್ದು, ಅವುಗಳಲ್ಲಿನ ವಸ್ತುಗಳು ಗುಳಿಯುತ ಅಥವಾ ಒರಟು ; ಪ್ರಾಥಮಿಕ 


476 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕವಲುಗಳು 15-20 » 3.5-4್ಲಿ ; ಮೆಟ್ಕುಲೆ 7-9 ೩15-25: ಫೈಯಲಿಡ್‌ 
ಗಳು 10-20, ಉದ್ದವಿರುತ್ತವೆ. ಕೊನಿಡಿಯ ಮೊಟ್ಟೆಯಾಕಾರಿತ ; ನಯ ; ತಿಳಿ 
ಹಸುರಾಗಿದ್ದು, 4-7.5 : 3-44. 
ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಪನಾಮ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಉಟಾಹ್‌ (71). 


6. ಗ್ಲಿಯೋಕ್ಲಾಡಿಯಂ ಫಿಂಬ್ರಿಯೇಟಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ವೃತ್ತಾ 
ಕಾರಿತ; ಅಪ್ಪಟ ಬಿಳಿಯಾಗಿ ಮೊದಲಿದ್ದು, ನಂತರ ಎಲೆಹಸುರು ಕ್ಷೇತ್ರಗಳು ಸಮೂಹ 
ಗಳ ಮಧ್ಯಭಾಗದಲ್ಲಿ ಕಂಡುಬರುತ್ತವೆ. ಕೊನಿಡಿಯದಂಡಗಳು ಮೇಲ್ಮೆ ಲ ತಂತುದಾರ 
ಗಳಿಂದ ಉದ್ಭವಿಸಿದ್ದು ; ನೆಯ: 254 ಉದ್ದವಿದ್ದು: ಒಂದು ಭಾಗದಿಂದ ಅನೇಕ 
ತೆವಳು ತಂತುದಾರಗಳು ಉದ್ಭವಿತ ಮೂಲ ಕೇಂದ್ರದಲ್ಲಿ ಸಾಧಾರಣವಾಗಿ ಇರುತ್ತವೆ. 
ಚೆಂಡುಗಳು ದುಂಡಾದ ಶ್ಲೇಷ್ಮದ ಚೆಂಡುಗಳಲ್ಲಿದ್ದು, ಅದರಲ್ಲಿನ ಸರಣಿಗಳನ್ನು ಪ್ರತ್ಯೇಕಿ 
ಸಲು ಬರುವುದಿಲ್ಲ; ಫಲಿತಭಾಗವು ಎರಡು ಹಂತದಲ್ಲಿರುತ್ತದೆ. ವಿವಿಧ ದಿಕ್ಕಿಗಿರುವ 
ಕವಲುಗಳಿರುತ್ತವೆ ಅಥವಾ ಇರುವುದಿಲ್ಲ. ಮೆಟ್ಕುಲೆಗಳು ನೀಳ, ಶೀಸೆಯಾಕಾರಿತ, 
ನಿಬಿಡವಾಗಿ ಫೆ ೈಯಲಿಡ್‌ಗಳನ್ನು ಬಿಟ್ಟಿದ್ದು ಅಥವಾ ಕೊನಿಡಿಯಗಳಿಂದ ನೇರವಾಗಿ 
ಸುಮಾರು ಬೆರಳಿನಂತಹ ಫೆ ಕೈಯ ಿಡ್‌ಗಳು ಅನಿಯಮಿತ ಕೊನಿಡಿಯದಂಡಗಳಿಂದ 
ಉದ್ಭವಿಸಿರುತ್ತವೆ. ಬಹುಪಾಲು ಚೆಂಡುಗಳಲ್ಲಿ ಒಂದು ಅಥವಾ ಹೆಚ್ಚು ಚೆಕ್ಕಕವಲು 
ಗಳು ಕೊನಿಡಿಯದಂಡದ ಕೆಳಗಡೆ ಸ್ವಲ್ಪ ಹತ್ತಿರದ ಬದಿಯಲ್ಲಿ, ಮುಖ್ಯ ಚೆಂಡಿನಿಂದ 
ಉದ್ಭವಿಸಿರುತ್ತವೆ; ಮೆಟ್ಕುಲೆ ನೀಳವಾಗಿದ್ದು, ಗಾತ್ರದಲ್ಲಿ ಅಧಿಕ ವಿವಿಧವಾಗಿದ್ದು ; 
ಫೈಯಲಿಡ್‌ಗಳು ಸಾಧಾರಣವಾಗಿ 10-20, ಉದ್ದವಿರುತ್ತವೆ ಾ: ಶೀಸೆಯಾಕಾರದಿಂದ 
ಅನಿಯಮಿತ ನೀಳಾಕಾರ.  ಕೊನಿಡಿಯ ಮೊಟ್ಟೆಯಾಕಾರ ಅಥವಾ ನೀಳಾಕಾರ, 
ಅಂಡಾಕಾರ, ನಯ, ನಸುಪಸುರು, 6.5-9.5 x 2.5-4. 

ಮಣ್ಣಿನಿಂದ : ಚೀನ (110). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (71), ಲೂಸಿಯಾನ (71). 
ಟೆಕ್ಸಾಸ್‌ (123). 


7. ್ಹಗ್ಲಿಯೋಕ್ಲಾಡಿಯಂ ಡೆಲಿಕ್ವಿಸೆನ್ಸ್‌ ಸೊಪ್‌ | 

ಜೆಪಕ್‌ನ. ಆಗಾರಿನ ಮೇಲೆ ಬೆಳವಣಿಗೆಯು ಸಮೃದ್ಧ ವಾಗಿರುವುದಿಲ್ಲ. ಹುರಳಿ 
ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ತೆಳುವಾದ, ಪಾರದರ್ಶಕದಂತೆ ಬೆಳೆದ ಬಂಜೆ 
ತಂತುದಾರಗಳು ಪೂರ್ಣ ಪೋಷಕ ಮಾಧ್ಯಮದ ಮೇಲೆ ಉತ್ಪತ್ತಿಯಾಗಿರುತ್ತವೆ ; 


ಮೊನಿಲಯೇಲ್ಡ್‌ 477 


ಇದರಿಂದ ಕಡು ಹಸುರಾದ ಫಲಿತಕ್ಷೇತ್ರಗಳು ಶೀಘ್ರವಾಗಿ ವೃದ್ಧಿಯಾಗುತ್ತವೆ ; 
ಮೇಲ್ಮೈಯು ಕಡುಹಸುರಿನಿಂದ ಕಪ್ಪಮಿಶ್ರಿತ ಹಸುರು; ಕೆಳಮುಖ ಬಣ್ಣರಹಿತ 
ಮೇಲ್ಮೈ ತಂತುಜಾಲವು ಸ್ವಲ್ಪವಿದ್ದು ; ಸಮೂಹ ಪೂರ್ತಿ ಕೊನಿಡಿಯದಂಡಗಳು 
ಮತ್ತು ಶ್ಲೇಷ್ಮದ ಚೆಂಡುಗಳನ್ನು ಒಳಗೊಂಡಿರುತ್ತದೆ. ಕೊನಿಡಿಯದಂಡಗಳು ಮುಳು 
ಗಡೆಯಾದ ಮತ್ತು ಮೇಲ್ಮೈ ತಂತುದಾರಗಳುದ ಉದ್ಭವಿಸಿದ್ದು, ಒಂದು ಬಿಂದು 
ಎನಿಂದ ಅನೇಕವು ಬಿಟ್ಟಿರುತ್ತವೆ. ಮೇಲ್ಮೈ ನಲ್ಲಿನ ಮತ್ತು ಮುಳುಗಡೆಯಾದ ತೆವಳು 
ತಂತುದಾರಗಳಿರಡು ಈ ಬಿಂದುವಿನಿಂದ ಬಿಟ್ಟಿರುತ್ತವೆ ; ಕೊನಿಡಿಯದಂಡಗಳು 
100-225 x 8-10. ಫಲಿತಭಾಗವು ನಮೂನೆಯಂತೆ ನಾಲ್ಕು ಹಂತವುಳ್ಳದ್ದು, 
ಮೂರರಿಂದ ಐದು ಪ್ರಾಥಮಿಕ ಕವಲುಗಳು ಕೊನಿಡಿಯದ. ಡದ ತುದಿಯಿಂದ ಉದ್ಭವಿ 
ಸಿದ್ದು, ಇವುಗಳು ಒಂದು ದ್ವಿಶೀಯ ಕವಲು ಸುತ್ತುಗಳನ್ನು ಬಿಟ್ಟೆದ್ದು ಮತ್ತು ಈ 
ಸುತ್ತುಗಳು ಮೆಟ್ಕುಲಿಗಳಾಗಿರುತ್ತವೆ ; ಫೈಯಲಿಡ್‌ಗಳು ನಿಕಟವಾಗಿ ಮೆಟ್ಯುಲೆಗಳ 
ಮೇಲೆ ನಿಬಿಡವಾಗಿದ್ದು, ಗದೆಯಾಕಾರ. ಪ್ರಾಥಮಿಕ, ದ್ವಿತೀಯ ಕವಲುಗಳು ಮತ್ತು 
ಮೆಟ್ಯುಲೆಗಳು ನೀಳ ಆಯತಾಕಾರಿತ ; ಸ್ವಲ್ಪ ತುದಿಗಳಲ್ಲಿ ಉಬ್ಬಿರುತ್ತವೆ. ಪ್ರಾಥಮಿಕ 
ಕವಲುಗಳು 15-20 ೬ 3-3.5, ; ದ್ವಿತೀಯ ಕವಲುಗಳು 13-15 » 3; ಮೆಟ್ಕುಲೆ 
8-10 x 15-2 ; ಫೈಯಲಿಡ್‌ಗಳು 6-8. 1-1,5(. ಕೊನಿಡಿಯ ಮೊಟ್ಟೆಯಾ 
ಕಾರಿತ, ಹಸುರುಮಿಶ್ರಿತ] ನಯವಾಗಿರುತ್ತವೆ. ಒಳಗಡೆ ಹರಳುರೂಪಿತವಿದ್ದು, 
3-3.8 x 2-25, ತಂತುದಾರ, ಕೊನಿಡಿಯೆದಂಡ ಮತ್ತು ಫಲಿತಭಾಗದ ವಸ್ತುಗಳು 
ಒರಟು ಮತ್ತು ಗುಳಿಯುತ ಅಥವಾ ಕೇವಲ ಒರಟಾಗಿರುತ್ತವೆ. ಶ್ಲೇಷ್ಠದ ಉತ್ಪತ್ತಿಯು 
ಸಮೃದ್ಧವಿದ್ದು, ಸಾಧಾರಣವಾಗಿ ಸಮೂಹವನ್ನು ಪೂರ್ಣವಾಗಿ ಆವರಿಸಿರುತ್ತದೆ. 


ಮಣ್ಣಿನಿಂದ : ನಾರ್ವೆ (177) 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (31). 


8. ಗ್ಲಿಯೋಕ್ಲಾಡಿಯಂ ಆಟ್ಪಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 


ಜೆಪಕ್‌ನ ಆಗಾರಿನ ಮೇಲೆ ಕಂದುಹಸುರು ; ಚಿಕ್ಕದು, ನಿಧಾನವಾಗಿ ಹರಡುತ್ತ, 
ಅಧಿಕವಾಗಿ ಮುಳುಗಡೆಯಾಗಿರುತ್ತದೆ; ಮೇಲ್ಮೈ ತಂತುಜಾಲ ಹಸುರು ಬಣ್ಣವಾಗಿದ್ದು, 
ಸ್ವಲ್ಪವಿದ್ದು ಬಹುಪಾಲು ಕೊನಿಡಿಯದಂಡಗಳಾಗಿರುತ್ತ ದೆ; ಸಮೂಹಗಳು ಶ್ಲೇಷ್ಮ 
ದಿಂದ ತೇವಾಂಶವುಳ್ಳದ್ದಾಗಿದ್ದು, ಅದರಲ್ಲಿ ಚೆಂಡುಗಳು ಅಡಕವಾಗಿರುತ್ತವೆ ; ಹುರುಳಿ 
ಆಗಾರಿನ ಮೇಲೆ ತಂತುಜಾಲವು ಮೇಲ್ಮೈಯಲ್ಲಿ ಸಾಕಷ್ಟು ಉತ್ಪತ್ತಿಯಾಗುತ್ತದೆ. 
ಕೊನಿಡಿಯದಂಡಗಳು ಬಹುಪಾಲು ಮುಳುಗಡೆಯಾದ ತಂತುದಾರಗಳಿಂದ ಉದ್ಭವಿಸಿ, 
ಹಸುರು ಬಣ್ಣವಿದ್ದು, ದಪ್ಪಭಿತ್ತಿಯುತ, ನಯ, ಅಡ್ಡಭಿತ್ತಿಯುತ, ಆಗಾಗ್ಗೆ ಸ್ವಲ್ಪ 
ಬಾಗಬಲ್ಲವು ; 75-300 » 3-4್ಯ,. ಕೊನಿಡಿಯ ಚೆಂಡುಗಳು ಶ್ಲೇಷ್ಮದಲ್ಲಿ ಅಡಗಿದ್ದು, 


478 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ದುಂಡು, ಸರಣಿಗಳು ಪ್ರತ್ಮೇಕಿಸಲಾಗುವುದಿಲ್ಲ ; ಫಲಿತಭಾಗವು ನಮೂನೆಯಂತೆ 
ಮೂರು ಹಂಡದಲ್ಲಿರುತ್ತದೆ, ಕೆಲವು ಸಮಯಗಳಲ್ಲಿ ಎರಡು ಅಥವಾ ನಾಲ್ಕು ಇರು 
ತ್ತದೆ. ಪ್ರಾಥಮಿಕ ಹಂತಗಳು ಆಯತಾಕಾರಿತ, 7.5-10 x 1.5-2.5,. ಕೊನಿ 
ಡಿಯಅಂಡಾಕಾರ, ನಸುಹಸುರಿನಿಂದ ಬಹುಪಾಲು ಪಾರದರ್ಶಕ, 2.5-4 » 2-2.5,. 

ಮಣ್ಣಿನಿಂದ : ಕೆನಡ (22). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯನೆ (71) 

ಕೊನಿಡಿಯದಂಡಗಳಲ್ಲಿ ಸಾಕಷ್ಟು ಬಣ್ಣವಿರುವುದರಿಂದ ಈ ತಂತುಜಾಲವನ್ನು 
ಡಿಮ್ಯಾಟಿಯೇಸಿಗೆ ಸೇರಿಸಬಹುದಾಗಿದೆ. ಇದರ, ಬಾಹ್ಕರೂಪ ರಚನೆಯು ಗ್ಲಿಯೋ 
ಕ್ಲಾಡಿಯುಂನ:ತಿರುವುದರಿಂದ ಮತ್ತು ಈ ಗುಂಪಿನ ಇತರ ಪ್ರಭೇದಗಳಿಗೆ ಹೋಲಿಸಿದಾಗ 
ಸ್ಪಷ್ಟ ಹೋಲಿಕೆ ಕಾಣುವುದರಿಂದ ಇದನ್ನು ಇದೇ ಜಾತಿಗೆ ಸೇರಿಸಲಾಗಿದೆ. 


(14) ಗ್ಲಿಯೋಕ್ಲಾಡಿಯಾಷ್ಸಿಸ್‌ ಸಕ್ಸೇನ 
ಕೊನಿಡಿಯದ:ಡಗಳು ಕವಲೊಡೆದಿದ್ದು , ನೆಯ 
ಭಿತ್ತಿಯುತ, ಅಡ್ಡಭಿಶ್ತಿಯುತ, ನಿಗದಿತ ಕುಂಚದಂತಹ 
ಚೆಂಡುಗಳಲ್ಲಿ ಅಂತೃಗೊಂಡಿದ್ದು, ಫಲಿತಭಾಗಗಳು ಸಾಧಾ 
ರಣವಾಗಿ ನಾಲ್ಕು ಹಂತದ ಮೂರರಲ್ಲಿರುತ್ತವೆ; ಪ್ರಾಥ 
ಮಿಕ ಕವಲುಗಳು, ದ್ವಿತೀಯ ಕವಲುಗಳು ಮತ್ತು ಫೈಯ 
ಲಿಡ್‌ಗಳು. ಕೊನಿಡಿಯು ಉರುಳೆಯಾಕಾರ (ಉಳಿಯಾ 
ಕಾರ), ಎರಡು ಕೋಶಿಕೆಯುತ ಕೇಂದ್ರದಲ್ಲಿ, ಒಂದು 
ಅಡ್ಡಭಿತ್ತಿಯಿದ್ದು, ಒಂದಾದನಂತರ ಒಂದು ಉತ್ಪತ್ತಿ 
ಯಾಗಿದ್ದು, ಒಗ್ಗೂಡಿದ ಗುಂಪುಗಳಾಗಿ ಶ್ಲೇಷ್ಮದಲ್ಲಿರು 


“ರ ಇತ್ಲಿ 
ತ್ತವೆ. 





ಚಿತ್ತ 83, ಗ್ಲಿಯೋಕ್ಲಾಡಿ 
ಯಾಪ್ಸಿಸ್‌ 4. ಶರೀರ ಪ್ರಕೃತಿ 
8. ಕೊನಿಡಿಯದಂಡ ೭.ಕೊನಿ 
ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಡಿಯ, 


1, ಗ್ಲಿಯೋಕ್ಷಾಡಿಯಾಪ್ಲಿಸ್‌ ಸಾಗಾರಿಯೆನ್ನಿಸ್‌ ಸಕ್ಸೆ ನ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಬಿಳಿಯಾಗಿ ಉಣ್ಣೆ ಪುಚ್ಚದಂತಿದ್ದು, 
ಹರಡಿಕೊಂಡಿದ್ದು, 8 ಸೆಮಿವರೆಗೆ ತುದಿಗಳಲ್ಲಿ ವ್ಯಾಸವಿರುತ್ತವೆ. ಕೊನಿಡಿಯ 
ದಂಡಗಳು ನೇರವಾಗಿ ಹರಡಿದ ತಂತುಜಾಲದಿಂದ ಅಥವಾ ಉಣ್ಣೆ ಪ್ರಚ್ಚದಂತಹ 
ಮೇಲ್ಮೈ ತುಂತುದಾರಗಳ ಬದಿಯಿಂದ ಉದ್ಭವಿಸಿರುತ್ತವೆ. ಮಾಗಿದಾಗ ಸಮೂಹದ 
ಬಣ್ಣ ಬದಲಾಗಿ ಸ್ಪಲ್ಪ ಹಸುರುಮಿಶ್ರಿತ ಹಳದಿ ಮುಖಾಂತರ ಕೆನೆಯಂತಹ ಹಳದಿ 
ಯಿಂದ ಎಪ್ಪಿಕಾಟ್‌ ಬಣ್ಣವಾಗುತ್ತವೆ. ತೀಕ್ಷ್ಣ ವಲಯೀಕೃತ ; ಕೊನಿಡಿಯ ಕ್ಷೇತ್ರ 


ಮೊನಿಲಿಯೇಲ್ಡ್‌.. 479 


ಮತ್ತು ಫಲಿತಕ್ಷೇತ್ರಗಳು ವಿರಳವಾಗಿ ಪರ್ಯಾಯವಾಗಿರುತ್ತವೆ. ಕೆಳಮುಖವು 
ಮೊದಲು ಬಿಳಿಯಾಗಿದ್ದು, ಬದಲಾಗುತ್ತ ಹಳದಿ, ನಂತರ ಲೇಪಿತ ಹಳದಿ, ಅನಂತರ 
ಸ್ವಲ್ಪ ಎಪ್ಪಿಕಾಟ್‌ ; ವಲಯೀಕೃತೆ. ಕೊನಿಡಿಯದಂಡಗಳು ಬಹು ಕವಲೊಡೆದು, 
ನಯವಾಗಿದ್ದು, ಅಡ್ಡಭಿತ್ತಿಯುತ, 35 ವರೆಗೂ ಇರುತ್ತವೆ. ಕೊನಿಡಿಯ 
ಚೆಂಡುಗಳು ಮೂರರಿಂದ ನಾಲ್ಕು ಹಂತದಲ್ಲಿರುತ್ತವೆ ; ಪ್ರಾಥಮಿಕ ಕವಲುಗಳು 
12-223-4, : ದ್ವಿತೀಯ ಕವಲುಗಳು 8-12 2.3; ಮತ್ತು 
ಫೈಯಲಿಡ್‌ಗಳು 10-1524. ಕೊನಿಡಿಯ ತೆಳು, ಉರುಳೆಯಾಕಾರಿತ, 


ದ್ವಿಕೋಶಿಕೆಯುತ. ಒಂದು ಮಧ್ಯ ಅಡ್ಡಭಿತ್ರಿಯಿದ್ದು, 18-24 x 1, 5-2, 
ನಯವಾಗಿದ್ದು, ದುಂಡು ತುದಿಗರುತ್ತವೆ. ಶ್ಲೇಷ್ಮದಲ್ಲಿ ಒಗ್ಗೂಡಿ ಗುಂಪು 
ಗಳಾಗುತ್ತವೆ. 


(15) ಹೆಪ್ಲೆರಿಯ ಲಿಂಕ್‌ 

ಬಂಜೆ ತಂತುದಾರಗಳು ತೆವಳುತ್ತಿದ್ದು, ಹೊರಹೊಮ್ಮಿದ ಒಂದು ಮೆದೆಯಾಗಿ 
ರೂಪಿತವಾಗಿದ್ದು, ಕೊನಿಡಿಯದಂಡಗಳು ನೇರ; ಅಡ್ಡಭಿತ್ತಿಯುತ , ತಂತು 
ಜಾಲಕ್ಕಿಂತ ಸ್ವಲ್ಪ ಭೇದವುಳ್ಳದ್ದಾಗಿದ್ದು, ಎರಡು ಆಥವಾ ಹೆಚ್ಚುಸಲ ದ್ವಿ ಿಕದಲೆಇಡೆ 
ದಿರುತ್ತವೆ. ಕೊನಿಡಿಯ ತೊಟ್ಟಿಲ್ಲದೆ ಬದಿಯಿಲ್ಲಿರುತ್ತವೆ: ಗೋಳಾಕಾರದಿಂದ 
ಅಂಡಾಕಾರ ; ಪಾರದರ್ಶಕ ಅಥವಾ ಸ್ವಲ್ಪ ಬಣ್ಣಯುತ. 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1, ಹೆಪ್ಲೆರಿಯ ಪಾಲ್ಲಿಡ (ಹಾರ್ಜ್‌) ಲಿಂಡಾವು 

ಮೆದೆಯು ಸಡಿಲವಾಗಿದ್ದು, ಬಹುಮಟ್ಟಿ ಕಿಗೆ ಬಣ್ಣರಓತೆ ದುರ್ಬಲ ಪ್ರಕಾಶ 
ಮಾನ ಬೂದು, ಕೊನಿಡಿಯದಂಡಗಳು ನೇರವಾಗಿದ್ದು, ಸಾಧಾರಣವಾಗಿ ಅವಿಚ್ಛ ನ್ನ್ನ 
ವಾಗಿರುತ್ತವೆ. ಒಂದೊಂದುಸಲ ಅಡ್ಡಭಿತ್ತಿಯುತ ; ಕವಲೊಡೆದಿರದೆ ಅಥವಾ 
ಉದ್ದವಾದ ದ್ವಿ ಅಥವಾ ತ್ರಿಕವಲುಗಳು, 3-45 ವ್ಯಾಸವಿರುತ್ತವೆ. ಕೊನಿಡಿಯ 
ಗೋಳಾಕಾರ ; ಪಾರದರ್ಶಕ, ಚೆಲ್ಲಾಪಿಲ್ಲಿಯಾಗಿ ಕೊನಿಡಿಯದಂಡದ ಮೇಲೆ ಇದ್ದು ; 
ತೊಟ್ಟಿರದೆ, 2-3 ವ್ಯಾಸವಿರುತ್ತವೆ. 

ಮಣ್ಣಿನಿಂದ: ಸ್ವಿಟ್ಸರ್‌ಲ್ಮಾಂಡ್‌ (24). 


(16) ಹೈಪೊಡರ್ಮ ಫ್ರೈಸ್‌ 

ತಂತುದಾರಗಳು ತೆವಳುತ್ತಿದ್ದು. ಅಡ್ಡಭಿತ್ತಿಯುತ, ಕವಲೊಡೆದು, ಒಂದು 
ಮೆದೆಯಾಗಿ ರೂಪಿತವಾಗಿರುತ್ತವೆ. ಕೊನಿಡಿಯದಂಡಗಳು ಸರಳ, ಚಿಕ್ಕವು, ನೇರ, 
ಅವಿಚ್ಛಿನ್ನವಾಗಿದ್ದು, ಒಟ್ಟಾಗಿ ಒಂದು ಬಲಿಷ್ಮ ಮೆದೆಯಾಗಿ ರೂಪಿತವಾಗಿರುತ್ತವೆ ; 


480 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯಗಳು ತುದಿಯಲ್ಲಿದ್ದು, ಪಾರದರ್ಶಕ ಆಥವಾ ಪ್ರಕಾಶಮಾನ ಬಣ್ಣ 
ವಿರುತ್ತವೆ. 
ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1, ಹೈಪೊಡರ್ಮ ರೋಸಿಯಂ (ಹಾಪ್‌ಮನ್‌) ಫೆ ್ರಿಸ್‌ 
ಮೆದೆಯು ಮೊದಲು ಸೀಮಿತವಿದ್ದು ನಂತರ ಹೊರಹೊಮ್ಮುತ್ತದೆ ; ಸೂಕ್ಷ್ಮ 
ವಾಗಿದ್ದು, ತೆಳುವಾದ ಚರ್ಮಪೊರೆಯಂತಾಗಿ ಜೊತೆಗೆ ಕಿರಣಗಳಂತಹ ತಂತುದಾರಗಳು 
ರೂಪಿತವಾಗುತ್ತ ವೆ: ಕೊನಿಡಿಯದಂಡಗಳು ಸಮಾನಾಂತರವಿದ್ದು , ಪಾರದರ್ಶಕ. 
ಕೊನಿಡಿಯ ತುದಿಯಲ್ಲಿದ್ದು, ಗೋಳಾಕಾರ, ಪಾಟಲ, 7-8 ವ್ಯಾಸವಿರುತ್ತವೆ. 
ವಂಣ್ಣಿನಿಂದ : ಸ್ವಿಟ್ಟರ್‌ಲ್ಯಾಂಡ್‌ (24). 


(17) ಆಕ್ರೆಮೊನಿಯಂ ಲಿಂಕ್‌ 

ತಂತುದಾರಗಳು ಒಂದು ಮೆದೆಯಾಗಿ ರೂಪಿತವಾಗಿ, ಕವಲೊಡೆದು, ಅಡ್ಡ ಭಿತ್ತಿ 
ಯುತ, ಮೇಲೆಲ್ಲ ಹರಡಿರುತ್ತ, ಬದಿಗವಲುಗಳನ್ನೊಳಗೊಂಡಿದ್ದು, ನೇರವಾಗಿದ್ದು, 
ಕೊನಿಡಿಯದಂಡಗಳಾಗಿ ನಿರ್ವಹಿಸುತ್ತವೆ ; ತುದಿಯಲ್ಲಿದ್ದು, ಪಾರದರ್ಶಕ ಅಥವಾ 
ಪ್ರಕಾಶಮಾನ ಬಣ್ಣಯುತ ; ಸಾಧಾರಣವಾಗಿ ಅಂಡಾಕಾರ ; ಚಿಕ್ಕವು. ಸ್ಪೋರೊ 
ಟ್ರೈಕಂಗಿಂತಲೂ ನೇರಕ್ಕಿರುವ, ಕವಲೊಡೆಯಂದ ಬದಿಗವಲುಗಳು ಕೊನಿಡಿಯವನ್ನು 
ಒಂಟಿಯಾಗಿ ತುದಿಗಳಲ್ಲಿ ಬಿಟ್ಟಿರುವುದರಿಂದ, ಇದು ಅದರಿಂದ ಭಿನ್ನವಾಗಿದೆ. 

ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಆಕ್ರೆಮೊನಿಯಂ ವೈಟಸ್‌ ಕಟಾನಿಯೊ 
ಜೇಡರ ಬಲೆಯಂತಹ ಬಿಳಿಯ ತಂತುದಾರ 

ಗಳು ಮೇಲೆಲ್ಲಾ ಹರಡಿ ; ವಿವಿಧವಾಗಿ ಕವಲೊ 

ಡೆದು, ಪಾರದರ್ಶಕ, ತೆಳುವಾಗಿದ್ದು, ಅಸ್ಪೆಷ್ಟ 

ಅಡ್ಡಭಿತ್ತಿಯುತ, ವಿಶಾಲವಾಗಿ ವಿಸ್ತರಿತಗೊಂಡಿ 

ದ್ದು ಮತ್ತು ಸಡಿಲವಾಗಿ ಒಟ್ಟುಗೂಡಿರುತ್ತವೆ. 

ಕೊನಿಡಿಯದಂಡಗಳು ಉಳಿಯಾಕಾರಿತ, ವೃತ್ತ 

ದಂತಿದ್ದು, ಆಗಾಗ್ಗೆ ನಾಲ್ಕು ಇರುತ್ತವೆ. ಒಂದು 

ಒಂಟಿ ಕೊನಿಡಿಯಂ ಪ್ರತಿಯೊಂದರ ತುದಿಯಲ್ಲಿರು 

ತ್ತದೆ. ಕೊನಿಡಿಯ ಆಂಡಾಕಾರ: ಏಕಕೋಶಿಕೆ ಚಿತ್ರ 84, ಆಕ್ರೆಮೊನಿಯಂ 

ಯುತ, ಪಾರದರ್ಶಕ, 3-4, ಶಾಶ್ವತವಿರುತ್ತವೆ. ಕೊನಿಡಿಯದಂಡ ಮತ್ತು ಕೆೊನಿಡಿಯ 
ಮಣ್ಣಿನಿಂದ: ಕೋಸ್ಟರಿಕಾ (65), ಗಳು (ಲಿಂಡಾವು ಕೃಪೆ), 

ಪನಾಮ (65), ಯು.ಎಸ್‌.ಎಸ್‌.ಆರ್‌, (143). . 


ಮೊನಲಿಯೇಲ್ಮ್‌ 481 
(18) ಸ್ಟೋರೊಟ್ಟೈಕಂ ಲಿಂಕ್‌ 


ತಂತುದಾರಗಳು ತೆವಳುತ್ತ, ಅನಿಯಮಿತವಾಗಿ ಕವ ಇದ್ಲಿ 
ಲೊಡೆದಿರುತ್ತವೆ, ಆದರೆ ಯಾವಾಗಲೂ ವೃತ್ತಗಳಾಗಿರು 
ವುದಿಲ್ಲ. ಕವಲುಗಳು ಪುನರಪಿ ಕವಲೊಡೆದಿರುತ್ತವೆ. ಕೊನಿ 
ಡಿಯದಂಡಗಳು ರೂಪಿತವಾಗಿರದೆ ಅಥವಾ ಬದಿಯ ಚಿಕ್ಕ pa 
ಕವಲುಗಳು ಹೊರಬೆಳೆದ ಭಾಗಗಳಾಗಿರುತ್ತವೆ. ಕೊನಿಡಿಯ ಚಿತ್ರ 85, ಸ್ಟೋರೊ 
ತಂತುದಾರಗಳ ಮೇಲೆ ಅಥವಾ ಕವಲುಗಳ ಬದಿ ಮತ್ತು ಟ್ರೈಕಂ ಕೊನಿಡಿಯದಂಡ 
ತುದಿಯಲ್ಲಿ ಬಿಟ್ಟಿರುತ್ತವೆ. ಸಾಧಾರಣವಾಗಿ ಬಹು ಅಸಂಖ್ಕಾ ಮತ್ತು ಕೊನಿಡಿಯಗಳು 
ತವಿರುತ್ತವೆ. ತೊಟ್ಟಿಲ್ಲದೆ ಆಥವಾ ಚಿಕ್ಕ ಫೈಯಲಿಡ್‌ಗಳ (ಲಿಂಡಾವು ಕೃಪೆ). 
ಮೇಲಿರುತ್ತವೆ ; ಅಂಡಾಕಾರ ಅಥವಾ ಗೋಳಾಕಾರ, ಪಾರ 
ದರ್ಶಕ ಅಥವಾ ಪ್ರಕಾಶಮಾನ ಬಣ್ಣಯುತ : ಸಾಧಾರಣವಾಗಿ ಚಿಕ್ಕವು. 


ಸ್ಟೋರೊಟ್ರೈಕಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯ ಗೋಳಾಕಾರ, 2-4 ವ್ಯಾಸವಿರುತ್ತವೆ. 


18. ಸಮೂಹಗಳು ಹಸುರು 1. ಸ್ಟೋ, ಆಲಿವೇಸಿಯಂ 
bb. ಸಮೂಹಗಳು ಬಿಳಿ, ಕೊನಿಡಿಯ 2-3 ವ್ಯಾಸ 
ಎರುತ್ತವೆ. 2. ಸ್ಟೋ. ಎಪಿಜಿಯಂ 
ತಳಿ ಟಿರಸ್ಕ್ರೀ 


೩೩, ಕೊನಿಡಿಯ ಮೊಟೆ ಕೈಯಾಕಾರದಿಂದ ನೀಳಾಕಾರಿತ. 
b. ಸಮೂಹಗಳು ಕಿಂಪುಮಿಶ್ರಿತ. 
€. ಕೊನಿಡಿಯ 434: ಒಂದು ಎಣ್ಣೆಹನಿ 
ಇರುತ್ತದೆ. 3, ಸ್ಪೋ. ರೋಸಿಯಂ 
೦೦. ಕೊನಿಡಿಯ 2-5 « 2-4. 
4d. ಕೊನಿಡಿಯದಂಡಗಳು ಕವಲೊಡೆದಿರು 


ವುದಿಲ್ಲ. 4. ಸ್ಪೋ, ರೋಸಿಯೊಲಂ 
dd. ಕೊನಿಡಿಯದಂಡಗಳು ಬಹುಕವಲೊಡೆ 
ದಿರುತ್ತವೆ. '` - 5, ಸ್ನೋ. ಕಾರ್ನಿಸ್‌ 
bb. ಸಮೂಹಗಳು ಬಿಳಿ, ಕೊನಿಡಿಯಗಳು 9.5 
5.5-1.5,. | 
€. ಕೊನಿಡಿಯ ಮೊಟ್ಟೆಯಾಕಾರಿತ. 6, ಸ್ಪೋ. ಪ್ರಯಿನೋಸು 


131 


482 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೭. ಕೊನಿಡಿಯ ಶಿರುಅಂಡಾಕಾರಿತ. 7. ಸ್ಟೋ. ಲಾಕ್ತಂ 
bbb. ಸಮೂಪಗಳು ಹಸುರು, 8. ಸ್ಟೋ, ಕ್ಲೋರಿನಂ 


1. ಸ್ಟೋರೊಟ್ಟೈಕಂ ಆಲಿವೇಸಿಯಂ ಫ್ರೈ ಟಸ್‌ 


ತಂತುಜಾಲ ಬಿಳಿಯಾಗಿದ್ದು ನಿಬಿಡವಾದ ತಂತುದಾರಗಳಿದ್ದು, ಹಸುರು ಬೂದು 
ಬಣ್ಣದ ಒಂದು ಹಾಸಾಗಿ ರೂಪಿತವಾಗಿರುತ್ತದೆ. ತಂತುದಾರಗಳು ಅನಿಯಮಿತವಾಗಿ 
ಕವಲೊಡೆದು, ಅಡ್ಡಭಿತ್ತಿಯುತ, 2-6 ವ್ಯಾಸವಿರುತ್ತದೆ. ಕೊನಿಡಿಯದಂಡಗಳು 
ಪರ್ಯಾಯವಿದ್ದು ದ್ವಿತೀಯ ಕವಲುಗಳು ಎರಡರಿಂದ ಮೂರು ಫೈಯಲಿಡ್‌ಗಳನ್ನು 
ಅದೇ ಬಿಂದುವಿನಲ್ಲಿ ಬಿಟ್ಟಿದ್ದು, ಅವು ಒಂಟೆ ಬೀಚಾಣುಗಳನ್ನು ತುದಿಗಳಲ್ಲಿ ಬಿಟ್ಟಿರು 
ತ್ತವೆ. ಕೊನಿಡಿಯ ಹಸುರಾಗಿದ್ದು, ಗೋಳಾಕಾರದಿಂದ ಸ್ವಲ್ಪ ಮೊಟ್ಟೆಯಾಕಾರ, 
2-4 ವ್ಯಾಸವಿರುತ್ತದೆ. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 
2. ಸ್ಟೋರೊಟ್ಟಿಕಂ ಎಪಿಜಿಯಂ ಬುನಾರ್ಡ್‌ ತಳಿ ಟೆರ್ರಸ್ಟ್ರೇ ಡಾಜೆವ್‌ಸ್ಕ 

ತಂತುಜುಲ ಬಿಳಿ, ವೆಲ್ಫೆಟ್ಟಿನಂತಹ ಮೆದೆಯಾಗಿ ರೂಪಿತವಾಗಿರುತ್ತದೆ. ಚಿಕ್ಕದು; 
ಕೊನಿಡಿಯಗಳು ರೂಪಿತವಾದನಂತರ ಬೂದು ಬಣ್ಣವಾಗುತ್ತದೆ. ತಂತಂದಾರಗಳು 
ಆಡ್ಡ ಭಿತ್ತಿ ಯುತ, ಸ್ವಲ್ಪ ಕವಲೊಡೆದಿದ್ದು, ಪಾರದರ್ಶಕ, ತೆಳು 2-5, ವ್ಯಾಸವಿರು 
ತ್ತವೆ. ಕೊನಿಡಿಯ ಬಹು ತೆಳುವಾದ ಚಿಕ್ಕ ಕವಲುಗಳ ಮೇಲಿರುತ್ತವೆ. ಅವುದ್ವಿ 
ಅಥವಾ ಶ್ರಿ ಕವಲೊಡೆದಿದ್ದು, ಪ್ರತಿ ಕವಲಿನ ತುದಿಯಿಂದ, ಒಂದು ಬೂದು ಗೋಳಾ 
ಕಾರ, ಕೊನಿಡಿಯವನ್ನು ಬಿಡುತ್ತದೆ. 2-3, ಅಪರೂಪಕ್ಕೆ ಚಿಕ್ಕ ಸರಣಿಗಳನ್ನು 
ರೂಪಿಸುತ್ತವೆ, 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 
3. ಸ್ಪೋರೊಟ್ಟೈಕಂ ರೋಸಿಯಂ ಲಿಂಕ್‌ 


ಸಮೂಹಗಳು ವಿಸ್ತಾರವಾಗಿ ಹರಡಿದ್ದು, ಕೆಂಪಗಿರುತ್ತವೆ. ತಂತುದಾರಗಳು 

ತೆವಳುತ್ತ ಹರಡುತ್ತಿದ್ದು, ವಿರಳ ಅಡ್ಡಭಿತ್ತಿಯುತ. ಕೊನಿಡಿಯದಂಡಗಳು ಬದಿಯಲ್ಲಿನ 

ಚಿಕ್ಕ ಕವಲುಗಳಾಗಿದ್ದು, ಕವಲೊಡೆಯದೆ ಎರಡರಿಂದ ಮೂರು ಫೈ ೈಯಲಿಡ್‌ನಂತಹ 

ಕವಲುಗಳು ತುದಿಯಲ್ಲಿರುತ್ತ ವೆ. ಕೊನಿಡಿಯ ತುದಿಯಲ್ಲಿದ್ದು ; ಅಂಡಾಕಾರ ; ಕೆಂಪು 
ಮಿಶ್ರಿತ ; 4x34; ಒಂದು ಎಣ್ಣೆ ಹನಿಯಿರುತ್ತದೆ, 

ಮಣ್ಣಿನಿಂದ : ಕೆನಡ(22), ಚೀನ(110), ಇಂಗ್ಲೆಂಡ್‌(51), ಭಾರತ(185), 

` ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). ಉತ್ತರ ಡಕೋಟ 
(210), ನ್ಯೂಜರ್ಸಿ (210), ಟೆಕ್ಸಾಸ` (210). 


ಮೊನಿಲಿಯೇಲ್ಸ್‌. 483 


4, ಸ್ಟೋರೊಟ್ಟೈಕಂ ರೋಸಿಯೊಲಂ ಆಡೆಮನ್ಸ್‌ ಮತ್ತು ಬೈಜರ್ನಿಕ್‌ 

ಮೆದೆ ನಸುಗುಲಾಬಿ, ವಿಶಾಲವಾಗಿ ವಿಸ್ತರಿತವಾಗಿರುತ್ತದೆ. ತಂತುದಾರಗಳು 
ಹರಡಿಕೊಂಡಿದ್ದು, ಅನಿಯಮಿತವಾಗಿ ಕವಲೊಡೆದಿದ್ದು, ಅಪರೂಪಕ್ಕೆ ಅಡ್ಮಭಿತ್ತಿ 
ಯುತ, ಬಹುತೆಳು, ನೇಠ, ಸರಳ ಅಥವಾ ಕವಲೊಡೆದ, ಬದಿಯವು ಕೊನಿಡಿಯ 
ದಂಡಗಳಾಗುತ್ತವೆ. ಕೊನಿಡಿಯಗಳು ತುದಿಯಲ್ಲಿದ್ದು, ಗೋಳಾಕಾರಿತ ಅಥವಾ ಅಂಡಾ 
ಕಾರ ; ಒಂಟಿಯಾಗಿದ್ದಾಗ ಪಾರದರ್ಶಕವಾಗಿ, ಗುಂಪಿನಲ್ಲಿದ್ದಾಗ, ನಸು ಗುಲಾಬಿ ; 
3-54 ವ್ಮಾಸ ಅಥವಾ 5x3- ತ? ; ಸೂಕ್ಷ್ಮಕುಹರಗಳು ಅಥವಾ ಎಣ್ಣೆ ಹನಿ 
ಗಳಿರುವುದಿದ್ದ. 

ಮಣ್ಣಿನಿಂದ : ಈಜಿಪ್ಟ್‌ (156). 


5... ಸ್ಟೋರೊಟ್ಟೈಕಂ ಕಾರ್ನಿಸ್‌ ಬ್ರೂಕ್ಸ್‌ ಮತ್ತು ಹ್ಯಾನ್ಸ್‌ ಫೊರ್ಡ್‌ 

ಸಹನಾಮ ಅಲ್ಕೂರಿಸ್ಮ ಕಾರ್ನಿಸ್‌ (ಬ್ರೂಕ್ಸ್‌ ಮತ್ತು ಹ್ಯಾನ್ಸ್‌ ಫೊರ್ಡ್‌) ಬ್ರಿಸ್ಸಿ 

ಸಮೂಹಗಳು ಬಿಳಿಯಿಂದ ನಸುಹಳದಿ, ಆಳಗೆಂಪುಮಿಶ್ರಿತ ಕಂದು, ಆಧಾರ 
ಸ್ಥಳಕ್ಕೆ ನಿಬಿಡವಾಗಿ ಅಂಟಿಕೊಂಡಿದ್ದು ; ತಂತುದಾರಗಳು ತೆವಳುತ್ತ, ಪರಸ್ಪರ ಹೆಣೆದಂ 
ಕೊಂಡಿದ್ದು ; ಕವಲೊಡೆದು ; ಅಸ್ಪಷ್ಟ ಅಡ್ಡ ಸಭಿಶ್ತಿಯುತ ; ಪಾರದರ್ಶಕ; 1-2 
ವ್ಯಾಸವಿರುತ್ತದೆ. ಕೊನಿಡಿಯದಂಡಗಳು ಸ್ಟ ಷ್ಟ ವಾದ ಭಿನ್ನ ತೆಯುಳ್ಳದ್ದಾ ಗಿರುವುದಿಲ್ಲ; 
ಬಹು ಕವಲೊಡೆದಿದ್ದು , ಪಾರದರ್ಶಕವಾಗಿರುತ್ತ ಕೊನಿಡಿಯ ಬದಿ ಅಥವಾ ತುದಿ 
ಯಲ್ಲಿ ಸ್ಪ ಸ ಉಬ್ಬಿ ದೆ ಕೊನಿಡಿಯವಂಡಗಳ ಕವಲುಗಳ ತುದಿ ಕೋಶಿಕೆಗಳಿಂದ ರೂಪಿತ 
ಗೊಂಡಿ ರ ಉದ್ದವಿರುತ್ತವೆ; ತುದಿಗಳಲ್ಲಿ ಕೊನಿಡಿಯಗಳನ್ನು 
ಬಿಟ್ಟಿದ್ದು, ಅಂಡ ಪಿಯರಾಕಾರಿತ ; 2.5%x2-4. ` 


ಮಣ್ಣಿನಿಂದ : ಇಂಗ್ಲಂಡ್‌ (214). 


6. ಸ್ಪೋರೊಟ್ಟೈಕಂ ಪ್ರುಯಿನೋಸಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಅಪ್ಪಟ ಬಿಳಿ, ವಿಶಾಲವಾಗಿ ಹರಡಿ, 
ಹತ್ತಿಯಂತಿದ್ದು ; ಹುರುಳಿ ಆಗಾರಿನ ಮೇಲೆ ಸ್ವಲ್ಪ ಬೆಳವಣಿಗೆಯಾಗಿ, ಧೂಳಿನಂತೆ 
ಅಥವಾ ಹುಡಿಯಂತಿರುತ್ತವೆ. ಕೆಳಮುಖವು ಬಣ್ಣರಹಿತ ; ಮೇಲ್ಮೈ ತಂತುದಾರಗಳು 
ಕವಲೊಡೆದಿದ್ದು, ಪಾರದರ್ಶಕ, ಆಗಾಗ್ಗೆ ಒರಟಾಗಿದ್ದು, ಇವುಗಳಿಂದ ಕೊನಿಡಿಯ 
ದಂಡಗಳು ಕವಲುಗಳಾಗಿ ಉದ್ಭವಿಸುತ್ತವೆ. ಬಂಜೆ ತಂತುದಾರಗಳು ಆಗಾಗ್ಗೆ ಹಗ್ಗ _ 
ದಂತಿದ್ದು, 10, ವರೆಗೆ ದಪ್ಪವಿರುತ್ತವೆ. ಕೊನಿಡಿಯದಂಡಗಳು 25 ಉದ್ದದವರೆಗೆ 
ಅಭಿಮುಖ ಅಥವಾ ಅನಿಯಮಿತವಾಗಿ ಹೇರಳವಾಗಿ ಕವಲೊಡೆದು, ತುದಿಗಳಲ್ಲಿ ಕೊನ 
ಡಿಯಗಳನ್ನು: ಬಿಟ್ಟಿದ್ದು, ಅವು ಅಂಡಾಕಾರ ಅಥವಾ ನಿಂಬೆಯಾಕಾರದಲ್ಲಿ 9.5- 
13.5 x 6-104, ಬೂದು ಮಿಶ್ರಿತವಾಗಿ`ತೋರುತ್ತವೆ. 


484 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ : ಕೆನಡ (23) 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ(102), ಐಯೋವ (71), 
ಲೂಸಿಯಾನ (71). 


7. ಸ್ಪೋರೊಟ್ಟೈಕಂ ಲಾಕ್ಸಂ ನೀಸ್‌ 

ಮೆದೆಯು ಮೊದಲು ಚಿಕ್ಕದು, ಸುಮಾರು 1ಮಿಮಿ ವ್ಯಾಸದಲ್ಲಿದ್ದು, ಅನಂತರ 
ದೊಡ್ಡ ಸಮೂಹಗಳಾಗಿ ಕೂಡಿಕೊಂಡು 5 ಸೆಮಿ ಆಥವಾ ಹೆಚ್ಚು ವ್ಯಾಸವಿರುತ್ತವೆ; 
ಬಹುತೆಳುವಾಗಿದ್ದು, ತೆವಳುಶ್ತಿ ರುವ ಉಣ್ಣೆಪುಚ್ಛದಂತಿರುವುದರಿಂದ ; ಹೊರ 
ಹೊಮ್ಮದ ಕವಲೊಡೆದ ತಂತುದಾರಗಳಿರುತ್ತವೆ. ಕೊನಿಡಿಯದಂಡಗಳು ಕಿರಿದಾಗುತ್ತ, 
ಬದಿಕವಲುಗಳಾಗಿ ಕಂಡುಬರುತ್ತವೆ. ಕೊನಿಡಿಯ ಬಿಳಿ, ತಿರುಅಂಡಾಕಾರ ; ಕೆಲವು 
ಇರುತ್ತವೆ. 

ಮಣ್ಣಿನಿಂದ : ಇಂಗ್ಲಂಡ್‌ (15). 


8. ಸ್ಪೋರೊಟ್ಟೈಕಂ ಕ್ಲೊರಿನಂ ಲಿಂಕ್‌ 

ಮೆದೆ ಸುಮಾರು ದಪ್ಪ ; ವಿಸ್ತರಿತವಾಗಿದ್ದು, ಆಲಿವ್‌ ಹಸುರು, ಉಣ್ಣೆ ಪುಚ್ಛ 
ದಂತಿದ್ದು, ತಂತುದಾರಗಳು ಸುಮಾರು ದಪ್ಪ; ಕವಲೊಡೆದು, ನಯವಾಗಿರುತ್ತವೆ. 
ಕೊನಿಡಿಯ ತಿರುಅಂಡಾಕಾರ ; ಕವಲುಗಳ ತುದಿಯಲ್ಲಿದ್ದು ; 4-6 2-3.5, ; 
ಹಸುರು ಮಿಶ್ರಿತ ; ಒಂದು ಎಣ್ಣೆಹನಿ ಇರುತ್ತದೆ. 

ಮಣ್ಣಿನಿಂದ : ಯು. ಎಸ್‌. ಎಸ್‌. ಆರ್‌. (143). 


ಅನಿರ್ದಿಷ್ಟಸ್ಥಾನದ ಪ್ರಭೇದಗಳು 
ಸ್ಟೋರೊಟ್ಟೈಕಂ ಫ್ಲೆವಿಸ್ಸಿಮಮ್‌ ತಳಿ ಲಂಜಿನೆನ್ಸ್‌ ಜಿಲ್ವಿನಿಯಿ 
ಸ್ಟೋರೊಟ್ಟೈಕಂ ಪಾರ್ಯಂ ಜಿಲ್ಲಿ ಿನಿಯಿ 
ಮಣ್ಣಿನಿಂದ : ಆಸಿ ಯ (189). 


ಸ್ಫೋರೋಟ್ಟೈಕಂ ಪಲ್ವಿನಿಫಾರ್ಮೆ ಥಾಮ್‌ 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209). 


(19) ಮಾನೊಸ್ಟೋರಿಯಂ ಬೊನೊರ್ಡನ್‌ | 
ಬಂಜೆ ತಂತುದಾರಗಳು ತೆವಳುತ್ತ ; ಅಡ್ಡಭಿತ್ತಿಯುತ ; ಕವಲೊಡೆದು ಒಂದು 
ಮೆದೆಯಾಗಿ ರೂಪಿತವಾಗಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿದ್ದು ಅಡ್ಡ 


ಮೊನಿಲಿಯೇಲ್ಸ್‌. 485 


ಭಿಶ್ತಿಯುತ ಅಥವಾ ಅಡ್ಡಭಿತ್ತಿರಹಿತ 
ವಿದ್ದು ; ಮರದಂತೆ ಕವಲೊಡೆದು ಸಾಧಾ 
ರಣವಾಗಿ ಒಂದು ಅಥವಾ ಹೆಚ್ಚು, 
ನೇರವಾದ ಅಥವಾ ಅಡ್ಡವಾಗಿರುವ 
ಕವಲುಗಳು ಒಂದರಮೇಲೊಂದು ಕಂಡು 
ಬಂದು ಅವು ಪುನರಾವರ್ಶನೆಯಾಗಿ ತುದಿ 
ಗಳಲ್ಲಿ ಎರಡು ಅಥವಾ ಮೂರು ಚಿಕ್ಕ 
ಕವಲುಗಳಾಗಿ ಇರಬಹುದು. ಕೊೊನಿಡಿಂ 
ಗಳು ಕೊನಿಡಿಯದಂಡದ ಕೊನೆಯ ಚಿಕ್ಕ 
ಕವಲುಗಳ ಮೇಲಿರುತ್ತವೆ. ತುದಿಯಲ್ಲಿದ್ದು, 
ಒಂದೊಂದು ಸಲ ಬದಿಯಲ್ಲಿ; ಒಂದೊಂದೇ 
ಬಿಟ್ಟಿರುತ್ತವೆ ತ್ತು ತೊಟ್ಟು ರಓತ 
ವಾಗಿ ಅಥವಾ ಸ್ವಲ್ಪ ವಿರಳವಾಗಿ ಒಂದು ಚಿಕ್ಕ ತೊಟ್ಟುಯುತ, ಪಾರದರ್ಶಕ 
ಆಥವಾ ಪ್ರಕಾಶಮಾನ ಬಣ್ಣವಿದ್ದು ; ನಯ; ಏಕಕೋಶಿಕ, ತೆಳು ಭಿಶ್ತಿಯುತ ; 
ಸಾಧಾರಣವಾಗಿ ಸುಮಾರು ದೊಡ್ಡದಾಗಿದ್ದು ; ಅಂಡಾಕಾರ ಅಥವಾ ಗೋಳಾಕಾರ 
ವಾಗಿರುತ್ತವೆ. 

ಸ್ಪೋರೊಟ್ಟೆಕಂನಿಂದ ಇದು ಭಿನ್ನವಾಗಿರುವುದು, ನೇರಕ್ಕೆ ಬೆಳೆದ ಕೊನಿಡಿಯ 
ದಂಡಗಳು ಇರುವುದರಿಂದ ; ವರ್ಟಿಸಿಲಿಯಂನಿಂದ ಪೂರ್ಣವಾಗಿ ವೃತ್ತಗಳಲ್ಲಿರುವ 
ಕವೆಲುಗಳಿರುವುದರಿಂದ ; ಸೆಪಿಡೊನಿಯಂದಿಂದ ನಯವಾದ ಬೀಜಾಣುಗಳಿರುವುದರಿಂದೆ. 


ಚಿತ್ರ 86, ಮಾನೊಸ್ಟೋರಿಯಂ ಕೊನಿ 
ಡಿಯದಂಡ ಮತ್ತು ಕೊನಿಡಿಯ (ಮಾಸನ್‌ 
ರವರ ನಂತರ) 


ಮಾನೊಸ್ಟೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩, ಸಮೂಹಗಳು ಬಿಳಿ, 
b. ಬೀಜಾಣುಗಳು ಚಿಕ್ಕವು, 3-2 ವ್ಯಾಸ 


ವಿರುತ್ತವೆ. 
€. ಬೀಜಾಣುಗಳು ತಿರು ಅಂಡಾಕಾರ. 1. ಮಾ. ಸಿಲ್ವಾಟಿಕಂ 
೦೦. ಬೀಜಾಣುಗಳು ಗೋಳಾಕಾರ. 2. ಮಾ, ಮೈನುಟಿಸ್ಸಿಮಂ 


bb. ಬೀಜಾಣುಗಳು ದೊಡ್ಡವು, 4-63-44 
೦. ಕೊನಿಡಿಯ ಬಣ್ಣರಹಿತ, 5-63 3. ಮಾ, ಅಕ್ಕುಮಿನೇಟಂ 
00. ಕೊನಿಡಿಯ ಹಸುರಾಗಿತ್ತವೆ, 4-63-4 4, ಮಾ. ಎಲಿಷ್ಕಿಕೆಂ 


486 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೩೩. ಸಮೂಹಗಳು ಕೆಲವೊಂದು ಹಸುರುಛಾಯೆಗಳಲ್ಲಿ 
ರುತ್ತವೆ, 
b. ತಂತುಜಾಲ ಒಂದು ಪೆಲಿಕಲ್‌ ಆಗಿ ರೂಪಿತ 
ವಾಗಿರುತ್ತದೆ. 5; ಮಾ. ಗ್ಲಾಕಂ 
bb. ತಂತುಜಾಲ ಒಂದು ಮೆದೆಯಾಗಿ 
ರೂಪಿತವಾಗಿರುತ್ತದೆ. 
€, ಕೊನಿಡಿಯ ದೊಡ್ಡವ, ಅಂಡಾಕಾರ, 
6-10 :3-4್ಯ. 6. ಮಾ, ಆಲಿವೇಸಿಯಂ 
೦೦. ಕೊನಿಡಿಯಗಳು ಚಿಕ್ಕವು, ಗೋಳಾಕಾರ 
ದಿಂದ ಅಂಡಾಕಾರ. | 
4. ಹಾಸು ಹುಡಿಯಂತಿರುತ್ತದೆ. 7. ಮಾ. ವಿರಿಡಿಸೆನ್ಸ್‌ 
dd. ಹಾಸು ಉಣ್ಣೆಪುಚ್ಚದಂತಿರುತ್ತದೆ. 
6, ಮೆದೆ ಹಳದಿಯಾಗಿದ್ದು 
ಹಸುರಾಗುತ್ತದೆ. 8, ಮಾ. ಫ್ಲೇವಂ 
60. ಮೆದೆ ಮೊದಲಿನಿಂದಲೂ ಹಸು 
ರಾಗಿರಂತ್ರದೆ. 9, ಮಾ. ಸಬ್‌ಟೈಲ್‌ 
ff. ಬೀಜಾಣುಗಳು ದೊಡ್ಡವು, 
3-4 
8- ತಂತುದಾರಗಳಲ್ಲಿ ಉಬ್ಬಿದ 
ಲಕ್ಷಣಗಳಿರುತ್ತವೆ. 10. ಮಾ. ಹ್ಯೂಮಿಕೋಲ 
88. ತಂತುದಾರಗಳಲ್ಲಿ ಉಬ್ಬಿದ 
ಸ ಲಕ್ಷಣಗಳಿರುವುದಿಲ್ಲ. 11. ಮಾ. ರಿಫ್ಲೆಕ್ಸಂ 


1. ಮಾನೊಸ್ಪೋರಿಯಂ ಸಿಲ್ವಾಟಿಕಂ ಆಡೆಮನ್ಸ್‌ 
ಸಮೂಹಗಳು ವೃತ್ತಾಕಾರಿತ ; ಬಿಳಿ; ದೈಹಿಕ ತಂತುದಾರಗಳು ತೆವಳುತ್ತ. 
ಕವಲೊಡೆದು, ಪಾರದರ್ಶಕವಿರುತ್ತವೆ. ಕೊನಿಡಿಯದಂಡಗಳು ನೇರ, ಅವಿಚ್ಛೆನ್ನ 
ವಾಗಿದ್ದು, ಪಾರದರ್ಶಕ, ಮರದಂತೆ ಕವಲೊಡೆದಿದ್ದು, ತುತ್ತತುದಿ ಕವಲುಗಳ: 
ಸಾಧಾರಣವಾಗಿ ಎರಡು, ಅಪರೂಪಕ್ಕೆ ಮೂರು ಕವಲಾಗಿರುತ್ತವೆ. ಕೊನಿಡಿಯ 
ಒಂಟಿಯಾಗಿದ್ದು, ಶೀರ್ಷವರ್ಧಿಯುತ'; ತಿರು ಅಂಡಾಕಾರಿತ, 3 » 2%. 
ಮಣ್ಣಿನಿಂದ : ಹಾಲಂಡ್‌ (133)... 


ಮೊನಿಲಿಯೇಲ್ಸ್‌ 487 
2.  ಮಾನೊಸ್ಟೋರಿಯಂ ಮೈನುಟೆಸ್ಸಿಮಂ ರಿವೊಲ್ಪ 


"ಹಾಸು ಬಿಳಿಯದು. ಕೊನಿಡಿಯದಂಡಗಳು ಅನಿಯಮಿತವಾಗಿ, ಕವಲೊಡೆದು, 
ತುದಿಯಲ್ಲಿ ಚಿಕ್ಕ ಕವಲುಗಳು ಎರಡು ಆಥವಾ ಮೂರು, ಕತ್ತರಿಸಿದಂತಿರುತ್ತವೆ. 
ಕೊನಿಡಿಯ ಶೀರ್ಷವರ್ಧಿ ; ಗೋಳಾಕಾರ ; ಪಾರದರ್ಶಕ; 2-3 ವ್ಯಾಸವಿರುತ್ತವೆ. 

ಮಣ್ಣಿನಿಂದ :  ಯು.ಎಸ್‌.ಎಸ್‌.ಆರ್‌. (143), 


3.  ಮಾನೊಸ್ಫೋರಿಯಂ ಅಕ್ಕುಮಿನೇಟಂ ತಳಿ ಟೆರಸ್ಟ್ರಿ ಸ್ಕಾಕರ್ದೊ 


ಸಮೂಹಗಳು ಹರಡಿಕೊಂಡಿದ್ದು, ಬಿಳಿಯದು. ಕೊನಿಡಿಯದಂಡಗಳು ನೇರ 
ವಾಗಿದ್ದು, ಸ್ವಲ್ಪ ಆಡ್ಡಭಿತ್ತಿಯುತ, ವೃಕ್ಷದಂತೆ ಕವಲೊಡೆದಿದ್ದು ಕವಲುಗಳು ನೇರ 
ವಾಗಿದ್ದು, ಸರಳ ಅಥವಾ ಕವೆಗಳಾಗಿದ್ದು, ಮೊನೆಚಾಗಿರುತ್ತವೆ. ಕೊನಿಡಿಯ ಉದ್ದ 
ವಾಗಿದ್ದು, ಪಾರದರ್ಶಕ, 5-6 » ತ್ವ. 

ಮಣ್ಣಿನಿಂದ : ಕಾಲುವೆವಲಯ (165), ಇಟಲಿ (157). 

ಮಣ್ಣಿನಲ್ಲಿ ಇದರ ಇರುವಿಕೆ ಅನುಮಾನಾಸ್ಪದ, ಸ್ಕೌಕರ್ಡೊರವರು ತೇವಾಂಶ 
ವುಳ್ಳ ಮಣ್ಣಿನಿಂದ ಇದನ್ನು ವರದಿಮಾಡಿದ್ದುರೆ. 


4. ಮಾನೊಸ್ಟೋರಿಯಂ ಎಲಿಪ್ಲಿಕಂ ಡಾಜೆಸ್ಕ 


ತಂತುಜಾಲ, ಉಣ್ಣೆಪುಚ್ಛದಂತೆ, ಸೆಲ್ಕುಲೋಸಿನ ಮಾಧ್ಯಮದ ಮೇಲೆ ಮಾತ್ರ 
ರೂಪಿತವಾಗುತ್ತದೆ. ತಂತುದಾರಗಳು ಪಾರದರ್ಶಕ ಅಡ್ಡಭಿತ್ತಿಯುತ್ತ 3-4 
ವ್ಯಾಸವಿದ್ದು, ಪರ್ಯಾಯವಾಗಿ ಕವಲೊಡೆದಿರುತ್ತವೆ. ಕೊನಿಡಿಯದಂಡಗಳು 
ಎರಡು ಅಥವಾ ಮೂರರಂತೆ ಒಂದೇ ಬಿಂದುವಿನಲ್ಲಿ ಉದ್ಭವಿಸಿ, ಒಂಟೆಯಾಗಿ ತುದಿ 
ಯಲ್ಲಿ ಕೊನಿಡಿಯಗಳನ್ನು ಬಿಟ್ಟಿರುತ್ತವೆ. ಕೊನಿಡಿಯ ಅಂಡಾಕಾರ ; ಹಸುರಾಗಿದ್ದು 
4-6 x 3-4. ಕ್ಲಾಮಿಡೊಬೀಜಾಣುಗಳು ಅಸಂಖ್ಯಾತವಿದ್ದು, 6-14 ವ್ಯಾಸ 
ವಿರುತ್ತವೆ. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


5.  ಮಾನೊಸ್ಟೋರಿಯಂ ಗ್ಲಾಕಂ ಡಾರ್ಜೆವಸ್ಕ್‌ 


ತಂತುಜಾಲ ಬಿಳಿಯಾಗಿದ್ದು ಒಂದು ಹಸುರು ಪೆಲಿಕಲ್‌ ಆಗಿ ರೂಪಿತವಾಗುತ್ತದೆ. 
ತಂತುದಾರಗಳು ಅನಿಯಮಿತ ; ಕವಲೊಡೆದು; ಅಡ್ಡಭಿತ್ತಿಯುತ ; 3-6, ವ್ಯಾಸ 
ಏರುತ್ತವೆ. ಕೊನಿಡಿಯದಂಡಗಳು ಎರಡರಿಂದ ಮೂರು. ಸ್ವಲ್ಪ ಉಬ್ಬಿದ ಫೈಯಲಿಡ್‌ 
ಗಳು ಒಂದೇ ಬಿಂದುವಿನಿಂದ ಉದ್ಭವವಾಗಿರುತ್ತವೆ. ಕೊನಿಡಿಯಗಳು ಅಂಡಾ 


488 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಾರಿತ, ಒಂಟಿಯಾಗಿ, 4-8 3-4. ಕ್ಲಾಮಿಡೊಬೀಜಾಣುಗಳು ಅಸಂಖ್ಯಾ ತ; 
ಸರಣಿಗಳಲ್ಲಿದ್ದು, 8-124 ವ್ಯಾಸವಿರುತ್ತವೆ. 


ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


6, ಮಾನೊಸ್ಟೋರಿಯಂ ಆಲಿವೇಸಿಯಂ ಕುಕ್‌" ಮತ್ತು ಮಾಸ್ಟೀ ತಳಿ ಮೇಜರ್‌ ಡಾಜೆಸ್ಕ 


ತಂತುಜಾಲ ಬಿಳಿ, ಉಣ್ಣೆ ಪ್ರಚ್ಛ ದಂತಿರುತ್ತದೆ. ಕೊನಿಡಿಯದಂಡಗಳು ನೇರ 
ವಾಗಿದ್ದು, ಆಲಿವ್‌ ಹಸುರು ಒಂದು ಮೆದೆಯಾಗಿ ರೂಪಿ2ಗೊಂಡು, ಆನಿಯಮಿತ 
ವಾಗಿ ಕವಲೊಡೆದು : ; ಫೈಯಲಿಡ್‌ಗಳು ಪರ್ಯಾಯ ಆಥವಾ ಅಭಿಮುಖ ಜೋಡಣೆ 
ಯಾಗಿದ್ದು, ಹಲವು ಸಮಯಗಳಲ್ಲಿ ಸಂಘಟಿತಗೊಂಡು ಎರಡು ಆಥವಾ ಮೂರರ 
ಗುಂಪುಗಳಲ್ಲಿರುತ್ತವೆ. ಕೊನಿಡಿಯ ತುದಿಯಲ್ಲಿ, ಒಂಟೆಯಾಗಿದ್ದು, ಆಂಡಾಕಾರ, 
ನಸು ಹಸುರಾಗಿದ್ದು, 6-10 x 3-4. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


7... ಮಾನೊಸ್ಪೋರಿಯಂ ವಿರಿಡಿಸೆನ್ಸ್‌ ಬೊನೊರ್ಡೆನ್‌ 

ತಂತುಜಾಲ ಬಿಳಿ, ಉಣ್ಣೆ ಪುಚ್ಛದಂತಿದ್ದು, ಒಂದು ಚಿಕ್ಕ ಆಳಹಸುರು ಹುಡಿ 
ಯಂತಹ ಮೆದೆಯಾಗಿ ರೂಪಿತಗೊಂಡಿರುತ್ತದೆ. ತಂತುದಾರಗಳು ಪಾರದರ್ಶಕ, ಅಡ್ಡ 
ಭಿತ್ತಿಯುತವಾಗಿರುವುದರ ಜೊತೆಗೆ ಅಡ್ಡ ಭಿತ್ತಿರಹಿಶ ಫಲಿತ ಚಿಕ್ಕಕವಲುಗಳಾಗಿರುತ್ತವೆ. 
ದ್ವಿಕವಲಾಗುವಿಕೆ ರೀತಿಯಲ್ಲಿ ಕವಲೊಡೆದಿರುತ್ತವೆ. ಕೊನಿಡಿಯದಂಡಗಳು ದ್ವಿಕವ 
ಲೊಡೆದಿದ್ದು, ಜೊತೆಗೆ ಎರಡು ಬಹು ತೆಳುವಾದ ಫೈಯಲಿಡ್‌ಗಳಿರುತ್ತವೆ. ಅವು 
ಅಂಕುರ ರೂಪಿತ, ಗೋಳಾಕಾರ, ಕೊನಿಡಿಯಗಳು ; ಸುಮಾರಾಗಿ ಆಳ ಹಸುರಾಗಿದ್ದು, 
2-4 ವ್ಯಾಸವಿರುತ್ತವೆ. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


8, ಮಾನೊಸ್ಟೋರಿಯಂ ಫ್ಲೇವಂ ಬೊನೊರ್ಡೆನ್‌ 


ತಂತುಜಾಲ ಬಿಳಿ, ಉಣ್ಣೆಪ್ಪ ಪ್ರಚ್ಛ ೈದಂತಿದ್ದು, ಹಳದಿಯ ಒಂದು ಚಿಕ್ಕಹಾಸಾಗಿ 
ರೂಪಿತವಾಗಿದ್ದು, ವಯಸ್ಸಾದಂತೆ 'ಹಸುರಾಗುತ್ತ ದೆ. ತಂತುದಾರಗಳು 'ಬಹುಕವ 
ಲೊಡೆದಿದ್ದು, ಅಡ್ಡಭಿತ್ತಿಯುತ, 2-6 ವ್ಯಾಸವಿದ್ದು, ಅಭಿಮುಖ ಅಥವಾ ಪರ್ಯಾ 
ಯವಾಗಿ ಕವಲಾಗಿರುತ್ತವೆ. ತುದಿಯಲ್ಲಿನ ಚಿಕ್ಕ ಕವಲುಗಳು ತೆಳುವಾಗಿದ್ದು, ಒಂದು 
ದುಂಡನೆಯ ಒಂಟಿ ಬೀಜಾಣುವನ್ನು ಬಿಟ್ಟಿ: ದ್ದು, ಹಳದಿಬಣ್ಣ, ಒಂದು ಒಂಟೆ ಎಣ್ಣೆ 
ಹನಿ ಇದ್ದು, 2-4೬ ವ್ಯಾಸಎರುತ್ತದೆ. 


ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


ಮೊನಿಲಿಯೇಲ್ಮ್‌ 489 


9, ಮಾನೊಸ್ಬೋರಿಯಂ ಸಬ್‌ಚೇಲ್‌ ಡಾಜೆಸ್ಕ 


ತಂತುಜಾಲ ಬಿಳಿ, ಬಹು ಚಿಕ್ಕ, ಅತ್ಯುತೃಷ್ಟ, ಆಳ ಹಸುರಾದ ಒಂದು ಮೆದೆ 
ಯಾಗಿ ರೂಪಿತವಾಗಿರುತ್ತದೆ. ಕೊನಿಡಿಯಗಳು ಅಮ್ಲಮಾಧ್ಯಮದಲ್ಲಿ ಉತ್ಪತ್ತಿ 
ಯಾಗಿರುತ್ತವೆ. ಕೊನಿಡಿಯದಂಡಗಳು ಅನಿಯಮಿತವಾಗಿ ಕವಲೊಡೆದು ಪೊದರಾಗಿ 
ರೂಪಿತವಾಗಿರುತ್ತವೆ. ತುದಿ ಕವಲುಗಳು (ಫೈಯಲಿಡ್‌ಗಳು) ಅವುಗಳ ತುದಿಗಳಲ್ಲಿ 
ಗೋಳಾಕಾರದಿಂದ ಆಂಡಾಕಾರ ಕೊನಿಡಿಯ ಅಂಕುರೋದ್ಭವವಾಗಿ ರೂಪಿತಗೊಂಡು, 
ಹಸುರಾಗಿದ್ದು, 2-4 ವ್ಯಾಸವಿರುತ್ತವೆ. 


ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


10. ಇನೊಸ್ಟೋರಿಯಂ ಹ್ಯೂಮಿಕೋಲಂ ಡಾಜೆಸ್ಕ 

ತಂತುಜಾಲ ಬಿಳಿ, ಉಣ್ಣೆ ಪುಚ್ಛದಂತಿದ್ದು, ಒಂದು ಚಿಕ್ಕ ಹಸುರು ಮೆದೆಯಾಗಿ 
ರೂಪಿತಗೊಂಡಿದ್ದು, ಮುಪ್ಪಾದಂತೆ ಹಳದಿಗೆ ಬದಲಾಗುತ್ತಬೆ. ತಂತುದಾರಗಳು 
ಪಾರದರ್ಶಕ, ಕವಲೊಡೆದು, ಅಡ್ಡ ಭಿತ್ತಿಯುತ ; ವಿಶಿಷ್ಟವಾದ ಉಬ್ಬುವಿಕೆಗಳಿರುತ್ತವೆ, 
ಕೊನಿಡಿಯದಂಡಗಳು ದ್ವಿಕವಲೊಡೆದಿರುತ್ತವೆ. ಫೈಯವಲಿಡ್‌ಗಳು ತೆಳು ಮತ್ತು 
ಸ್ವಲ್ಪ ಬಾಗಿರುತ್ತವೆ. ಎಲ್ಲ ಸಮಯಗಳಲ್ಲಿಯೂ ಅಲೆಯೋಪಾದಿಯಾಗಿರುತ್ತವೆ. 
ಕೊನಿಡಿಯ ಗೋಳಾಕಾರದಿಂದ ಮೊಟ್ಟೆಯಾಕಾರ ; ಪಾರದರ್ಶಕ; 3-4 ತ್ಯ, 
ಒಗ್ಗೂಡಿ ಗುಂಪುಗಳಾಗಿರುವುದರಿಂದ ಒಂದು ಹಸುರು ಲೇಪನಯುತವಾಗಿರುತ್ತವೆ. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


11. ಮಾನೊಸ್ಟೋರಿಯಂ ರಿಫ್ಲೆಕ್ಸಂ ಬೊನೊರ್ಡೆನ್‌ ತಳಿ ವಿರಿಡೆ ಡಾಜೆಸ್ಕ 
ತಂತುಜಾಲ ಬಿಳಿ, ಒಂದು ಚಿಕ್ಕ ಮೆದೆಯಾಗಿ ರೂಪಿತಗೊಂಡಿದ್ದು, ಮೊದಲು 
ಹಸುರು ಮುಪ್ಪಾದಂತೆ ಕಂದುಬಣ್ಣಕ್ಕೆ ಬದಲಾಗುತ್ತವೆ. ತಂತುದಾರಗಳು ಪಾರ 
ದರ್ಶಕ, ಅಡ್ಡಭಿತ್ತಿಯುತ, ಅನಿಯಮಿತವಾಗಿ ಕವಲೊಡೆದು, 2-4 ಹವ್ಯಾಸವಿರುತ್ತವೆ. 
ಕೊನಿಡಿಯದಂಡಗಳು ಪರ್ಯಾಯವಾಗಿದ್ದು, ವಿಭಾಗಿಸಲ್ಪಟ್ಟು, ಎರಡರಿಂದ ಮೂರು 
ಹಿಂದಕ್ಕೆ ಬಾಗಿದ ಚಿಕ್ಕ ಕವಲುಗಳಾಗಿ ಅವು ಗೋಳಾಕಾರ, ಪಾರದರ್ಶಕ, (ಗುಂಪಿ 
ನಲ್ಲಿದ್ದಾಗ ಹಸುರು) ಕೊನಿಡಿಯ ಅವುಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ 
ತಿ-4/ ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಸಿತ್ಸರ್‌ಲಂಡ್‌ (52). 
ಅನಿರ್ದಿಷ್ಟ ಸ್ಮಾನದ ಪ್ರಭೇದಗಳು 
ಮಾನೊಸ್ಬೋರಿಯಂ ಗಟ್ಟುಲೆನ್ಸ್‌ ಜಿಲ್ವಿನಿಯಿ 
ಮಣ್ಣಿನಿಂದ : ಆಸ್ಟ್ರಿಯ (189). 


490 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(20) ಬಾಟ್ಟಿಟಿಸ್‌ ಮೈಚೆಲಿ 

ತಂತುದಾರಗಳು ತೆವಳುತ್ತ ಹರಡಿರುತ್ತವೆ. : ಕೊನಿಡಿಯದಂಡಗಳಾ ಸರಳ 
ಅಥವಾ ಸಾಧಾರಣವಾಗಿ ಅನಿಯಮಿತವಾಗಿ ವೃಕ್ಷಾಕಾರದ ಜೋಡಣೆಯಲ್ಲಿ ಕವ 
ಲೊಡೆದು, ನೇರವಾಗಿ ಬೆಳೆದಿರುತ್ತವೆ. ಕವಲು - 
ಗಳು ತೆಳು ಅಥವಾ ದಪ್ಪ ಮತ್ತು ಕಿರಿದು 
ಗೊಳ್ಳು ತ್ರಿರುವುದರಿಂದ ಒಂದು ಮೊನೆಯಾಗಿ, 
ಕತ್ತರಿಸಲ್ಪಟ್ಟಂತಿದ್ದು ಅಥವಾ ಜೊತೆಗೆ ಉಬ್ಬಿದ 
ಗುರುತುಗಳು ತುದಿಗಳಲ್ಲಿದ್ದು ಆಥವಾ ಬಾಚಣಿಗೆಯ 
ಹಲ್ಲುಗಳೆಂತಿರುತ್ತ ವೆ. ಕೊನಿಡಿಯಗಳು ಸಾಧಾರಣ ' 
ವಾಗಿ ಕವಲುಗಳ ಶುದಿಗಳಲ್ಲಿರುತ್ತವೆ : ಆದರೆ 
ಚೆಂಡುಗಳಲ್ಲಿ ಸಮರೂಪಿಯಾಗಿರುವುದಿಲ್ಲ: ಪಾರೆ ೧9 
ದರ್ಶಕ ಅಥವಾ ಪ್ರಕಾಶಮಾನ ಬಣ್ಣದಲ್ಲಿದ್ದು, ೦ 
ಏಕ ಕೋಶಿಕೆಯುತ. ಈ ಜಾತಿಯಲ್ಲಿ ಬಹು ಚ 
ಸಂಖ್ಯೆಯ ಜೀವಿಗಳಿದ್ದು, ಅವುಗಳಲ್ಲಿ ಕೆಲವೊಂದ 
ರಲ್ಲಿನ ಮೇಲ್ಮೈನ ಲಕ್ಷಣಗಳನ್ನು ಹೊರತು ಬೇರೆ 
ಯಾವ ರೀತಿಯಲ್ಲೂ ಸಾಮ್ಮವಿರುವುದಿಲ್ಲ. ಈ ಚಿತ್ರ 87, ಬಾಟ್ರಿಟಿಸ್‌ 0. ಕೊನಿ 
ಜಾತಿಯ ಕೆಲವೊಂದು ಪ್ರಭೇದಗಳಲ್ಲಿ ತಂತುಜಚಾಲದೆ £ಯ್ಟುದಂಡ ಶಿ. ಕೊನಿಡಿಯ (ಲಿಂಡಾವು 
ಸ್ಕೈರೋಷಿಯಗಳು ರೂಪಿತವಾಗಿ ಅವು ಸ್ಕೈರೊ ಕೃಪೆ). 
ಟಿ:ನಿಯ ಜಾತಿಗಳಲ್ಲಿರುವಂತೆಯೇ ಇರುತ್ತವೆ. 


a 


ಬಾಟ್ರಿಟಿಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a. ಹಾಸು ಬಿಳಿ, 
b. ಕೊನಿಡಿಯ ಆಂಡಾಕಾರ, 5-7» 3-3,3್ಯ.. 1. ಬಾ, ಪಿರಿಮಿಡೇಲಿಸ್‌ 
bb. ಕೊನಿಡಿಯ ಗೋಳಾಕಾರ, 2-3. 2. ಬಾ. ಬಾಸಿಯಾನ 


೩೩. ಹಾಸುಬೂದು. 
b. ಕೊನಿಡಿಯ ಚಿಕ್ಕವು, 2.5-3 : 3-4. 3. ಬಾ. ಟೆರಸ್ಕ್ರಿಸ್‌ 
bb. ಕೊನಿಡಿಯ ದೊಡ್ಡವು, 9.12% 6.5-10,. ಡೈ, ಬಾ. ಸಿನೇರಿಯ 


1.  ಬಾಟ್ರಿಟಿಸ್‌ ಪಿರಿಮಿಡೆಲಿಸ್‌ (ಬೊನೊರ್ಡೆನ್‌) ಸ್ಯಾಕರ್ಡೊ. 

ಸಹನಾಮ ಬಾಟ್ರಿಯೊಸ್ಟೋರಿಯಂ ಪಿರಮಿಡೇಲ್ಸ್‌ ಕೊಸ್ಟಂಟೈನ್‌' 

ಹಾಸು ಸಾಕಷ್ಟು ಬಿಳಿಯಾಗಿರುತ್ತದೆ. ಕೊನಿಡಿಯದಂಡಗಳು ಉದ್ದ, ಆಡ್ನಭಿತ್ತಿ 
ಯುತ, ಬಹುಸಲ ದ್ವಿಕವಲಾಗಿ ಕವಲೊಡೆದು, ಕವಲುಗಳು ಪುನರಾವರ್ತನೆಯಾಗಿರು 


ಮೊನಿಲಿಯೇಲ್ಸ್‌. 491 


ತ್ತವೆ... ಕೊನಿಡಿಯದಂಡಗಳ ಅಕ್ಷದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಚಿಕ್ಕ ಅಡ್ಡಭಿತ್ತಿರಹಿತ, 
.ಕಿರಿಗವಲುಗಳು ಕಂಡುಬರುತ್ತವೆ. ಅವು ಅಕ್ಷದಿಂದ, ಒಂದು ಅಡ್ಡಭಿಶ್ಚಿಯಿಂದ ಛೇಧಿಸ 
ಲೃಟ್ಟಿರುತ್ತವೆ. ಕಿರಿಗವಲುಗಳ ತುದಿಗಳು ಉಬ್ಬಿದ್ದು, ಚೀಲಗಳ ಮೇಲೆ ಮೂರೆರಿಂದ 
ಆರು ಕಿರುಗವಲುಗಳಿದ್ದು ಅವುಗಳ ತುದಿ ಗದೆಯಾಕಾರದಲ್ಲಿ ಉಬ್ಬಿದ್ದು, ಅನೇಕ ಅತಿ 
ಚಿಕ್ಕ ಫೈಯಲಿಡ್‌ಗಳನ್ನು ತುದಿಗಳಲ್ಲಿ ಹೊಂದಿರುತ್ತವೆ. ಕೊನಿಡಿಯ ಒಂಟಿಯಾಗಿ 
ಫೈಯಲಿಡ್‌ಗಳೆ ಮೇಲಿದ್ದು, ಉದ್ದ ಮೊಟ್ಟೆಯಾಕಾರ, ತುದಿಗು:ಡಾಗಿದ್ದು, ಬುಡದಲ್ಲಿ 
ಒಂದು ಅತ್ಯುತೃಷ್ಟ ನೀರ್ಗುಳ್ಳೆಯಿದ್ದು 5-7 ಉದ್ದವಾಗಿದ್ದು, 3-3.3 ಅಗಲ 
ವಿರುತ್ತವೆ. 
ಮಣ್ಣಿನಿಂದ : ಇಂಗ್ಲಂಡ್‌ (15). 


2. ಬಾಟ್ಟಿಟಿಸ್‌ ಬಾಸಿಯಾನ ಬಾಲ್ಸಾಮೊ 


ಮೆದೆಯು ವಿಸ್ತಾರವಾಗಿ, ಫೆಲ್ಫಿನಂತಿದ್ದು, ಬಿಳಿ; ಕೊನಿಡಿಯದಂಡಗಳು ನೇರ 
ವಾಗಿ ಬೆಳೆದಿದ್ದು, ಬಿಳಿ, ಕವಲೊಡೆಯದೆ ಆಥವಾ ಒಂದೊಂದು ಬಾರಿ ದ್ವಿಕವಲಾಗಿದ್ದು, 
ಚಿಕ್ಕ ಬದಿಕವಲುಗಳಿರಂತ್ಹ ವೆ. ಕೊನಿಡಿಯಗಳು, ಗೋಳಾಕಾರಿತವಿದ್ದು, ಬದಿಯೆ 
ಫೈಯಲಿಡ್‌ಗಳ ಮೇಲೆ ಅಥವಾ ಚೆಂಡುಗಳಲ್ಲಿ ಕೊನಿಡಿಯಪಂಡಗಳ ಬದಿಗಿರುತ್ತವೆ ; 
2-3 ವ್ಯಾಸವಿರುತ್ತವೆ. 

ಈ ಶಿಲೀಂಧ್ರವು ಕಂಬಳಿ ಹುಳು ಕೀಟಗಳೆ ಮೇಲೆ ಪರಾವಲಂಬಿಯೆಂದು ವಿವರಿತ 
ವಾಗಿದೆ. ಆದರೆ, ರೈಲೋ ಇದನ್ನು ಮಣ್ಣಿನಿಂದ ವರದಿಮಾಡಿದ್ದಾರೆ. 

ಮಣ್ಣಿನಿಂದ : ಯಂ.ಎಸ್‌.ಎಸ್‌.ಆರ್‌. (143). 

ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ 
3. ಬಾಟ್ರಿಟಿಸ್‌ ಟಿರಸ್ಟ್ರಿಸ್‌ ಜೆನ್ಸೆನ್‌ 

ಸಮೂಹಗಳು ಮೊದಲು ಬಿಳಿ, ನಂತರ ಬೂದು; ಬಂಜೆತಂತುದಾರಗಳು ತೆವಳು 
ತ್ತವೆ; ಪಾರದರ್ಶಕ ; ಕವಲೊಡೆದು ; ಅಡ್ಡಭಿತ್ತಿಯುತ; 15-34 ವ್ಯಾಸವಿರುತ್ತವೆ. 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು; ಆರೋಹಣ ಕ್ರಮದಲ್ಲಿ ಅಡ್ಮಳಿತ್ತಿ 
ಯುತ; ಕವಲೊಡೆದು; 2-3.5,, ವ್ಯಾಸವಿದ್ದು 50-200 ಎತ್ತರವಿದ್ದು, ಪ್ರಾಥ 
ಮಿಕ ಮತ್ತು ದ್ವಿತೀಯ ಕವಲುಗಳು ವರ್ಟಿಸಿಲ್ಲೇಟ್‌ ಆಗಿದ್ದು, ದ್ವಿಕವಲಾಗಿ ಪರ್ಯಾ 
ಯವಾಗಿರುತ್ತವೆ. ಕೊನಿಡಿಯಗಳು ಕವಲುಗಳ ತುದಿಗಳಲ್ಲಿ ಉತ್ಪತ್ತಿಯಾಗಿರುತ್ತವೆ, 
ಹೆಚ್ಚುಕಡಮೆ ತ್ರಿಕೋನಾಕಾರಿತ ; ಅಚ್ಚುಕಟ್ಟಾಗಿ ಜೋಡಿಸಿದ ಗೊಂಚಲಾಗಿ ರೂಪಿತ 
ಗೊಂಡು ಸರಾಸರಿ 20-25, ಇದ್ದು, ತಿರು ಅಂಡಾಕಾರ ; ಕೋನಾಕಾರ ; ಸಮರೂಪಿ 
2.5-33-4,, ಪಾರದರ್ಶಕದಿಂದ ಅಲ್ಬಬೂದು. ಕೊನಿಡಿಯ ಗೊಂಚಲುಗಳು 
ಬಹು ಸುಲಭವಾಗಿ ಜೇರ್ಪಡುತ್ತವೆ. 


492 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ : ಕೆನಡ (22), ಚೀನ (110). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಯಾರ್ಕ್‌ (89). 


4, ಬಾಟ್ರಿಟಿಸ್‌ ಸಿನೇರಿಯ ಪರ್ಸೂನ್‌ 


ಸಮೂಹಗಳು ಹೊಮ್ಮಿದಂತೆ ಬೂದು, ಬೂದುಹಸುರು, ಕಡು ಆಲಿವ್‌ ಹಸುರಿ 
ನಿಂದ ಕಂದುಗಪ್ಪ, ಒಂದೊಂದು ಸಲ ಕುದು ಅಥವಾ ಕೆಂಪುಮಿಶ್ರಿತ ಹಸುರು, ಕೊನಿ 
ಡಿಯಗಳಿ:ದ ಹುಡಿಯಾಗಿದ್ದು, ಸಡಿಲ ಅಥವಾ ನಿಬಿಡವಾಗಿದ್ದು 2ಮಿಮಿ ಎತ್ತರ. 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು : ಕವಲೊಡೆಯದೆ ಅಥವಾ ಒಂದೊಂದು 
ಸಲ ಕವಲೊದೆದು ; ಅಡ್ಡಭಿತ್ತಿಯುತ;: 11-23 ದಪ್ಪ ; ಭಿಶ್ತಿ ಕಪ್ಪುಮಿಶ್ರಿತ 
ಕಂದು, ತುದಿಗಳೆಡೆಗೆ ಬಹುಮಟ್ಟಿಗೆ ಪಾರದರ್ಶಕ ; ಅಸಂಖ್ಯಾತ (ಮೂರು ಮತ್ತು 
ಹೆಚು ) ಬಾಹ್ಯ ಬೆಳವಣಿಗೆಗಳ ತುದಿಗಳಿದ್ದು ಅವುಗಳಿಂದ ಕೊನಿಡಿಯ ಒಂಟಿಯಾಗಿ 
ಪ್ರ ತಿಯೊಂದು ಆತ್ಮುತ್ಯ ಷ್ಟ ಬೆಳವಣಿಗೆಗಳ ಮೇ ಲೂ ರೂಪಿತವಾಗುತ್ತವೆ. ಇದರಿಂದಾಗಿ 
ಅವುಗಳನ್ನು ಹಿಂದಕ್ಕೆ ತಳ್ಳುತ್ತವೆ, ಸಾಧಾರಣವಾಗಿ ಪರಸ್ಪರ ಸ್ವಲ್ಪ ಅಂತರವಿರುತ್ತದೆ 
ಮತ್ತು ಅವು ಬದಿಯವುಗಳಾಗುತ್ತವೆ.  ಕೊನಿಡಿಯಗಳು ನಿಬಿಡವಾಗಿ ಉತ್ಪತ್ತಿಯಾ 
ಗಿದ್ದು , ಚೆಂಡುಗಳು ಬೇಗ ಉದುರಿ ಹೋಗುತ್ತವೆ. ಕೊನಿಡಿಯಗಳು ಅಂಡಾಕಾರಿತ 
ಅಥವಾ ಮೊಟ್ಟೆಯಾಕಾರಿತದಿಂದ ಬಹುಮಟ್ಟಿಗೆ ಗೋಳಾಕಾರಿತ, ಸೂಕ್ಷ್ಮವಾಗಿ ಅಗ್ರ 
ಸ್ವಭಾವಂಯುತವಾಗಿ ಬುಡದಲ್ಲಿದ್ದು, 9-12 x 6.5-104 ; ಬಹುಮಟ್ಟಿಗೆ ಪಾರ 
ದರ್ಶಕ ; ಸ್ವಲ್ಪ ಕ:ದುಮಿಶ್ರಿತ ಭಿತ್ತಿ ಯುತ. 

ಮುದ : ಕೆನಡ (22), ಡೆನ್ಮಾರ್ಕ್‌ (90), ಇಂಗ್ಲಂಡ್‌ (15) (50) 
(51), ಭಾರತ (185), ಜಪಾನ್‌ (190), ಸ್ವಿತ್ಸರ್‌ಲಂಡ್‌ (52). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71) ನ್ಯೂಜರ್ಸಿ (209) 
(210), ಪೋರ್ಟರಿಕೊ (209). 


ಈ ಕೆಳಗಿನ ಬಾಟ್ರೆಟೆಸ್‌ ಪ ಭೇದಗಳನ್ನು ಜೆನ್ಸ ನ್‌ (89) ರವರು ಮಣ್ಣು 
ಶಿಲೀಂಧ್ರಗಳೆಂದು ಪಟ್ಟಿ ಮಾಡಿದ್ದಾ ರೆ, ಆದರೆ ಅವುಗಳನ್ನು ಎಶೆಗಳಿಂದ ಮತ್ತು ಮಣ್ಣಿ ಸ 
ಸಂಪರ್ಕಿಸಿದ ಕಡ್ಡಿ ಗಳಿಂದ ಪ್ರತ್ಯೇಕಿಸಲಾಗಿದೆ ; ನೇರವಾಗಿ ಮಣ್ಣಿ: ನಿಂದಲ್ಲ. 


ಬಾಟ್ರಿಟಿಸ್‌ ಫಲ್ವ ಲಿಂಕ್‌ 

ಬಾಟ್ರಿಟಿಸ್‌ ಡೈಕಾಟಮ ಕಾರ್ಡ 

ಬಾಟ್ತಿಟಿಸ್‌ ಜಿಯೊಫೈಲ ಬೊನೊರ್ಡೆನ್‌ 

ಬಾಟ್ರಿಟಿಸ್‌ ಎಪಿಜಿಯ ಲಿಂಕ್‌ 

ಬಾಟ್ರಿಟಿಸ್‌ ಪರ್ಫ್ಕೂರಿಯೊ ಸ್ನಾಡಿಸಿಯಾ (ಫಕೆಲ್‌) ಲಿಂಡಾವು. 


(21) ಸಿಲಿಂಡ್ರೊಫೊರ ಬೊನೊರ್ಡೆನ್‌ 


ತಂತುಗಳು ಒಂದು ಹಾಸಾಗಿ ರೂಪಿತ 
ಗೊಂಡು, ಹರಡಿರುತ್ತವೆ. ಕೊದಿಡಿಯದಂಡಗಳು 
ನೇರವಾಗಿ ಬೆಳೆದಿದ್ದು. ಅಡ್ಡಭಿತ್ತಿ ಇರುತ್ತದೆ 
ಅಥವಾ ಇರುವುದಿಲ್ಲ ; ಸರಳ ಅಥವಾ ದ್ವಿಕವಲಾದ 
ಕವಲುಗಳು ಒಂದು ಅಥವಾ ಎರಡು ಬದಿಗಳಲ್ಲಿ 
ಯೂ ಕಂಡುಬರುತ್ತ, ಅವುಗಳ ತುದಿಗಳಲ್ಲಿ ಒಂದು 
ಕೊನಿಡಿಯವನ್ನು ಹೊಂದಿರುತ್ತದೆ. ಕೊನಿಡಿಯ 
ಗಳು ಉರುಳೆಯಾಕಾರ, ದುಂಡು ತುದಿಗಳಿದ್ದು 
ಪಾರದರ್ಶಕವಾಗಿರುತ್ತವೆ. | 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸ ಚಿತ್ರ 88. ಸಿಲಿಂಡ್ರಫೊರ ಕೊಸ 
ಲಾಗಿದೆ. ಡಿಯದಂಡ ಮತ್ತು ಕೊನಿಡಿಯ 
1. ಸಿಲಿಂಡ್ರೊಫೊರ ಹಾಫಮನ್ನಿ ಡಾಜೆಸ್ಕ 

ತಂತುಜಾಲ ಬಿಳಿ, ಕವಲೊಡೆದಿರುತ್ತದೆ. ತಂತುದಾರಗಳು ಬಹುಉದ್ದ ; 
ಸ್ವಲ್ಪ ಕವಲೊಡೆದು ; ಬಣ್ಣರಹಿತ; ಅಡ್ಡಭಿತ್ತಿಯುತ ಮತ್ತು ಎಣ್ಣೆಹನಿಗಳಿಂದ 
ತುಂಬಿರುತ್ತವೆ. ಕೊನಿಡಿಯದಂಡಗಳು ಚಿಕ್ಕವು, ಪರ್ಯಾಯ ಜೋಡಣೆಯಾಗಿದ್ದು, 
ಒಂಟಿ ಬೀಜಾಣುಗಳು ಆವುಗಳ ತುದಿಗಳಲ್ಲಿರುತ್ತವೆ. ಕೊನಿಡಿಯ ಉರುಳೆಯಾಕಾರ ; 
ಎರಡು ತುದಿಗಳು ದುಂಡಾಗಿದ್ದು ; ಪಾರದರ್ಶಕ, 6-122-4. 

ಮಣ್ಣಿನಿಂದ: ಸ್ವಿತ್ಸರ್‌ಲಂಡ್‌ (52). | 


(22) ಸೆಪಿಡೋನಿಯಂ ಲಿಂಕ್‌ 
ತಂತುದಾರಗಳು ತೆವಳುತ್ತ ಸಡಿಲವಾಗಿ ಕವಲೊಡೆ 

ದಿದ್ದು, ಕೊನಿಡಿಯಗಳನ್ನು ತುದಿಯ ಕಿರಿಗವಲುಗಳ ತುದಿ 

ಗಳಲ್ಲಿ ಹೊಂದಿರುತ್ತವೆ. ಕೊನಿಡಿಯ ಒಂದು ಅಥವಾ 

ಎರಡು ಅಥವಾ ಮೂರು ಇರುತ್ತವೆ. ತುದಿಯಲ್ಲಿ ಉಬ್ಬು 

ಬೆಳವಣಿಗೆಯುತ; ಗೋಳಾಕಾರಿತ ಅಥವಾ ಅಂಡಾಕಾರಿತ; 

ಪಾರದರ್ಶಕ ಅಥವಾ ಪ್ರಕಾಶಮಾನ ಬಣ್ಣವಿರುತ್ತದೆ 

ಕೆಲವುಸಲ ಸರಳ ಅಂಡಾಕಾರಿತ ಕೊನಿಡಿಯಗಳು ಕೊನಿ 

ಡಿಯದಂಡದ ಮೇಲ್ಭಾ ತಗದ ಕವಲುಗಳಲ್ಲಿ ಕಂಡುಬರುತ್ತವೆ. 

ಸೈಫನೋಮದಲ್ಲಿದ್ದಂತೆಯೆ ಉಬ್ಬುಬ್ಬಾದ ಬೀಜಾಣು 

ಗಳನ್ನು ಕ್ಲಾಮಿಡೊ ಬೀಜಾಣುಗಳೆಂದು, ಚಿಕ್ಕ ಮೊಟ್ಟೆ 

ಯಾಕಾರದ ಆಕಾರಗಳನ್ನು ಕೊನಿಡಿಯಗಳೆಂದು ಹೆಸರಿಸ ಚಿತ್ರ 89. ಸೆಪೆಡೋ 

ಲಾಗಿದೆ. : : ನಿಯಂ . ಕೊನಿಡಿಯದಂಡ 
ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಮತ್ತು ಕೊನಿಡಿಯ. 


494 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಸೆಪಿಡೋನಿಯಂ ಕ್ರೈಸೊಸ್ಟರ್ಮಮ್‌ (ಬುಲಿಯರ್ಡ್‌ ಫ್ರೆ ಸ್‌) 

ಸಹನಾಮ ಓಜೊನಿಯಂ ಕ್ರೊಸಿಯೆಂ ಪರ್ಸೂನ್‌ 

ತಂತುದಾರಗಳು ಆಗಲಕ್ಕೆ ವಿಶಾಲವಾಗಿ ಹರಡಿದ್ದು, ಒಂದು ದಪ್ಪಬಣ್ಣದಲ್ಲಿ 
ರೂಪಿತಗೊಂಡಿದ್ದು, ಅನಂತರ ಹೊಂಬಣ್ಣ ಹಳದಿ ಮೆವೆಯು ಆಧಾರ ಸ್ಥಳೆದೊಳಗಡೆ 
ಮತ್ತು ಮೇಲೆ ತೆವಳುತ್ತ ; ಅಡ್ಡಭಿತ್ರಿಯುತ ; ಕವಲೊಡೆದು ; ಸಾಕಷ್ಟು ದಪ್ಪವಿದ್ದು, 
ಬದಿಯಲ್ಲಿ ಚಿಕ್ಕ, ಸರಳ ಆಥವಾ ಗೋಚಲಾದ ಕವಲುಗಳಿದ್ದು, ಅವುಗಳ ತುದಿಗಳಲ್ಲಿ 
ಬೀಜಾಣುಗಳು ಬಿಟ್ಟಿರುವುದು ಗೋಚರಿಸುತ್ತದೆ. ಕ್ಲಾಮಿಡೊಬೀಜಾಣುಗಳು 
ಒಂಟಿ; ಶೀರ್ಷವರ್ಧಿ ; ಅಧಿಕಸಂಖ್ಯೆಯಲ್ಲಿ ರೂಪಿತಗೊಂಡು ಗೋಳಾಕಾರಿತ ; 
ಉಬ್ಬುಯುತ : ಹಳದಿ ಅಥವಾ ಹೊಂಬಣ್ಣ ಹಳದಿ:; 13-17, ವ್ಯಾಸವಿದ್ದು, 
ಸುಮಾರು ದಪ್ಪಭಿತ್ತಿ ಇರುತ್ತದೆ. 

ಮಣ್ಣಿನಿಂದ: ಇಂಗ್ಲಂಡ್‌ (51). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರೆಡೊ (103), ನ್ಯೂಜರ್ಸಿ 


(210). | 
ಬು 
a 


(23) ಪ್ಯಾಕಿಬೇಸಿಯಂ ಸಾಕರ್ಡೊ 


ತಂತುದಾರಗಳು ಒಂದು ಮೆದೆಯಾಗಿ ರೂಪಿತವಾ 
ಗಿದ್ದು K ಅಡ್ಡ ಭಿತ್ತಿ ಯುತ, ಕವಲೊಡೆದಿರುತ್ತವೆ. ಕೊನಿ 
ಡಿಯ ದಂಡಗಳು ನೇರವಾಗಿದ್ದು, ಕವಲೊಡೆದು ; ಪ್ರಾಥ 
ಮಿಕ ಕವಲುಗಳು ಬಂಜೆಯಾಗಿದ್ದು, ಉದ್ದವಾದ, ಬಾಗಿದ, 
ತೆಳುವಾದ ತಂತುದಾರದ ತುದಿಗಳಿಂದ ಅಂತ್ಯಗೊಳ್ಳುತ್ತವೆ; 
ದಿ ್ವಿತೀಯಂ ಕವಲುಗಳು ಪರ್ಯಾಯ ಅಥವಾ ಬಹುಪಾಲು 
ಅಭಿಮುಖ ವೃತ್ತಗಳಲ್ಲಿರುತ್ತವೆ, ಅವುಗಳ ತುದಿಗಳಲ್ಲಿ 
ಕೊನಿಡಿಯ ರೂಪಿತವಾಗಿರುತ್ತ ವೆ. ಕೊನಿಡಿಯ ಗೋಳಾ 

ಕಾರ ಅಥವಾ ನೀಳಾಕಾರ; ಪಾರದರ್ಶಕ ಅಥವಾ ಪ್ರಕಾಶ 
ಮಾನ ಬಣ್ಣವಿರುತ್ತದೆ. ಚಿತ್ರ 90. ಪ್ಯಾಕಿಚೇಸಿಯೆಂ 
ಣ 4. ಶರೀರ ಪ್ರಕೃತಿ ಫಿ. ಕೊನಿ 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಡಿಯದಂಡ ೭, ಕೊನಿಡಿಯ 
(ಲಿಂಡಾವು ಕೃಪೆ). 





1. ಪ್ಯಾಕಿಬೇಸಿಯಂ ಹ್ಯಾಮೇಟಂ (ಬೊನಾರ್ಡೆನ್‌) ಸ್ಯಾಕರ್ಡೊ . 
ಮೆದೆ ಹೆಚ್ಚುಕಡವೆಂ ವಿಸ್ತರಿತವಾಗಿದ್ದು, ಬಿಳಿ ಅಥವಾ ಒಣಹುಲ್ಲಿನ ಬಣ್ಣ 
ವಿದ್ದು, ಉಣ್ಣೆ ಪುಚ್ಛದಂತೆ ರೂಪಿತವಾಗಿದ್ದು, ಬಾಗಿರುವ ಅಡ್ಡಭಿತ್ತಿಯುತ, ಕವ 


ಮೊವಿಲಿಯೇಲ್ಸ್‌ 495 


ಲೊಡೆದ ತಂತುದಾರಗಳು 16್ಯವರೆಗೆ ವ್ಯಾಸವಿರುತ್ತವೆ. ಕೊನಿಡಿಯುದಂಡಗಳು 
ನೇರಕ್ಕೆ ಬೆಳೆದಿದ್ದು, ಸರಳ ಅಥವಾ ಅನೇಕಸಲ ದ್ವಿಕವಲಾಗಿ ವಿಭಾಗಿತಗೊಂಡಿದ್ದು ; 
ಅಡ್ಡಭಿತ್ತಿಯುತ ಮತ್ತು ಪ್ರಾಥಮಿಕ ಕವಲುಗಳು ಬಂಜೆಯಾಗಿದ್ದು ಉದ್ದ ತುದಿಗಳಲ್ಲಿ 
ಅಂತ್ಯಗೊಂಡಿದ್ದು, ಹಿಂದಕ್ಕೆ ಮತ್ತು ಮುಂದಕ್ಕೆ ಬಾಗಿರುತ್ತವೆ. ಬದಿಕವಲುಗಳು 
ಚಿಕ್ಕವು, ಪರ್ಯಾಯ ಅಥವಾ ವೃತ್ತಗಳಲ್ಲಿರುತ್ತವೆ. ಅವುಗಳ ತುದಿಗಳಲ್ಲಿ ಎರಡರಿಂದ 
ನಾಲ್ಕು ಶೀಸೆಯಾಕಾರಿತ ಕವಲುಗಳಾಗಿ ರೂಪಿತವಾಗಿದ್ದು, ಅವು ಬಾಹ್ಯರಚನೆ 
ಯಾಗಿದ್ದು, ಕಿರಿದಾಗುತ್ತ ಹೋಗುವುದರಿಂದ ಒಂದು ಫೆ ೈಯಲಿಡ್‌ನುತಹ ತುದಿಯಿದ್ದು, 
1-24 ಉದ್ದ, ಪೂರ್ತ 10-12 ಉದ್ದ ಮತ್ತು 74 ಅಗಲವಿರುತ್ತವೆ. ಕೊನಿ 
ಡಿಯ ಒಂಟಿಯಾಗಿ, ಕಿರಿಗವಲಿನ ತುದಿಯನ್ಲಿದ್ದು, ಅಂಡಾಕಾರ, 7 ಉದ್ದ ೬4.3, 
ಅಗಲ, ಪಾರದರ್ಶಕ ಅಥವಾ ಸ್ವಲ್ಪ ಬಣ್ಣವಿರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸುಸ್ಕಾನಗಳು : ಮಿಚಿಗನ್‌ (73), 


(24) ವರ್ಟಿಸಿಲಿಯಂ ನೀಸ್‌ 


ಬಂಜೆ ತಂತುದಾರಗಳು ತೆವಳುತ್ತವೆ, ಅಡ್ಡಭಿತ್ತೀಯತ, ಕವಲೊಡೆದು ಪಾರ 
ದರ್ಶಕ ಅಥವಾ ಸ್ವಲ್ಪ ಬಣ್ಣಯುತ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, 
ಅಡ್ಡಭಿತ್ತಿಯುತ, ಕವಲೊಡೆದಿರುತ್ತವೆ. ಕವಲುಗಳ 
ಮೊದಲ ವರ್ಗವು ವೃತ್ತಜೋಡಣೆಯಲ್ಲಿದ್ದು, ಅಭಿ 9 ( 
ಮುಖ ಅಥವಾ ಪರ್ಯಾಯ ಜೋಡಣೆಯಾಗಿರುತ್ತದೆ: 0 
ಕವಲುಗಳೆ ಎರಡನೆ ವರ್ಗವು ವೃತ್ತಜೋಡಣೆಯ ೪ 
ಲ್ಲಿದ್ದು, ದ್ವಿಕವಲಿನಂತಹ ಅಥವಾ ಶ್ಲಿಕವಲಿನಂತಹ 
ಮೊದಲ ವರ್ಗದ ಕವಲಿನ ಮೇಲಿರುತ್ತವೆ ; ನಂತರ 
ಕವಲಾಗಿರುವಿಕೆ ಇದೇ ಬಗೆಯಾಗಿರುತ್ತದೆ. ತುದಿಯ 
ಕಿರ`ಿಗವಲುಗಳು ಸಾಧಾರಣವಾಗಿ ಶೀಸೆಯಾಕಾರಿತ 
ಮತ್ತು ನಿಗದಿತ ಮೊನಚಾದ ತುದಿಗಳಿರುತ್ತವೆ. ಕೊನಿ 
ಡಿಯ ಯಾವಾಗಲೂ ಒಂಟಿಯಾಗಿ ಚಿಕ್ಕಕವಲುಗಳಲ್ಲಿ 0. 
ಬಿಟ್ಟು, ಶೀಘ್ರವಾಗಿ ಉದುರುತ್ತವೆ. ದುಂಡು; | 
ಮೊಟ್ಟೆಯಾಕಾರ, ಅಂಡಾಕಾರ, ತಿರುಮೊಟ್ಟೆಯಾಕಾರ ತ್ರಿ 91, ವರ್ಟಸಿಲಿಯಂ 
ಅಥವಾ' ಚಿಕ್ಕಕದಿರಿನಾಕಾರ ; ಪಾರದರ್ಶಕ ಅಥವಾ ಯ್ವ, ಕೊನಿಡಿಯದಂಡ ರ. ಕೊನಿ 
ಸ್ವಲ್ಪ ಬಣ್ಣಯುತ. ' . ಡಿಯ (ಲಿಂಡಾವು ಕೃಪೆ). 


496 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವರ್ಟಿಸಿಲಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


ಹಗಳು ಹರಡಿದ್ದು, ಉಣ್ಣೆ ಪ್ರಚ್ನದಂತಿರು 
[5 ಣ ಚ 


00. ಸಮೂಹಗಳು ಸೀಮಿತವಾಗಿದ್ದು, ವೆಲೆಟೆ ನಂತಿರು 
ಎ ಬಬ 


ತ್ತವೆ. 2. 


೩೩. ಸಮೂಹಗಳು ಬಿಳಿಯಲ್ಲದೆ ಬೇರೆ ಬಣ್ಣವಿರುತ್ತವೆ. 
b. ಸಮೂಹಗಳು ಹಸುರಾಗಿರುತ್ತವೆ, 


€. ಸಮೂಹಗಳು ನೀಲಿಹಸುರು. 3. 


೦೧. ಸಮೂಹಗಳು ನಸುಹಸುರು 


4. ಬೀಜಾಣುಗಳು 4-6» 3-4. 4, 


ta 


dd. ಬೀಜಾಣುಗಳು 2-12 x 3ಟ. 
bb. ಸಮೂಹಗಳು ಹಸುರಾಗಿರುವುದಿಲ್ಲ. 
ಆ. ಸಮೂಹಗಳು ಹಳದಿ. 


4d. ಸಮೂಹಗಳು ಕಂದುಮಿಶ್ರಿತ ಹಳದಿ. 7. 


cc. ಸಮೂಹಗಳು ಕೆಂಪು. 


6, ಸಮೂಹಗಳು ಇಟ್ಟಿಗೆಗೆಂಪು. 8, 
dd. ಸಮೂಹಗಳು ನಸುಗುಲಾಬಿ. 9, 


ಸ 
ಕ್‌ 
ಲ, 1. 


ವ. ಟೆರೆಸ್ಟಿ 


ವ, ಕ್ಕಾಂಡೆಲಿಬ್ಬಂ 


ವ. ಗ್ಲಾಕಂ 


ವ. ಸೆಲ್ಕುಲೋಸಿ 


ವೆ ಆಲ್ಫೋಆಟ್ರಂ 


ವ. ಸಲ್ಪೂ ಳಂ 


ವ. ಲ್ಯಾಟರೇಟಿಯಂ 
ವ. ಫ್ಯನಿಷಿಯಂ 


1. ವರ್ಟಿಸಿಲಿಯಂ ಟೆರೆಸ್ಕಿ (ಲಿಂಕ್‌) ಲಿಂಡಾವು (ಪ್ಲೇಟ್‌ ೫1, 0 


ಸಮೂಹಗಳು ಅಪ್ಪಟ ಬಿಳಿಯಾಗಿದ್ದು, ಹರಡಿರುತ್ತ, ಉಣ್ಣೆಪುಚ್ಚದಂತಿದ್ದು. 
ನಿಬಿಡ, ಜೇಡನಬಲೆಯಂತೆ, ಕವಲೊಡೆದ ತಂತುದಾರಗಳನ್ನೊಳಗೊಂಡಿರುತ್ತವೆ. ಕೊನಿ 
ಡಿಯದಂಡಗಳು ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿಯುತ, ಸಾಧಾರಣವಾಗಿ ನಾಲ್ಕು 
ವೃತ್ತಗಳಲ್ಲಿ ಕಿರಿಗವಲುಗಳಿದ್ದು, ಅವು ಅಪರೂಪಕ್ಕೆ ಪುನಃ ವೃತ್ತಗಳಲ್ಲಿ ಕವಲೊಡೆದಿರು 
ತ್ತವೆ. ಕೊನಿಡಿಯಗಳು ಒಂಟಿಯಾಗಿ ಕಿರಿಗವಲುಗಳ ತುದಿಗಳಲ್ಲಿ ರೂಪಿತವಾಗಿದ್ದು, 
ಗೋಳಾಕಾರದಿಂದ ಮೊಟ್ಟೆಯಾಕಾರ, ಪಾರದರ್ಶಕ 4.4-5 » 3.5-4. 5. 


ಮಣ್ಣಿನಿಂದ : ಕೆನಡ (22). * 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಅಲಾಸ್ಕ (210), ಕೊಲರಾಡೊ 
(101), ಐಯೋವ (3), ಲೂಸಿಯಾನ (2), ನ್ಯೂಜರ್ಸಿ (209) (210), 


~ 


ಮೂನಿಲಯೇಲ್ಸ್‌ 491 

2. ಪರ್ಟಿಸಿಲಿಯಂ ಕ್ಕಾಂಡಲಬ್ರಂ ಬೊನೊರ್ಡೆನ್‌ 

ಮೆದೆ ಸೀಮಿತ, ಬಿಳಿ, ಒಗ್ಗೂಡಿದ್ದು ಅನಂತರ ವಿಸ್ತರಿತವಾಗಿ ವೆಲ್ಪಿ ಓಟ್ಟಿನಂತಿರು 
ತ್ತದೆ. ಕೊನಿಡಿಯದಂಡಗಳು ನಿರ್ದಿಷ್ಟ, ಅಡ್ಡಭಿತ್ತಿಯುತ, ವಿರಳವಾಗಿ ತುದಿಗಳಲ್ಲಿ 
ಕವಲೊಡೆದು, ಕಿರಿಕವಲುಗಳು ಮೂರು ವೃತ್ತಯುತ ; ದ್ವಿ ತೀಯ ಕಿರಿಗವಲುಗಳು, 
ತುದಿ ಕಿರಿಗವಲು ಚಿಕ್ಕದು, ಶಿರುಗದೆಯಾಕಾರ. ಕೊನಿಡಿಯ ಅಂಡಾಕಾರ, 4-6 : 3, 
ಪಾರದರ್ಶಕ. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). 
3, ವರ್ಟಿಸಿಲಿಯಂ ಗ್ಲಾಕಂ ಬೊನೊರ್ಡೆನ್‌ 

ಸಮೂಹಗಳು ಹರಡಿರುತ್ತ, ನೀಲಿಹಸುರು, ಕೊನಿಡಿಯದಂಡಗಳು ನೇರವಾಗಿ 
ಬೆಳೆದಿದ್ದು, 100 x 3, ದ್ವಿವೃತ್ತಗಳಲ್ಲಿ ಕವಲೊಡೆದಂ, ವಿರಳ ಅಡ್ಡಭಿಶ್ತಿಯುತ ; 
ಕವಲುಗಳು ಸಾಧಾರಣವಾಗಿ ಶ್ರಿಕವಲಾಗಿ ಕವಲೊಡೆದು ದಿ ತೀಯ ಕವಲುಗಳ 
ಮೂರು ಕಿರಿಗವಲುಗಳು ತುದಿಗಳಲ್ಲಿರುತ್ತವೆ. ಕೊನಿಡಿಯ ಗೋಳಾಕಾರ, 2-5 
ವ್ಯಾಸವಿದ್ದು, ಬಹುಪಾಲು ಪಾರದರ್ಶಕ. 

ಮಣ್ಣಿನಿಂದ: ಕೆನಡ (22), ಈಜಿಪ್ಟ್‌ (156), ಭಾರತ (185), ಸ್ವಿತ್ಸರ್‌ 
ಲಂಡ್‌ (52), ಯು.ಎಸ್‌.ಎಸ್‌.ಆರ್‌. (143), 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ನ್ಯೂಜರ್ಸಿ (209) (210) 


4. ವರ್ಟಿಸಿಲಿಯಂ ಸೆಲ್ಕುಲೋಸೆ ಡಾಜೆಸ್ಯ 


ತಂತುಜಾಲ ಬಿಳಿ ಒಂದು ಬಿಡಿಯಾದ ನಸುಹಸುರು ಮೆದೆಯಾಗಿ ರೂಪಿತ 
ಗೊಂಡು ಸುಮಾರು 0.5 ಸೆಮಿ ಎತ್ತರವಿರುತ್ತದೆ. ಕವಲುಗಳು ಆಭಿಮುಖವಿದ್ದು, 
ತಂತುದಾರಗಳು ಪಾರದರ್ಶಕ. ಅಡ್ಡಭಿತ್ತಿಯುತ, 3-6 ವ್ಯಾಸವಿರುತ್ತವೆ. ಕೊನಿ 
ಡಿಯದಂಡಗಳು, ಕವಲೊಡೆದು, ತುತ್ತತುದಿ ಕವಲುಗಳು ಉಬ್ಬಿ ದ ಫೆ ಕೈಯಲಿಡ್‌ಗಳನ್ನು 
ಹೊಂದಿರುತ್ತವೆ. ಇವು ಮೂರು ಅಥವಾ ನಾಲ್ಕು ಇದ್ದು ಒಂದೇ ಸಮ ಎತ್ತರವಿರು 
ತ್ತವೆ; ಒಂದು ಅಂಡಾಕಾರದ ಬೀಜಾಣು ಅಂಕುರ ರೂಪಿಯಾಗಿ ಪ್ರತಿ ತುದಿಯಿಂದಲೂ 
ಬಿಟ್ಟಿದ್ದು, 4-63-4; ಸ್ವಲ್ಪ ಹಸುರುಮಿಶ್ರಿತ  ಬೀಜಾಣುಗಳು ಗೋಳಾ 
ಕಾರಿತ ಗುಂಪುಗಳಲ್ಲಿ ಒಂದುಗೂಡಿರುತ್ತವೆ. 


ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


5. ವರ್ಟಿಸಿಲಿಯಂ ಆಲ್ಫೊಆಟಂ ರಿಂಕೆ ಮತ್ತು ಬರ್ತೊಲ್ನ್‌ 


ತಂತುಜಾಲವು ಹರಡಿರುತ್ತ, ಕಂದುಮಿಪ್ರಿತ. ಕೊನಿಡಿಯದಂಡಗಳು ನೇರವಾಗಿ 
ಬೆಳೆದಿದ್ದು, ಸರಳ, ಕಪ್ಪು ಬಣ್ಣ, ತುದಿಗಳಲ್ಲಿ ಸ್ವಲ್ಪ ಬಣ್ಣವುಳ್ಳದ್ದಾಗಿರುತ್ತವೆ. ಎಂಟು 


[32] 


498 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವರ್ತುಲಗಳವರೆಗೂ ಇದ್ದು, ಮೂರರಿಂದ ಐದು ಕವಲುಗಳು ವರ್ಶುಲದಲ್ಲಿರುತ್ತವೆ ; 
ಕವಲುಗಳು ವಿರಳ, ಅಡ್ಡಭಿತ್ತಿಯುತ, ಸರಳ ಅಥವಾ ಹೆಚ್ಚು ಕವಲೊಡೆದು ವರ್ತುಲ 
ದಲ್ಲಿರುತ್ತದೆ; ತುದಿಯಲ್ಲಿನ ಕಿರಿಗವಲುಗಳು ಬುಡದಲ್ಲಿ ದಪ್ಪವಾಗಿದ್ದು, ತುದಿಗಳಲ್ಲಿ 
ಕಿರಿದಾಗುತ್ತ ನೇರವಾಗಿರುತ್ತವೆ. ಕೊನಿಡಿಯ ನೀಳಾಕಾರ, ಮೊಟ್ಟೆಯಾಕಾರ, ಪಾರ 
ದರ್ಶಕ, ಅನಂತರ ಕಂದುಮಿಶ್ರಿತ, 5-12 ತ್ತಿ. 

ಮಣ್ಣಿನಿಂದ : ಇಂಗ್ಲಂಡ್‌ (50). 

ಡಾಲೆ (50) ಇಂಗ್ಲಂಡಿನ ಮಣ್ಣಿನಿಂದ ಈ ಪ್ರಭೇದವನ್ನು ಪ್ರಶ್ಯೇಕಿಸಿರು 
ವುದನ್ನು ವರದಿ ಮಾಡಿದ್ದಾಳೆ. ಏಕೆಂದರೆ ಆಕೆ ಪರೀಕ್ಷಿಸಿದ್ದು ಈ ವರ್ಟೆಸಿಲಿಯಂ 
ಆಲ್ಫೊಆಟ್ಟಂ ಪ್ರಭೇದ ಹೌದೋ ಇಲ್ಲವೊ ಅನುಮಾನಾಸ್ಪದವಾಗಿದೆ. ಹೇಗಾದರೂ ಆಕೆ 
ಈ ಶಿಲೀಂಧ್ರಪು ಎಲ್ಲ ಹಂತಗಳಲ್ಲಿಯೂ ಅಪ್ಪಟ ಬಿಳಿಯಾಗಿರುತ್ತದೆಂದು ಹೇಳಿದ್ದಾಳೆ. 
ವರ್ಟಿಸಿಲಿಯಂ ಆಲ್ಟೊಆಟ್ಟಂ ಸ್ವಲ್ಪ ಹಸುರು ಬಣ್ಣದುತಿರುತ್ತದೆ. 


6. ವರ್ಟಿಸಿಲಿಯಂ ಎಫ್ಯೂಸಂ ಹತ್‌ 
ತುಂತುಜಾಲ ಬಿಳಿ, ಮೆದೆ ಹಳೆದಿಕುದು, ಚಿಕ್ಕದು, ಸಮರೂಪಿಯಾಗಿರುತ್ತದೆ. 
ತಂತುದಾರಗಳು 3-6, ವ್ಯಾಸವಿರುತ್ತವೆ. ಕೊನಿಡಿಯವಂಡಗಳು ಅಭಿಮುಖ ಕವಲು 
ಗಳುಳ ಪು, ಕಂದದಂತಹ ಫೈಯಲಿಡ್‌ಗಳನ್ನು ಬಿಟ್ಟಿದ್ದು ಮೂರು ಅಥವಾ ನಾಲ್ಕು 
ಪ್ರತಿಯೊಂದು ವರ್ತುಲದಲ್ಲಿದ್ದು, 6-104 ಉದ್ದವಿರುತ್ತವೆ. ಕೊನಿಡಿಯ ಒಂಟಿ 
ಯಾಗಿದ್ದು, ಗೋಳಾಕಾರದಿಂದ ಸ್ವಲ್ಪ ಮೊಟ್ಟೆಯಾಕಾರಿತ, 3-5 ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 


7. ವರ್ಟಿಸಿಲಿಯಂ ಸಲ್ಫ್ಯ್ಯೂರೆಲ್ಲಂ ಸಾಕರ್ಡೊ 


ಚೆಂಡುಗಳು ಹೊರಹೊಮ್ಮಿದ್ದು, ನಸಂಹಳದಿ; ಹತ್ತಿಯಂತಹ ಕೊನಿಡಿಯ 
ದಂಡಗಳು ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿಯುತ ; 3u ವ್ಯಾಸವಿದ್ದು, ಉಪ 
ವರ್ಶುಲದಂತೆ ಕವಲೊಡೆದಿರುತ್ತವೆ. ಕೊನಿಡಿಯ ಅಂಡ ಆಯತಾಕಾರ, 3 «|; 
ಸ್ವಲ್ಪ ಪಾರದರ್ಶಕ. 


ಮಣ್ಣಿನಿಂದ ಆಸ್ಟ್ರಿಯ (189), 


8, ವರ್ಟಿಸಿಲಿಯಂ ಲ್ಯಾಟರಿಟಿಯಂ ಬರ್ಕಲಿ 


ಮೆದೆ ಸೂಕ್ಷ್ಮ ; ವಿಸ್ತರಿತ; ಕ್ಷಣಿಕ, ಇಟ್ಟಿಗೆಕೆಂಪು; ಬಿಳಿಯ ಅಂಚಿರುತ್ತದೆ. 
ಕೊನಿಡಿಯದಂಡಗಳು ಬಹುಸಲ ದ್ವಿಕವಲಾಗಿ ಕವಲೊಡೆದು, . ಅಪರೂಪಕ್ಕೆ ವೃತ್ತ 


ಮೊನಿಲಿಯೇಲ್ಸ್‌ 499 


ಗಳಲ್ಲಿದ್ದು ಹಳದಿಕೆಂಪು, 2-3 ವ್ಯಾಸವಿರುತ್ತವೆ, ಕೊನಿಡಿಯ ಆಂಡಾಕಾರ, 2-3 
x 2, ಬಹು ಚಿಕ್ಕದಾಗಿ ಮತ್ತು ಆಸಂಖ್ಯಾತವಿದ್ದು, ಇಟ್ಟಿಗೆ ಕೆಂಪಾಗಿರುತ್ತವೆ. 
ಮಣ್ಣಿನಿಂದ : ಯುಖಿ.ಎಸ್‌.ಎಸ್‌, ಆರ್‌, (143), 


9, ವರ್ಟಿಸಿಲಿಯಂ ಫ್ಯನಿಷಿಯಂ ಕೂಕ್‌ ಮತ್ತು ಎಲಿಸ್‌ 

ಸಮೂಹಗಳು ಸಮರ್ಪಕವಾಗಿ ಜೋಡಿಸಿದಂತಿದ್ದು » ಚೆ:ಡುಗಳು ಅರ್ಥ 
ಗೋಳಾಕಾರಿತ, ಮೊಟ್ಟೆಯಾಕಾರಿತ ಅಥವಾ ಒಗ್ಗೂಡಿದ್ದು (ಗುಂಪಾಗಿದ್ದು ): ತಂತು 
ದಾರಗಳು ತೆಳುವಾ ಗಿದ್ದು, ಆಡ ಸ ಭಿತ್ರಿಯುತ ಕ ಕವಟೆೊಡೆದಿರುತ್ತ ವೆ. ಕೊನಿಡಿಯದಂಡ 
ಗಳು ವರ್ತುಲಗಳಲ್ಲಿ ಕವಲೊಡೆದಿದ್ದು ಚಿಕ್ಕಪ್ಪ, ಗುಲಾಬಿಯಂತಿರುತ್ತವೆ. ಕೊನಿಡಿಯ 
ಗಳು ಮೊಟ್ಟೆಯಾಕಾರಿತ, ಚಿಕ್ಕವು, ಏಕಕೋಶಿಕೆಯತ, ಪಾರದರ್ಶಕ, 4 «2. 

ಒಸಿ ಆ ಗ 
ಮ? ್ಲಿನಿಂದ K ಆಸ್ಟ್ರಿಯ (189), 
ಅನಿರ್ದಿಷ್ಟ ಸ್ಥಾನದ ಪ್ರಭೇದಗಳು: 
ವರ್ಟಿಸಿಲಿಯಂ ಕ್ಲಾಮಿಡೊಸ್ಟೋರಿಯಂ ಗಡ್ಡಾರ್ಡ್‌ (73). 


(25) ವರ್ಟಿಸಿಲಿಯಾಸ್ಟ್ರಂ ಡಾಜೆಸ್ಕ 


ಕೊನಿಡಿಯದಂಡಗಳು ನೇರವಾಗಿ ಬೆಳೆ 
ದಿದ್ದು, ತೆಳು; ಅಭಿಮುಖವಿದ್ದು, ಪರ್ಯಾಯ 
ವಾಗಿ ಅಥವಾ ಪ್ರಿಕವಲೂಗಿ ವೃತ್ತಗಳಲ್ಲಿರುತ್ತವೆ. 
ಫಲಿತ ಕವಲುಗಳು ಎರಡು ಫೈಯವಲಿಡ್‌ಗಳಲ್ಲಿ 
ಅಂತ್ಯಗೊಂಡು ಅವು ಪರಸ್ಪರ ಸಮಕೋನಗಳಲ್ಲಿ 
ಉತ್ಪೃತ್ತಿ ಗೊಂಡಿದ್ದು, ಪ್ರತಿಯೊಂದು ತುದಿಯಲ್ಲೂ 
ಒಂದೊಂದು ಕೊನಿಡಿಯವನ್ನು ಹೊಂದಿರುತ್ತವೆ. 
ಕೊನಿಡಿಯಗಳು ಗೋಳಾಕಾರಿತ, ಪಾರದರ್ಶಕ. 


1. ವರ್ಟಿಸಿಲಿಯಾಸ್ಟ್ರಂ ಗ್ಲಾಕಂ ಡಾಜೆಸ್ಕ ಯದಾ 


ತಂತುಜಾಲ ಬಿಳಿ, ಹಸುರು ಮೆದೆಯಾಗಿ ಚಿತ್ರ 92. ವರ್ಟಿಸಿಲಿಯಾಸ್ಟ್ರಂ 
ಸುಮಾರು 0.5 ಸೆಮಿ ಎತ್ತರವಿರುತ್ತದೆ. ತಂತು ಕೊನಿಡಿಯದಂಡ ಮತ್ತು ಕೊನಿಡಿಯ 
ದಾರಗಳು ಬಣ್ಣರಹಿತ, ಅಡ್ಡಭಿತ್ತಿಯುತ, ಕವ (ಡಾಜೆಸ್ಕ ಕೃಪೆ). 
ಲೊಡೆದಿರುತ್ತವೆ. ಕೊನಿಡಿಯದಂಡಗಳು ದ್ವಿಕವ 
ಲಾಗಿ ಕಪಲೊಡೆದಿರುತ್ತವೆ, ಅಂಕುರ ರೂಪಿಯಾಗುತ್ತ, ಒಂದು ಗೋಳಾಕಾರದ, ಹಸು 


500 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ರಾದ ಕೊನಿಡಿಯ ಆಗಿ, 3-ಕ್ಟಿ ವ್ಯಾಸವಿರುತ್ತವೆ. ಕ್ಲಾಮಿಡೊಬೀಜಾಣುಗಳು 
ತಂತುದಾರಗಳ ಮೇಲೆ ಅಂತರ್ಬೆಳವಣಿಗೆಯಲ್ಲಿದ್ದು, 8-16 ವ್ಯಾಸವಿರುತ್ತವೆ. 


ಮಣ್ಣಿನಿಂದ ; ಸ್ಟಿತ್ಸರ್‌ಲಂಡ್‌ (52), 


(26) ಆಕ್ರೊಸ್ಟಲಾಗ್ಮಸ್‌ ಕಾರ್ಡ 


ತಂತುದಾರಗಳು ತೆವಳುತ್ತ, ಅಡ್ಡ ಭಿತ್ತಿ 
ಯುತ ಕವಲೊಡೆದಿರುತ್ತವೆ. ಕೊನಿಡಿಯದಂಡ 
ಗಳು ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿಯುತ ಕವ 
ಲೊಡೆದಿರುತ್ತವೆ. ಕೊನಿಡಿಯಗಳು ಕಿರುಗವಲುಗಳ 
ಮೊನೆಗಳಲ್ಲಿ ಬಿಟ್ಟಿದ್ದು, ಒಂದಾದನಂತರ ಒಂದು 
ಉತ್ಪತ್ತಿಯಾಗುತ್ತವೆ. ಆದರೆ ಕೊಂಡಿಯಂತಿರು 
ವುದಿಲ್ಲ; ಶ್ಲೇಷ್ಠದಿಂದ ಒಂದು ಚೆಂಡಾಗಿ ರೂಪಿತ 
ವಾಗಿರುತ್ತವೆ. ಕೊನಿಡಿಯ ಪಾರದರ್ಶಕ, ಮೊಟ್ಟೆ ಕೈ 
ಯಾಕಾರ. 





ಚಿತ್ರ 93, ಆಕ್ರೊಸ್ಟಲಾಗ್ಮಸ 
ಕೊನಿಡಿಯದಂಡಗಳು ಮತ್ತು ಕೊನಿ 
ಡಿಯ (ಲಿಂಡಾವು ಕೃಪೆ), 


ಆಕ್ರೊಸ್ಟಲಾಗ್ಮಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಸಮೂಹಗಳು ಉಣ್ಣೆಪುಚ್ಚದಂತಿದ್ದು, ಅಪ್ಪಟ ಬಿಳಿ 


ಯಿಂದ ಕೆನೆಯಂತಿರುತ್ತದೆ. 1. ಆ. ಆಲ್ಬಸ್‌ 
೩೩, ಸಮೂಹಗಳು ಉಣ್ಣೆಪುಚ್ಚದಂತಿರುವುದಿಲ್ಲ. 
b. ಕಿತ್ತಳೆಯಿಂದ ಅಸ್ಪಷ್ಟ ಕಾಕಿ. 2. ಆ. ಸಿನ್ನಬಾರಿನಸ್‌ 
bb. ಬಿಳಿ 3. ಆ. ಫಂಗಿಕೋಲ 


1. ಆಕ್ಟೊಸ್ಸಲಾಗ್ಮಸ್‌ ಆಲ್ಬಸ್‌ ಪ್ರೆಸ್‌ 

ಸಮೂಹಗಳು ಹರಡುತ್ತ, ಉಣ್ಣೆಪುಚ್ಚದಂತಿದ್ದು, ಅಪ್ಪಟ ಬಿಳಿ ಅಥವಾ ಕೆನೆ 
ಯಂತಿರುತ್ತವೆ. ಬಂಜೆ ತಂತುದಾರಗಳು ತೆವಳುತ್ತವೆ ; ನಿಗದಿತ ಅಡ್ಡಜಚಿತ್ತಿ ಗಳಿರದೆ 
ವಿರಳವಾಗಿ ಕವಲೊಡೆದಿರುತ್ತವೆ. ಕೊನಿಡಿಯದಂಡಗಳು ಮೇಲ್ಮೈ ತಂತುದಾರಗಳ 
ಬದಿಕವಲುಗಳಾಗಿ ಉದ್ಭವಿಸಿ, ನೇರವಾಗಿ ಬೆಳೆದಿದ್ದು, 2204 ಉದ್ಭವಿಸುತ್ತವೆ. 
ಕೆಲವು ಸಮಯಗಳಲ್ಲಿ ಸರಳವಿರುತ್ತವೆ. ಆದರೆ, ಸಾಧಾರಣವಾಗಿ ಒಂದು ಅಥವಾ 
ಎರಡು ವೃತ್ತಗಳಲ್ಲಿ ಕಿರಿಗವಲುಗಳಿದ್ದು, ಕಿರಿಗವಲುಗಳು ಅಡ್ಡಭಿತ್ತಿರಹಿತ, ಮೊನಚಾ 
ಗಿದ್ದು, ಪ್ರತಿ ಮೊನೆಯ ಮೇಲೆ ಕೊನಿಡಿಯ ಬಿಟ್ಟಿರುತ್ತವೆ. ಕೊನಿಡಿಯ ಪಾರದರ್ಶಕ, 


ಮೊಟ್ಟೆಯಾಕಾರ, 3-3.5 x 1-1.5/. 


ಮೊನಿಲಿಯೇಲ್ಸ್‌ 501 


ಮಣ್ಣಿನಿಂದ ; ಆಸ್ಟ್ರಿಯ (189), ಕೆನಡ (23), ಕಾಲುವೆ ವಲಯ (65), 
ಚೀನ (110), ಕೋಸ್ಟರಿಕಾ (65), ಇಂಗ್ಲಂಡ್‌ (15), ಪನುಮ (65), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು; ಅಲಾಸ್ಕ (210), ಇಲಿನಾಯಿಸ್‌ 
(187), ಐಯೋವ (3) (134), ಲೂಸಿಯಾನ (2), ನ್ಯೂಜರ್ಸಿ (209)(210) 
ಉತ್ತರ ಡಕೋಟ (210), ಟೆಕ್ಸಾಸ್‌ (210). 

ಶಳಿ ವೇರಿಯಸ್‌ ಜೆನ್ಸೆ ನ್‌ 

ಸಮೂಹಗಳು ಹೊರಹೊಮ್ಮಿದ್ದು, ತೆಳು, ಸ ಲ್ಪ ಉಣ್ಣೆ ಪ್ರಚ್ಛದಂತೆ, ಬಿಳಿ; 
ದೈಹಿಕ ತಂತುದಾರಗಳು ಪಾರದರ್ಶಕ, ಕವಲೊಡೆದು ಅಡ್ಡಭಿತ್ತಿಯುತ, 2-3.5. 
ಕೊನಿಡಿಯದಂಡಗಳು ತೆವಳುತ್ತ ಹರಡಿದ್ದು, ಓರೆಯಾಗಿ ಅಥವಾ ನೇರವಾಗಿ ಕವಲೊ 
ಡೆದು ಬೆಳೆದಿರುತ್ತವೆ, 15-75 x 2-3.5,4 ; ಸಾಧಾರಣವಾಗಿ ಸರಳವಾಗಿರುತ್ತವೆ, 
ಆದರೆ ಆಗಾಗ್ಗೆ ಪರ್ಯಾಯವಾಗಿ ಕವಲೊಡೆದು, ವೃತ್ತಗಳಲ್ಲಿದ್ದು, ತುದಿಗಳಲ್ಲಿ 


ಪರ್ಯಾಯ ವಾಗಿದ್ದು KR ಯಲ್ಲಿ ಸ್ನ ಲ್ಪ ಉಬ್ಬಿ ದ್ದು , ಒಂದು ಕೊನಿಡಿಯ ಚೆಂಡನ್ನು 
ುಶ್ಚತ್ತಿಮಾಡಿರುತ್ತದೆ ; ಸದ 36» ಸ 3 ಸ ಕೊನಿಡಿಯ ಪಾರದರ್ಶಕ, ಆಯತಾ 
ರ ೨» x 1. 5/- > 


ಣ್ಣ ನಿಂದೆ; ಚೇನಾ (110). 
ಮ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (89). 


2. ಆಕ್ಟೊಸ್ಟಲಾಗ್ಮಸ್‌ ಸಿನ್ನಬಾರಿನಸ್‌ ಕಾರ್ಡ ತಳಿ ನಾನ ಆಡೆಮನ್ಸ್‌ 


ಸಮೂಹಗಳು ವೃತ್ತಾಕಾರಿತ, ಕಿತ್ತಳೆಮಿಶ್ರಿತ, ಕೆಂಪಾಗಿದ್ದು ದೈ ಹಿಕ ತಂತುದಾರ 
ಗಳು ಅಡ ಶಭಿತ್ತಿಯುತ. ಕೊನಿಡಿಯದಂಡಗಳು ಅಡ ಭಿತ್ತಿ ಯುತ, ಎರಡು ಅಥವಾ 
ಮೂರು ಸಾಲಗಳಲ್ಲಿ ಅಭಿಮುಖ ಜೋಡಣೆಯಲ್ಲಿ ಕಿರಿಗವ ಲುಗಳಿರುತ್ತವೆ ; ಕವಲುಗಳು 
ಮೂರು ಕಿರಣಗಳ ವೃತ್ತಗಳಲ್ಲಿ ಅಂತ್ಯಗೊಂಡಿದ್ದು, ಪ್ರತಿ ಕಿರಣವು ಒಂದು ಟೆದ್ಬಿನ್ನಿ 
ನಂತಿದ್ದು, 36-45, ಉದ್ದವಿದ್ದು ಕೊನಿಡಿಯಗಳನ್ನು ಬಿಟ್ಟಿರುತ್ತದೆ. ಕೊನಿಡಿಯ 
ಗಳು ಮೊಟ್ಟೆಯಾಕಾರ ಆಥವಾ ಆಯಶಾಕಾರ 5-8: 3-5, ಶ್ಲೇಷ್ಮದಿಂದಾವ ೈತ 
ವಾಗಿ ಚೆಂಡುರೂಪಿ ತವಾಗಿರುತ್ತದೆ. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಕಾಲುವೆ ವಲಯ (65), 
ಚೀನ (1 10, ಕೋಸ್ಟ ರಿಕಾ (65), ಡೆನ್ಮಾರ್ಕ್‌ (90), ಇಂಗ್ಲಂಡ್‌ (15) (60), 
ಹಾಲಂಜ್‌ (133), ಪನಾಮ (65). 

ಅಮೆರಿಕ ಸಂಯುಕ ಸಂಸ್ಥಾನಗಳು : ಹವಾಯಿ (209), ಮಿಚಿಗನ್‌ (73) 
ಉತ್ತರಡಕೋಟ (209) (210), ನ್ಯೂಜರ್ಸಿ (209) (210) ಓರೆಗಾನ್‌ (209) 
ಪೋರ್ಟರೀಕೊ (209)(210). 


502 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


3. ಆಕ್ರೊಸ್ಟಲಾಗ್ಮಸ್‌ ಫಂಗಿಕೋಲ ಪ್ರೆಸ್‌ 


ಸಮೂಹಗಳು ಹೊರಹೊಮ್ಮಿದ್ದು ; ತಂತುಜಾಲ ಸುತ್ತಲೂ ಉದ್ದವಾಗಿ 
ಹರಡಿದ್ದು, ಕವಲೊಡೆದು, ಅಡ್ಡ ಭಿತ್ತಿಯುತ. ಕೊನಿಡಿಯದಂಡಗಳು ನೇರವಾಗಿ 
ಬೆಳೆದಿದ್ದು, ಪಾರದರ್ಶಕ, ಅಡ್ಡ ಭಿತ್ತಿಯುತ, ಮೇಲ್ಭಾಗದಲ್ಲಿ ಕವಲೊಡೆದಿದ್ದು, ಕವಲು 
ಗಳು ಅಖಂಡವಾಗಿ, ವೃತ್ತಗಳಲ್ಲಿರುತ್ತವೆ. ಗೋಳಾಕಾರದ ಬಿಳಿ ಕೊನಿಡಿಯ ಚೆಂಡು 
ಗಳನ್ನು ಅವುಗಳ ತುದಿಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ ನೀಳಾಕಾರ, ಪಾರದರ್ಶಕ. 
ಮಣ್ಣಿನಿಂದ :. ಯು.ಎಸ್‌.ಎಸ್‌.ಆರ್‌. (143). 


(27) ಆಕ್ರೊಸಿಲಿಂಡ್ರಿಯಂ ಬೊನೊರ್ಡೆನ್‌ 
ತಂತುದಾರಗಳು ಸುತ್ತಲೂ ಉದ್ದವಾಗಿ ಕರ 
ಡಿದ್ದು ;: ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು. 
ವೃತ್ತಗಳಲ್ಲಿ ಕವಲೊಡೆದಿದ್ದು, ಒಂದೊಂದು ಸಲ ದ್ವಿಕವ 
ಲಾಗಿದ್ದು, ಕಿರಿದುಗೊಂಡ ತುದಿಗಳಿರುತ್ತವೆ. ಕೊನಿಡಿಯ ಖಿ 
ಗಳು ಚಿಕ್ಕ ಉರುಳೆಯಾಕಾರ, ಪಾರದರ್ಶಕ, ಶೀಘ್ರವಾಗಿ 


ಉದುರುತ್ತವೆ. ಇದರ ಉದ್ದವಾದ ಬೀಜಾಣುಗಳಿಂದ ಚಿತ್ರ 94. ಆಕ್ರೊಸಿ 
ಇದು ವರ್ಟಿಸಿಲಿಯಂನಿಂದ ಭಿನ್ನವಾಗಿದೆ. ಲಿಂಡ್ರಿಯೆಂ ಕೊನಿಡಯದಂಡ 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಮಸ್ತು ಕೊನಿಡಿಯ (ಲಿಂಡಾವು 
ಕ್ರ 


1, ಆಕ್ರೊಸಿಲಿಂಡ್ರಿಯಂ ಗ್ರಾನ್ಹುಲೋಸಂ ಬೊನೊರ್ಡೆನ್‌ 


ಮೆದೆಯು ವಿಸ್ತರಿತವಾಗಿದ್ದು, ಬಿಳಿ ಹುಡಿಯಂತಿರುತ್ತದೆ. ಕೊನಿಡಿಯದಂಡ 
ಗಳು ನೇರವಾಗಿ ಬೆಳವಣಿಗೆ, ಕವಲುಗಳು ಅಭಿಮುಖ ಜೋಡಣೆ, ಬದಿಯವುಗಳು 
ಮೂರು ವೃತ್ತಗಳಲ್ಲಿ, ಮೊನಚಾಗಿರುತ್ತವೆ. ಕೊನಿಡಿಯ ಉರುಳೆಯಾಕಾರ, ನೇರಕ್ಕೆ 
ಅಥವಾ ಸ್ವಲ್ಪ ಬಾಗಿರುತ್ತವೆ. ಎರಡು ತುದಿಗಳು ದುಂಡಗಿದ್ದು, 5 ಉದ್ದ 1» 1.7- 
2 ಅಗಲ, ಪಾರದರ್ಶಕ. 

ಮಣ್ಣಿನಿಂದ : ಡೆನ್ಮಾರ್ಕ್‌ (90). 


(28) ಸ್ಟೆ ಕೇರಿಯ ಹಾರ್ಟಿಂಗ್‌ 


ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು ,  ಅಡ್ಡಭಿತ್ತಿಯುತ, ಸಾಧಾರಣ 
ವಾಗಿ, ಸ್ವತಂತ್ರವಾಗಿ ಕವಲೊಡೆದಿದ್ದು, ಕವಲಾಗಿರುವುದು ಆಗಾಗ್ಗೆ ವೃತ್ತಗಳಲ್ಲಿ, 
ಆದರೆ ಅನಿಯಮಿತ ರೀತಿಯಲ್ಲಿ ಆಗಿರುತ್ತದೆ. ಪ್ರತಿಯೊಂದು ಕಿರುಗವಲಿನ ತುದಿಯ 
ಫಲಿತಭಾಗದಲ್ಲಿ ಒಂದು ವೃತ್ತಾಕಾರದಲ್ಲಿ ಚೆದುರಿದ ಮೆಟ್ಕುಲೆಗಳಿದ್ದು, ಅವುಗಳ ಮೇಲೆ 
ಒಂದು ವೃತ್ತದಲ್ಲಿ ಚೆದುರಿದ ಫೈಯಲಿಡ್‌ಗಳು ಇರುತ್ತವೆ ; ಚೆಂಡುಗಳು ಚೆದುರಿದ್ದು 


ಮೊನಿಲಿಯೇಲ್ಸ್‌. 503 


ಒಂದೊಂದು ಸಲ ಕುಂಚದುತಾಗಿರುತ್ತವೆ. ಕೊನಿಡಿಯ ಸರಣಿಗಳು ಸಾಧಾರಣವಾಗಿ 
ಉದ್ದವಾಗಿರುತ್ತವೆ. ಕೊನಿಡಿಯ ಪಾರದರ್ಶಕ, ದುಂಡು ಅಂಡಾಕಾರ, ಮೊಟ್ಟೆಯಾ 
ಕಾರ ಅಥವಾ ನೀಳಾಕಾರ. 
ಸ್ಪೈಕೇರಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
a. ಕೊನಿಡಿಯದಂಡೆಗಳು ನೆಯವಾಗಿರುತ್ತವೆ. 
b. ಸಮೂಹಗಳು ಬೂದುಹಸುರು, ಕೊನಿಡಿಯ 


ಮೊಟ್ಟೆಯಾಕಾರ.6-12 : 4-6. 1, ಸ್ಪೈ. ಸಿಲ್ಕಾಟಿಕ 
00. ಸಮೂಹಗಳು ಬೂದು; ಕೆಲವು ಸಲ ಗುಲಾಬಿ 
ಲೇಪನಯಖತ 


€. ಕೊನಿಡಿಯ ಗೋಳಾಕಾರ. 2-3. 2, ಸ್ಪೈ 
೭. ಕೊನಿಡಿಯ ಮೊಟ್ಟೆಯಾಕಾರ2.5 «1.5. 3. ಸ್ಪೈ. ಗ್ರೀಸಿಯೊಲ 
bbb. ಸಮೂಹಗಳು ಕುದುಮಿಶ್ರಿತ ಹಸುರಿನಿಂದ 


. ಹಿಂಪ್ಲಿಸಿಸ್ಸಿಮ 


ಹಸುರುಕಾಕಿ. 
€. ಶೊನಿಡಿಯ ಮೊಟ್ಟೆಯಾಕಾರ. 4. ಸ್ಪೈ. ಡೈವಾರಿಕೇಟ 
೦೦. ಕೊನಿಡಿಯ ಕದರಿನಾಕಾರ. 5, ಸ್ಪೈ. ಫ್ರುಸಿಸ್ಟೋರ 
bbbb. ಸಮೂಹಗಳು ಪ್ರಕಾಶಮಾನ ನೇರಿಳೆ ಅಥವಾ 
ಲ್ಯಾವೆಂಡರಿನಂತಿರುತ್ತವೆ. 6. ಸ್ಪೈ. ವಯೊಲೇಸಿಯ 
೩೩. ಕೊನಿಡಿಯದ:ಡಗಳು ಮುಳ್ಳು ಯುತ ಅಥವಾ ಚಿಕ್ಕ 
ಮುಳ್ಳುಯುತ ; ಸಮೂಹಗಳು ಬಿಳಿ. 7. ಸ್ಪೈ, ಎಲಿಗೆನ್ಸ್‌ 
|. ಸ್ಪೈಕೇರಿಯ ಸಿಲ್ವಾಟಿಕ ಆಡೆಮಾನ್ಸ್‌ ! 
ಸಮೂಹಗಳು ವೃತ್ತಾಕಾರ, ನಸು ಗೆ 


ಬೂದು ಹಸುರು ; ದೈಹಿಕ ತಂತುದಾರಗಳು 
ತೆವಳುತ್ತ, ಪಾರದರ್ಶಕ, ಅಡ್ಡಭಿಶ್ಚಿಯುತ, 
ದ್ವಿಕವಲಾಗಿ ಕವಲೊಡೆದಿರುತ್ತವೆ. ಕೊನಿ 
ಡಿಯದಂಡಗಳು ನೇರವಾಗಿ ಬೆಳೆದಿದ್ದು, 
ಎರಳವಾಗಿ ಕವಲೊಡೆದಿದ್ದು ; ಕವಲುಗಳು 
ಪರ್ಯಾಯ, ಜೋಡಣೆಯಲ್ಲಿರುತ್ತವೆ. PR 
ಉದ್ದದಲ್ಲಿ ವಿವಿಧವಿದ್ದು, ಸರಳ ಆಥವಾ 
ತುದಿಗಳಲ್ಲಿ ದ್ವಿಕವಲಾಗಿದ್ದು, ಫೈಯಲಿಡ್‌ ತ್ರ 95, ಸ್ಟೈಕೇರಿಯ ೩, ಕೊನಿಡಿಯ 
ಗಳನ್ನು ಬಿಟ್ಟಿ ರುತ್ತ ವೆ, 20- -25,, ಉದ್ದ, ದಂಡ ಥಿ, ಕೊನಿಡಿಯ ಚೆಂಡು (ಲಿಂಡಾವು 
ಉರುಳಿಯಾಕಾರ ಮತ್ತು ಸ್ವಲ್ಪ ) ಬಾಗಿರು ಕೃಪೆ. 





504 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತ್ತವೆ. ಕೊನಿಡಿಯಗಳು ಉದ್ದವಾದ ಸರಣಿಗಳಲ್ಲಿದ್ದು, ಮೊಟ್ಟೆಯಾಕಾರ ಅಥವಾ 
ಆಯತಾಕಾರ, ಪಾರದರ್ಶಕ, ನಯ, 6-124-6. 


ಮಣ್ಣಿನಿಂದ : ಹಾಲಂಡ್‌ (133), ಭಾರತ (32). . 
ಆಮೆರಿಕ ಸಂಯುಕ್ತ ಸಂಸ್ಥಾನಗಳು: ರೊಡ್‌ ಐಲಂಡ್‌ (150). 


2. ಸ್ಪೈಕೇರಿಯ ಸಿಂಪ್ಲಿಸಿಸ್ಸಿಮ ಆಡೆಮನ್ಸ್‌ 

ಸಮೂಹಗಳು ವೃತ್ತಾಕಾರ, ಪರ್ಯಾಯ ಜೋಡಣೆಯಲ್ಲಿರುವ ಕೆನೆಹಳದಿಯ 
ಬಂಜೆತಂತುಜಾಲದ ಮತ್ತು ಫಲಿತಕ್ಷೇತ್ರಗಳ ವಲಖುಗಳಿರುತ್ತವೆ. ಆಗಾಗ್ಗೆ ಗುಲಾಬಿ 
ಲೇಪನವಿರುತ್ತದೆ. ಕೊನಿಡಿಯದಂಡಗಳು ಮೇಲ್ಮೈ ಶಿಲೀಂಧ್ರದಿಂದ ಉದ್ಭವಿಸಿದ್ದು 
404 ಉದ್ದ ; ಅಡ್ಡಭಿಶ್ತಿಯುತ, ಸಾಧಾರಣವಾಗಿ ಕವಲೆ.ಇಡೆಯವೆ, ಮೆಟ್ಕುಲೆಗಳು 
ಮತ್ತು ಫೈಯಲಿಡ್‌ಗಳು ವೃತ್ತ ಗಳನ್ನು ಮಾತ್ರ ಬಿಟ್ಟಿದ್ದು; ಫೈಯಲಿಡ್‌ಗಳು 8-12 
ಉದ್ದ, ವೃತ್ತಗಳಲ್ಲಿರುತ್ತವೆ. ಕೊನಿಡಿಯ ಚಿಕ್ಕ ಸರಣಿಗಳಲ್ಲಿದ್ದು , ಗೋಳಾಕಾರ, 
2-34 ವ್ಯಾಸವಿರುತ್ತವೆ. 

ಮಣ್ಣಿನಿಂದ : ಹಾಲಂಡ್‌ (133). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (101), ಐಯೋವ 
(3), ನ್ಯೂಯಾರ್ಕ್‌ (89). 


3. ಸ್ಟೆ ಕೇರಿಯ ಗ್ರೀಸಿಯೊಲ ಸಾಕರ್ಡೊ 


ಮೆದೆ ವಿಸ್ತರಿತ, ವೆಲ್ವೆಟ್ಟಿನಂತೆ, ಬೂದು. ಕೊನಿಡಿಯದಂಡಗಳು ನೇರವಾಗಿ 
ಬೆಳೆದಿದ್ದು, ಬಹುಮಟ್ಟಿಗೆ ಅಡ್ಡಭಿಶ್ತಿರಹಿತವಾಗಿದ್ದು 80-90 ಉದ್ದ, ಫಿ ಅಗಲ 
ವಿದ್ದು, ನಾಲ್ಕರಿಂದ ಆರು ವೃತ್ತಗಳು ಆಥವಾ ಕವಲುಗಳು ತುದಿಗಳಲ್ಲಿದ್ದು , ಪುನಃ 
ಮೂರು ಅಥವಾ ನಾಲ್ಕು ಸಲ ದ್ವಿಕವಲಾಗಿರುತ್ತವೆ. ತುದಿಯ ಕಿರಿಗವಲುಗಳು ತಿರು 
ಗದೆಯಾಕಾರವಿದ್ದು, ಒಂದು ಕೊನಿಡಿಯ ಸರಣಿಯನ್ನು ತಮ್ಮ ತುದಿಗಳಲ್ಲಿ ಹೊಂದಿರು 
ತ್ತವೆ. ಕೊನಿಡಿಯ ಮೊಟ್ಟೆಯಾಕಾರ, 2.5 ಉದ್ದ ೬ 1.54 ಅಗಲ, ಮೊದಲು 
ಪಾರದರ್ಶಕ, ಅನಂತರ ಬೂದು. 

ಮಣ್ಣಿನಿಂದ : ಇಂಗ್ಲಂಡ್‌ (15). 
4. ಸ್ಪೈಕೇರಿಯ ಡೈವಾರಿಕೇಟ (ಥಾಮ್‌) ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಹನಾಮ ಪೇಸಿಲೋಮೈಹಸಿಸ್‌ ವೆರೈಟೈ ಬೈನರ್‌ 

ಪೆನಿಸಿಲಿಯಂ ಡೈವಾರಿಕೇಟಂ ಥಾಮ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ಕೆಳಮಟ್ಟ 

ದಲ್ಲಿ ಬೆಳೆಯುತ್ತವೆ. ಫೆಲ್ಪಿನಂತೆ ಚಿದುರಿರುತ್ತದೆ, ಉಣ್ಣೆ ಪುಚ್ಛೆದಂತಹ ಮೇಲ್ಮೈ 


ಮೊನಿಲಿಯೇಲ್ಸ್‌ 605 


ತಂತುಜಾಲವಿದ್ದು » ಮೇಲ್ಮೈ ಹಸುರುಕಾಕಿ ಅಥವಾ ಕಂದುಮಿಶ್ರಿತ ಹಸುರು, 
ಯಾವಾಗಲೂ ನೈಜಹಸುರಾಗಿರುವುದಿಲ್ಲ; ಕೆಳಮುಖ ಬಣ್ಣರಹಿತ. ಕೊನಿಡಿಯದಂಡ 
ಗಳು ಮೇಲ್ಮೈಯಲ್ಲಿನ ಅಥವಾ ಮುಳುಗಡೆಯಾದ ತಂತುಜಾಲದಿಂದ ಉದ್ದ ೈವಿಸಿದ್ದು * 
ಸ್ವಸಂತ್ರ ಅಥವಾ ಅನಿಯಮಿತವಾಗಿ ಕವಲೊಡೆದಿದ್ದು, ಕೊನಿಡಿಯದಂಡಗಳು 325, 
ಉದ್ದವಿರುತ್ತವೆ. ಕೊನಿಡಿಯಗಳ ಫಲಿತಭಾಗವು ನಮೂನೆಯಂತೆ ಎರಡು ಹಂತಗಳ 
ಲ್ಲಿದ್ದು, ಕೊನಿಡಿಯದಂಡಗಳ ಕವಲುಗಳು ತುದಿಯಲ್ಲೊಂದು ವೃತ್ತದಲ್ಲಿ ಚೆದುರಿದ 
ಮೆಟ್ಕುಲೆಗಳನ್ನು ಬಿಟ್ಟಿದ್ದು, ಚೆದುರಿದ ಫೈಯರಿಡ್‌ಗಳಿರುತ್ತವೆ. ಮೆಟ್ಕುಲೆಗಳು 
ಉದ್ದದಲ್ಲಿ ಅಧಿಕ ವಿವಿಧವಿರುತ್ತವೆ ; ಫೈಯಲಿಡ್‌ಗಳು 10-25 : 2.5-4ಿ. ಕೊನಿ 
ಡಿಯ ಸರಣಿಗಳು ಬಹು ಉದ್ದವಾಗಿದ್ದು, ಚೆದುರಿರುತ್ತವೆ. ಒಂದೊಂದು ಸಲ ಐದು 
ಅಥವಾ ಆರಕ್ಕಿಂತಲೂ ಹೆಚ್ಚು ಪ್ರತಿ ಚೆಂಡಿನಲ್ಲಿರುತ್ತವೆ. ಕೊನಿಡಿಯ ಮೊಟ್ಟೆಯಾ 
ಕಾರ, ನಯ, 4.5-6x2.5-4. 

ಮಣ್ಣಿನಿಂದ : ಕಾಲುವೆ ವಲಯ (65), ಚೀನ (110), ಗ್ರೀನ್‌ಲ್ಯಾಂಡ್‌ 
(128), ಭಾರತ (185). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ಐಯೋವ 
(71), ಉಟಾಹ್‌ (71). 


5. ಸ್ಪೈಕೇರಿಯ ಫ್ಯೂಸಿಸ್ಪೋರ ಸಕ್ಷೇನ 

ಸಹನಾಮ ಪೇಸಿಲೊಮ್ಮೆಸಿಸ್‌ ಫ್ಯೂಸಿಸ್ಟೋರಸ್‌ ಸಕ್ಸೇನ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ಆಳದಲ್ಲಿ 
ಅಸ್ಪಷ್ಟ ವಲಯೀಕೃತವಿದ್ದು, ಮೊದಲು ಬಿಳಿಯಾಗಿದ್ದು, ಬದಲಾಗುತ್ತ ಕೆನೆಬಣ್ಣ 
ದಿಂದ ಸ್ವಲ್ಪ ಕಂದುಮಿಶ್ಟಿತವಾಗುತ್ತದೆ; ಕೆಳಮುಖ ಬಣ್ಣರಹಿತ. ಕೊನಿಡಿಯದಂಡ 
ಗಳು ತುದಿಯಲ್ಲಿನ ಚಿಕ್ಕಬದಿಯಲ್ಲಿ ತೆವಳುತ್ತಿರುವ ತಂತುದಾರಗಳಿಂದ ಬಿಟ್ಟಿದ್ದು 
ಪ್ರತ್ಯೇಕ ಫೈಯಲಿಡ್‌ಗಳನ್ನೊಳಗೊಂಡಿರುತ್ತವೆ ಅಥವಾ ಫೈಯಲಿಡ್‌ಗಳ ವ ೈತ್ವಗಳನ್ನು 
ಮತ್ತು ಒಂಟಿ ಫೈಯಲಿಡ್‌ಗಳನ್ನು ಫಲಿತ ತಂತುದಾರಗಳ ಉದ್ದಕ್ಕೂ ಬಿಟ್ಟೆರುತ್ತ ವೆ, 
ಫೈಯಲಿಡ್‌ಗಳು 10-15 x 3-5, ಜೊತೆಗೆ ಮೊನಚಾದ ತುದಿಗಳಿದ್ದು, ಉದ್ದದ 
ಕೊನಿಡಿಯ ಸರಣಿಗಳನ್ನು ಬಿಟ್ಟಿರುತ್ತವೆ; ಕೊನಿಡಿಯ ಕದರಿನಾಕಾರ ಜೊತೆಗೆ ಮೊನಚು 
ತುದಿಗಳಿರುತ್ತವೆ, 6-10 x 3-54, ಕಂದುಮಿಶ್ರಿತ, ದಪ್ಪಭಿತ್ತಿ ಗಳು ಸುರುಳಿಯಾ 
ಕಾರದ ಗುರುತುಗಳಿರುವುದರಿಂದ ವಿಶಿಷ್ಟ ಲಕ್ಷಣಗಳಾಗಿ ತೋರಿಬರುತ್ತವೆ. 

ಮಣ್ಣಿನಿಂದ : ಭಾರತ (160). 
6. ಸ್ಟೈಕೇರಿಯ ವಯೊಲೇಸಿಯ ಅಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಉಣ್ಣೆ ಪುಚ್ಚದಂತೆ ಹರಡಿದ್ದು, " 
ಮೊದಲಿಗೆ ಮೇಲ್ಮೈ ಬಿಳಿಯಾಗಿದ್ದು, ಪಕ್ವವಾದಾಗ ಬದಲಾಗುತ್ತ ಪ್ರಕಾಶಮಾನ 


506 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಲ್ಯಾವೆಂಡರ್‌ ಅಥವಾ ನೇರಿಳೆಗೆಂಪು. ಕೆಳಮುಖ ಬಣ್ಣರಹಿತ. ಶಿಲೀಂಧ್ರದ ಮೇಲ್ಮೈ 
ಸಮೃದ್ಧವಾದ ನಿಬಿಡ ಬಲೆಯಂತೆ ಹೆಣೆಯಲಾದ ತಂತುದಾರಗಳನ್ನೊಳಗೊಂಡಿರು 
ತ್ವದೆ. ಶಿಲೀಂಧ್ರದ ಮೇಲ್ಮೈಯಲ್ಲಿನ ಕವಲುಗಳು ಕೊನಿಡಿಯದಂಡಗಳಾಗಿದ್ದು, 
ನೇರವಾಗಿ ಬೆಳೆದು 100 ವರೆಗೆ ಉದ್ದ, ಸಾಧಾರಣವಾಗಿ ಒಂದು ಅಥವಾ ಎರಡು 
ಸಾರಿ ಕವಲೊಡೆದಿರುತ್ತದೆ. ಕೆಲವು ಸಾರಿ ಚಿಕ್ಕದು ಮತ್ತು ಕವಲೊಡೆದಿರುವುದಿಲ್ಲ. 
ಕೊನಿಡಿಯ ಸರಣಿಗಳು ಬಹಳ ಉದ್ದ, 700 ವರೆಗೆ ಆಥವಾ ಇನ್ನೂ ಹೆಚ್ಚು ಉದ್ದ 
ವಿರುತ್ತವೆ. ಫಲಿತಭಾಗ ಚಿಗುರಿದಂತಿರುವ ಚೆಂಡಾಗಿದ್ದು ಜೊತೆಗೆ ಮೆಟ್ಯುಲೆ ಮತ್ತು 
ಫೈಯಲಿಡ್‌7ಳು ಆಥವಾ ಕೇವಲ ಫೈಯಲಿಡ್‌ಗಳು ಮಾತ್ರ ಜೊತೆಗಿರುತ್ತವೆ ; ಫೈಯ 
ಲಿಡ್‌ಗಳು 6.5 x24. ಕೊನಿಡಿಯ ಮೊಟ್ಟೆ ಕೈಯಾಕಾರ, ನಯ, ಪಾರದರ್ಶಕ, 
3-3.5 «2-25. 

ಮಣ್ಣಿನಿಂದ : ಅಮೆರಿಕ ಸಂಯಿಕ್ತ ಸಂಸ್ಥಾನಗಳು : ಐಯೋವ (3), 
ಲೂಸಿಯಾನ (2). 


7. ಸ್ಪೈಕೇರಿಯ ಎಲೆಗೆನ್ಸ್‌ (ಕಾರ್ಡ) 

ಸಮೂಹಗಳು ಸ್ವಲ್ಪ ಹರಡಿಕೊಂಡು ಬಿಳಿ ವೆಲ್ವೆಟ್ಟಿನಂತೆ; ನಿರ್ಶಿಂಗ ತಂತುದಾರ 
ಗಳು ತೆವಳಿಕೊಂಡು ಸಾಗಿದ್ದು, ಪಾರದರ್ಶಕ, ಅಡ್ಡಭಿತ್ತಿಯುತ. ಕೊನಿಡಿಯದಂಡ 
ಗಳು ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿಯುತ, ಎರಡರಿಂದ ನಾಲ್ಕು ವೃತ್ತಗಳಲ್ಲಿ 
ಅಭಿಮುಖವಾಗಿದ್ದು ಅಥವಾ ಮೂರರಿಂದ ನಾಲ್ಕುವೃತ್ತಗಳಲ್ಲಿ ಕವಲುಗಳಿರುತ್ತವೆ. 
ಕವಲುಗಳು ಚಿಕ್ಕದು, ಕದರಿನಾಕಾರ, ಪ್ರತಿಯೊಂದು ತುದಿಗಳಲ್ಲಿ ವಿಭಾಗ ಹೊಂದು 
ವುದರಿಂದಾಗಿ ಒಂದು ವೃತ್ತದಲ್ಲಿ ಮೂರು ಕಿರಿಗವಲುಗಳಿರುತ್ತವೆ; ಕಿರಿಗವಲುಗಳು 
ನಳಿಕೆಯಾಕಾರ, ತುದಿಗಳಲ್ಲಿ ಉಬ್ಬಿರುತ್ತದೆ. ಕೊನಿಡಿಯಗಳು ಅಂಡಾಕಾರ, ಕದರಿ 
ನಾಕಾರ, ಜಂಟಿಸಲಾಗಿರುವುದರಿಂದ ಉದ್ದಸರಣಿಗಳಾಗಿ ರೂಪಿತವಾಗಿ, 4.5-783,5- 
4 ೬ ಪಾರದರ್ಶಕ. " 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಐಯೋವ (134). 


ಅನಿರ್ದಿಷ್ಟಸ್ಥಾನದ ಪ್ರಭೇದಗಳು : 
ಪೀಸಿಲೊಮೈೆಸಿಸ್‌ ಆಸ್ಟ್ರಿಯಾಕಸ್‌ ಜಿಲ್ವಿನಿಯಿ 
ಪೀಸಿಲೊಮ್ಮೆಸಿಸ್‌ ಸಬ್‌ ಫ್ಲೇವಸ್‌ ಜೆಲ್ಲಿ ಿನಿಯಿ 
ಪೀಸಿಲೊಮ್ಮೆ ಸಿಸ್‌ ವಿರಿಡೆ ಜಿಲ್ವಿನಿಯಿ 
ಮಣ್ಣಿನಿಂದ ; ಆಸ್ಟ್ರಿಯ (189). 
ಸ್ಪೈಕೇರಿಯ ಡೆಕುಂಬೆನ್ಸ್‌ ಆಡೆಮನ್ಸ್‌ 
ಮಣ್ಣಿನಿಂದ : ಹಾಲಂಡ್‌ (133). 


29. ನೆಮಟೊಗೋನಂ ಡೆಸ್ಮಜಿಯರ್ಸ್‌ 
ತ:ತುದಾರಗಳು ಹರಡುತ್ತ ಮುಂದೆ AEE 

ಸಾಗುತ್ತವೆ, ಕೊನಿಡಿಯದಂಡಗಳು ನೇರ 

ವಾಗಿ ಬೆಳೆದಿದ್ದು, ಬರಡು ಮತ್ತು ಫಲಿತ 

ಕೋಶಿಕೆಗಳನ್ನೊಳಗೊಂಡಿರುತ್ತವೆ. ಬರಡು 

ಕೋಶಿಕೆಗಳು ಎರಡು ಬದಿಗಳಲ್ಲೂ ದಪ್ಪವಿ 

ರುತ್ತವೆ. ಫಲಿತ ಕೋತಿಕೆಗಳು ಗೋಳಾಕಾರ 

ದಂತೆ ಉಬ್ಬಿದ್ದು, ನಯವಿರುತ್ತವೆ. ಕೊನಿ b 

ಡಿಯಗಳಂ ಒಂಟಿಯಾಗಿ ರೂಪಿತಗೊಂಡು, ೦. 

ಅಂಡಾಕಾರ, ಪ್ರಕಾಶಮಾನ ಬಣ್ಣದವು... ತ್ರ 96, ನೆಮೆಟೊಗೋನಂ ೧. ಕೊನಿ 
ಒಂದು ಪ್ರಭೇದವನ್ನು ಪರಿಗಣಿಸ ಡ್ರಯದಂಡ ಥಿ. ಕೊನಿಡಿಯ (ಸಂಡಾವು ಕೃಪೆ.) 

ಲಾಗಿದೆ. 


1, ನೆಮಟೊಗೋನಿಯಂ ಹ್ಯೂಮಿಕೊಲ ಆಡೆಮನ್ಸ್‌. 


ಹಾಸು ವೃತ್ತಾಕಾರ, ಟೇಪಿನಂತದ್ದು, ಮೊದಲಿಗೆ ಬಿಳಿ, ಅನಂತರ ಪ್ರಕಾಶ 
ಮಾನ ಬೂದು, ಕಡೆಯದಾಗಿ ಕೆನೆಬಣ್ಣವಿರುತ್ತದೆ. ಕೊನಿಡಿಯದಂಡಗಳು ನೇರವಾಗಿ 
ಬೆಳೆದಿದ್ದು, 2.2-3.34 ದಪ್ಪ, ಪಾರದರ್ಶಕ, ಅಡ್ಡಭಿಶ್ಚಿಯುತ, ಕವಲಾಗಿರದೆ, 
ಉದ್ದನೆಯ ಕೋಶಿಕೆಗಳ ಎರಡು ತುದಿಗಳು ಉಬ್ಬಿರುವುದಿಲ್ಲ ಮತ್ತು ಚಿಕ್ಕದಾದ 
ನಯಭಿತ್ತಿಯುತ ಫಲಿತಕೋಶಿಕೆಗಳ ಎರಡು ಕೊನೆಗಳು ಉಬ್ಬಿಕೊಂಡಿರುತ್ತವೆ. 
ಕೊನಿಡಿಯ ಗೋಳಾಕಾರ, 3-4್ಯ, ಅಗಲ, ತೊಟ್ಟೆರದೆ, ಬಹುಪಾಲು ಪಾರದರ್ಶಕ. 
ಮಣ್ಣಿನಿಂದ : ಇಂಗ್ಲಂಡ್‌ (50). ಹಾಲಂಡ್‌ (133). 


(30) ಅಂಬೆಲುಲ ಇ. ಎಫ್‌. ಮೊರಿಸ್‌ 


ಕೊನಿಡಿಯದಂಡಗಳ ತೊಟ್ಟುಗಳು ಸರಳ 
ಅಥವಾ ಕೆಲವುಸಾರಿ ಕವಲೊಡೆದಿರುತ್ತವೆ. 
ಹಿರಿಯ ವರ್ಧನಗಳಲ್ಲಿ ಕಪ್ಪು, ನೇರವಾಗಿ 
ಬೆಳೆದಿದ್ದು, ಅಡ್ಡ ಭಿಶ್ತಿಯುತ, ಅವುಗಳ ತುದಿಗಳಲ್ಲಿ 
ಛಶ್ರಿಯಾಕಾರದ ಗೊಂಚಲುಗಳಲ್ಲಿ ಕಿರಿಗವಲು 
ಗಳನ್ನು ಬಿಟ್ಟೆದ್ದು, ಪ್ರತಿ ಕಿರಿಗವಲು ಚೀಲ 
ದಾಕಾರದಲ್ಲಿ ಉಬ್ಬಿದಂತೆ ಕೊನೆಗೊಂಡಿದ್ದು ಅದರ 
ಮೇಲೆ ಕೊನಿಡಿಯಗಳು ಚಿಕ್ಕ ಮುಳ್ಳಿನ ಮೇಲೆ ಚಿತ್ರ 97, ಅಂಜೆಲುಲ ಕೊನಿಡಿಯ 
ಬಿಟ್ಟಿರುತ್ತವೆ, ಅನಂತರ ತುದಿಗಳಲ್ಲಿ ಬಹುಫಲಿತ ದಂಡ ಮತ್ತು ಕೆೊನಿಡಿಯ. 





508 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಾಗುತ್ತದೆ. ಕೊನಿಡಿಯ ಕಾಡಿಗೆ ಬಣ್ಣದಂತಾಗುತ್ತವೆ, ಏಕ ಅಡ್ಡ ಭಿಶ್ರಿಯುತ. 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


1. ಅಂಬೆಲುಲ ಟೆರೆಸ್ಟಿಸ್‌ (ಟಿಮಾನಿನ್‌) ಇ. ಎಫ್‌. ಮೊರಿಸ್‌ 

ಸಹನಾಮ ಸ್ಪಿಕುಲೇರಿಯ ಟೆರೆಸ್ಟ್ರಿಸ್‌ ಟಿಮಾನಿನ್‌ 

ಕೊನಿಡಿಯದಂಡಗಳ ತೊಟ್ಟು ಗಳು ಸರಳ ಅಥವಾ ಆಗಾಗ್ಗೆ ಕವಲೊಡೆದು, 
ನೇರವಾಗಿ ಬೆಳೆದು, ಅಡ್ಡಭಿತ್ತಿ ಯುತ” ತಿಳಿಕಾಡಿಗೆ ಬಣ್ಣ ಮೇ ಲ್ಭ ಗದಲ್ಲಿದ್ದು, ಕೆಳಗಡೆ 
ಕಪ್ಪು ಉಬ್ಬಿದ ಬುಡದ ಕೋಶಿಕೆಯಿಂದ ಉದ್ಭವಿಸಿದ್ದು, ಠಿವುಗಳು “ಚೀರಿ ರಿನಂತೆ 
ಒಂದರಿಂದ ನಾಲ್ಕು ಉಬ್ಬಿದ ಕೋಶಿಕೆಗಳಿಗೆ ಜಂಟಿಸಿದ್ದು, ತೆಳುಕಿರಿದಾದ ಶಿಲೀಂಧ್ರದ 
ತೆಂತುದಾರಗಳಲ್ಲಿ ಸೇರಿಸಲಾಗಿದ್ದು, 50ರ ವರೆಗೂ ಎತ್ತರವಿದ್ದು 4-5 
ವ್ಯಾಸವು ಬುಡದ ಕೋಶಿಕೆ ಮೇಲೆ ಇರುತ್ತದೆ: ಸಾಧಾರಣವಾಗಿ ಉಬ್ಬಿದ ತುದಿಯಲ್ಲಿ 
ಅಂತ್ಯಗೊಂಡಿದ್ದು, ಸಾಧಾರಣವಾಗಿ 6 ರಿಂದ 12 ಅಥವಾ ಆಗಾಗ್ಗೆ ಸ್ವಲ್ಪ 
ಹೆಚ್ಚೆ ಗಿದ್ದು, ತಿರುಗದೆ ದೆಯಾಕಾರದ ಕಿರಿಗವಲುಗಳು ಛತ್ರಿ ಯಂತೆ ಜೋಡಣೆಗೊಂಡು, 
145 18, ಉದ್ದ, 2.5-3ಿೀ ವ್ಯಾಸ ಬುಡದಲ್ಲಿದ್ದು, ಪ್ರತಿಯೊಂದರ ತುದಿಯು 
ಗೊಳಾಕಾರದಂತೆ' ಉಬ್ಬಿದ್ದು (84 ವರೆಗೆ) ಹದಿನೈ ಹದ” ಇಪ್ಪ ತ್ತು ಚಿಕ್ಕಮುಳ್ಳು 
ಗಳನ್ನು ಬಿಟ್ಟಿರುತ್ತವೆ. ನ ವುಗಳ ವೆ ಮೇಲೆ ಕೊನಿಡಿಯಗಳು ಒಂಟಿಯಾಗಿ ಬಿಟ್ಟಿ 'ರುತ್ತ ವೆ. 
ಹಿರಿಯವರ್ಧನಗಳಲ್ಲಿ ಅನಿಯಮಿತವಾಗಿ ಬಹು ಫಲಪ್ರದವಾಗುತ್ತವೆ; ಕೊನಿಡಿಯ 
ಶುಷ್ಕವಿದ್ದು, ಉರುಳೆಯಾಕಾರ, ಅಂಡಾಕಾರ, ನಯವಾಗಿದ್ದು, ನಸುಕಾಡಿಗೆಯಂತೆ. 
ಏಕ ಅಡ್ಡಭಿಶ್ಚಿಯಿದ್ದು, ಅದರ ಹತ್ತಿರ ಸ್ವಲ್ಪ ಸಂಕುಚಿತಗೊಂಡಿದ್ದು 7-8: 2,5-3, 
ಇರುತ್ತವೆ. 

ಮಣ್ಣಿನಿಂದ: ಕೆನಡ (122), ಕಾಲುವೆ ವಲಯ(65) 


(31) ಟ್ರೈಕೊತೀಸಿಯಂ ಲಿಂಕ್‌ b ಥ 
. ತುಂತುದಾರ ತೆವಳುತ್ತ ಹರಡುತ್ತವೆ. ಕೊನಿಡಿಯ 


ದಂಡಗಳು ನೇರಕ್ಕೆ ಬೆಳೆದಿದ್ದು, ಅಡ್ಡ ಭಿತ್ತಿಯುತ, 
ಕವಲೊಡೆದಿರುವುದಿಲ್ಲ. ಕೊನಿಡಿಯಗಳು ತುದಿಯಲ್ಲಿ 
ಒಂಟಿಯಾಗಿದ್ದು, ದಿ ಿಕೋಶಿಕೆಯುತ, ಪಾರದರ್ಶಕ 
ಅಥವಾ ಪ್ರಕಾಶಮಾನ ಬಣ್ಣದವು. 


ಒಂದು ಒಂಟಿ ಪ್ರಭೇದವನ್ನು ಪರಿಗಣಿಸಲಾಗಿದೆ. jk 


1. ಟ್ರೈಕೊತೀಸಿಯಂ ರೋಸಿಯಂ ಲಿಂಕ್‌ 9. 


ಸಹನಾಮ ಸೆಫಾಲೊತೀಸಿಯಂ ರೋಸಿಯಂ ಕಾರ್ಡ ಚಿತ್ರ 98. ಟ್ರೈಕೊತೀಸಿಯಂ 
a. ಕೊನಿಡಿಯದಂಡಗಳು 
ಹಾಸು ಪುಡಿಯಾವೃತ ಚೀಲದಂತೆ ರೂಪಿತವಾಗಿ, ಶಿ ಕೊನಿಡಿಯ ಚೆಂಡುಗಳು 


ವಿಸ್ತಾರವಾಗಿ ಹರಡಿದ್ದು, ಬೂಷ್ಟಿನಂತೆ ಅಥವಾ ಜೇಡನ (ಲಿಂಡಾವು ಕೃಪೆ). 


ಮೊನಿಲಿಯೇಲ್ಸ್‌. 509 


ಬಲೆಯಂತೆ ಬಿಳಿಯಾಗಿದ್ದು, ಕಡೆಯದಾಗಿ ಗುಲಾಬಿಯಂತಿದ್ದೂ ; ತೆವಳುತ್ತ 
ಕವಲೊಡೆದು ಅಡ್ಡಭಿತ್ತಿ ಯುತ ಬಿಳಿ ತಂಖದಾರಗಳಿಂದ, ರೂಪಿತವಾಗಿರುತ್ತವೆ ; 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, ಸ್ವಲ್ಪ ಅಡ್ಡಭಿತ್ತಿ ಇದ್ದು ಅಥವಾ 
ಇರದೆ, ಸಾಧಾರಣವಾಗಿ ಕವಲಾಗಿರವದೆ, ಅಪರೂಪ ಸ ತುದಿಗಳಲ್ಲಿ ಉಬ್ಬಿ 
ಕೊಂಡಿರುತ್ತವೆ. ಕೊನಿಡಿಯಗಳು ಶೀರ್ಷವರ್ಧಿಯಾಗಿ ಒಂದಾದನಂತರ ಒಂದು ಇದ್ದು, 
ಅಂಟಿಕೊಂಡಿದ್ದು, ತುದಿಬೆಳವಣಿಗೆಯಿಂದ ಒಂದು ಚೆಂಡಾಗಿ ರೂಪಿತಗೊಳ್ಳುತ್ತವೆ ; 
ಪಿಯರಾಕಾರದ, ದ್ವಿಕೋಶಯುತ ತುದಿಕೋಶಿಕೆ ಅತ್ಯಂತ ದೊಡ್ಡದು, ಪಾರದರ್ಶಕ, 
ನಂತರ ಗುಲಾಬಿ, 12-18 ಉದ್ದ ೬ 8-10, ಅಗಲವಿರುತ್ತದೆ. 

ಮಣ್ಣಿನಿಂದ : ಚೀನ (110), ಇಂಗ್ಲಂಡ್‌ (50). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಹವಾಯಿ (209), ಉತ್ತರ ಡಕೋಟ 
(209), ನ್ಯೂಜರ್ಸಿ (210), ನ್ಯೂಯಾರ್ತ್‌ (89), ಪೋರ್ಟರಿಕೊ (210). 


(32) ಮೈಕೊಗೊನಿ ಲಿಂಕ್‌ 


ತಂತುದಾರಗಳು ಕವಲೊಡೆದು ಪರಸ್ಪರ 
ಹೆಣೆಯಲ್ಪಟ್ಟಿರುತ್ತವೆ. ಕೊನಿಡಿಯವಂಡಗಳು 
ಚಿಕ್ಕವು, ಬದಿಗಳಲ್ಲಿ ಕಂಡುಬರುತ್ತವೆ. ಕೊನಿಡಿಯ 
ಗಳು ಒಂಟಿಯಾಗಿ ಕೊನಿಡಿಯದಂಡಗಳ ತುದಿಗಳ 
ಮೇಲೆ  ಅಸಮವಾಗಿದ್ದು, ದ್ವಿಕೋಶಯುತ, 
ಮೇಲಿನ ಕೋಶವು ಅತ್ಯಂತ ದೊಡ್ಡದು. ಸಾಧಾ ಚಿತ್ರ 99, ಮೈಕೊಗೊನಿ 
ರಣವಾಗಿ ಉಬ್ಬು ಬೆಳವಣಿಗೆಯುತ, ಪ್ರಕಾಶಮಾನ ಕ್ರೂನಿಡಿಯದಂಡ ಮತ್ತು ಕೊನಿ 
ಬಣ್ಣದಲ್ಲಿದ್ದು, ಕೆಳಗಡೆ ಕೋಶ ಶಪುಸುಕಡಮೆ ಡಿಯ (ಲಿಂಡಾವುರವರ ನಂತರ). 
ಬಣ್ಣದ್ದು. ಸೆಪಿಡೇನಿಯಂನಂತೆಯೇ ಇದರಲ್ಲಿಯೂ 
ಕೊನಿಡಿಯ ಮತ್ತು ಕ್ಲಾಮಿಡೊಬೀಜಾಣುಗಳು ಕಂಡುಬರುತ್ತವೆ. 





ಮೈಕೊಗೊನಿ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಹಾಸು ಹಳದಿ ಲೇಪನವಿದ್ದು, ಕೊನಿಡಿಯಂ ಮೇಲ್ಭಾ 
ಗದ ಕೋಶಿಕೆ ಕಡುಗಂದು. 
b. ಕೊನಿಡಿಯ 12-15 ಮ್ಯಸ. 1. ಮೈ. ನೈಗ್ರಂ 
bb. ಕೊನಿಡಿಯ 8-8.4 ವ್ಯಾಸ. 1a. ಮೈ. ನೈಗ್ರ ತಳಿ ಮೈನರ್‌ 
೩೩. ಹಾಸು ಬಿಳಿಯದು, ಕೊನಿಡಿಯಂ ಮೇಲ್ಭಾಗದ 
ಕೋಶವು ಪಾರದರ್ಶಕ. 2. ಮೈ, ಅಲ್ಪ ತಳಿ ಮೈನರ್‌ 


510 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಮೈಕೊಗೊನಿ ನೈಗ್ರ (ಮಾರ್ಗಿನ್‌) ಜೆನ್ಸೆನ್‌ 

ಮೊದಲಿಗೆ ಸಮೂಹಗಳು, ಪಾರದರ್ಶಕ, ನಂತರ ಹಳೆದಿಮಿಶ್ರಿತ ಲೇಪನದಂತೆ 
ತೋರುತ್ತೆ ಕಡೆಯದಾಗಿ ಕಡುಗಂದಾಗಿ ವಲಯೀಕೃತವಾಗಿರುತ್ತವೆ. ಶೀಘ್ರ ಗತಿ 
ಯಲ್ಲಿ ವರ್ಧಿಸುಶ್ತಿರುವ ಸಮೂಹಗಳ ಅಂಚಿನ ಹತ್ತಿರದ ತಂತುದಾರಗಳು 
ಮೇಲ್ಮೈಯಲ್ಲಿ ಮತ್ತು ಮುಳುಗಡೆಯಾಗಿರುವುದರಿಂದ ಒಂದು ನಿಗದಿಯಾದ ಹಳದಿ 
ಲೇಪನದಂತೆ ತೋರುತ್ತ ವೆ. ಶಿಲೀಂಧ್ರವು ಕವಲೊಡೆದು, ಅಡ್ಡಭಿತ್ತಿಯುತ ಆಸಂಖ್ಯಾತ 
ಫಲಿತ ಕವಲುಗಳ ತುದಿಗಳಲ್ಲಿ ಒಂಟಿ ಬೀಜಾಣು ಬಿಟ್ಟಿದ್ದು, 2,5-4/ ದಪ್ಪವಿರುತ್ತದೆ. 
ಕೊನಿಡಿಯದಂಡಗಳು ವಿಧವಿಧವಾಗಿದ್ದು ಕಡಮೆ ಉದ್ದದಿಂದ 30ವರೆಗೆ ಉದ್ದ 
ವಿದ್ದು, ಅಗಲ 2-3, ಓರೆ ಅಥವಾ ನೇರವಾಗಿ ಬೆಳೆದಿರುತ್ತವೆ. ಕೊನಿಡಿಯಗರು 
ಏಕಭಿತ್ತಿಯುತ, ಮೇಲ್ಭಾಗದ ಕೋಶ ಕಡುಗಂದು, ನಯವಿದ್ದು , ದಪ್ಪ ಭಿಶ್ಚಿಯುತ, 
ಗೋಳಾಕಾರ, 12-15, ವ್ಯಾಸವಿದ್ದು, ಕೆಳಗಿನ ಕೋಶವು ಪಾರದರ್ಶಕದಿಂದ ಸ್ವಲ್ಪ 
ಬಣ್ಣದ್ದು, ನಯವಾದ, ಅರೆಗೋಳಾಕಾರದ, 8-109-12 ಇರುತ್ತವೆ. 
ಅಂತರ್ಬೆಳವಣಿಗೆ ಕೋಶಗಳು ಆಗಾಗ ರೂಪಿತವಾಗುತ್ತವೆ. ಅದರಲ್ಲಿ ಕಾಣುವ 
ವಿಭಿನ್ನತೆಯಲ್ಲಿ ಕೆಳಗಡೆ ಕೋಶವು ವಿಭಜಿಸದಿರಂವುದು ಹಾಗೂ ಪುನಃ ಒಂದು ದ್ದಿ ತೀಯ 
ರೂಪಿತವಾಗುವುದು, ವರ್ಧನಗಳಲ್ಲಿ ಕಂಡುಬರುತ್ತದೆ. ಎಲ್ಲ ಕೊನಿಡಿಯ ಕೋಶಿಕೆ 
ಗಳನ್ನೂ, ಕ್ಲಾಮಿಡೊಬೀಜಾಣುಗಳೆಂದು ಸಾಧಾರಣವಾಗಿ ಪ್ರತಿಪಾದಿಸುತ್ತಾರೆ. 

ಮಣ್ಣಿನಿ:ದ : ಕೆನಡ (22), ಕಾಲುವೆ ವಲಯ (65), ಕೋಸ್ಟರಿಕಾ (65), 
ಡೆನ್ಮಾರ್ಕ್‌ (90), ಯು.ಎಸ್‌.ಎಸ್‌.ಆರ್‌. (43). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ನ್ಯೂಯಾರ್ಕ್‌ (89). 


1a. ಮೈಕೊಗೊನಿ ನೈಗ್ರ ಮಾರ್ಗನ್‌ ತಳಿ ಮೈನರ್‌ ರೈಲೊ 

ಮೈ. ನೈಗ್ರಗಿಂತಲೂ ಬೀಜಾಣುಗಳ ಗಾತ್ರದಲ್ಲಿ ವ್ಯತ್ಕಾಸವಿದ್ದು ; ಕೊನಿಡಿಯ 
ಗಳು ಏಕಕೋಶಿಕ ; 8-8.4,, ವ್ಯಾಸ; ದ್ವಿ ಿಕೋಶಯುತೆ ; ಮೇಲ್ಭಾಗದ ಕೋಶ 
ಕಂದು, ಗೋಳಾಕಾರ, 8-84, ವ್ಯಾಸವಿದ್ದು, ಕೆಳಗಡೆ ಕೋಶವು ಪಾರದರ್ಶಕ, 
ಅಂಡಾಕಾರ, 5.4» 4. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). 


2 ಮೈಕೊಗೊನಿ ಆಲ್ಬ ಪರ್ಸೂನ್‌ 

ಹಾಸು ಬಿಳಿಯದು, ವಿಸ್ತಾರವಾಗಿ ಹರಡಿದ್ದು, ' ಉಣ್ಣೆ ಪುಚ್ಚದಂತೆ ಪರಸ್ಪರ 
ಹೆಣೆದಿದ್ದು » ಅಡ್ಡಭಿಶ್ತಿಯುತ, ತಂತುದಾರಗಳಿಂದ ರೂಪಿತವಾಗಿ ಕಿ ವ್ಯಾಸವಿರು 
ತ್ತವೆ.  ಕೊನಿಡಿಯಗಳು ದ್ವಿಕೋಶಿಕೆಯುತ, 21 ಉದ್ದ, 15-204 ಅಗಲವಿದ್ದು 


ಮೊನಿಲಿಯೇಲ್‌ 51! 


ಉಬ್ಬುಗಳಿರುತ್ತವೆ ; ತಳಗಡೆಯ ಕೋಶಿಕೆ ಕ ಉದ್ದ, 7 ಅಗಲವಿದ್ದು, ಸ 
ಬ ಎ H ಗ ಲ್ಪ 
ಮೊನಚು ಅಥವಾ ನಯವಾಗಿರುತ್ತದೆ. 

ತಳಿ ಮೈನರ್‌ ರೈಲೊ 

ಮೈ. ಆಲ್ಬಕ್ಕಿಂತಲೂ ಬೀಜಾಣುಗಳ ಗಾತ್ರದಲ್ಲಿ ವೃತ್ಯಾಸವುಳ್ಳದ್ದಾಗಿದ್ದು, 
ಮೇಲ್ಭಾಗದ ಕೋಶವು ಗೋಳಾಕಾರದ 13.5-16,ಕ್ಶ ವ್ಯಾಸವಿದ್ದು ; ಕೆಳಗಡೆ 
ಕೋಶವು ಅಂಡಾಕಾರ 8.4-10.8 x 6.7-8.4. 

ಮಣ್ಣಿನಿಂದ: ಯುಎಸ್‌. ಎಸ್‌.ಆರ್‌, (143). 


(33) ಡಾಕ್ಟೆಲಿಯಂ ನೀಸ್‌ [, 


ಬಂಜೆ ತಂತುದಾರಗಳು ಒಂದು ಹಾಸಾಗಿ ರೂಪಿತ 
ವಾಗಿದ್ದು, ಕವಲೊಡೆದು ಹರಡಿಕೊಂಡಿರುತ್ತವೆ. ಅಡ್ಡ 
ಭಿತ್ತಿಯು ಪಾರದರ್ಶಕವಿರುತ್ತದೆ. ಕೊನಿಡಿಯದಂಡಗಳು 
ಓರೆ ಅಥವಾ ನೇರಕ್ಕೆ ಬೆಳೆದು, ಸರಳ ಅಥವಾ ಕವಲೊ 
ಡೆದು ಬಹುವೃತ್ತಗಳಲ್ಲಿರುತ್ತವೆ. ಕೊನಿಡಿಯಗಳು ಶಿ:ರ್ಷ 
ವರ್ಧಿಯಾಗಿ, ಒಂಟಿಯಾಗಿದ್ದು ಎರಡು ಅಥವಾ ಬಹು ಚಿತ್ರ 100. ಡಾಕ್ಮಿಲಿಯಂ 


ಆಡ್ಡಭಿತ್ತಿಯುತ, ಪಾರದರ್ಶಕ. ಕೊನಿದಿಯದಂಡ ಮತ್ತು 
ಕೊನಿಡಿಯ (ಲಿಂಡಾವು 

ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. ಕೃಪೆ) 

ಪೆ). 


1. ಡಾಕ್ಟೆಲಿಯಂ ಡೆಂಡ್ರಾಯಿಡಿಸ್‌ (ಬುಲಿಯರ್ಡ್‌) ಫ್ರೈಸ್‌ 


ಹಾಸು ವಿಸ್ತಾರವಾಗಿ ಬಿಳಿಯ ಬೂಪ್ಟಿನಂತಿರುತ್ತದೆ. ಕೊನಿಡಿಯದಂಡಗಳು 
ನೇರ ಬೆಳೆದಿದ್ದು, ಸುತ್ತ ಹಬ್ಬಿ, ಕವಲಾಗಿ, ಅಡ್ಡಭಿತ್ತಿಯುತ. ಸುಮಾರು ಅಭಿಮುಖ 
ಜೋಡಣೆಯಾದ ಕವಲುಗಳಿದ್ದು, ಅವು ಮೇಲ್ಭಾಗದಲ್ಲಿ ಭಾಗವಾಗಿ ಸಾಧಾರಣವಾಗಿ 
ತ್ರಿಶೂಲದಂತೆ ಕಿರಿಗವಲಾಗಿರುತ್ತವೆ. ಕೊನಿಡಿಯಗಳು ನೀಳಾಕಾರ, ಬುಡದಲ್ಲಿ ಮೊನ 
ಚಾಗಿದ್ದು, ಮೂರು ಅಡ್ಡಭಿತ್ತಿ ಗಳಿದ್ದು, ಅಪರೂಪಕ್ಕೆ ಅಡ್ಡಭಿತ್ತಿಗಳ ಹತ್ತಿರ ಸಂಕುಚಿ 
ಸಿದ್ದು ; 26-32: 10-13, ಪಾರದರ್ಶಕ. 

ಮಣ್ಣಿನಿಂದ : ಕೆನಡ (22). 


0, ಡಿಮ್ಕಾಟಿಯೇಸಿ 


ತಂತುದಾರಗಳು ಆಡ್ಡಭಿತ್ತಿಯುತ, ಸಾಧಾರಣವಾಗಿ ಸುತ್ತಲೂ ಹರಡಿದ್ದು, 
ಕೆಲವೊಂದು ಸಲ ಚಿಕ್ಕದು, ಬಣ್ಣದಲ್ಲಿ ಆಳಗಪ್ಪಾಗಿದ್ದು, ಪಾರದರ್ಶಕ ಅಥವಾ 


512 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪ್ರಕಾಶಮಾನ ಬಣ್ಣದಲ್ಲಿದ್ದಂತಹ ಸನ್ನಿವೇಶದಲ್ಲಿ ಕಪ್ಪಾದ ಕೊನಿಡಿಯಗಳಿರುತ್ತವೆ 
ಕೊನಿಡಿಯದಂಡಗಳು ಶಿಶೀಂಧ್ರದಿಂದ ಸಾಕಷ್ಟು ಬೇರ್ಪಡದೆ ಅಥವಾ ಬೇರ್ಪಟ್ಟಿ ದ್ದು 
ನೇರವಾಗಿ, ಸರಳ ಅಥವಾ ಬಹು ಕವಲೊಡೆದು ಬೆಳೆದಿದ್ದು » ಸಾಧಾರಣವಾಗಿ ಕಪ್ಪು 
ಅಥವಾ ಪ್ರಕಾಶಮಾನ ಬಣ್ಣವಿರುತ್ತವೆ. ಕೊನಿಡಿಯಗಳು ವಿವಿಧಾಕಾರ, ಕಪ್ಪು 
ಅಥವಾ ಪಾರದರ್ಶಕ, ಕಡೆ ಯದರಲ್ಲಿ ಕೊನಿಡಿಯದ:ಡಗಳು ಮತ್ತು ತಂತುದಾರಗಳ; 
ಕಪ್ಪಾಗಿರುತ್ತವೆ. 


ಡಿಮ್ಕಾಟಿಯೇಸಿಯ ಜಾತಿಗಳ ಸಂಕೇತ 


೩. ಕೊನಿಡಿಯ ಏಕಕೋಶಿಕೆಯುಳ್ಳವು. 
b. ಕೊನಿಡಿಯ ಮತ್ತು ಕೊನಿಡಿಯದಂಡಗಳೆರಡು 
ಕಪ್ಪು ಬಣ್ಣದವು. 
€. ಕೊನಿಡಿಯದಂಡಗಳು ಶಿಲೀಂಧ್ರಕ್ಕಿಂತ ಭಿನ್ನತೆ 
ಯುಳ್ಳದ್ದಲ್ಲ (ಕೊನಿಯೊಸ್ಟೊರಿಯ) 
d. ಕೊನಿಡಿಯ ಒಂಟಿಯಾಗಿರುತ್ತವೆ. (1) ಪಾಪುಲೇಧಿಯ 
66, ಕೊನಿಡಿಯ ಸರಣಿಗಳಲ್ಲಿ ಅಥವಾ 
ಗೊಂಚಲಲ್ಲಿರುತ್ತವೆ. 
€. ಕೊನಿಡಿಯ ಸರಣಿಗಳಲ್ಲಿರುತ್ತವೆ. 
f. ಕೊನಿಡಿಯ ಕಪ್ಪುಬಣ್ಣದ ಅಡ್ಡ 
ಭಿತ್ತಿಯುತ ಶಿಲೀಂಧ್ರದ ಎಳೆ 
ಗಳಿಂದ ಅಂಕುರಿತವಾಗುತ್ತವೆ. (2) ಪುಲ್ಲುಲೇರಿಯ 
ಗಿ. ಕೊನಿಡಿಯಗಳು. ಶಿಲೀಂಧ್ರ 
ಕೋಶಗಳು ದುಂಡಾಗುವುದ 
ರಿಂದ ರೂಪಿತವಾಗುತ್ತವೆ. 
8. ಓಂದು ಬಗೆಯ ಕೊನಿಡಿಯ 
ಗಳಿರುತ್ತವೆ. 
h. ಕೊನಿಡಿಯ ಆರೋಹಣ 
ಕ್ರಮದಲ್ಲಿರುತ್ತ ವೆ. 
i. ಕೊನಿಡಿಯ ಪರ 
ಸ್ಪರ ಜಂಟಿಸಿರು 
ತ್ತವೆ. (3) ಹಾರ್ಮಿಸಿಯಂ 


ಮೂನ ಅತಿ 


11. ಕೊನಿಡಿಯ ಸುಲಭ 


ತ್ತವೆ (5) ಗ್ಲಿಯೊಮಾಸ್ಪಿಕ್ಸ್‌ 


} 88. ಕೊನಿಡಿಯಗಳಲ್ಲಿ ಎರಡು 
ಬಗೆ ಇವೆ. (6) ತಿಯೊಲಾಪಿ 
ಯಾಪ್ಸಿಸ್‌ 


೦೮. ಕೊನಿಡಿಯ ಬದಿಯ ಚಿಕ್ಕಕವಲು 


ತುದಿಗಳಲ್ಲಿನ ಗೊಂಚಲುಗಳಲ್ಲಿರು 
ತ್ತವೆ. (7) ಎಕ್ಕೆನೊಬಾಟ್ರಿಯಂ 


ಆಆ. ಕೊನಿಡಿಯದಂಡಗಳು ಶಿಲೀಂಧ್ರಕ್ಕೆಂತ ಭಿನ್ನ 
ವಾಗಿರುತ್ತವೆ. 
d. ಕೊನಿಡಿಯ ಸರಣಿಗಳಲ್ಲಿರುವುದಿಲ್ಲ. 
€. ಕೊನಿಡಿಯ ತುದಿಯ ಚೆಂಡುಗಳ 
ಬರುತ್ತವೆ (ಪೆರಿಕೋನಿಯು). 
8. ಕೊನಿಡಿಯಗಳು ಕೊನಿಡಿಯ 
ದಂಡಗಳ ತುದಿಗಳಲ್ಲಿ ಆದಿಯ 
ಮಿತವಾಗಿದ್ದು ಅಥವಾ 
ಎತ್ತರಿಸಲಾಗಿದ್ದು ಮೊನೆಗಳ 
ಮೇಲಿರುತ್ತವೆ. 
h. ಕೊನಿಡಿಯ ದಂಡಗಳ 
ತುದಿಗಳು ಉಬ್ಬಿರು 
ತ್ತವೆ;  ಕೊನಿಡಿಯ 
ಗೋಳಾಕಾರ. (8) ಪೆರಿಕೋನಿಯ 
hh. ಕೊನಿಡಿಯ ದಂಡಗಳ 
ತುದಿಗಳು ಉಬ್ಬಿರುವು 
ದಿಲ್ಲ; ಕೊನಿಡಿಯ 
ನೀಳಾಕಾರ. (9) ಸಿನ್‌ಸ್ಟೋರಿಯಂ 


[33] 


514 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ge. ಕೊನಿಡಿಯಗಳು ಕೊನಿಡಿಯ 
ದಂಡಗಳ ತುದಿಗಳಲ್ಲಿ ಉತ್ಪ 
ಶ್ರಿಗೊಂಡಿದ್ದು ಸುಮಾರು 
ಉದ್ದದ ಫೈಯಲಿಡ್‌ಗಳ 
ಮೇಲಿರುತ್ತವೆ. 
1. ಕೊನಿಡಿಯ ಶ್ಲೇಷ್ಮ 
ದಲ್ಲಿ ಅಡಕವಾಗಿರುವು 
ದಿಲ್ಲ. (10) ಸ್ಪ್ಯಾಕಿಬಾಟ್ರಿಸ್‌ 
hh. ಕೊನಿಡಿಯ ಶ್ಲೇಷ್ಮದಲ್ಲಿ 
ಅಡಕವಾಗಿರುತ್ತವೆ. (11) ಗ್ಲಿಯೊಬಾಟ್ರಿಸ್‌ 
೮೮. ಕೊನಿಡಿಯಗಳು ತುದಿಯಲ್ಲಿನ ಚೆಂಡು 
ಗಳಲ್ಲಿರುವುದಿಲ್ಲ (ಟ್ರೈಕೊಸ್ಟೋ 
ರಿಯ). 
8. ಕೊನಿಡಿಯಗಳಿಗೆ ತೊಟ್ಟಿರು 
ವುದಿಲ್ಲ (ತುದಿಯ ಮತ್ತು 
ಬದಿಯವು ಎರಡಕ್ಕೂ). (12) ಟ್ರೈಕೊಸ್ಟೋ 
ರಿಯಂ 
88. ಕೊನಿಡಿಯೆಗಳು ಕವಲಾದ 
ಕೊನಿಡಿಯ ದಂಡಗಳಲ್ಲಿರು 
ತ್ತವೆ ಮೊನೊಟೊ 
ಸ್ಟೋರಿಯೆ). 
h. ಕೊನಿಡಿಯ ಶಿಲೀಂಧ್ರದ 
ಬದಿಯಲ್ಲಿನ ಕಿರಿಗವಲು 
ಗಳ ಮೇಲಿರುತ್ತವೆ. 
1. ಕೊನಿಡಿಯ ದಂಡ 
ಗಳ ತುದಿಗಳು 
ಉಬ್ಬಿರುತ್ತವೆ. (13) ನೈಗ್ರೊಸ್ಟೋರ 
ii, ಕೊನಿಡಿಯ ದಂಡ 
ಗಳ ತುದಿಗಳು 
ಉಬ್ಬಿರುವುದಿಲ್ಲ. (14) ಆಕ್ರೆಮಾನಿಯೆಲ್ಲ 
hh. ಕೊನಿಡಿಯ ನೈಜ ಕವ 
ಲೊಡೆದ `ಕೊನಿಡಿಯ 


ಮೊನಿಲಿಯೇಲ್ಲ್‌ 515 


ಡಗಳ ಮೇಲಿರು 
(15) ಹ್ಯೂಮಿಕೋಲ 
dd. ಕೊನಿಡಿಯ ಸರಣಿಗಳಲ್ಲಿರುತ್ತ ವೆ(ಹಾಪ್ಲೊ 
ಗ್ರಾಫಿಯೆ), 
೮. ಕೊನಿಡಿಯದಂಡಗಳು ಫೈಯಲಿಡ್‌ 
ಗಳನ್ನು ಬಿಟ್ಟಿರುತ್ತವೆ 
1. ಫೈಯಲಿಡ್‌ಗಳು ಅನಿಯಮಿತ 
ಗಿ ಚೆಡುರಿರತತ್ತವೆ. (16) ಮ್ಯಾಸೊನಿಯೆಲ್ಲ 
ಗಿ, ಫೈಯಲಿಡ್‌ಗಳು ಒಗ್ಗೂಡಿರು 
ವುದರಿಂದಾಗಿ ತುದಿಯ ಚೆಂಡು 
ಗಳಲ್ಲಿರುತ್ತವ 
೩. ಚೆಂಡುಗಳಲ್ಲಿ ಒಂದು ಸಾಲು 
ಮಾತ್ರ ಫೈಯಲಿಡ್‌ಗಳಿರು 


ಬ. CL 
kL ೧ 


ಗ, 


ತ್ತದೆ. (17) ಮೆಮ್ಮೊನಿಯೆಲ್ಲ 
ಚೆಂಡುಗಳಲ್ಲಿ ಎರಡು 
ಅಥವಾ ಬಹು ದರ್ಜೆಗಳಲ್ಲಿ 
ಫೈಯ ರಿಡ್‌ಗಳನ್ನೊಳ 
ಗೊಂಡಿರುತ್ತವೆ (ಮೆಟ್ಕುಲೆ 
ಮತ್ತು ಫೈಯಲಿಡ್‌ಗಳು). 
(18) ಹಾಪ್ಲೊಗ್ರಾಫಿಯಂ 


88. 


6, ಕೊನಿಡಿಯದಂಡಗಳಲ್ಲಿ ಕವಲೊಡೆದ 
ಸರಣಿಗಳಲ್ಲಿ ಕೊನಿಡಿಯಗಳಿರುತ್ತವೆ, 
ಫೈಯಲಿಡ್‌ಗಳಿರುವುದಿಲ್ಲ. (19) ಹಾರ್ಮೊಡೆಂಡ್ರ 
bb. ಕೊನಿಡಿಯ ಪಾರದರ್ಶಕ ಅಥವಾ ಪ್ರಕಾಶಮಾನ 
ಬಣ್ಣವಿದ್ದು, ಕೊನಿಡಿಯದಂಡಗಳು ಯಾವಾಗಲೂ 
ಕಪ್ಪು. 
€, ಕೊನಿಡಿಯ ಒಂಟಿ ಅಥವಾ ಸರಣಿಗಳಲ್ಲಿ ತುದಿ 
ಗಳಲ್ಲಿದ್ದು, ಚೆಂಡುಗಳಲ್ಲಿರುವುದಿಐ್ಲ(ಕ್ಲೊರಿಡೆ). 
64, ಕೊನಿಡಿಯ ತುಪಾಕಿಕೋಶದ ಫೆ ಯ, 
ಲಿಡ್‌ಗಳಲ್ಲಿರುವ ಸರಗಳಲ್ಲಿ ರೂಪಿತವಾಗಿ 
ರುತ್ತವೆ. 


516 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€. ಕ್ಲಾಮಿಡೊ ಬೀಜಾಣುಗಳಿರು 
ವುದಿಲ್ಲ, (20) ಚಾಲರ 
೮೦, ಕ್ಲಾಮಿಡೊ ಬೀಜಾಣುಗಳಿರುತ್ತವೆ. (6) ತೀಲಾವಿಯಾಪ್ಸಿಸ್‌ 
dd. ಕೊನಿಡಿಯ ಗಳು ತುಪಾಕಿಕೋಶದ 
ಫೈಯಲಿಡ್‌ಗಳ ಲ್ಲಿ ರೂಪಿತವಾಗಿರು 
ವುದಿಲ್ಲ. 
€. ಕೊನಿಡಿಯಗಳು ಕೊನಿಡಿಯದಂಡ 
ಗಳ ಬದಿಕವಲುಗಳ ಮೇಲಿರುತ್ತವೆ ; 
ಮೇಲಿನ ಕವಲುಗಳು ಬಂಜೆಯಾಗಿ 
ರುತ್ತವೆ, ಕೊನಿಡಿಯಗಳು ಅಂಡಾ 
ಕಾರ. (21) ಗೊನಿಟ್ಟ್ರೈಕಂ 
೭೦. ಕೊನಿಡಿಯದಂಡಗಳು ಬಂಜೆ ತಂತು 
ದಾರಗಳ ಬುಡದಲ್ಲಿರುತ್ತವೆ, ಕೊನಿ 


ಡಿಯಗಳು ಗೋಳಾಕಾರ. (22) ಬಾಟ್ರಿಯೊಟ್ಟೆ ಚೆ A 
ಆಆ. ಕೊನಿಡಿಯಗಳು ಚೆಂಡುಗಳಲ್ಲಿರುತ್ತವೆ (ಸ್ಟಾಕಿ 
ಲಿಡೆ). 
d. ಕೊನಿಡಿಯ ಜೋಡಿಗಳಲ್ಲಿ ಉತ್ಪತ್ತಿಯಾ 
ಗಿರುತ್ತವೆ. (23) ಬೈಸ್ಟೋರೊ 
ಮೈಸಿಸ್‌ 
dd. ಕೊನಿಡಿಯ ಒಂಟಿಯಾಗಿ ಉತ್ಪತ್ತಿಯಾ 
ಗಿರುತ್ತವೆ. (24) ಸ್ಟಾಕಿಲಿಡಿಯಂ 
೩೩. ಕೊನಿಡಿಯಗಳು ಒಂದಕ್ಕಿಂತ ಅಧಿಕ ಕೋಶಿಕೆಯುತ, 


ಕಪ್ಪು. 
b. ಕೊನಿಡಿಯ ದ್ವಿ _ಕೋಶಯುತ, ಕಪ್ಪು. 
ಎ. ಕೊನಿಡಿಯದುಡಗಳು ಶಿಲೀಂಧ್ರಗಳಿಗಿಂತಲೂ 
ಭಿನ್ನತೆಯವು (ಬೈಸ್ಟೋರಿ). 
d. ಕೊನಿಡಿಯ ಒಂಟಿಯಾಗಿ ಸರಳ ಕಿರಿ 
ಗವಲುಗಳ ಮೇಲೆ ಬಿಟ್ಟಿರುತ್ತವೆ. (25) ಡೈಕಾಕಂ 
೭c. ಕೊನಿಡಿಯದಂಡಗಳು ತಂತು ಜಾಲದಿಂದ 
ವಿಭಿನ್ನವಾಗಿರುತ್ತವೆ. 
6, ಕೊನಿಡಿಯಗಳು ನಯಭಿತ್ತಿಯುಳ್ಳವು, 
ಚೆಂಡುಗಳಲ್ಲಿರುವುದಿಲ್ಲ; ಸರಣಿಗಳಲ್ಲಿರು 
ತ್ರವೆ (ಕ್ಲಾಡೊಸ್ಟೋರ). 


ಮೊನಿಲಿಯೇಲ್ಸ್‌ 517 


€. ಕೊನಿಡಿಯ ಸರಣಗಳು ಚಿಕ್ಕದು. (26) ಕ್ಲಾಡೊಸ್ಟ್ಪೋರಿಯಂ 

€€. ಕೊನಿಡಿಯ ಸರಣಿಗಳು ಉದಡ್ದನಿರು 
ತ್ತವೆ. (27) ಡಿಪ್ಲೊಕಾಕಿಯಂ 

dd. ಕೊನಿಡಿಯ ಸರಣಿಗಳಲ್ಲಿರುವುದಿಲ್ಲ; ಎಳೆ 

ಯಂತೆ ಉದ್ದವಾದ ಕವಲುಗಳ ಮೆಃಲಿರು 

ತ್ತವೆ. (28) ಸ್ಕಾಲಿಕೊಬೆಸಿಡಿಯ 
bb. ಕೊನಿಡಿಯ ಎರಡು ಕೋಶಗಳಿಗಿ:ತ ಹೆಚ್ಚೆಗಿದ್ದು, 
ಕಪ್ಪು, ಅಂಡಾಕಾರ, ಸಿಲಿಂಡರಾಕಾರ ಅಥವಾ 


ಶಾವಿಗೆಯಂತೆ. 
€. ಕೊನಿಡಿಯಗಳಲ್ಲಿ ಅಡ್ಡಭಿಪ್ತಿ ಮಾತ್ರ ಇರು 
ತ್ತವೆ, 


d. ಕೊನಿಡಿಯದಂಡಗಳು ಬಹುಚಿಕ್ಕವು 
ಅಥವಾ ಇಲ್ಲದಿರಬಹುದು (ಕ್ಲಾಸ್ಟಿರೊ 
ಸ್ಟೋರಿಯೆ). (29) ಕ್ಲಾಸ್ಟಿರೊಸ್ಪೋರಿಯಂ 
dd. ಕೊನಿಡಿಯದಂಡಗಳು ಬಹು ಚೆನ್ನಾಗಿ 
ರೂಪಿತವಾಗಿದ್ದು, ಭಿನ್ನತೆಯುಳ್ಳವು. 
6, ತುದಿ ಅಥವಾ ಬದಿಯಲ್ಲಿ ಒಂಟಿ 
ಯಾಗಿ ಕೊನಿಡಿಯಗಳು ರೂಪಿತ 
ವಾಗಿದ್ದು, ವೃತ್ತಗಳಲ್ಲಿರುವುದಿಲ್ಲ 
(ಹೆಲ್ಮಿಂತೊಸ್ಟೋರಿಯೆ). 
(. ಕೊನಿಡಿಯ ನಾಲ್ಕು ಆಥವಾ 
ಐದು ಕೋಶವುಳ್ಳವು. (30) ಕರ್ವುಲೇರಿಯ 
ಗಿ, ಕೊನಿಡಿಯದಲ್ಲಿ ಐದಕ್ಕಿಂಶಲೂ 
ಹೆಚ್ಚು ಕೋಶಗಳಿರುತ್ತವೆ. 
8. ಕೊನಿಡಿಯಗಳಿಗೆ ನಯಭಿತ್ತಿ 
ಗಳಿರುತ್ತವೆ. (31) ಹೆಲ್ಮಿಂತೊಸ್ಪೋರಿಯಂ 
88. ಕೊನಿಡಿಯದಲ್ಲಿ ಮುಳ್ಳಾದ 
ಭಿತ್ತಿಗಳಿರುತ್ತವೆ. (32) ಹೆಟಿರೊಸ್ಟೋರಿಯಂ 
6೮. ಕೊನಿಡಿಯ ವೃತ್ತಗಳಲ್ಲಿರುತ್ತವೆ. 
(ಆಕ್ರೊತೀಸಿಯೆ). 
1. ವೃತ್ತಗಳು ಬದಿಯಲ್ಲಿರುತ್ತವೆ. (33) ಸ್ಟಾಂಡಿಕ್ಲ್ಸಾಡಿಯಂ 


518 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗೆ. ವೃತ್ತಗಳು ತುದಿಗಳಲ್ಲಿ ಮಾತ್ರ 
ಇರುತ್ತವೆ. (34) ಆಕ್ರೊತೀಸಿಯಂ 
0೦. ಕೊನಿಡಿಯ ಶಂಕಾಕಾರವಾಗಿ ವಿಭಾಗಿತ 
(ಡಿಕ್ಬಿಯೊಸ್ತೊ:ರಿಯೆ). 
ಛೆ, ಕೊಂಿಡಿಯ ಸರ"ಸಗಳಲ್ಲಿರುವುದಿಲ್ಲ. 


೮. ಕೊನಿಡಿಯ ಶಿಲುಬೆಯಾಕಾರದಳ್ಲಿ 


8; 


ವಿಭಾಗಿತಗೊಂಡು ನಾಲ್ಕು ಕೋಶ 
ಗಳಾಗಿದ್ದು, ಉಬ್ಬು 'ಗುರುತುಳ್ಳವು. (35) ಟಿಟ್ಟ ಕೊಕೊ 


a 


'ಸ್ಟೋರಿಯಂ 
೮೮. ಕೊನಿಡಿಯ ನಾಲ್ಕು ಕೋಶಕ್ಕಿಂತಲೂ 
ಹೆಚ್ಚು ಕೋಶವುಳ್ಳ ದ್ದಾ ಗಿರುತ್ತವೆ 
f ಕೆ ಇನಿಡಿಯದಂಡಗ ಳು ಚಿದುರಿರು 
ತ್ತವೆ, (36) ಸೈಂಫಿಲಿಯಂ 
ff. ಕೊನಿಡಿಯದಂಡಗಳು ನೇರಕ್ಕೆ 
ಬೆಳೆದಿರಂತ್ತವೆ. (37) ಮ್ಯಾಕ್ಟೊಸ್ಟೋ 
ರಿಯಂ 


dd. ಕೊನಿಡಿಯಗಳು ಸರಣಿಗಳಲ್ಲಿರುತ್ತವೆ. (38) ಆಲ್ಬರ್ನೇರಿಯ 


(1) ಪಾಪುಲೇರಿಯ ಫ್ರೈಸ್‌ 


ಮೊದಲು ಶಿಲೀಂಧ್ರವು ಸಮೃದ್ಧವಾಗಿದ್ದು, ಬಿಳಿ 
ಯದು, ಬದಲಾಗುತ್ತ ಬೂದು, ಅನಂತರ ಕಪ್ಪಾಗು 
ದೆ, ಮುಳುಗಿರುವ ತಂತುದಾರಗಳು ಕವಲೊಡೆದು, 
ಅಡ್ಡಭಿತ್ತಿಯುತ, ಮೊದಲಿಗೆ ಪಾರದರ್ಶಕ, ಅನಂತರ ಸ್ಯ 
ಹಳದಿಕಂದು. ಕೊನಿಡಿಯದಂಡಗಳು ಪಾರದರ್ಶಕ, 


ಚಿಕ್ಕವು, ಪತನವಾಗುತ್ತವೆ. ಕೊನಿಡಿಯ ಮಸೂರಾಕಾರ; ಗ್ರಿ ಕ್ಸಿ 
ಪ್ರತಿಫಲಿತ ಬೆಳಕಿನಲ್ಲಿ ಕಪ್ಪಗೆ ತೋರಿಬಂದು, ಪ್ರಸರಿತ 


NE 


ಬೆಳಕಿನಲ್ಲಿ ಪಳದಿ ಕಂದಾಗಿರುತ್ತದೆ; ಪಾರದರ್ಶಕ ದಿಂಡು ಚಿತ್ರ 101, ಪಾಪುಲೇ 
ಸುತ್ತಲೂ ಅಂಚಿನಲ್ಲಿರುತ್ತದೆ. ರಿಯ ಕೊನಿಡಿಯದಂಡ 


ಗಳು ಮತ್ತು ಕೊನಿಡಿಯ 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. (ಮಾಸನ್‌ ಕೃಪೆ). 


ಮೊನಿಲಿಯೇಲ್ಲ್‌ 


519 


|. ಪಾಪುಲೇರಿಯ ಸ್ಟೇರೊಸ್ಟರ್ಮ (ಸರ್ಸೂನ್‌) ವ್ಯಾನ್‌ಹೊನೆಲ್‌ 

ಸಹನಾಮ ಕೊನಿಡಿಯೊಸ್ಟೋರಿಯಂ ಆರುಂಡಿನಿಸ್‌ ಸಾ. ಕರ್ಡೊ 

ಪೆರಿಕೊನಿಯೊ ವ್ಯಾನೀಟ ಗಿಲ್ಮನ್‌ ಮತ್ತು ಅಯೊ.ಟ್‌ 

(ಪ್ಲೇಟ್‌ 1, B, ಪ್ಲೇಟ್‌ XIT, D) - 

ಸಮೂಹಗಳು ಉಣ್ಣೆ ಪ್ರಚ್ಚದಂತೆ ಹರಡಿದ್ದು ಮೇಲಿ ಲ ಬಿಳಿಯದು, ಕೆಳಮುಖ 
ಮೊದಲಿಗೆ ಬಿಳಿ ಅನಂತರ ಬಿಳಿಯಿಂದ ಕಂದು, ಆಳಗಂದು ಬಣ್ಣದಿಂದ ಕಪ್ಪ. 
ಸ್ಕ್ಲೆರೋಷಿಯಗಳು ಚುತ್ಕೆಗಳೆಂತೆ ಕಂಡುಬರುತ್ತವೆ. ಕೊನಿಡಿಯದಂಡಗಳು ಚೆಡುರಿ' 
ಅಥವಾ ಓರೆಯಾಗಿದ್ದು. ಉದ್ದದಲ್ಲಿ ಬಹುವಿಧವಾಗಿ 100೬ವರೆಗಿದ್ದು. ಪಾರದರ್ಶಕ. 
ಕೊನಿಡಿಯಗಳು ಅನಿಯಮಿತವಾಗಿ ತುದಿ ಚೆಂಡುಗಳಲ್ಲಿ ಬಿಟ್ಟಿರುತ್ತವೆ. ಚಿಕ್ಕ ಫೈಯ 
ಲಿಡ್‌ಗಳ ಮೇಲಿದ್ದು ಉಬ್ಬಿದ ಬುಡಗಳು ಜೊತೆಗಿರುತ್ತವೆ; ಮಸೂರಾಕಾರ: 3:9, 
ಸಾಧಾರಣವಾಗಿ 5-7 ವ್ಯಾಸ, ನಯ, ಪ್ರತಿಫಲಿತ ಬೆಳಕಿನಲ್ಲಿ ಕಪ್ಪಗೂ, ಪ್ರಸರಿತ 
ಬೆಳಕಿನಲ್ಲಿ ಹಳದಿ ಕಂದಾಗಿಯೂ. ಜೊತೆಗೊ-ದು. ಪಾರದರ್ಶಕ ದಿಂಡು ಅಂಚಿನ 
ಸುತ್ತಲೂ ಇರುತ್ತದೆ. 

ಮಣ್ಣಿನಿಂದ : ಕೆನಡ (22), ಇಂಗ್ಲಂಡ್‌ (212). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71), 


(2) ಪುಲ್ಲುಲೇರಿಯ ಬರ್ಕೌಟ್‌ 

ತಂತುದಾರ ಕಪ್ಪಬಣ್ಣದಲ್ಲಿ ವಯಸ್ಸಾದಾಗ ಇರು 
ತ್ತದೆ. ಬ್ಲಾಸ್ಫೊಬೀಜಾಣಂಗಳು ಅಂಡಾಕಾರ ಮತ್ತು 
ಪಾರದರ್ಶಕ, ಆಗಾಗ್ಗೆ ಕಂಡುಬರುವುದಿಲ್ಲ. ತಂತುದಾರವು 





ಕಪ್ಪು, ದಪ್ಪಭಿತ್ತಿಯುತ, ಕೋಶಗಳು ಸರಣಿಗಳಿಂದಾ 
ಗಿದ್ದು ಈ ಕೋಶಗಳು ತಿಳಿಬಣ್ಣದ ತೆಳುಭಿತ್ತಿ ಕೋಶಗಳ 
ಎಳೆಗಳಿಂದ ಸಂಪರ್ಕಿಸಿರುತ್ತ ವೆ. ಚಿತ್ರ 102, ಪುಲುಲೇರಿಯ 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. ಫಲಬಿಡುವ ಸ್ವರೂಪ (ಕಾರ್ಡ 
ಕೃಪೆ). 
“ 


1. ಪುಲ್ಲುಲೇರಿಯ ಪುಲ್ಲುಲನ್ಸ್‌ (ಡಿಬಾರಿ) ಬರ್ಕೌಟ್‌ 
ಸಹನಾಮ ಡಿಮಾಟಿಯಂ ಪುಲ್ಲುಲನ್ಸ್‌ ಡಿಬಾರಿ (ಪ್ಲೇಟ್‌ ೫1, 8) 


ಕೊನಿಡಿಯ ಅಂಡಾಕಾರದಿಂದ ನೀಳಾಕಾರ, ಪಾರದರ್ಶಕ ಕೋಶಗಳಾಗಿದ್ದು 
ಕಂದು, ಕವಲೊಡೆದು ಮತ್ತು ಅಡ್ಡಭಿಶ್ಚಿ ಯುತ, ತಂತುದಾರದೆ ಎಳೆಗಳಿಂದ ತುದಿಯ 
ಬದಿಗಳಿರಡರಲ್ಲೂ ಅಂಕುರಿತವಾಗುತ್ತ ವೆ. ಬೇರ್ಪಟ್ಟನಂತರ ಅಂಕುರಿತವಾಗುವುದ 
ರಿಂದಲೂ ಮತ್ತು ಬೇರ್ಪಡುವುದರಿಂದಲೂ ಕೊನಿಡಿಯಗಳು ದ್ವಿಗುಣಿತವಾಗು 


520 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಲ 


ಪುದು ಮುಂದಂವರೆಯು 

ಕೊೋಶಗಳಾಗಿ ದಿಭಿಜಿತವಾ 

ಗಳು ತುಂಬಿರುತ್ತವೆ. 
ಮಣ್ಣಿನಿಂದ ು: ಈಜಿಪ್ಸ್‌ (156), 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: (209). 


ದೆ. ಶಿಲೀಂಧ್ರಕೋಶಗಳು ಅನಂತರ ಸಮಗಾತ್ರದ 
ದುಂಡಾದೆ ಬದಿ ಮತ್ತು ದಪ್ಪಭಿತ್ತಿಗಳಿದ್ದು, ಎಣ್ಣೆ ಹನಿ 


(3) ಹಾರ್ಮಿಸಿಯಂ ಕುಜೆ 


ಕೊರತೆ ಅಥವಾ ಬಹು ಓಿರನವಾಗಿರುತ್ತವೆ; 
ಸಾಧಾರಣವಾಗಿ ಪಚ್ಚೆಮೊಗರು ಪೂರ್ತಿ ಚ್‌ 
ಯಾಗಿ ಎಳೆಗಳಿಂದ ರೂಪಿತವಿದು, ಪ್ರತಿ 

ಟು 


ಯೊಂದು ಅಂಕುರರೂಪಿಗಳಾಗಿ ರೂಪಿತದಾ 

ವಾಗುತ್ತವೆ. ಕೊನಿಡಿಯ ಅಥವಾ ಅಂಕು 

ರೋದ್ಭವಗಳು ಪರಸ್ಪರ ಹಾಗೆಯೇ ಆಂಟಿ 

ಕೊಂಡಿದ್ದು. ಬೇರ್ಪಡುವುದಿಲ್ಲ. ಕಪ್ಪು ಚಿತ್ರ 103, ಹಾರ್ಮಿಸಿಯಂ ಥಲಬಿಡುವ 
ಸ್ವರೂಪ (ಲಿಂಡಾವು ಕೃಪೆ). 


[el 


ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


1. ಹಾರ್ಮಿಸಿಯಂ ಸ್ಟಿಲ್ಬೊಸ್ಟೋರಂ (ಕಾರ್ಡ) ಸ್ಮಾಕರ್ಡೊ 

ಹಾಸು ಒಡೆದು, ಧೂಳಿನಂತಿದ್ದು ಸ ಒಂದುಗೊಡಿದ್ದು, ಕಪ್ಪಾಗಿರುತ್ತದೆ. ಕೊನಿ 
ಡಿಯ ಸರಣಿಗಳು ವಿವಿಧವಾಗಿದ್ದು ದ್ವಿಕವಲೊಡೆದು ಅಥವಾ ಸರಳವಾಗಿದ್ದು , ಬಾಗಿ 
ರುತ್ತವೆ. ಕೊನಿಡಿಯಗಳು ಬಹುಪಾಲು ಚತುರ್ಭುಜಾಕಾರ. ಇದೇ ಬಗೆಯ ಗಾತ್ರ 
ಎದ್ದು, ಕಂದು, 7-8, ವ್ಯಾಸವಿರುತ್ತವೆ. 


ಮಣ್ಣಿನಿಂದ: ಯು. ಎಸ್‌. ಎಸ್‌, ಆರ್‌. (143). 


(4) ಟಾರುಲ ಪರ್ಸೂನ್‌ 

ಗೊಡ್ಡು ತಂತುದಾರಗಳ ಕೊರತೆಯಿದ್ದು ಅಥವಾ ಬೂಷ್ಟದ ಹಾಗೆಯೇ ಹರ 
ಡಿದ್ದು, ಕವಲೊಡೆದು, ಅಡ್ಡಭಿತ್ತಿಯುತ, ಪಾರದರ್ಶಕ ಅಥವಾ ಕಪ್ಪಾಗಿರುತ್ತದೆ. 
ಕೊನಿಡಿಯದಂಡಗಳು ಇರುವುದಿಲ್ಲ ಆಥವಾ ಬದಿಯ ಚಿಕ್ಕ ಕಿರಿಗವಲುಗಳಂತೆ ರೂಪಿತ 
ವಾಗಿರುತ್ತವೆ... ಕೊನಿಡಿಯಗಳ ಎಳೆಯು ಪೂರ್ತಿ ತುಂಡಾಗಿ, ಅಂಕುರರೂಪಿಶ 
ಬೀಜಾಣುಗಳಾಗಿ ಅಥವಾ ಅನಿಯಮಿತವಾಗಿ ಅಂಕುರರೂಪಿತವಾಗಿ ಶಿಲೀಂಧೃದ 


ಮೊನಿಲಿಯೇಲ್ಲ್‌ 521 


ಮೋಲೆ ರೂಪಿತಗೊಂಡಿದ್ದು, ಅಂಕುರರೂಪಿತ ಸಮೂಹ 


ಗಳಾಗಿ ದ್ವಿಗುಣಿತವಾಗುವುದರಿಂದ ಅಥವಾ ಉದ್ದವಾದ p< 
ಸರಣಿಗಳಲ್ಲಿ ಬೀಜಾಣುಗಳು ಶಿಲೀಂಧ್ರದ ಬ K ್ಣ 
ಸ ಲ್ಲಿ ಬೀಚಾಣುಗಳು ಧ್ರದ ಬುಡದ ಕವಲು KN 


ಗಳಿಂದ ಉತ್ಪನ್ನವಾಗಿ ಬೆಳೆಯುವುದರಿಂದ ತೋರಿಬರು II 

ತ್ತವೆ. ಕೊನಿಡಿಯಗಳು ಸರಣಿಗಳಲ್ಲಿ, ಅಂಟೆಕೊಂಡಿರು 4 4 
ವುದರಿಂದ ಆವು ಒಂಟಿಯಾಗಿ ಪರಸ್ಪರ ಬೇರೆಯಾದ ಚಿತ್ರ 104, ಟಾರುಲ 
ಕೋಶಗಳಲ್ಲಿ ಅಥವಾ ಚಿಕ್ಕ ಚೂರುಗಳಲ್ಲಿರುತ್ತವೆ; ಸಾಧಾ ಕೆ.ನಿಡಿಯದಂಡಗಳು ಮತ್ತು 
ರಣವಾಗಿ ಕಪ್ಪ, ಕುದು. ಆಲಿವ್‌ ಹಸುರು ಅಥವಾ ಕನನಿಡಿಯ (ಲಿಂಡಾವು ಕೃಪೆ) 
ಬೂದು, ಗೋಳಾಕಾರ ಅಥವಾ ನೀಳಾಕಾರ ಅಥವಾ ಅಂಡಾಕಾರ ಅಥವಾ ಬಹುಪಾಲು 
ಕದರಿನಾಕಾರ, ನಯ ಅಥವಾ ಒರಟಾಗಿರುವುದರಿಂದ ಉಬ್ಬು ಳ್ಳವು. 


( 


ಟಾರುಲ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯಗಳು ಆಳ ಹಸುರಾಗಿದ್ದು, 10-22 x 
8-104. 1. ಟಾ. ಲ್ಯೂಸಿಫ್ರ್ಯಗ 


೩೩. ಕೊನಿಡಿಯಗಳು ಕಂದುಮಿಶ್ರಿತ ಕಪ್ಪು, 14 ವ್ಯಾಸ, 2. ಟಾ. ಅಲೈ 


1.  ಟಾರುಲ ಲೂಸಿಫ್ಯಗ ಆಡೆಮಾನ್ಸ್‌ 
ಹಾಸು ಮೆತ್ತೆಯುಶಿದ್ದು, ಮೊದಲು ಒಣಹುಲ್ಲಿನ ಬಣ್ಣದಲ್ಲಿದ್ದು, ಅನಂತರ 

ನಿಯಮಿತ ಫಲಿತ ಕ್ಷೇತ್ರಗಳಿರುತ್ತವೆ. ಅನಂತರ ಮೇಲ್ಭಾಗ ಮಚ್ಚೆಗಳುಳ್ಳದ್ದಾಗು 
ತ್ತದೆ; ಕೆಳಮುಖ ಹಸುರುಮಿಶ್ರಿತ ಕಪ್ಪಿನಿಂದ ಕಪ್ಪಗಿರುತ್ತದೆ. ತಂತುದಾರಗಳು 
ುತ್ತಲೂ ಹರಡಿದ್ದು, ಪಾರದರ್ಶಕ, ಅಡ್ನಚಿತ್ತಿ ರಹಿತ, ಬಾಗಿದ್ದು , ಕವಲೊಡೆದು, 
ಕೊನೆಯಲ್ಲಿ ಅಸಂಖ್ಯಾತ ಅಡ್ಡ ಭಿತ್ತಿಗಳಿಂದ ವಿಭಜಿತ ಸರಣಿಗಳಾಗಿರುತ್ತವೆ. ಕೊನಿಡಿಯ 
ಸರಣಿಗಳಲ್ಲಿರುವ ಕಡುಹಸುರಿನ ಗೋಳಾಕಾರದಿಂದ ಮೊಟ್ಟೆಯಾಕಾರ ಅಥವಾ 
ನೀಳಾಕಾರದ ಕೊನಿಡಿಯಗಳಲ್ಲಿ ಹರಳುರೂಪಿತ ಓಳಭಾಗವಿದ್ದು, 10-22 x 8-10, 
ಇರುತ್ತದೆ. 

ಮಣ್ಣಿನಿಂದ : ಇಂಗ್ಲಂಡ್‌ (15). 

ಅಮೆರಿಕ ಸಂಯುಕ್ತ, ಸಂಸ್ಥಾನಗಳು : ನ್ಯೂಯಾರ್ಕ್‌ (89). 


ಹ 0 


25 


2. ಟಾರುಲ ಆಲೈ (ಹಾರ್ಜ್‌) ಸ್ಯಾಕಡೆ ರ್‌ 
ತಂತುದಾರ ಸುತ್ತಲೂ ಹರಡಿ, ಅಡ್ಡ ಭಿಶ್ತಿಯುತ, ವಿಪ್ಪಲವಾಗಿ ಕವಲೊಡೆದು, 
ಜೊತೆಗೆ ಅಲ್ಲಲ್ಲಿ ಕಿರುಪಾರದರ್ಶಕ ಬದಿಯ ಕಿರುಗವಲುಗಳಿದ್ದು, ಅವುಗಳ ಮೇಲೆ ಕೊನಿ 


522 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಃ ಸರಣಿಗಳಿರುತ್ತವೆ. ಕೊನಿಡಿಯಗಳು ಐದರಿಂದ ಹತ್ತರವರೆಗೆ ಬಾಗಿದ ಸರಣಿ 
ಗಳಲ್ಲಿದ್ದು, ತುದಿಗಳಲ್ಲಿ ಬೊಡ್ಡ ದಾಗುತ್ತ, 14, ವ್ಯಾಸವಿದ್ದು, ಗೋಳಾಕಾರ, ಮೊದ 
ಲಿಗೆ ಪಾರದರ್ಶಕ, ಬದಲಾಯಿಸುತ್ತ ಕಂದುಮಿಶ್ರಿತ ಕಪ್ಪಾಗುತ್ತವೆ. 


ಮಣ್ಣಿನಿಂದ ು: ಇಂಗ್ಲಂಡ್‌ (15). 


ಅನಿರ್ದಿಷ್ಟ ಸ್ಥಾನದ ಪ್ರಭೇದಗಳು 
ಟಾರುಲ ಗ್ರೀಸಿಯ ಜಿಲ್ಲಿನಿಯಿ 
ಟಾರುಲ ಲ್ಯಾನೋಸೆ ಜಿಲ್ವಿನಿಯಿ 
ಟಾರುಲ ರೂಬೆಫೇಷಿಯನ್ಸ್‌ ಜಿಲ್ವಿನಿಯಿ 


ಮಣ್ಣಿನಿಂದ : ಆಸ್ಟ್ರಿಯ (189). 


(5) ಗ್ಲಿಯೊಮಾಸ್ಟಿಕ್ಸ್‌ ಗೆಗೆನ್‌ 


ಣಿ 


ಗೊಡ್ಡು ತಂತುದಾರಗಳು ಸುತ್ತಲೂ ಹರಡಿದ್ದು, ಫಲಿತ ತಂತುದಾರಗಳು 
ಚಿಕ್ಕವು, ಕವಲೊಡೆದಿರದೆ ಅಥವಾ ಸ್ವಲ್ಪ ಕವಲೊಡೆದಿರುತ್ತವೆ. ಶ್ಲೇಷ್ಮದಲ್ಲಿ ಕೊನಿ 
ಡಿಯಗಳು ಸರಣಿಗಳಲ್ಲಿದ್ದು, ಆಗಾಗ ಒಗ್ಗೂಡಿ ಚೆಂಡಾಗಿರುತ್ತವೆ. ಇವು ಅವರೋಹಣ 
ಕ್ರಮದಲ್ಲಿ ಕಂದುಬಣ್ಣದ ಕೊ:ಡಿಯದಂಡಗಳಲ್ಲಿ ಬಿಟ್ಟಿದ್ದು, ಮೊದಲು ಬಾಗಿದ್ದು, 
ಕೊನಿಡಿಯದಂಡದ ಭಿತ್ತಿ ಮತ್ತು ಕೊನಿಡಿಯಗಳ ಮಧ್ಯೆಯಿರುವ ನಳಿಕೆಯಾಕಾರದ 


ಭಿತ್ತಿ ಭಿದ್ರವಾಗುವುದರಿಂದ ಬಿಡುಗಡೆ ಹೊಂದುತ್ತವೆ. 


ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


1. ಗ್ಲಿಯೊಮಾಸ್ಟಿಕ್ಸ್‌ ಕಾನ್ವುಲುಟಾ (ಮಾರ್ಟಲ್‌) ಮಾಸನ್‌ 


ಸಹನಾಮ ಟಾರುಲ ಕಾನ್ವ್ಚುಲುಬಾ ಹಾರ್ಚ್‌ 


ಶಿಲೀಂಧ್ರ ಸುತ್ತಲೂ ಹರಡಿ, ವಿಪುಲವಾಗಿ ಕವಲೊಡೆದು, ಅಡ್ಡಭಿತ್ತಿಯುತ 
ವಾಗಿರುತ್ತದೆ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು ಬಹುಚಿಕ್ಕವು; ಕವಲೊಡೆ 
ಯದೆ ಅಥವಾ ಕವಲೊಡೆದು, ಅಡ್ಡಭಿಶ್ತಿಯುತ, ಉದ್ದವಾದ ಅವರೋಹಣ ಕ್ರಮ 
ದಲ್ಲಿರುವ ಕೊನಿಡಿಯ ಸರಣಿಗಳಲ್ಲಿ ಅಂತ್ಮಹೊಂದಿದ್ದು, ಸುರುಳಿಯಾದ ಮೊನೆಗಳಿರು 
ತ್ತವೆ, ಕೊನಿಡಿಯಗಳು ಗೋಳಾಕಾರ, ಕಪ್ಪು, ಅಪಾರದರ್ಶಕ, 2.5-34, ವ್ಮಾಸ 
ಎರುತ್ತವೆ. 


ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಇಂಗ್ಲಂಡ್‌ (214). 
ಪನಾಮ (65). 


ಮೊನಿನಿಯೇಲ್ಸ್‌ 523 


ತಿಯೊಲಾಪಿಯಾಪ್ಸಿಸ್‌ ವೆಂಟ್‌ 
ಗೊಡ್ಡು ತಂತುದಾರ ಸುತ್ತಲೂ ಹರಡಿದ್ದು 0 
ದು ಬು 
ಸಿಪಾಲು ಪಾರದರ್ಶಕ. ಕೊನಿಡಿಯದಂಡಗಳು 
ಕ್‌ ಡ್‌ A ಕಹ ದ್‌, 
ಯಲ್ಲಿದ್ದು , ಸರಳ, ಅಡ್ಡಭಿತ್ರಿಯುತ, ಚಿಕ್ಕವು. 
ನಿಡಿಯಗಳಲ್ಲಿ ಎರಡು ವಿಧ; ದೊಡ್ಡದು, 
ಡಾಕಾರ, ಕಂದು, ಆಯಿಡಿಯಗಳ ಹಾಗೆ ಸರಣಿ ೬ 
ತುದಿಯಲ್ಲಿ ಬಿಟ್ಟಿರುವುದು ಕಂಡುಬರುತ್ತದೆ. 


ಸದು, ಉರುಳೆಯಾಕಾರ, ಪಾರದರ್ಶಕ, ಕೊನಿ ಚಿತ್ರ 105. ತಿಯೊಲಾವಿ 
ಯಾಪ್ಸಿಸ್‌ ೧. ಕೊನಿಡಿಯದಂಡ 


ನುದಂಡದೆ ಭಿತ್ತಿ ಗಳೊಳಗೆ ಇರುತ್ತವೆ. 
ನುದ ಹಲ್ಲ ಹ ಪೂಲ್‌ (ತುಪಾಕಿ ಕೋಶಗಳು) ಹ. ಕ್ಲಾಮಿ 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. ಡೊಬೀಜಾಣು. 





ತಿಯೊಲಾವಿಯಾಪ್ಲಿಸ್‌ ಬ್ಯಾಸಿಕೊಲ ಜೊಫ್‌ 

ಸಹನಾಮ ತಿಯೊಲಾವಿಯ ಬ್ಯಾಸಿಕೊಲ ಜೊಫ್‌ 

ಶಿಲೀಂಧ್ರ ಬಣ್ಣರಹಿತ ಅಥವಾ ಸುಮಾರು ಬಣ್ಣರಹಿತ. ಕೊನಿಡಿಯದಂಡಗಳಲ್ಲಿ 
ರಡು ವಿಧ. ಕೊನಿಡಿಯಗಳು ಚಿಕ್ಕ ಬದಿಗವಲುಗೆಳಲ್ಲಿ ರೂಪಿತಗೊಂಡು ಬುಡದಲ್ಲಿ 
ಬ್ಬಿರುತ್ತವೆ, ತುದಿಗಳೆಡೆಗೆ ಕಿರಿದಾಗಿರುತ್ತದೆ; ಮೂರರಿಂದ ಐದು ಆತಿ ಚಿಕ್ಕ 
:ರುಳೆಯಾಕಾರದ ಕೊನಿಡಿಯಗಳು ತುದಿಯೊಳಗೆ ರೂಪಿತವಾಗಿದ್ದು, ಬದಿತಂತುದಾರ 
ಿಂದ ಹೊರಕ್ಕೆ ಸರಣಿಗಳಲ್ಲಿ ಹೊರತಳ್ಳಲ್ಪಟ್ಟಿರುತ್ತವೆ. ಎರಡನೆ ಬಗೆಯದು ಚಿಕ್ಕ 
[ದೆಯಾಕಾರವಿದ್ದು ಬದಿತಂತುದಾರಗಳಲ್ಲಿ ಬಿಟ್ಟಿದ್ದು, ದಪ್ಪಭಿತ್ತಿಯುತ ಕೋಶಗಳು 
ಇಲುಗಳಲ್ಲಿದ್ದು ಅವು ಶೀಘ್ರವಾಗಿ ಬೇರ್ಪಡುತ್ತವೆ. 


ಮಣ್ಣಿನಿಂದ : ಕಾಲುವೆ ವಲಯ (65), ಭಾರತ (145). 


7) ಎಕ್ಕೆ ನೊಬಾಟ್ಟಿಯಂ ಕಾರ್ಡ P 
ಗೊಡ್ಡು ತಂತುದಾರಗಳು ಬಹು ಸ ಲ್ಪ ವೃದ್ಧಿ ಸ 
a ಯು ಲಾ 
JF ¢ 
[3 


ಯಾಗಿ, ಅವಿಚ್ಛಿನ್ನವಾಗಿ ಅಥವಾ ಸ್ವಲ್ಪ ಕವಲೊಡೆದು, 

ಪಾರದರ್ಶಕ. ಕೊನಿಡಿಯಗಳು ಅುಡಾಕಾರ ಅಥವಾ 

ಶೀಸೆಯಾಕಾರ, ನಯ ಅಥವಾ ಸ್ವಲ್ಪ ಮುಳ್ಳು 

ಗಳಿರುತ್ತವೆ. ಶಿಲೀಂಧ್ರದ ಎಳೆಗಳ ತುದಿಗಳಲ್ಲಿ ಅಥವಾ .,್ಯ 106, ಎಕೆನೊ 
ಚಿಕ್ಕ ಬದಿಕವಲುಗಳ ಮೇಲೆ ರೂಪಿತವಾಗಿದ್ದು ಗೊಂಚ ಭ್ರಾಟ್ರಯಂ ೩. ಸ್ವರೂಪ ರ. 
ಲಾಗಿ ಅಥವಾ ಬಹುಪಾಲು ಚೆಂಡುಗಳಲ್ಲಿದ್ದು ಕಪ್ಪಗಿರು ಕ್ಲೊಎಿಡಿಯ ರಾಶಿ ೭. ಕೊನಿ 
ತ್ತದೆ ಡಿಯಂ !ಲಿಂಡಾವು ಕೃಪೆ). 


ಥ್ರ 
ಆಲು 


524 ಮಣ್ಣು ಶಿರೀಂದ್ರಗಳ ಕೈಪಿಡಿ 


ಎಕೈನೊಬಾಟ್ರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ > 
a. ಕೊನಿಡಿಯಗಳು 10-12, ಉದ್ದೆ. 1. ಎ, ಲೀವೆ 
b. ಪ್ರತಿಯೊಂದು ಕೊನಿಡಿಯಗಳು ಕೊನಿಡಿಯ 
ದಂಡದ ಚಿಕ್ಕತೊಟ್ಟಿನ ಮೇಲಿರುತ್ತವೆ. 2. ಎ. ಆಟ್ರಂ 
೩೩. ಕೊನಿಡಿಯಗಳು 4 ಉದ್ದ. 3. ಎ. ಸಬ್ಬರೇನಿಯಂ 


1. ಎಕ್ಕೆ ನೊಬಾಟ್ರಿಯಂ ಲೀವೆ ಸ್ಮಾಕರ್ಡೊ 

ಹಾಸು ಸಡಿಲವಾಗಿ ವಿಸ್ತಾರವಾಗಿ ಕಪ್ಪಗಿರುತ್ತದೆ. ಕೊನಿಡಿಯಗಳನ್ನು ಬಿಟ್ಟ 
ಎಳೆಗಳು ಕವಲೊಡೆಯವೆ ಅಥವಾ ಬಹು ಚಿಕ್ಕ ಕವಲುಗಳಿರುತ್ತವೆ. ಸ್ವಲ್ಪ ಅಡ್ಡ 
ಭಿತ್ತಿಗಳಿದ್ದು ಪಾರದರ್ಶಕ. ಕೊನಿಡಿಯಗಳು ಕವಲುಗಳ ತುದಿಗಳಲ್ಲಿ ಸಡಿಲ ಚೆಂಡಿ 
ನಂತಹ ಗೊಂಚಲಲ್ಲಿ ಅಂಡಾಕಾರಿತ ಅಥವಾ ಬಹುಪಾಲು ಕದರಿನಾಕಾರದ, ತುದಿಗಳೆಡೆ 
ಯಲ್ಲಿ ಕಿರಿದಾಗಿ, ಮೊನಚಾಗಿದ್ದು, ಬುಡದಲ್ಲಿ ಛೇದಿಸಲ್ಪಟ್ಟಿದ್ದು, ಬಹು ಚಿಕ್ಕ ಪಾರ 
ದರ್ಶಕ ತೊಟ್ಟುಗಳು, ನಯವಾಗಿದ್ದು, ಹೊಗೆ ಬಣ್ಣವಿದ್ದು, ತುದಿಗಳೆಡೆಯಲ್ಲಿ ಬಣ್ಣ 
ತೆಳುವಾಗಿದ್ದು, 12 6-74 ಇರುತ್ತವೆ. 


ಮಣ್ಣಿನಿಂದ : ಇಂಗ್ಲಂಡ್‌ (15). 


2. ಎಕೈೆನೊಬಾಟ್ರಿಯಂ ಆಟ್ರಂ ಕಾರ್ಡ 
ಹಾಸು ಕಪ್ಪಗಿದ್ದು. ವಿಸ್ತಾರವಾಗಿರುತ್ತದೆ.  ಕೊನಿಡಿಯದಂಡಗಳು ಕವಲಾದ 
ಚಿಕ್ಕತಂತುದಾರಗಳಾಗಿದ್ದು, ನಿರ್ದಿಷ್ಟವಾಗಿರುವುದಿಲ್ಲ; ಅಡ್ಡಭಿತ್ತಿಯುತ ; ಪ್ರಕಾಶ 
ಮಾನ ಕಂದು. ಕೊನಿಡಿಯಗಳು ತಿರುಪಿಯರಾಕಾರ, ಹೊರಚಾಚಿಕೊಂಡು ಮೊನಚಾ 
ಗಿದ್ದು, ಒಗ್ಗೂಡಿ ನಕ್ಷತ್ರಾಕಾರದ ಗಂಟಾಗಿದ್ದು, ಕೊನೆಯಲ್ಲಿ ಮುಳ್ಳಾಗುತ್ತದೆ ; 
ಕಂದುಬಣ್ಣ ತಂದಿಯಲ್ಲಿ ತೆಳು ಬಣ್ಣವಿದ್ದು, 10-12 » 6-8 ಇರುತ್ತವೆ. 
ಮಣ್ಣಿನಿಂದ : ಇಂಗ್ಲಂಡ್‌ (15), ಸ್ವಿಟ್ಟರ್‌ಲಂಡ್‌ (24). 


3. ಎಕೈನೊಬಾಟ್ರಿಯಂ ಸಬ್ಬರೇನಿಯಂ ರೈಲೊ 

ಶಿಲೀಂಧ್ರ ಪಾರದರ್ಶಕ, ನಿಬಿಡ ಉಣ್ಣೆ ಪುಚ್ಚದಂತಿದ್ದು , ವಿರಳವಾಗಿ ಅಡ್ಡಭಿತ್ತಿ 
ಯಿದ್ದು ಕವಲೊಡೆದಿರುತ್ತದೆ. ಕೊನಿಡಿಯದಂಡಗಳು ದೈಹಿಕ ತಂತುದಾರಗಳಿಗಿಂತ 
ಸ್ವಲ್ಪ ಭಿನ್ನವಾಗಿರುತ್ತವೆ. ಕೊನಿಡಿಯಗಳು ಒಂಟಿ ಅಥವಾ ಗುಲಾಬಿ ಎಸಳಿನಂತೆ 
ಇದ್ದು, ಪಿಯರಾಕಾರ, ನಯಭಿತ್ತಿಗಳಿದ್ದು, 3-4 : ಕೈ. 

ಮಣ್ಣಿನಿಂದ : ಯು.ಎಸ್‌.ಎಸ್‌.ಆರ್‌. (143). 


ಮೊನಿಲಿಯೇಲ್ಸ್‌. 525 


(8) ಪೆರಿಕೋನಿಯ (ಟೊಡೆ) ಬೊನೊರ್ಡೆನ್‌ 

ಬರಡು ತಂತುದಾರಗಳು ತೆವಳುತ್ತಿದ್ದು, ಸಮೃದ್ಧವಾಗಿದ್ದು, ವಿರಳ ಪಾರ 
ದರ್ಶಕ. ಕೊನಿಡಿಯದಂಡಗಳು ನೇರ ಅಥವಾ ಓರೆಯಾಗಿ ಬೆಳೆದಿದ್ದು, ಕವಲೊಡೆ 
ಯದೆ, ಕಂದು, ಸಾಧಾರಣವಾಗಿ ಉಬ್ಬಿಕೊಂಡಿದ್ದು, ತುದಿಯಲ್ಲಿ ಕೊನಿಡಿಯಗಳನ್ನು 
ಬಿಟ್ಟಿರುತ್ತವೆ. ಒಂದೊಂದು ಸಾರಿ ಚಿಕ್ಕ ಕಿರಿಗವಲುಗಳು ತುದಿಯಲ್ಲಿರುತ್ತವೆ. ಕೊನಿ 
ಡಿಯಗಳು ಒಂಟಿಯಾಗಿ ಬಿಟ್ಟಿದ್ದು, ಗೋಳಾಕಾರ ಆಥವಾ ಅಂಡಾಕಾರ, ಕಂದು. 


ಪೆರಿಕೋನಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a. ಸಮೂಹ ಕಂದು. 


b. ಕೊನಿಡಿಯಗಳು ಒಂದು ಬಗೆ. 1. ಪೆ. ಬೈಸ್ಸಾಯ್ದ್ಡಿಸ್‌ 
bb. ಕೊನಿಡಿಯಗಳಲ್ಲಿ ಎರಡು ಬಗೆ. 2. ಪೆ. ಮಾಕ್ಪೊಸ್ಸೈನೋಸ 
೩೩. ಸಮೂಹ ಹಸುರು 3. ಪೆ. ಫೆರಿನ 


1. ಪೆರಿಕೋನಿಯ ಜೈಸ್ನಾಯ್ಡಿಸ್‌ ಪರ್ಸೂನ್‌ 


ಕೊನಿಡಿಯದಂಡಗಳು ಒಗ್ಗೂಡಿ, ಒಂದು ಸಮೂಹ 
ರೂಪಿತವಾಗಿ, ಎಳೆಯಂತೆ, ಸುಮಾರು ಗಡುಸಾಗಿದ್ದೂ, ಕ 


ಅಡ್ಡಭಿತ್ತಿಯುತ ಕಂದು, ತುದಿಯ ಶತ್ತಿರ ತೆಳುಬಣ್ಣ 2 
ವಿದ್ದು, ಸುಮಾರು 1 ಮಿಮಿ ಎತ್ತರವಿರುತ್ತವೆ. ಕೊನಿ 
ಡಿಯ ಚೆಂಡುಗಳು ಗೋಳಾಕಾರ, ಭದ್ರವಾಗಿರುತ್ತವೆ. 
ಕೊನಿಡಿಯಗಳು ಗೋಳಾಕಾರ, ಸುಮಾರು ದೊಡ್ಡದಾ 
ಗಿದ್ದು, ಅತ್ಯುತೃಷ್ಟ ಮುಳ್ಳುಯುತೆ, ಆಳಕಂದು 5-7 
ಇರುತ್ತವೆ. ಚಿತ್ರ 107. ಪೆರಿಕೋ 
ಮಣ್ಣಿನಿಂದ : ಕೆನಡ (23), ಚೀನ (110). ನಿಯ ಕೊನಿಡಿಯದಂಡ 
3 ಶೆ ಶು ಎಸ್ಟ ಬ್ಲಾ ಮತ್ತು ಕೊನಿಡಿಯ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (ಲಿಂಡಾವು ಕೃಪೆ. 


(140). 


2. ಪೆರಿಕೋನಿಯ ಮಾಕ್ರೊಸ್ಟೈನೋಸ ಲೆಫೆಬ್‌ಸ್ಪ ಮತ್ತು ಎ. ಜಿ. ಜಾನ್ಸನ್‌ 
ಕೊನಿಡಿಬಂದಂಡಗಳು ಸರಳ ಅಥವಾ ವಿರಳವಾಗಿ ತುದಿಯಲ್ಲಿ ಕವಲೊಡೆದು, 
ನೇರವಾಗಿ ಅಥವಾ ಸ್ವಲ್ಪ ಬಾಗಿದ್ದು, ಆಳಕಂದುಬಣ್ಣವು ಉದ್ದಕ್ಕೂ ಇದ್ದು, ಒಂದ 
ರಿಂದ ನಾಲ್ಕು ಅಡ್ಡಭಿತ್ತಿಯುತ 350,ವರೆಗೂ ಉದ್ದವಿದ್ದು, 10-11, ವ್ಯಾಸ 
ಬುಡದ ಹತ್ತಿರವಿದ್ದು * 8-94 ಮೇಲ್ಭಾಗದಲ್ಲಿದ್ದು, ಬುಡದ ಮತ್ತು ತುದಿಕೋಶಗಳು 


526 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸ್ವಲ್ಪ ಅಗಲವಾಗಿರುತ್ತದೆ. ಪ್ರಾಥಮಿಕ ಬೀಜಾಣು ಬಿಡುವ ಕೋಶಗಳು ಆಲ್ಪಕಂದು, 
5-88-13, ಒಂದು ವೃತ್ತದಲ್ಲಿ ರೂಪಿತವಾಗಿದ್ದು ; ದ್ವಿತೀಯ ಬೀಜಾಣು 
ಬಿಡುವ ಕೋಶಗಳು ಆಲ್ಬಕಂದು, ಗೋಳಾಕಾರದಿಂದ ಅಂಡಾಕಾರ, ಅಸ್ಪಷ್ಟ ಗುಳ್ಳೆ 
ಗಳುಳ್ಳ, 5-8 x 6-84 ಇದ್ದು, ಪ್ರಾಥಮಿಕ ಬೀಜಾಣುಗಳನ್ನು ಬಿಡುವ ಕೋಶಗಳ 
ಮೇಲಿರುತ್ತವೆ. ಕೊನಿಡಿಯಗಳು ಆಳಕಂದು ಬಣ್ಣದಿಂದ ಕಷ್ಟ, ಗೋಳಾಕಾರ, 
ಒರಟು ಮುಳ್ಳಿನಂತೆ, 18-32, ಒಂಟಿ ಅಥವಾ ಚಿಕ್ಕ ಒಡೆಯುವಂತಹ ಸರಣಿಗಳಲ್ಲಿ 
ಬಿಟಿ ಕರುತ್ತ ವೆ: ಮುಳ್ಳುಗಳು ಅಳಕುದು, ಶ:ಕಾಕಾರ, ಕ್ಷಣಿಕವಾಗಿದ್ದು 2.5-6/( 
ಎತ್ತರ, 2-3 ವ್ಯಾಸ ಬುಡದ ಡತ್ತಿರವಿರುತ್ತದೆ. 


ಮಣ್ಣಿನಿಂದ : ಇಂಗ್ಲಂಡ್‌ (214), 


3. ಪೆರಿಕೋನಿಯ ಫೆಲಿನ ಈ. ಮಾರ್ಷಲ್‌ 


ಹಾಸು ದಪ್ಪ, ಆಗಲವಾಗಿ ಹರಡಿ, ಅನಿರ್ದಿಷ್ಟವಾಗಿದ್ದು, ಮೊದಲು ಬಿಳಿ, 
ಅನಂತರ ಬೂದುಹಸುರು. ಗೊಡ್ಡು ತಂತುದಾರಗಳು ಸುತ್ತಲೂ ಹರಡಿ, ಸಡಿಲವಾಗಿ 
ಕವಲೊಡೆದಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, ಕೆಲವುಸಾರಿ 
ಬಾಗಿದ್ದು, ಆಗಾಗ್ಗೆ ಪೊದರಿನಂತಿದ್ದು, ಕವಲೊಡೆಯನಿ ಅಥವಾ ಬುಡದಲ್ಲಿ 
ದ್ವಿಕವಲೊಡೆದಾಗ ಆಥವಾ ಎರಡು ಅಡ್ಡಭಿತ್ತಿ ಇದ್ದು, ತುದಿಗಳಲ್ಲಿ ದಪ್ಪವಾಗಿದ್ದು, 
40-60 x 2-34 ಇರುತ್ತವೆ... ಕೊನಿಡಿಯಗಳು ಒಂದು ಒಂಟಿ ಚೆಂಡಿನಲ್ಲಿದ್ದು, 
12-184 ವ್ಯಾಸ, ಶ್ಲೇಷ್ಮದಲ್ಲಿ ಅಡಕವಾಗಿ, ಅಂಡಾಕಾರದ ಕಂದು, ಸ್ವಲ್ಪ ಅಪಾರ 
ದರ್ಶಕ, ಜೊತೆಗೆ ಕಪ್ಪು ಪದಾರ್ಥವಿದ್ದು, 4-6 » 3-3.4 ಇರುತ್ತವೆ. 


ಮಣ್ಣಿನಿಂದ : ಕೆನಡ (23), ಇಂಗ್ಲಂಡ್‌ (15). 


(9) ಸಿನ್‌ಸ್ಪೋರಿಯಂ ಪ್ರೂಸ್‌ 


ಗೊಡ್ಡು ತಂತುದಾರ ತೆವಳುತ್ತ ಹರಿದಾಡಿರುತ್ತದೆ. 
ಕೊನಿಡಿಯದಂಡಗಳು ಒಂದು ಹಾಸಾಗಿ ರೂಪಿತವಿದ್ದು, 
ನೇರವಾಗಿ ಬೆಳೆದು. ಅಡ್ಡಭಿಶ್ತಿಯುತ,, ಕವಲೊಡೆ 
ದಿರುತ್ತವೆ. ಕೊನಿಡಿಯಗಳು ಆಯತಾಕಾರ, ಕೊನಿಡಿಯ 
ದಂಡಗಳು ತುದಿ ಚೆಂಡುಗಳಲ್ಲಿ ಬಿಟ್ಟಿದ್ದು, ಕಂದು, ಅಡ್ಡ 
ಭಿಶ್ತಿರಹಿತ (ಆಕ್ರೊತೀಕ ಜಾತಿಯಲ್ಲಿ. ಕವಲಾದ ಕೊನಿ ಚಿತ್ರ 108. ಸಿನ್‌ಸ್ಟೋ 


ಡಿಯದುಡಗಳಿರುತ್ತವೆ). ರಿಯಂ ಕೊನಿಡಿಯದಂಡಗಳು 
ಮತ್ತು ಕೊನಿಡಿಯಗಳು 


ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. (ಲಿಂಡಾವು ಕೃಪೆ). 





ಮೊನಿಲಿಯೇಲ್ಸ್‌. 527 
1. ಸಿನ್‌ಸ್ಟೋರಿಯಂ ಬೈಗಟ್ಟೇಟಂ ಪ್ರೂಸ್‌ 

ಸಮೂಹಗಳು ಹರಡಿಕೊಂಡಿದ್ದು, ಮೊದಲು ಕಪ್ಪು, ಅನಂತರ ಇದ್ದಲಿ 
ನಂತಾಗುತ್ತವೆ.  ಕೊನಿಡಿಯದಂಡಗಳು ತೆವಳುತ್ತ ಸಾಗಿದ್ದು, ಆನಂತರ ನೇರಕ್ಕೆ 
ವಲೊಡೆದು ಬೆಳೆದು ಕಂದುಬಣ್ಣದಿರುತ್ತದೆ. ಕೊನಿಡಿಯಗಳು ಅಂಡಾಕಾರ, 
ಮೊದಲು ಪಾರದರ್ಶಕ, ನಂತರ ಕಪ್ಪುಕುದು, ಸುಧಾರಣದಾಗಿ ಒಂದು ಎಣ್ಣೆಹನಿ 
ತುಂತುರು ಪ್ರತಿಯೊಂದರ ತುದಿಯಲ್ಲಿರುತ್ತದೆ. 


ಮಣ್ಣಿನಿಂದ : ಆಸ್ಟ್ರಿಯ (88), ಇಂಗ್ಲಂಡ್‌ (51). 
(10) ಸ್ಟ್ರ್ಯಾಕಿಬಾಟ್ರಿಸ್‌ ಕಾರ್ಡ 


ಶಿಲೀಂಧ್ರ ತೆವಳುತ್ತ ಸಾಗಿದ್ದು, ಲೆಧಾರ 
ಳದ ಮೇಲೆಲ್ಲ ಹರಡಿದ್ದು, ಅದ್ದಭಿತ್ತಿಯುತ, 
ಕವಲೊಡೆದು, ಪಾರದರ್ಶಕ ಅಥವಾ ಅಲ್ಪ 
ಬಣ್ಣದ್ದಾಗಿರುತ್ತದೆ. ಕೊನಿಡಿಯದಂಡಗಳು 
ಶಿಲೀಂಧ್ರದ ಕವಲುಗಳಾಗಿ ಉದ್ಭವಿಸಿ, ನೇರಕ್ಕೆ 
ಬೆಳೆದು, ವಿವಿಧವಾಗಿ ಕವಲೊಡೆದಿದ್ದು , ಆಡ್ಡ 
ಭಿತ್ತಿಯುತ ಕಪ್ಪು ಅಥವಾ ಬಹುಪಾಲು ಪಾರ 
ದರ್ಶಕ, ಪ್ರಧಾನ ತೊಟ್ಟಿನ ತುದಿಯಲ್ಲಿ ಬಿಟ್ಟೆದ್ದು, 
ಕವಲುಗಳು ಸಣ್ಣ ಸ್ಪೆರಿಗೃದಂಸಹ ಕೋಶ 
(ಫೈಯಲಿಡ್‌)ಗಳಾಗಿರುತ್ತವೆ. ಅವು ಅಡ್ಡಭಿತ್ತಿ ಚಿತ್ರ 109, ಸ್ಟ್ಯಾಕಿಬಾಟ್ರಿಸ್‌ 
ರಹಿತವಿದ್ದು ಪಾರದರ್ಶಕ ಅಥವಾ ಸ್ವಲ್ಪ &. ಕೊನಿಡಯದಂಡ ಥಿ. ಕೊನಿಡಿಯ 
ಕಪ್ಪುಗಿದ್ದು , ವೃತ್ತಗಳಲ್ಲಿ ಬಿಟ್ಟಿದ್ದು ಅಥವಾ ಚೆಂಡು (ಲಿಂಡಾವು ಕೃಪೆ). 
ಅನಿಯಮಿತವಾಗಿ ಕವಲಿನ ಮೊನೆಕೆಳಗೆ ಉದ್ಭವಿ 
ಸಿರುತ್ತವೆ. ಒಂಟೆಯಾಗಿದ್ದಂತೆ ಅಥವಾ ಸಾಧಾರಣವಾಗಿ ಗುಂಪಾಗಿದ್ದಂತೆ ಕಂಡು 
ಬರುತ್ತವೆ. ಕೊನಿಡಿಯಗಳು ಫೈಯಲಿಡ್‌ಗಳ ಮೊನೆಗಳಲ್ಲಿ ಒಂಟಿಯಾಗಿ ಬಿಟ್ಟಿದ್ದು, 
ದುಂಡಗೆ ಅಥವಾ ನೀಳಾಕಾರ, ಕಪ್ಪು, ನಯ ಅಥವಾ ಮುಳ್ಳುಯುತ. 


ತ್ರಾ 





ಸ್ಟ್ಯಾಕಿಬಾಟ್ರಿಸ್‌ ಜಾತಿಯ ಪ್ರಭೇದಗಳ ಸಂಕೇತ 
೩. ಕೊನಿಡಿಯದಂಡಗಳು ಕವಲೊಡೆದು ನಿಯಮಿತ 
ಪರ್ಯಾಯವಾಗಿ ಜೋಡಣೆಯಾಗಿರುತ್ತ ವೆ. 1. ಸ್ಟ್ಯಾ. ಆಲ್ಬರ್‌ನ್ಮಾನ್ಸ್‌ 


೩೩, ಕೊನಿಡಿಯದಂಡಗಳು ಕವಲೊಡೆದು ಅನಿಯಮಿತ 
ಪರ್ಯಾಯವಾಗಿ ಜೋಡಣೆಯಾಗಿರುತ್ತವೆ. 


528 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


b. ಕೊನಿಡಿಯದಂಡಗಳು ಚಿಕ್ಕವು, 1754 ವರೆಗೆ 2, ಸ್ಟ್ಯಾ. ಅಟ್ಟ 
ಉದ್ದವಿದ್ದು ; ಕೊನಿಡಿಯಗಳು ನಯವಿರುತ್ತವೆ. 28 ಸ್ಟಾ. ಸಿಲಿಂಡ್ರೊ 
ಸ್ಪೋರ 
81, ಕೊನಿಡಿಯದಂಡಗಳು 1ವಿ:ಮಿ ವರೆಗೂ ಉದ್ದ 


ಎದ್ದು, ಕೊನಿಡಿಯಗಳು ಮುಳ್ಳುಳ್ಳವು. 3, ಸ್ಪ್ಯಾ. ಲೋಬುಲೇಟ 


1. ಸ್ಟ್ಯಾಕಿಬಾಟ್ರಿಸ್‌ ಆಲ್ಬರ್‌ನ್ಮಾನ್ಸ್‌ ಬೊನೊರ್ಡೆನ್‌ 

ಗೊಡ್ಡು ತಂತುದಾರಗಳು ತೆವಳುತ್ತ ಕವಲೊಡೆದು, ವಿರಳವಾಗಿ ಅಡ್ಡಭಿತ್ತಿ 
ಯುತ, ಕಪ್ಪುಕಂದು, 3-5 ದಪ್ಪವಿದ್ದು, ಸಮೃದ್ಧವಾದ ನೀರ್ಗುಳ್ಳಿಗಳಿರುತ್ತವೆ. 
ಕೊನಿಡಿಯದಂಡಗಳು ನೇರಕ್ಕೆ ಬೆಳೆದಿದ್ದು, ಬೂದು ಅಥವಾ ಬಹುಪಾಲು ಪಾರದರ್ಶಕ. 
3.54 ದಪ್ಪವಿದ್ದು, ಬಹುಪಾಲು ಕವಲೊಡೆಯದೆ, ಕವಲೊಡೆದಾಗ ನಿಯಮಿತ 
ಪರ್ಯಾಯವಾಗಿ ಜೋಡಿತವಾಗಿರುತ್ತ ವೆ, ತುದಿಗಳಲ್ಲಿ ಉಬ್ಬಿಕೊಂಡಿರದೆ, ಜೊತೆಗೆ 
ದಟ್ಟವಾಗಿದ್ದು, ತಿರುಅಂಡಾಕಾರ ಆಥವಾ ಗದೆಯಾಕಾರದ ಫೈಯಲಿಡ್‌ಗಳಿದ್ದು, 
ಬೂದು ಅಥವಾ ಪಾರದರ್ಶಕ, 10 «44-5; ಫೈಯಲಿಡ್‌ಗಳ ತುದಿಗಳಲ್ಲಿ ಕೊನಿಡಿ 
ಯಗಳು ಬಿಟ್ಟಿದ್ದು, ಮೊಟ್ಟೆಯಾಕಾರದಿಂದ ಆಂಡಾಕಾರ, ಎರಡು ಎಣ್ಣೆತುಂತುರು 
ಗಳಿದ್ದೊ ಆಥವಾ ಇರದೆಯೊ ಕಪ್ಪಗೆ ಒರಟಾಗಿದ್ದು, 8-12 %5-7.54 ಇರುತ್ತದೆ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ; ಸಂಸ್ಥಾನಗಳು : ಪೊರ್ಟರಿಕೊ (20). 


2. ಸ್ಟ್ಪ್ಟಾಕೆಬಾಟ್ರಿಸ್‌ ಆಟ್ರ ಕಾರ್ಡ 

ಸಮೂಹಗಳು ಹರಡಿಕೊಂಡಿದ್ದು, ಮೊದಲಿಗೆ ಪಾರದರ್ಶಕ ವಯಸ್ಸಾದಂತೆ 
ಕಪ್ಪಾಗುತ್ತವೆ. ಶಿಲೀಂಧ್ರ ಪಾರದರ್ಶಕ, ಅಡ್ಡಭಿತ್ತಿಯುತ, 5-6 ದಪ್ಪ. ಕವಲು 
ಗಳು ಬಹುಪಾಲು ಸಮಕೋನದಲ್ಲಿದ್ದು ಮತ್ತು ಜೊತೆಗೆ ಅಂಡಾಕಾರ, ಮೊಟ್ಟೆ 
ಯಾಕಾರ ಅಥವಾ ಗೋಳಾಕಾರದ ಕ್ಲಾಮಿಡೊಬೀಜಾಣುಗಳು 124 ವರೆಗೆ 
ವ್ಯಾಸವಿದ್ದು ; ವಯಸ್ಸಾದಂತೆ ಜಂಟಿಸಲ್ಪಟ್ಟಂತಿರುತ್ತವೆ. ಮೇಲ್ಮೆ ಶಿಲೀಂಧ್ರದಿಂದ 
ಕೊನಿಡಿಯದಂಡಗಳು ಉದ್ಭವಿಸಿ ಕಾಡಿಗೆಯಂತೆ ತುದಿಯಲ್ಲಿದ್ದು, ಬಹುವಾಗಿ ಪಾರ 
ದರ್ಶಕವಾಗಿ ಬುಡದ ಹತ್ತಿರವಿದ್ದು, ಕವಲೊಡೆದು, ಆಡ್ಡಭಿಶ್ಚಿಯುತ, 65-74 
ಉದ್ದ ೫2.4 ದಪ್ಪ, ತುದಿಯೆಡೆಯಲ್ಲಿ ಪರ್ಯಾಯವಾಗಿ ಪೋಣಿಸಿದ್ದು, ನೀರ್ಗು 
ಳ್ಲೆಯಂತಹ ಫೈಯಲಿಡ್‌ಗಳ ವೃತ್ತವನ್ನು ತುತ್ತತುದಿಯಲ್ಲಿ ಬಿಟ್ಟಿದ್ದು; ಫೈಯಲಿಡ್‌ 
ಗಳು 10-12 %x4.5-5 ಇರುತ್ತವೆ. ಕೊನಿಡಿಯಗಳು ಒಂಟಿ, ನಯ, ಮೊಟ್ಟೆ 
ಯಾಕಾರ, ಸಾಧಾರಣವಾಗಿ ಮೊನಚು ತುದಿಗಳಿದ್ದು ಮತ್ತು ಬಹುಮಟ್ಟಿಗೆ ಎರಡು 
ಎಣ್ಣೆತುಂತುರುಗಳಿರುತ್ತವೆ. ಎಳೆಯದಾಗಿದ್ದಾಗ ತೆಳುಬಣ್ಣಯುತದಿಂದ ಕಾಡಿಗೆ 
ಯಂತಿದ್ದು ಮಾಗಿದಾಗ ಕಪ್ಪಾಗಿರುತ್ತವೆ. 

ಮಣ್ಣಿನಿಂದ: ಈಜಿಪ್ಟ್‌ (156). 


ಮೊನಿಲಿಯೇಲ್ಸ್‌. 528 


ಅವೆಂರಿಕ ಸಂಯುಕ್ತ ಸಂಸ್ಥಾನಗಳು : ಇ : ಇಲಿನಾಯಿಸ್‌ (187), ನ್ಯೂಯಾರ್ಕ್‌ 
(89). 


2೩, ಸ್ಟ್ರ್ಯಾಕಿಬಾಟ್ರಿಸ್‌ ಸಿಲಿಂಡ್ರೊಸ್ಟೋರ ಜೆನ್ಸನ್‌ 


ಸ್ಯಾ. ಸಿಲಿಂಡ್ರೊಸ್ಟೋರಕ್ಕೆ ಜೆನ್ಸನ್‌ ಕೊಟ್ಟಿರುವ ವಿವರಣೆಯು ಸ್ಟ್ಟಾ. ಆಟ್ರ ತಳಿ 
ಯನ್ನು ನಿಕಟವಾಗಿ ಹೋಲುವುದರಿಂದ ಪ್ರಾಯಶಃ ಅದರ ಸರಿಸಮವೆಂದು ಪರಿಗಣಿಸ 
ಬಹುದಾಗಿ ಕಂಡುಬರುತ್ತದೆ. 


ಸಮೂಹಗಳು ದುಂಡಗಾಗಿದ್ದು, ತೆಳು, ಹೊರಹೊಮ್ಮಿರದೆ, ವಯಸ್ಸಾದಂತೆ 
ಕಪ್ಪಾಗಿ ಬದಲಾಗುತ್ತವೆ. ಶಿಲೀಂಧ್ರವು ಕವಲೊಡೆದು, ಅಡ್ಡಭಿತ್ತಿಯುತ, ಪಾರ 
ದರ್ಶಕ, 0.5-3 ದಪ್ಪ. ಕೆಹಿನಿಡಿಯದಂಡಗಳು ಬುಡದಲ್ಲಿ ಪಾರದರ್ಶಕ, ತುದಿ 
ಯಲ್ಲಿ ಕಾಡಿಗೆಯಂತಿದ್ದು , ಕವಲೊಡೆದು ಅಡ್ಡಭಿತ್ತಿಯುತ, ತುದಿಯೆಡೆಗೆ ಕಿರಿ 
ದಾಗುತ್ತಿದ್ದು, 40-65, ಎತ್ತರವಿದ್ದು, ತುತ್ತತುದಿಯಲ್ಲಿ ಮೂರರಿಂದ ಒಂಬತ್ತರ 
ವರೆಗೆ ಫೈಯಲಿಡ್‌ಗಳನ್ನು ಬಿಟ್ಟಿ ದ್ದು : ಫೈಯಲಿಡ್‌ಗಳು ಉಪಗದೆಯಾಕಾರ ಚಿಕ್ಕ 
ನೀರ್ಗುಳ್ಳೆ ಗಳು ಇದ್ದು ಅಥವಾ ಇರದೆ, 8-11: 4-5, ಇರುತ್ತವೆ: ಕೊನಿಡಿಯ 
ಗಳು ಒಂಟಿಯಾಗಿ ಬಿಟ್ಟಿ ದ್ದು R ನಯವಾಗಿದ್ದು . ಉಪಉರುಳೆಯಾಕಾರದಿಂದ ಕೆಲವು 
ಸಾರಿ ಅಂಡಾಕಾರ, 6-16 x 3.8-5, ಎಳೆಯದರಲ್ಲಿ ಪಾರದರ್ಶಕ, ವಯಸ್ಸಾದ 
ಕಾಡಿಗೆಯಂತಿರಂತ್ತವೆ. 


ಮಣ್ಣಿನಿಂದ : ಕಾಲುವೆ ವಲಯ (65), ಕೋಸ್ಟರಿಕ (65). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಕೊಲರಾಡೊ (101), ಐಯೋವ 
(134), ನ್ಯೂಯಾರ್ಕ್‌ (89). "| 


3. ಸ್ಪ್ಯಾಕಿಬಾಟ್ಟಿಸ್‌ ಲೋಬುಲೇಟ ಬರ್ಕಲಿ 


ಸಮೂಹಗಳು ವಿಸ್ತಾರವಾಗಿ ಹರಡಿದ್ದು, ಕಪ್ಪ, ನಿಬಿಡವಾಗಿದ್ದು : ತಂತು 
ದಾರಗಳು ತೆವಳುತ್ತ ಸಾಗಿದ್ದು, ಬಹುಪಾರದರ್ಶಕ, ಅಡ್ಡಭಿತ್ತಿಯುತ. 'ಕೊನಿಡಿಯ 
ದಂಡಗಳು ಮೇಲ್ಮೆ ಶಿಲೀಂಧ ವಎದಿಂದ ಉದ್ಭವಿಸಿ ನೇರಕ್ಕೆ ಬೆಳೆದಿದ್ದ ಸುಮಾರು 
1 ಮಿಮಿ ವರೆಗೆ ಉದ್ದ » 3-4,ದಪ್ಪ. ಅಡ್ಡ  ಭಿತ್ತಿಯುತ. ಬಹುಪಾಲು ಬುಡದಲ್ಲಿ 
ಪಾರದರ್ಶಕ, ತುದಿಯೆಡೆ ಕಪ್ಪಗಿರುತ್ತವೆ, ಜೊತೆಗೆ ಸ ಕಲ್ಪ ಕವಲೊಡೆದು, ಕವಲುಗಳು 
30-35: ಉದ್ದವಿರುತ್ತವೆ, ಅಪುಗಳೊಳಗೆ ಹರಳು: ರೂಪಿಯಾಗಿರುತ್ತದೆ. ಫೈಯ 
ಲಿಡ್‌ಗಳು ಕಲಿ ತುದಿಗಳಲ್ಲಿ ಬಿಟ್ಟಿದ್ದು, ಸಾಧಾರಣವಾಗಿ 3 ರಿಂದ 5, ಕಪ್ಪು ಅತಿ 
ಸೂಕ್ಷ್ಮ ಉಬ್ಬುಗಳಿದ್ದು, 11- 12% 6a. ಪ್ರತಿಯೊಂದು ಒಂದೊಂದು ಕೊನಿಡಿಯ 


04] 


530. ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಬಿಟ್ಟಿರುತ್ತವೆ. ಕೊನಿಡಿಯ ಕಪ್ಪು ಉಬ್ಭ್ಬುಯುತ ಅಥವಾ ಮುಳ್ಳುಯುತ, ದುಂಡ 
ಗಿರುವುದರಿಂದ ಮೊಟ್ಟೆಯಾಕಾರ, 9-12 x 7-8. 

ಮಣ್ಣಿನಿಂದ: ಕೋಸ್ಟರಿಕಾ (65), ಈಜಿಪ್ಟ್‌ (156) 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (3). 


ಅನಿರ್ದಿಷ್ಟ ಸ್ಮಾನದ ಪ್ರಭೇದಗಳು : ‘ 
ಸ್ಟ್ಯಾಕಿಬಾಟ್ರಿಸ್‌ ಲುಂಜೆನೆನ್ಸ್‌ ಜಿಲ್ಲಿನಿಯಿ 
ಮಣ್ಣಿನಿಂದ : ಆಸ್ಟ್ರಿಯ (189). 


(11) ಗ್ಲಿಯೊಬಾಟ್ರಿಸ್‌ ವ್ಯಾನ್‌ಹೊನೆಲ್‌ » 
ಗೊಡ್ಡು ತಂತುದಾರಗಳು ವಿರಳ, ತೆವಳುತ್ತ ಸಾಗಿ 
ರುತ್ತವೆ. ಕೊನಿಡಿಯದಂಡಗಳು ಪಾರದರ್ಶಕ, ನೇರಕ್ಕೆ 
ಬೆಳೆದಿದ್ದು, ತುದಿಯಲ್ಲಿ ವಿರಳವಾಗಿ ಊದಿಕೊಂಡಿದ್ದು, 
ದಪ್ಪ, ಪಾರದರ್ಶಕ, ಮಕುಟದಂತೆ ಸರಳ ಕಿರಿಗವಲುಗಳು 
ವೃತ್ತದಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯಗಳು ಆಲಿವ್‌ 
ಹಸುರು, ಮೊಟ್ಟೆ ಸೈ ಯಾಕಾರ, ಶ್ಲೇಷ್ಮದಲ್ಲಿ ಅಡಕವಿದ್ದು ಚಿತ್ರ 110 | ಸ್‌ 
ತ . ಗ್ಲಿಯೊಬಾಟ್ರಿ 
ಮತ್ತು ದುಂಡಾದ ಚೆಂಡಾಗಿ ರೂಪಿತವಾಗಿರುತ್ತವೆ. ಕೊನಿಡಿಯದಂಡಗಳು ಮತ್ತು 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. ಕೊನಿಡಿಯ, 





ರ್ಕ 


1. ಗ್ಲಿಯೊಬಾಟ್ರಿಸ್‌ ಆಲ್ಫೊವಿರಿಡಿಸ್‌ ವ್ಯಾನ್‌ ಹೊನ್ನೆರಾ 


ಕೊನಿಡಿಯದಂಡಗಳು ಪಾರದರ್ಶಕ, ಜೊತೆಗೆ 1 ರಿಂದ 5 ಅಡ್ಡಭಿತ್ತಿಗಳಿದ್ದು, 
ಸಾಧಾರಣವಾಗಿ ಕವಲೊಡೆಯದೆ, 124 ಉದ್ದ, 5-8 ದಪ್ಪ, ಸ್ವಲ್ಪ ದಪ್ಪವಾದ 
ಒಂದು ತುದಿಯಿದ್ದು, ತುದಿಯಲ್ಲಿ 5 ರಿಂದ 8 ಸರಳ ಅಡ್ಡಭಿತ್ತಿರಹಿತ ಉರುಳೆಯಾಕಾ 
ರದ ಕವಲುಗಳನ್ನು ಹೊತ್ತಿದ್ದು, 10-12 ಉದ್ದವಿರುತ್ತವೆ. ಕೊನಿಡಿಯಗಳು 
ಮೊಟ್ಟೆಯಾಕಾರ, ಪ್ರಕಾಶವಾದ ಆಲಿವ್‌ ಅಥವಾ ಹಸುರು, 4-6 ಉದ್ದ, 3-4.5,, 
ದಪ್ಪ, ಶ್ಲೇಷ್ಮದಲ್ಲಿ ಅಡಕವಾಗಿದ್ದು, ಗೋಳಾಕಾರದ ಒಂದು ಚೆಂಡು ರೂಪಿತವಾಗಿರು 
ತ್ತದೆ. 

ಮಣ್ಣಿನಿಂದ : ಕೆನಡ (23). | 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕೊಲರಾಡೊ (101), ಐಯೋವ 
(134). ... 


ಪೊನಿಲಿಯೇಲ್ಸ್‌ 531 


(12) ಟೆ ಕ್ರಿಕೊಸ್ತೊ ₹ರಿಯಂ ಫ್ರೆ ಸ್‌ 


ಆಧಾರದ ಸುತ್ತಲೂ ತಂತುದಾರಗಳು 
ಮೇಲೆ ಹರಡಿ ಅನಿಯಮಿತವಾಗಿ ಕವಲೊಡೆದು, 
` ಕಂದು ಅಥವಾ ನಸುಬಣ್ಣವಿರುತ್ತವೆ. ಕೊನಿಡಿಯ 
ಗಳು ತುದಿ ಅಥವಾ ಸ್ವಲ್ಪ ಒರಟಾಗಿದ್ದು , ಕಂದು 
ಅಥವಾ ಒಂದೊಂದು ಸಲ ಬಹುಪಾಲು ಪಾರ 
ದರ್ಶಕ. 





ಚಿತ್ರ 111. ಟ್ರೈಕೊಸ್ಟೋರಿಯರಿ 
ಟ್ರೈಕೊಸ್ಪೋರಿಯಂ ಜಾತಿಯ ಪ್ರಭೇದಗಳ ್ಹಕೂನಿಡಿಯದಂಡಗಳು ಮತ್ತು ಕೊನಿ 
ಸಂಕೇತ ಡಿಯ (ಬೊನೊರ್ಡೆನ್‌ ಕೃಪೆ), 


೩. ಕೊನಿಡಿಯ ಗೋಳಾಕಾರ 1. ಟ್ರೈ. ನೈಗ್ರಿಕನ್ಸ್‌ 
ಟ್ಟೆ ಲ. ಲಿಗ್ಗಿಕೋಲ 
೩೩. ಕೊನಿಡಿಯ ಅಂಡಾಕಾರ 


10. ಕೊನಿಡಿಯ ಹಸುರುಮಿಶ್ರಿತ ಕಂದು 10-12 .: 
Bu. 
bb. ಕೊನಿಡಿಯ ಕಂದು, 8-11 x 6-7. 3. ಟ್ರೈ. ಫಸ್ಕಂ 


2, ಟ್ರೈ ಮ್ಯುರಿನಂ 


1. ಟ್ರೈಕೊಸ್ಟೋರಿಯಂ ನೈಗ್ರಿಕನ್ಸ್‌ ಸ್ಮಾಕರ್ಡೊ 


“ಕಪ್ಪಗೆ ಉಪವೆಲ್ವೆಟ್ಟಿನಂತೆ ಅಥವಾ ಧೂಳಿನಂತೆ ಹೊರಹೊಮ್ಮಿರುತ್ತವೆ. 
ಆಧಾರದ ಸುತ್ತಲೂ ಹರಡಿದ್ದು, ಬುಡದ ಹತ್ತಿರ ಸರಳ ಅಥವಾ ಸೀಳಿಕೊಂಡು, 
ಸ್ಪರ ಹೆಣೆಯಲ್ಪಟ್ಟ, ನಿಗದಿಯಾದ ಅಡ್ಡಭಿತ್ತಿಗಳಿದ್ದು, ಎಳೆಯಂತೆ, ತುದಿಯಲ್ಲಿ 
Ni ಉಬ್ಬಿದ್ದು, ಹೊಗೆಬೂದು ಬಣ್ಣವಿರುತ್ತವೆ. ತುದಿಗಳಲ್ಲಿ ಕೊನಿಡಿಯ 
ಗಳು ಸಮೃದ್ಧವಾಗಿದ್ದು, ಗೋಳಾಕಾರ, 6. 5- ದಕ ವ್ಯಾಸ ಸ್ಮ ಹೊಗೆಯಂತಹ ಕಪ್ಪು 


ಜೊತೆಗೆ ತೆಳು ! ಬಣ್ಣ ದ 'ಚಿಕ್ಕ ಎಣ್ಣೆ ಹನಿ ಇರುತ್ತದೆ. 


ಲಿಗ್ನಿಕೋಲ ಪ್ರಭೇದ 


ಮಾದರಿ ಪ್ರಭೇದದಿಂದ ಇದು ದೊಡ್ಡ ಕೊನಿಡಿಯಗಳನ್ನು ಹೊಂದಿರುವುದರಲ್ಲಿ 
ಭಿನ್ನ ತೆಯುಳ್ಳ ದ್ದಾ ಗಿದೆ, 10-124 ವಾ ಸವದ್ದು. ಕಪ್ಪ, ಚಿಕ್ಕ ಎಕ್ವತುಂತುರರು 
ತ್ತದೆ '` 


pa 


ವಾದ ಮೆತಿ ಸಂಯುಕ್ತ ಸಂಸ್ಕಾ ನಗಳು : | ಇಲಿಸಾಯಿಸ್‌ 4೫). 


ಎ 


532 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


2. ಟ್ರೈಕೊಸ್ಟೋರಿಯಂ ಮ್ಯೂರಿನಂ (ಡಿಟ್‌ಮಾರ್‌) ಸ್ಮಾಕರ್ಡೊ 


ಇದು ವ್ಯಾಪಕವಾಗಿ ಹರಡುವ, ಉಣ್ಣೆ ಪುಚ್ಛೆ ದಂತಹ, ಬೂದುಹಸುರಿನಿಂದ 
ಕೊನೆಗೆ ಕಂದುಕಪ್ಪಾ ಗುವ, ದ್ವಿಕವಲು ವಿಭಜನೆಗೊಳ್ಳು? ವ, ಅಡ್ಡಭಿತ್ತಿಯುತ, ಹಸುರು 
ಕಂದು ತಂತುದಾರಗಳಿರುವ ಹಾಸನ್ನು ಉತ್ಪಾದಿಸುತ್ತದೆ. ಕೊನಿಡಿಯಗಳು ಕವಲು 
ಗಳ ತುದಿಯಲ್ಲಿ ಬಿಟ್ಟಿರುತ್ತವೆ. ಇವು ಹೂಗೊನೆಯಂತೆ, ಅಂಡಾಕಾರ, ತುದಿಗಳು 
ಮೊನಚು, ಒಂದು ಎಣ್ಣೆಹನಿಯುತ, ಹಸುರುಕಂದು ಬಣ್ಣ, 10-12 x8 ಇರುತ್ತವೆ.. 


ಮಣ್ಣಿನಿಂದ : ಇಂಗ್ಲಂಡ್‌ (15). 


3. ಟ್ರೈಕೊಸ್ಟೋರಿಯಂ ಫಸ್ಕಂ (ಲಿಂಕ್‌) ಸ್ಮಾಕರ್ಡೊ 
ತಂತುದಾರಗಳು ಕಂದು, ಸುಮಾರಾಗಿ ಒಂದು ಫೆಲ್ಟಿನಂತೆ ರೂಪಿತವಾಗಿ ಬಹು 
ಕವಲೊಡೆದು, ಅಡ್ಡಭಿತ್ತಿಯುತವಾಗಿರುತ್ತವೆ. ಕೊನಿಡಿಯದಂಡಗಳು ಬದಿಯಲ್ಲಿದ್ದು, 
ಚಿಕ್ಕವು ತುದಿಕಡೆಗೆ ಕಿರಿದಾಗುತ್ತ ಹೋಗಿರುತ್ತವೆ. ಕೊನಿಡಿಯಗಳು ಸಡಿಲವಾದ 
ಅಂತ್ಕಾರಂಭಿಗಳಲ್ಲಿ ತುದಿಯಲ್ಲಿದ್ದು, ಕಂದು, 8-11 x 16-74 ಇರುತ್ತವೆ. 
ಮಣ್ಣಿನಿಂದ : ಭಾರತ (70). 


(13) ನೈಗ್ರೊಸ್ಬೋರ ಜಿಮ್ಮರ'ಮನ್‌ 

ತಂತುದಾರಗಳು ತೆವಳುತ್ತ ಸಾಗಿದ್ದು, ಮೊದಲು ಪಾರ 
ದರ್ಶಕ, ಅನಂತರ ಕಪ್ಪು, ತುತ್ತತುದಿಯ ಕಿರಿಗವಲುಗಳು ಜಾಡಿ 
ಯಂತಹ ಕೊನಿಡಿಯದಂಡಗಳನ್ನು ಬದಿಯಲ್ಲಾಗಲಿ ಅಥವಾ 
ತುದಿಯಲ್ಲಾಗಲಿ ಬಿಟ್ಟಿರುತ್ತವೆ. ಕೊನಿಡಿಯಗಳು ಒಂಟಿ, ಸ 
ಉಪಗೋಳಾಕಾರ, ನಯವಾಗಿರುತ್ತವೆ. ಈ ಜಾತಿಯ ಬಾಟ್ರಿ 
ಡಿಯೇದಲ್ಲಿರುವ ಫೈಕೊಬೇಸಿಯಂ ಅನ್ನು ಮತ್ತು ಟ್ರೈಕೊ ಚಿತ್ರ 112. ನೈಗ್ರೊ 


ಸ್ಪೋರಿಯೇದಲ್ಲಿರುವ ರೀನೋಕ್ಲಾಡಿಯಂ ಹೋಲುತ್ತದೆ. ಸ್ಫೋರ ಕೊನಿಡಿಯ 
- ದಂಡಗಳು ಮತ್ತು 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಕೊನಿಡಿಯ(ಡುರೆಲ್‌ 

` ಕೃಪೆ) 

ಬ್ರ . 


1. ನೈಗ್ರೊಸ್ಟೋರ ಸ್ಟೇರಿಕ (ಸ್ಯಾಕರ್ಡೊ) ಮಾಸನ್‌ (ಪ್ಲೇಟ್‌ 1,F) 

ಗೊಡ್ಡು ಮತ್ತು ಫಲಿತ ತಂತುದಾರಗಳೆರಡು ತೆವಳುತ್ತ ಸಾಗುತ್ತಿದ್ದು, 
ಮೊದಲು ಪಾರದರ್ಶಕ; ಅನಂತರ ಕಪ್ಪಗಿದ್ದು; ಗೊಡ್ಡು ತಂತುದಾರಗಳು ಅಡ್ಮಭಿತ್ತಿ 
ಯುತ, ಕವಲೊಡೆದು, ಉಬ್ಬಿದ ಜಾಡಿಯಂತಹ ಕೋಶಗಳನ್ನು ತುದಿಯಲ್ಲಿ ಅಥವಾ 
ಬದಿಯಲ್ಲಿ ಬಿಟ್ಟಿದ್ದು, ಅವುಗಳ ಮೇಲೆ ಒಂಟಿ ಉಪಗೋಳಾಕಾರದ; ನಯ, ಕಪ್ಪು 


+ 


ಮೊನಿಲಿಯೇಲ್ಡ್‌ 533 
ಕೊನಿಡಿಯಗಳನ್ನು ಬಿಟ್ಟಿರುತ್ತವೆ. ಕೊನಿಡಿಯ ಏಕಕೋಶಯಯತ, 11-14 
ವ್ಯಾಸವಿರುತ್ತವೆ. 
ಮಣ್ಣಿನಿಂದ : ಕಾಲುವೆ ವಲಯ (65), ಕೋಸು [ರಿಕ (65), ಇಂಗ್ಲಂಡ್‌ 
(50). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಜರ್ಸಿ (210). 


(14) ಆಕ್ರೆಮೊನಿಯೆಲ್ಲ ಸ್ಕಾಕರ್ಡೊ 


ತಂತುದಾರ ತೆವಳುತ್ತ ಸಾಗಿದ್ದು ಅಥವಾ ಸ ಲ್ಪ 
ಓರೆಯಾಗಿ, ಕವಲೊಡೆಯದೆ ಅಥವಾ ಕವಲೊಡೆದು 
ಬೆಳೆದಿದ್ದು, ಪಾರದರ್ಶಕ ಅಥವಾ ಕಪ್ಪು, ಅಲ್ಲಲ್ಲಿ ಚಿಕ್ಕ 
ಬದಿಗವಲುಗಳನ್ನು ಬಿಟ್ಟಿ ದ್ದು. ಅವು ಕೊನಿಡಿಯಗಳನ್ನು 


ತುದಿಗಳಲ್ಲಿ ಬಿಟ್ಟಿರುತ್ತವೆ... ಕೊನಿಡಿಯಗಳು ದುಂಡಾ ಜಿಕ 113. ಆಕ 
ನ 
ಕಾರ ಅಥವಾ ಅಂಡಾಕಾರ, ಒಂಟಿಯಾಗಿ ಬಿಚ್ಚಿದ್ದು, ರನ 
ಕಂದು, ಏಕಕೋಶಯುತ. (ಮಾಸನ್‌ ಕೆ. 
೪ 


ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


1. ಕ್ಟೆಮೊನಿಯೆಲ್ಲಂ ಫಸ್ಕ ಕುಂಜೆ ತಳಿ ಮೈನರ್‌ ಕಾರ್ಡ 

ಸಮೂಹಗಳು ಹರಡಿದ್ದು, ಹಸುರುಮಿಶ್ರಿತ ಕಂದು. ತಂತುದಾರಗಳು ಹಳದಿ 
ಮಿಶ್ರಿತ ಕಂದು, ದಿ ಕವಲಾಗಿ, ಜೊತೆಗೆ ಅನಿಯಮಿತವಾಗಿ ಜೋಡಿಸಲಾದ ಬದಿಕವಲು 
ಗಳಿರುತ್ತವೆ. ಕೊನಿಡಿಯಗಳು ದುಂಡಗಿದ್ದು, ನಸುಕಂದು ಬಣ್ಣದವು, ಅಪಾರದರ್ಶಕ. 
ಕೊನೆಯಲ್ಲಿ ಆಲಿವ್‌ ಹಸುರು. 

ಮಣ್ಣಿನಿಂದ : ಸ್ವಿತ್ಸರ್‌ಲಂಡ್‌ (52). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಅಲಾಸ್ಕ (210), ಐಯೋವ (71), 
ಉತ್ತರ ಡಕೋಟ (210). 


(15) ಹ್ಯೂಮಿಕೋಲ ಕಾರ್ಡ 
ಗೊಡ್ಡು ತಂತುದಾರಗಳು ತೆವಳುತ್ತ `ಸಾಗಿ, ನೇರವಾಗಿ ಬೆಳೆದು, ಅಡ್ಕ ಭಿತ್ತಿ 
ಯುತ ಕವದೊಡೆಯದೆ, ಸುಮಾರು ಉದ್ವವಿದ್ದು, ಕಂದುಬಣ್ಣವಿರುತ್ಹ ವೆ. ಕೊನಿಡಿಯ 
ಗಳು ಒಂಟಿಯಾಗಿ, ತುಿಯ್ಲಿದ್ದು, 'ಗೋಳಾಕಾರ ಅಥವಾ ಉಪಗೋಳಾಕಾರ ಕಂದು, 
| Rina ತ 1೫) 


534 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
ಹ್ಯೂಮಿಕೋಲ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩, ಕೊನಿಡಿಯಗಳು ಇರುತ್ತವೆ. 


b. ಕೊನಿಡಿಯ 6.5-9.5. 1. ಹ್ಯೂ, ಬ್ರೆವಿಸ್‌ 
bb. ಕೊನಿಡಿಯ 9-16. 2. ಹ್ಯೂ, ಗ್ರೀಸಿಯ 
೩೩. ಕೊನಿಡಿಯ ಇರುವುದಿಲ್ಲ. 3, ಹ್ಮೂ. ನೈಗ್ರೆಸೆನ್ಸ್‌ 


1.  ಹ್ಯೂಮಿಕೋಲ ಬ್ರೆವಿಸ್‌ (ಗಿಲ್ಮನ್‌ ಮತ್ತು ಅಬ್ಬೊಟ್‌) ಗಿಲ್ಮನ್‌ 
ಸಹನಾಮ ಆಕ್ರೆಮೊನಿಯೆಲ್ಲ ಬ್ರೆವಿಸ್‌ ಗಿಲ್ಮನ್‌ ಮತ್ತು ಆಬ್ಬೊಟ್‌ 
ಮೊನೊಟೊಸ್ಟೋರ ಬ್ರೆವಿಸ್‌ (ಗಿಲ್ಮನ್‌ ಮತ್ತು ಅಬ್ಬೊಟ್‌) ಮಾಸನ್‌ 
ಜೆಪಕ್‌ನ ಆಗಾರಿನ ಮೇಲೆ ಸಮೂಹಗಳು ಫೆಲ್ಫಿ 
ನಂತೆ ಅಥವಾ ನಿಬಿಡ ಉಣ್ಣೆ ಪಚ್ಚ ದಂತೆ ಹರಡಿ 
ಕೊಂಡಿದ್ದು ; ಮೇಲ್ಮೈ ಕಡುಬೂದುಮಿಶ್ರಿತವಿರುವುದ 
ರಿಂದ ಕಂದುಮಿಶ್ರಿತ ಹಸುರು, ಜೊತೆಗೆ ಬಿಳಿ ಮಿಶ್ರಿತ 
ವಾಗಿ ಮೇಲ್ಮೈಮೇಲಿನ ತಂಶುದಾರಗಳು ಹಿರಿಯ 
ವರ್ಧನಗಳ ಮಧ್ಯಭಾಗದಲ್ಲಿ ಕಂಡುಬರುತ್ತವೆ. ಕೆಳ 
ಮುಖ ಹಸುರು ಕಪ್ಪಿನಿಂದ ಕಪ್ಪು. ಸಮೂಹಗಳಲ್ಲಿ 
ಸಮೃದ್ಧ ವಾಗಿ ಕಪ್ಪ ಗುಳ್ಳೆ ee ಬಹು ಚಿತ 114 ಹೂ ಮಿಕೋಲ 
೦ 5 ಬ ರ ರು ಯಗ ೪ ಕೆ 
ತುದಿಯಲ್ಲಿ ಬಿಟ್ಟಿದ್ದು, ೬ಿಯರಾಕಾರದಿಂದ ಉಪಗೋ ದ (ಮಾಸನ್‌ ಕೆ 
ಛಾಕಾರ, ಸೂಕ್ಷ್ಮವಾಗಿ ಸುಕ್ಕಾಗಿ, ಆಳಕಂದು, 6.5-9,5% 5-6; ಏಕಕೋಶಿಕ, 
ಕೆಲವು ಸಾರಿ ಬಹುಮಟ್ಟಿಗೆ ತೊಟ್ಟಿ ಕರುವುದಿಲ್ಲ. ಸಾಧಾರಣವಾಗಿ ಕ್ಲಾಮಿಡೊಬೀಜಾಣು 
ಗಳು ಇರುತ್ತವೆ. 
ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


ಮಾ ವ 


2. ಹ್ಯೂಮಿಕೋಲ ಗ್ರೀಸಿಯ ಟಾನ್‌ 

ಸಹನಾಮ ಮಾನಟೊಸ್ಟೋರ ಡಾಲಿಯೆ ಮಾಸನ್‌ 
` ತಂತುದಾರಗಳು ಅಡ್ಕ ಭಿತ್ತಿ ಯುತ, ಪಾರದರ್ಶಕ, 4 ವ್ಯಾಸವಿದ್ದು ಹಳದಿ 
ಕೆಂದು ; 'ಕೊನಿಡಿಯ ಗುಂಪು ಬಿಟ್ಟಿರುತ್ತ ವೆ. ಕೊನಿಡಿಯದಂಡಗಳ (ಚಿಕ್ಕ `ಬದಿಗವೆಲು 
ಗಳು) ಉಪ ಉರುಳೆಯಾಕಾರ ಅಥವಾ ಮೇಲ್ಭಾ ಗದೆಡೆಗೆ ಜಾಚಿದ್ದು; 'ಹೊತಗೊಂಡು 


ಮೊನಿಲಿಯೇಲ್ಲ್‌ 535 


ಬೀಜಾಣು ತುದಿಯಲ್ಲಿರುತ್ತದೆ. ಬೀಜಾಣುಗಳು ಮಾದರಿಯಂತೆ ಗೋಳಾಕಾರ, ಜೊತೆಗೆ 
ದ್ವಿಭಿತ್ಸಿಯಿದ್ದು, ಹರಳು ರೂಪಿತವಾಗಿ, ಹಳದಿಕಂದು, ಪ್ರತಿಫಲಿತ ಬೆಳಕಿನಲ್ಲಿ ಕಪ್ಪು 
ಕಂದು, 9-164 ವ್ಯಾಸವುಳ್ಳವು. ` 

ಮಣ್ಣಿನಿಂದ: ಇಂಗ್ಲಂಡ್‌ (50), (214). 


3.  ಹ್ಯೂಮಿಕೋಲ ನೈಗೈಸೆನ್ಸ್‌ ಓಮ್ದಿಕ್‌ 


ಸಮೂಹಗಳು ತ್ವರಿತಗತಿಯಲ್ಲಿ ಬೆಳೆಯುತ್ತ, ಅಸಂಖಾತ್ಮ ಕ್ಲಾಮಿಡೊ 
ಬೀಜಾಣುಗಳು ಮೇಲ್ಮೆ ಲ ಶಿಲೀಂಧ್ರದಲ್ಲಿ ರೂಪಿಸಲ್ಪಡುವುದರಿಂದ, ಕ್ರಮೇಣ ಬೂದು 
ಕಪ್ಪಾಗುವುದು. ಆಲ್ಕೂರೊ ಬೀಜಾಣುಗಳು ಕಪ್ಪ ಹಸುರುಕಂದು, ಒಂಟೆ, ಜೋಡಿ 
ಅಥವಾ ಸರಣಿಗಳಲ್ಲಿರುತ್ತವೆ, ಗೋಳಾಕಾರ 11.9-19.8 ವ್ಯಾಸ, ಅಂಡಾಕಾರ, 
12.1-24.2 :10.6-17.6ಠೃ : ಅಂತರ್ಬೆಳೆದ ಕ್ಲಾಮಿಡೊಬೀಜಾಣುಗಳು ಪದೇ 
ಪದೇ, ಒಂಟಿ ಅಥವಾ ಸೆರಣಿಗಳಲ್ಲಿದ್ದು, ಆಕಾರ ಮತ್ತು ಗಾತ್ರದಲ್ಲಿ ಬಹು ವಿಧ 
ವಾಗಿದ್ದು, ಆಗಾಗ ಉರುಳೆಯಾಕಾರ. 

ಮಣ್ಣಿನಿಂದ: ನಾರ್ವೆ (132). 


(16) ಮ್ಯಾಸೋನೆಯೆಲ್ಲ ಜಿ. ಸ್ಮಿತ್‌ 


ಸಮೂಹಗಳು ಮಂದಗತಿಯಲ್ಲಿ ಪ್ರಯೋಗಶಾಲೆ ಪೋಷಕ ಮಾಧ್ಯಮದ ಮೇಲೆ 
ಬೆಳೆಯುತ್ತವೆ. ಕಪ್ಪು, ಸಾಧಾರಣವಾಗಿ ಬೂದಿಯಂತೆ ಅಥವಾ ಕಂದುಮಿಶ್ರಿತ 
ಬೂದು, ಬಹುಮಟ್ಟಿಗೆ ವೆಲ್ವೆಟ್ಟಿನಂತೆ ಆದರೆ ಜೊತೆಗೆ ಸುತ್ತಲೂ ಹರಿದಾಡುತ್ತ ಸಾಗಿ 
ರುವ ಫಲಿತ ತಂತುದಾರಗಳು ಅಥವಾ ತಂತುದಾರಗಳ ಹಗ್ಗಗಳಿರುತ್ತವೆ ; ನಿರ್ಲಿಂಗ 
ತಂತುದಾರಗಳು ಚಾಪೆಯಂತಹ ಹಾಸಾಗಿರದೆ ; 
ಫಲಿತ ತಂತುದಾರಗಳು ನಸುಕಂದಿನಿಂದ ಬೂದು 
ಮಿಶ್ರಿತಕಂದು ತಂತುದಾರಗಳಾಗಿ ಉದ್ದಕ್ಕೂ 
ಅನಿಯಮಿತವಾಗಿ ಫೈಯಲಿಡ್‌ಗಳನ್ನು ಬಿಟ್ಟಿರು 
ತ್ತವೆ. ಫೈಯಲಿಡ್‌ಗಳು ಒಂಟಿಯಾಗಿದ್ದು, 
ತೊಟ್ಟಿಲ್ಲದೆ ಅಥವಾ ಚಿಕ್ಕ ಅನಿಯಮಿತ ಗುಂಪು 
ಗಳಲ್ಲಿ ಬಹು ಚಿಕ್ಕ ತೊಟ್ಟುಗಳ ಮೇಲಿದ್ದು ಚಿತ್ರ 115. ಮ್ಯಾಸೋನಿ 
ಚಿಕ್ಕವು, ಮಧ್ಯದಲ್ಲಿ ಉಬ್ಬಿದ್ದು ಮತ್ತು ಸ್ವಲ್ಪ" ಕೊಂಡಿಯದಂಡ, 
ಕಿರಿದಾಗುತ್ತಿರುವುದರಿಂದ ಬಹು ಕಿರಿದಾದ ತುದಿ ` 
ಗಳಿರುತ್ತವೆ, ``ಕೊನಿಡಿಯಗಳು ಶುಷ್ಕ, ಉದ್ದ ಸರಣಿಗಳಲ್ಲಿದ್ದ, ಕಪ್ಪು, 'ಉಪಗೋಳಾ 





536 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಾರ, ಅಂಡಾಕಾರ ಅಥವಾ ಸ್ವಲ್ಪ ಪಿಯರಾಕಾರಿತ, ನಯ ಅಥವಾ ಸೂಕ್ಷ್ಮ 
ಮುಳ್ಳುಳ್ಳವು. | | 
ಒಂದು ಒಂಟೆ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಮ್ಯೌಸೋನಿಯೆಲ್ಲ ಗ್ರೀಸಿಯ (ಸ್ಮಿತ್‌) ಸ್ಮಿತ್‌ | 


ಸಮೂಹಗಳು ಪ್ರಯೋಗಶಾಲೆಯ ಪೋಷಕ ಮಾಧ್ಯಮದ ಮೇಲೆ ಮಂದಗತಿ 
ಯಲ್ಲಿ ಬೆಳೆಯುತ್ತ, ಒಂದು ತೆಳು ಕೆಂಪುಮಿಶ್ರಿತ ಸ್ಫೊ ಸಿ ಮ್ಯಾಟದ ಪದರವು ಆವರಿಸಿದ್ದು 
ಜೊತೆಗೆ ಆಳಬೂದು, ಬಹುಮಟ್ಟಿಗೆ ವೆಲ್ವೆಟ್ಟಿನಂತಿದ್ದು, ಮೇಲ್ಮೈ ಶಿಲೀಂಧ್ರ 
ಆಗಾಗ್ಗೆ ಚಿಕ್ಕ ಕಂತೆಗಳಾಗಿ ಬಿಳಿಮಿಪ್ರಿತ ಶಿಲೀಂಧ್ರವು ಹಿರಿಯ ವರ್ಧನಗಳಲ್ಲಿರುತ್ತವೆ. 
ಆಗಾರಿನ ಮೇಲೆ ಹೊರತಾಗಿ ಕೆಳಮುಖವು, ಬಹುಪಾಲು ಕಪ್ಪೆಗಿದ್ದು, ಅರೆ ಪಾರ 
ದರ್ಶಕ ; ಮೇಲ್ಮೈ ತಂತುದಾರಗಳು ಸುತ್ತಲೂ ಹರಿದಾಡುತ್ತ, ಕೆಲವು ಸಮಯಗಳಲ್ಲಿ 
ಸ್ವಲ್ಪ ಹಗ್ಗದಂತಾಗಿದ್ದು. ನಸುಕಂದು, ಉದ್ದಕ್ಕೂ ಪೂರ್ಣವಾಗಿ, ಅನಿಯಮಿತವಾಗಿ, 
ಫೈಯಲಿಡ್‌ಗಳನ್ನು ಬಿಟ್ಟಿರುತ್ತವೆ. ಫೈಯಲಿಡ್‌ಗಳು ತೊಟ್ಟುರಹಿತ, ಒಂಟಿಯಾ 
ಗಿದ್ದು ಅಥವಾ ಅನಿಯಮಿತ ಗುಂಪುಗಳಲ್ಲಿ ಎರಡರಿಂದ ನಾಲ್ಕು ಚಿಕ್ಕ ತೊಟ್ಟುಗಳ 
ಮೇಲಿರುತ್ತವೆ, ಮಧ್ಯದಲ್ಲಿ ಉಬ್ಬಿದ್ದು ಮತ್ತು ಇದ್ದಕ್ಕಿದ್ದಂತೆ ತುದಿಯಲ್ಲಿ ಕಿರಿದಾ 
ಗಿದ್ದು, 2%2.6-3 ಇರುತ್ತವೆ. ಕೊನಿಡಿಯಗಳು ಅವರೋಹಣ ಕ್ರಮದಲ್ಲಿ 
ಛೇದಿಸಲಾಗಿದ್ದು, ನಯ ಅಥವಾ ಸುಮಾರು ಹಾಗೆ ಇದ್ದು, 4-5 2.7-4್ಯ(, ಉದ್ದ 
ವಾದ ಸರಣಿಗಳಾಗಿ ರೂಪಿತಗೊಂಡಿದ್ದು, ಏಕಕೋಶಿಕೆಯುತವಾಗಿರುತ್ತವೆ. 

ಮಣ್ಣಿನಿಂದ : ಕಾಲುವೆ ವಲಯ (65), ಇಂಗ್ಲಂಡ್‌ (173). 


(17) ಮೆಮ್ನೊನಿಯೆಲ್ಲ ವ್ಮಾನ್‌ ಹೊನ್ನೆಲ್‌ 
ಶಿಲೀಂಧ್ರವು ಪಾರದರ್ಶಕ, ವಿರಳ ; ಕೊನಿಡಿಯ 

ದಂಡಗಳು ಕಪ್ಪಾಗಿದ್ದು, ಸರಳ, ಅಡ್ಡಭಿತ್ತಿಯುತ, ಅವು 

ಗಳ ತುದಿಗಳಲ್ಲಿ ಒಂದು ಆಥವಾ ಎರಡು ವೃತ್ತಗಳ ಉದ್ದ 

ವಾದ ಏಕಕೋ ಶಿಕೆಯುತ ಕೊನಿಡಿಯಧಾರಿಗಳನ್ನು 

ಹೊಂದಿದ್ದು, ಚಿಕ್ಕ, ಬಹುಪಾಲು ಸಮಾನಾಂತರ ಕಿರಿ 

ಗವಲುಗಳಿದ್ದು (ಫೆ ೈಯಲಿಡ್‌ಗಳು) ಅವು ಉದ್ದವಾದ . 

ಶಾಶ್ವತ ಕಪ್ಪು ಏಕಕೋಶಿಕೆಯುತ ಕೊನಿಡಿಯಗಳನ್ನು ತ್ರ 116, ಮೆನ್ನೊತಿ 

ರೂಪಿಸಿರುತ್ತವೆ. .,. ಯಲ್ಲ ಕೊನಿಡಿಯದಂಡ.. 
ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


ಮೊನಿಲಿಯೇಲ್ಲ್‌ 537 
1.  ಮೆಮ್ನೋನಿಯೆಲ್ಲ ಎಕೈೆನೇಟ ಗ್ಯಾಲೊಟಿ (ಪ್ಲೇಟ್‌ X11, 0) 


ಬಂಜೆ ತಂತುದಾರಗಳು ಪಾರದರ್ಶಕ: ಅಡ್ಡಭಿತ್ತಿಯುತ; ಕೊನಿಡಿಯದಂಡಗಳು 
ಪಾದಕೋಶಿಕೆ ರಹಿತವಾಗಿದ್ದು, ನೇರವಾಗಿ ಬೆಳೆದಿದ್ದು, ಅಡ್ಡ ಭಿತ್ತಿ ರಹಿತ, ಜೊತೆಗೆ 
`ಕಪ್ಪು ಬಣ್ಣದ ವರ್ಣದ್ರವ್ಯ ಮತ್ತು ಉಬ್ಬಾದ ಕಪ್ಪು ಹರಳುಗಳಿದ್ದು, 50-100 » 
3-4; ಕೊನಿಡಿಯದಂಡದ ತುದಿಯು ಸ್ವಲ್ಪ ಅಗಲವಾಗಿ ನಶಿಸಿದ ಚೀಲವಾಗಿದ್ದು 
ಇದರಿಂದ ಫೈಯಲಿಡ್‌ಗಳು ಒಂದಾದನಂತರ ಒಂದು ವೃದ್ಧಿ ಯಾಗುತ್ತವೆ. ಫೈಯ 
ಲಿಡ್‌ಗಳು 7-93-4, ಸಾಧಾರಣವಾಗಿ ಸುಮಾರು ಏಳರವರೆಗಿರುತ್ತವೆ. 
ಕೊನಿಡಿಯ ಏಕಕೋಶಿಕೆಯುತ, ಗೋಳಾಕಾರ, ಜೊತೆಗೆ ಕಪ್ಪುವರ್ಣದ್ರವ್ಯವಿದ್ದು, 
ಉಬ್ಬಾಗಿದ್ದು, 4.5. ವ್ಯಾಸವಿದ್ದು, ಅವರೋಹಣಕ್ರಮದಲ್ಲಿ ವಿವಿಧ ದಿಕ್ಕಿಗೆ 
ಕವಲೊಡೆಯದ ಸರಣಿಗಳನ್ನು ಬಿಟ್ಟಿರುತ್ತವೆ. 


ಮಣ್ಣಿನಿಂದ: ಕಾಲುವೆ ವಲಯ (65), 
ಇಂಗ್ಲಂಡ್‌ (69), ಭಾರತ (185), 


೯ 


AF 
"a 
(18) ಹೆಪ್ಲೊಗ್ರಾಫಿಯಂ ೬. 1 
ಬರ್ಕಲಿ ಮತ್ತು ಬ್ರೂಮ್‌ 
ಬಂಜೆ ತಂತುದಾರಗಳು ತೆವಳುತ್ತ, ಅಸ್ಪಷ್ಟ ಆ 
ವಾಗಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿ ಯ್ವ 
€ 


ಬೆಳೆದು, ಅಡ್ಡಭಿಶ್ರಿಯುತ, ಕಂದು ಮತ್ತು ತುದಿ 

ಯಲ್ಲೊಂದು ಬಹು ಚಿಕ್ಕ, ಅನಿಯಮಿತಾಕಾರಿತ 

ಆಂಕುರಗಳುಳ್ಳವುಗಳಿಂದ ಬೀಜಾಣುಗಳು ಛೇದನ - ಚಿತ್ರ 117. ಹೆತ್ಸೊಗ್ರಾಫಿಯ9 
ಹೊಂದುತ್ತವೆ. ಕೊನಿಡಿಯ ಗೋಳಾಕಾರದಿಂದ 2. ಶರೀರ ಪ್ರಕೃತಿ ॥, 0, €. ಕೊನಿ 
ನೀಳಾಕಾರಿತ ಹಸುರು, ಕಂದು ಅಥವಾ ಬಹು ಡಿಯ ಚೆಂಡುಗಳು 4. ಕೊನಿಡಿಯ 
ಮಟ್ಟಿಗೆ ಪಾರದರ್ಶಕ, ಏಕಕೋಶಿಕೆಯುತ. (ಮಾಸನ್‌ ಕೃಪೆ). 


ಹೆಪ್ಲೊಗ್ರಾಫಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯಗಳು ಆಲಿವ್‌ಹಸುರು. : 1. ಹೆ. ಕ್ಲೋರೊಸೆಫಾಲಂ 
8೩. ` ಕೊನಿಡಿಯಗಳು ಜೇನುತುಪ್ಪದ ಹಳದಿ. 2. ಹೆ, ಬೈಕಲರ್‌ 
8೩8, ಕೊನಿಡಿಯಗಳು ಪಾರದರ್ಶಕ. ಎ. ತೆ. ಹೆ, ಫ್ಯಾಸಿಪಸ್‌ 


538 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1, ತೆಪ್ಲೊಗ್ರಾಫಿಯಂ ಕ್ಲೋರೆಸೆಫಾಲಂ (ಫ್ರೆಸಿನಿಯಸ್‌) ಗ್ರೂವ್‌ 

ಕೊನಿಡಿಯದಂಡಗಳು ಗುಂಪು ಗುಂಪಾಗಿದ್ದು, ನೇರವಾಗಿ ಬೆಳೆದಿದ್ದು ಅಥವಾ 
ಜೊತೆಗೆ ಒಂದು ಆಥವಾ ಹೆಚ್ಚು, ಸಾಕಷ್ಟು ದಪ್ಪವಾದ ಫೆ ೈಯಲಿಡ್‌ಗಳು ತುದಿ 
ಯವ್ಲಿದ್ದು, 210-250 x 8-9. ಕೊನಿಡಿಯಗಳು ತುದಿಯ ಸರಣಿಗಳಲ್ಲಿದ್ದು, 
ಗೋಳಾಕಾರ, ಮೊಟ್ಟೆಯಾಕಾರಿತ, ಕೆಲವು ಸಲ ಕೋನಾಕಾರ, ಆಲಿವ್‌ ಹಸುರು 
4.6 ವ್ಕಾ ಸವಿರುತ್ತವೆ. 

ಮಣ್ಣಿ ನಿಂದ : : ಯು.ಎಸ್‌.ಎಸ್‌.ಆರ್‌. (143). 


2. ಹೆಪ್ಲೊಗ್ರಾಫಿಯಂ ಬೈಕಲರ್‌ ಗ್ರೂವ್‌ 


ಕೊನಿಡಿಯದಂಡಗಳು ವಿಸ್ತಾರವಾಗಿ ಚೆದುರಿದ್ದು , ಒಂದು ಮೆದೆಯಾಗಿ ರೂಪಿತ 
ಗೊಂಡಿದ್ದು , ನೇರವಾಗಿ ಬೆಳೆದಿದ್ದು, ಗಡುಸಾಗಿದ್ದು, ಅಡ್ಮಭಿತ್ತಿ ಯುತ, ಸ ಲ್ಪ ಕೆಳೆಗಡೆ 
ಉಬ್ಬಿದ್ದು, ಕಂದುಮಿಶ್ರಿತ ಕಪ್ಪು. ಅಪಾರದರ್ಶಕ, ನಸುಬಣ್ಣದ ಮೆಲ್ಫಾಗವಿದ್ದು, 

ಯಲ್ಲಿ ದುಂಡಾಗಿದ್ದು, 250- —300 ಉದ್ದವಿದ್ದು, 8 ವ್ಯಾಸವಿರುತ್ತವೆ. 
ಹ ಆಸಂಖ್ಯಾ ತವಾಗಿ ತುದಿಯಲ್ಲಿದ್ದು, . ಕಿರಣಗಳಂತೆ ಜೋಡಣೆಯಾ 
ಗಿದ್ದು, ಮೂರು ಸಾಲಿನಲ್ಲಿರುತ್ತವೆ. ಒಂದು ಚೆಂಡಾಗಿ ರೂಪಿ ತವಾಗಿರುವುದರಿಂದ 
25, ವರೆಗೆ ಉದ್ದವಿರುತ್ತವೆ. ಕೊನಿಡಿಯ ನೀಳಾಕಾರ ಅಥವಾ ಅಂಡಾಕಾರ, 
ಮೊನಚಾಗಿದ್ದು, wR 54 ಉದ್ದ, ಶ್ಲೇಷ್ಮದಲ್ಲಿ ಅಡಕಗೊಂಡಿದ್ದು ಮತ್ತು ದು 
ಅನಿಯಮಿತ ಅಂಡಾಕಾರಿತ ಗುಂಪಾಗಿ ರೂಪಿತಗೊಂಡು, ತಿಳಿ ಜೇನುಶುಪ್ಪ ಹಳದಿ 
ಯಾಗಿರುತ್ತದೆ. 


ಮಣ್ಣಿನಿಂದ : ಕೆನಡ (23). 


3.  ಹೆಪ್ಲೆಗ್ರಾಫಿಯಂ ಫ್ಯೂಸಿಪೆಸ್‌ (ಪ್ಲಸ್‌) ಸ್ಕಾಕರ್ಡೊ 


ಮೆದೆತೆಳು, ವಿರಳವಾಗಿ ಕಂಡುಬಂದು, ಅನಿರ್ದಿಷ್ಟವಾಗಿದ್ದು, ಕಂದು, 
ಶಿಲೀಂಧ್ರವು ಒಂದು ಕಪ್ಪುಕಂದು ಪದರವಾಗಿರುತ್ತದೆ. ಕೊನಿಡಿಯದಂಡಗಳು 
ನೇರವಾಗಿ ಬೆಳೆದಿದ್ದು, ಕವಲೊಡೆದಿರದೆ, ಅಡ್ಡಭಿತ್ತಿ ಯುತ; ಕೆಳಗಡೆ ಕಪ್ಪುಕಂದು, 
ಬಹುಮಟ್ಟಿಗೆ ಅಪಾರದರ್ಶಕ; ಮೇಲ್ಭಾ ಗೆ ಪಾರದರ್ಶಕ. ಫೈ ಯಲಿಡ್‌ಗಳು ಬಹು 
ಚಿಕ್ಕವು, ಸರಳ, ಪಾರದರ್ಶಕ, ಒಗ್ಗೂ ಣೆ ಒಂದು ಕುಂಚದಂತಹ ಚಿಂಡಾಗಿರುತ್ತ ವೆ. 
ಕೊನಿಡಿಯ ಸರಣಿಗಳು ಸಮವಿದ್ದು, ಹಾಲಿನಂತಹ ಬಿಳಿ. ಕೊನಿಡಿಯ ಗೋಳಾಕಾರ, 
ಪಾರದಶಣಕ;  .. . ಎಮ ಬೆಂ ಬಯ ಜೂ ಜಂ ಜಟ ಘ ಜಿ 


ಶುಣ್ಣಿನಿಂಡ: 'ಕೆನಡ (22). 


(19) ಹಾರ್ಮೊಡೆಂಡ್ರೆಂ ಬೊನೊರ್ಡೆನ್‌ 


ಬಂಜೆತಂತುದಾರ ತೆವಳುತ್ತಿದ್ದು, ಕವ 
ಲೊಡೆದು, ಅಡ್ಡಭಿತ್ತಿಯುತ. ಕೊನಿಡಿಯ 
ದಂಡಗಳು ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿ 
ಯುತ, ಕಂದು, ವಿವಿಧವಾಗಿ ಕವಲೊಡೆದು 
ಅಥವಾ ಸ್ವಲ್ಪ ಕವಲೊಡೆದಿರುತ್ತವೆ. ಕೊನಿಡಿಯ 
ಸರಣಿಗಳು" ಶೀರ್ಷವರ್ಧಿಗಳಾಗಿ ಕವಲುಗಳ ಮೇಲಿ 
ರುತ್ತವೆ (ಆಗಾಗ್ಗೆ ಒಂದು ಮುಖ್ಯ ತೊಟ್ಟಿನ 
ಮೇಲೆ ಎಲ್ಲ ಕವಲುಗಳು ಬಿಟ್ಟಿರುತ್ತವೆ). ಕೊನಿ 
ಡಿಯು ಗೋಳಾಕಾರ ಅಥವಾ ಅಂಡಾಕಾರ, 
ಆಲಿವ್‌ ಹಸುರು ಅಥವಾ ಕಂದು, ಏಕಕೋಶಿಕೆ 


ಚ್‌ 
ಯುತ. 


ಮೊನಿಲಿಯೇಲ್ಸ್‌ 539 


ಚಿತ್ರ 
ಡೆಂಡ್ರೆಂ 
b. ಕೊನಿಡಿಯ 





118, ಹಾರ್ಮೊ 
a. ಕೊನಿಡಿಯದಂಡ 


ಹಾರ್ಮೊಡೆಂಡ್ರಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


ಸಮೂಹಗಳು ಆಲಿವ್‌ ಹಸುರು. 


b. ಕೊನಿಡಿಯ 7 ಗಿಂತಲೂ ಕಡಮೆ ಉದ್ದ. 


0. ಕೊನಿಡಿಯ 3-6: 2.5-3.6್ಯ. 


00. ಕೊನಿಡಿಯ 5.5.7 :3,5-4.5್ಯ( 


810, ಕೊನಿಡಿಯ T7u ಗಿಂತಲೂ ಹೆಚ್ಚು ಉದ್ದ 


€. ಕೊನಿಡಿಯ 8-12: 4-5 
€0€, ಕೊನಿಡಿಯ 4-12 x 2-4. 
b. ಸಮೂಹಗಳು ಕಂದಂ. 
bb. ಸಮೂಹಗಳು ಬೂದು. 
bbb. ಸಮೂಹಗಳು ಕಪ್ಪು. 


. ಹಾ. ಕ್ಲಾಡೊಸ್ಬೋರಿ 


ಯಾಯ್ಡಿ ಸ್‌ 
ಹಾ. ರೆಸಿನೆ 


3, ಹಾ, ಆಲಿವೇಸಿಯಂ 
4. ಹಾ. ವಿರಿಡೆ 

5. 
6 
7 


ಹಾ. ಹಾರ್ಡೈ 


, ಹಾ. ಶಾಲ್ಲಿಡಂ 
. ವಾ. ನೈಗ್ರೆಸನ್ಸ್‌ 


1. ಹಾರ್ಮೊರೆಡ್ಡಂ ಕ್ಲಾಡೊಸ್ಟೋರಿಯಾಯ್ದುಸ್‌ (ಫೆಸಿನಿಯ) ಸ್ಮಾಕರ್ಡೊ ' 
ಸಮೂಹಗಳು ಆಳ ಆಲಿವೇಸಿಯಸ್‌ನಂತಹ ಹಸುರು, ದುಂಡಾಗಿ, 'ನಬಡ 

ವಾಗಿರುತ್ತವೆ, ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು ; ಕವಲೊಡೆದು, 

100-200, ಉದ್ದೆ, ಹಸುರು ಬಣ್ಣ ಕ್ಲಿಕ್‌” ತುದಯ” ಕ್ರಶೇಣವಾಗಿ 


540 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕಿರಿದಾಗಿದ್ದು, ತುತ್ತ ತುದಿಯ ಕವಲುಗಳು ವಿಪುಲವಾಗಿ ವಿಭಾಗಿತಗೊಂಡು, ಜೊತೆಗೆ 
ಪ್ರಧಾನವಾಗಿ ದ್ವಿಕವಲಾಗುವ ಲಕ್ಷಣವುಳ ೈವು. ಅಡ್ಡ ಭಿಶ್ತಿಯುತ, ಮೇಲ್ಭಾಗದಲ್ಲಿ 
ಜಂಟಸಿರುತ್ತವೆ. ಕೊನಿಡಿಯಗಳು ಉರುಳೆಯಾಕಾರದಿಂದ ವಿಶಾಲ ಅಂಡಾಕಾರಿತ, 
ಹಸುರು ಬಣ್ಣ, ನಯವಾಗಿದ್ದು, 3-6 » 2.5-3.6, ಅವಿಚ್ಛಿನ್ನವಾಗಿದ್ದೂ ಅಥವಾ 
ಕೆಳಗಿನವು ಅಪರೂಪಕ್ಕೆ ಅಡ್ಡ ಭಿತ್ರಿಯುತವಿರುತ್ತದೆ. 


ಮಣ್ಣಿನಿಂದ : ಆಸ್ಟ್ರಿಯ (88), ಕೆನಡ (22), ಕಾಲುವೆ ವಲಯ (65), 
ಚೀನ (110), ಜೆಕೋಸ್ಲೊವಾಕಿಯ (129), ಡೆನ್ಮಾರ್ಕ್‌ (90), ಈಜಿಪ್ಟ್‌ 
(156), ಇಂಗ್ಲಂಡ್‌ (15) (50) (51), ಪನಾಮ (65), ಯು.ಎಸ್‌.ಎಸ್‌.ಆರ್‌. . 
(143). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಕ್ಯಾಲಿಫೋರ್ನಿಯ (210), ಕೊಲ 
ರಾಡೊ (102) (103), ಇಲಿನಾಯಿಸ್‌ (187), ಐಯೋವ (3) (134), 
ಲೂಸಿಯಾನ (210), ಮಿಚಿಗನ್‌ (72) (73), ನ್ಯೂ ಜರ್ಸಿ (210). 
ನ್ಯೂಯಾರ್ಕ್‌ (89), ಓರೆಗಾನ್‌ (209) (210), ಟೆಕ್ಸಾಸ್‌ (210). 


2. ಹಾರ್ಮೊಡೆಂಡ್ರಂ ರೆಸಿನೆ ಲಿಂಡಾವು 


ಹಾಸು ಹೊರಹೊಮ್ಮಿದ್ದು, ತುಪ್ಪುಳದಂತೆ ಕಂದುಮಿಶ್ರಿತ ಹಸುರು, ಸುಮಾರು 
ಉಣ್ಣೆ ಪುಚ್ಛ ಕೈದಂತಿರುತ್ತದೆ. ಬಂಜೆ ತಂತುದಾರಗಳು ಆಧಾರದ ಮೇಲೆ ಹರಡಿದ್ದು 
ಅಥವಾ ಸ್ವಲ್ಪ ಎತ್ತರಿಸಲಾಗಿದ್ದು, 4-45 ವ್ಯಾಸವಿದ್ದು, ಸ್ವಲ್ಪ ಕವಲೊಡೆದು, 
ನಿಕಟವಾಗಿ ಅಡ್ಡಭಿತ್ತಿಯುತ, ಹಸುರುಮಿಶ್ರಿತ ಕಂದು, ಪಾರದರ್ಶಕ. ಕೊನಿಡಿಯ 
ದಂಡಗಳು ತಂತುದಾರಗಳ ತುತ್ತತುದಿಗಳಲ್ಲಿ ರೂಪಿತಗೊಂಡು ಅಥವಾ ಅಪರೂಪಕ್ಕೆ 
ಉದ್ದಬದಿಯ ಕವಲುಗಳಾಗಿ, ನೇರವಾಗಿ ಬೆಳೆದು, ಜೊತೆಗೆ ನಿಬಿಡ, ಅಡ್ಡಭಿತ್ತಿಯುತ, 
ಕೆಲವು ಸಮಯಗಳಲ್ಲಿ ಜಂಟಿಸಲಾಗಿದ್ದು, ಹಸುರು ಕಂದು ತುದಿಗಳೆಡೆಗೆ ಸ್ವಲ್ಪ ವಿರಳ 
ಬಣ್ಣವಾಗುತ್ತದೆ ` ಮತ್ತು ವಿರಳವಾಗಿ ಕಿರಿದಾಗಿರುತ್ತದೆ, ಸುಮಾರು ಫೀ ವ್ಯಾಸ 
ಕೆಳಗಡೆಯಿದ್ದು, 3.54 ಮೇಲ್ಭಾಗದಲ್ಲಿದ್ದು : ಕೊನಿಡಿಯದಂಡಗಳ ತುದಿಗೆ ಮಾತ್ರ 
ಕವಲೊಡೆಯುವಿಕೆ ಸೀಮಿತವಾಗಿದ್ದು, ಪರ್ಯಾಯವಾಗಿ ಆಥವಾ ಅಸಂಖ್ಯಾತ 
ವಿರುವುದರಿಂದ ಒಂದು ಚೆಂಡಾಗಿ ರೂಪಿತಗೊಂಡು, ಕೊನಿಡಿಯಗಳು ಚಿಕ್ಕ ಸರಣಿಗಳಲ್ಲಿ 
ಇರುತ್ತವೆ. ಕೊನಿಡಿಯಗಳು ಮೊಟ್ಟೆಯಾಕಾರಿತ, ಕದರಿನಾಕಾರಿತ, ಮೊಂಡು 
ಮೊನೆಗಳು ಎರಡು ತುದಿಗಳಲ್ಲಿದ್ದು. ಹಸುರು ಕಂದು, ಪಾರದರ್ಶಕ, 5.5-7 » 3.5 
4.5. 


ಮುಣ್ಚಿನಿಂದ ; ಆಸ್ಟ್ರಿಯ (189). 


ಇ ಮೊನಿಲಿಯೇಲ್ಸ್‌ 541 


3. ಹಾರ್ಮೊಡೆಂಡ್ರಂ ಆಲಿವೇಸಿಯಂ (ಕಾರ್ಡ) ಬೊನೊರ್ಡೆನ್‌ 


ಸಮೂಹಗಳು ಆಲಿವ್‌ಹಸುರು, 75-2004 ಉದ್ದ, ಬಂಜೆ ತಂತುದಾರಗಳ 
ಬದಿಕವಲುಗಳ ಮೇಲೆ ಬಿಟ್ಟಿರುತ್ತವೆ. ಕೊನಿಡಿಯ ಸರಣಿಗಳು ಚಿಕ್ಕವು. ಕೊನಿಡಿಯ 
ಗಳು ಮೊಟ್ಟೆಯಾಕಾರದಿಂದ ಚಿಕ್ಕ ಉರುಳೆಯಾಕಾರಿತ, 8-12» 4-3, ಜೊತೆಗೆ 
ಸರಣಿಯಲ್ಲಿನ ಮಧ್ಯಮ ಗಾತ್ರದ ಕೋಶಿಕೆಗಳು ಉಬ್ಬಿದ್ದು ಮತ್ತು ತುದಿಯಲ್ಲಿನ 
ಕೊಶಿಕೆಗಳು ಆಗಾಗ್ಗೆ ಅತ್ಯಧಿಕವಾಗಿ ಚಿಕ್ಕವಾಗಿದ್ದು ಗೋಳಾಕಾರವಿರುತ್ತವೆ. 
ಮಣ್ಣಿನಿಂದ; ಚೀನ (110). 
' ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134), ಟೆಕ್ಸಾಸ್‌ (123). 


4, ಹಾರ್ಮೊಡೆಂಡ್ರಂ ವಿರಿಡೆ (ಫ್ರೇಸಿನಿಯಸ್‌) ಸ್ಮಾಕರ್ಡೊ 

ಸಮೂಹಗಳು ಬೂದು ಹಸುರು, ಚಿಕ್ಕವು, ಕೊನಿಡಿಯದಂಡಗಳು ಆಧಾರದ 
ಮೇಲೆ ಹರಡಿ ಶಿಲೀಂಧ್ರದಿಂದ ಉದ್ಭವಿಸಿದ್ದು , ನೇರವಾಗಿ ಬೆಳೆದಿದ್ದು, ಅಡ್ಡಭಿತ್ತಿಯುತ, 
ತುದಿಯಲ್ಲಿ ಕವಲೊಡೆದಿದ್ದು ಮತ್ತು ದ್ವಿಕವಲಾದ ಕೊನಿಡಿಯ ಸರಣಿಗಳಲ್ಲಿ ಅಂತ್ಯ 
ಹೊಂದಿರುತ್ತವೆ. ಕೊನಿಡಿಯಗಳು ಉದ್ದ ಅಥವಾ ಮೊಟ್ಟೆಯಾಕಾರಿತ, ವಿರಳವಾಗಿ 
ಎರಡು ಎಣ್ಣೆ ಹನಿಗಳಿದ್ದು, ಹಸುರು, ನಯವಾಗಿದ್ದು, 4-12 2-4. 
(ಲಿಂಡಾವು (141) ಕೊನಿಡಿಯ ಅಳತೆಗಳು 7-8, ಉದ್ದವೆಂದು ಹೇಳಿದ್ದಾರೆ). 

ಮಣ್ಣಿನಿಂದ : ಕೆನಡ (23). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು; ಐಯೋವ (134). 


5. ಹಾರ್ಮೊಡೆಂಡ್ರಂ ಹಾರ್ಡೈ ಬ್ರು ್ರಿಷ್ನೆ 


ಸಮೂಹಗಳು ಮಾಗಿದಾಗ ಕಂಬಾಗಿರುತ್ತವೆ. ವೃತ್ತಾಕಾರಿತ, ನಿಬಿಡವಾಗಿರು 
ತ್ತವೆ; ಶಿಲೀಂಧ್ರವು ಕಂದು, ಅಡ್ಡಭಿಶ್ತಿಯುತ, ಕವಲೊಡೆದು, 3-64 ದಪ್ಪ ; 
ಕೊನಿಡಿಯದಂಡಗಳು ಸರಳ ಅಡ್ಡಭಿಶ್ತಿಯುತ, ಓರೆಯಾಗಿ ಅಥವಾ ನೇರವಾಗಿ 
ಬೆಳೆದಿದ್ದು, 500-100.  ಕೊನಿಡಿಯೆಗಳು ವಿವಿಧವಿದ್ದು, ಕೆಲವು ಉರುಳೆ 
ಕಾರಿತ, ಜೊತೆಗೆ ದುಂಡಾದ ತುದಿಗಳಿದ್ದು, ಕತ್ತರಿಸಲ್ಪಟ್ಟಂತೆ ಅಥವಾ ಸ್ವಲ್ಪ 
ಕಿರಿದಾಗುತ್ತಿದ್ದು, ಇತರವು ಕೆಲವು ಮೊಟ್ಟೆಯಾಕಾರಿತ, ಅಂಡಾಕಾರಿತ ಅಥವಾ ಉಪ 
ಗೋಳಾಕಾರ, ನಿಯಮಿತಾಕಾರ ಅಥವಾ. ಸ್ವಲ್ಪ ಕೋನಾಕಾರ ; ವಯಸ್ಸಾದಂತೆ 
ಅನೇಕವುಗಳಲ್ಲಿ ಒಂದು ಅಡ್ಡಭಿತ್ತಿಯಿದ್ದು, ಗುಳ್ಳೆಗಳಿರುತ್ತವೆ, 4-14 x 3-5, 
ಕೊನಿಡಿಯ ಸರಣಿಗಳು ಚಿಕ್ಕದಾಗಿರುತ್ತವೆ. ' 

ಮಣ್ಣಿನಿಂದ ; ಆಸ್ಟ್ರಿಯ (189). 

ಅಮೆರಿಕ ಸಂಯಜುಕ್ತ ಸಂಸ್ಕ್ರಾನಗಳು : ಅಲಾಸ್ಕ (230), ನೂಯಾರ್ಕ್‌ (89). 


542 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


6. ಹಾರ್ಮೊಡೆಂಡ್ಬಂ ಪಾಲ್ಲಿಡಂ ಆಡೆಮನ್ಸ್‌ 

ಸಮೂಹಗಳು ವೃತ್ತಾಕಾರಿತ, ಬೂದು,. ಸಮತಲವಿಲ್ಲದೆ, ವೃತ್ತಾಕಾರಿತ 
ವಾಗಿರುತ್ತವೆ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, ಬಹು ಅಲ್ಪ ಬೂದು, 
ಮೇಲ್ಭಾಗವು ದೈತ್ಯಾಕಾರಿತವಾಗಿ ಕವಲೊಡೆದು: ಪ್ರಾಥಮಿಕ ಮತ್ತು ಹೆಚ್ಚು 
ದ್ವಿತೀಯ ಕವಲುಗಳು ಅಭಿಮುಖ ಪರ್ಯಾಯ ಜೋಡಣೆಗಳಿದ್ದು, ಪ್ರತಿಯೊಂದೂ 
ಒಂದಾದ ನಂತರ ಒಂದು ಕವಲು ಮತ್ತು ಕಿರಿಕವಲುಗಳು ಮುಂದಿನವುಗಳಿಗಿಂತ, 
ಚಿಕ್ಕದಾಗಿದ್ದು; ಏಕಕೋಶಿಕೆಗಳನ್ನೊಳಗೊಂಡಿದ್ದು, ಆಡ್ಡ ಭಿತ್ತಿಗಳ ಹತ್ತಿರ 
ಂಕುಚಿತೆಗೂಂಡಿರುತ್ತವೆ. ಕೊನಿಡಿಯಗಳು ಗಾತ್ರದಲ್ಲಿ ವಿವಿಧವಾಗಿದ್ದು, 12-20 » 
5-8, ಇರುತ್ತವೆ. 

ಮಣ್ಣಿನಿಂದ : ಕೊಲರಾಡೊ (101). 


pS 
ಇ 


7. ಹಾರ್ಮೊಡೆಂಡ್ರ ನೈಗೈೆಸೆನ್ಸ್‌ ಪೈ 
ಸಮೂಹಗಳು ಸ್ವಲ್ಪ ಎತ್ತರಿಸಲಾಗಿದ್ದು, ಮೊದಲಿಗೆ ಪಾರದರ್ಶಕ ನಂತರ 
ಆಲಿವ್‌ ಹಸುರಾಗಿ ಬದಲಾಗಂತ್ತವೆ ಮತ್ತು ಕಡೆಯದಾಗಿ ಕೆಳಗಡೆ ಕಪ್ಪಾದ ಮತ್ತು 
ಬಿಳಿಯಾದ ಮೇಲ್ಮೈ ಇರುತ್ತದೆ. ಪಾರದರ್ಶಕ ಶಿಲೀಂಧ್ರ ಸ್ವಲ್ಪ ಉಣ್ಣೆಪುಚ್ಛ 
ದಂತೆ ತೋರುತ್ತಿದ್ದು, ಅಂಚು 2 ಮಿಮಿ ಅಥಪಾ ಅಧಿಕವಾಗಿ ಅಗಲವಾಗಿದ್ದು, 
ಪಾರದರ್ಶಕ ಬಂಜೆ ತಂತುದಾರಗಳು ಸಮೂಹಗಳ ತುದಿಯಲ್ಲಿ ಉದ್ಭವಿಸಿ, ಅತ್ಯುತ್ಕೃಷ್ಟ 
ಬಿರುಗೂದಲಿನಂತಹ ಕಂತೆಗಳು ಕೊನಿಡಿಯದಂಡಗಳ ಮೇಲಿರುತ್ತದೆ. ಕೊನಿಡಿಯ 
ದಂಡಗಳು ಆಧಾರಸ್ಮಳದಲ್ಲಿ ಉದ್ಭವಿಸಿದ್ದು, ಹೊಗೆಬಣ್ಣ 300-400 ಉದ್ದ » 
4.5-5 ದಪ್ಪವಿದ್ದು ದೈತ್ಯಾಕಾರವಾಗಿ ಕವಲೊಡೆದಿದ್ದು, ನೇರವಾಗಿ ಬೆಳೆದಿರುತ್ತವೆ. 
ಕೊನಿಡಿಯ ಹಸುರು ಉಪಗೋಳಾಕಾರದಿಂದ ಮೊಟ್ಟೆಯಾಕಾರ ಅಥವಾ ಕದರಿ 
ನಾಕಾರ, ಒಂದೊಂದುಸಲ ತುದಿಗಳಲ್ಲಿ ದುಂಡಾಗಿರುತ್ತವೆ. 4-10: 2.5-4್ಮಿ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (134), 


ಅನಿರ್ದಿಷ್ಟ ಸ್ಮಾನದ ಪ್ರಭೇದಗಳು 
ಹಾರ್ಮೊಡೆಂಡ್ರಾನ್‌ ಬರ್ಗೆರಿ ಜಿಲ್ವಿನಿಯಿ 
ಹಾರ್ಮೊಡೆಂಡ್ರಾನ್‌. ಕ್ಲಿಯೋಫೆ ಜಿಲಿ ್ಸಿನಿಯಿ 
ಮಣ್ಣಿನಿಂದ: ಆಸ್ಟ್ರಿಯ (189), 


(20) ಚಾಲರ ಕಾರ್ಡ ತೆ 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, .ಸರಳ, ನೆಟ್ಟಗಿದ್ದು, ಕಪ್ಪು, 
ಬುಡದಲ್ಲಿ ಉಬ್ಬಿದ್ದು ಮತ್ತು ತುದಿಯೆಡೆಗೆ ಕಿರಿದಾಗಿದ್ದು.. ಹೆಚ್ಚುಕಡವೆ ಸೀಳಾಕಾರಿತ, 


ಮೊನಿಲಿಯೇಲ್ಲ್‌ 543 


ಶೀಸೆಯಾಕಾರಿತ, ಒಂಟೆಯಾಗಿ ಅಥವಾ ಗುಂಪುಗಳಲ್ಲಿರುವುದರಿಂದ ಸ್ಫೋಮವಾಗಿ 
ರೂಪಿತಗೊಂಡಿರುತ್ತ ವೆ. ಕೊನಿಡಿಯಗಳು ಕೊನಿಡಿಯದಂಡಗಳ ಒಳಗಡೆ ರೂಪಿತ 
ಗೊಂಡಿದ್ದು ಮತ್ತು ತುದಿಗಳಿಂದ ಸರಣಿಗಳಲ್ಲಿ ವಿಸ್ತ ರಿತಗೊಂಡಿದ್ದು, ಉರುಳೆ 
ಯಾಕಾರಿತ, ಕತ್ತರಿಸಿದಂತೆ ಎರಡು ತುದಿಗಳಿದ್ದು , ಪಾರದರ್ಶಕ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿ ತಿಪಾದಿಸಲಾಗಿದೆ. 


1. ಚಾಲರ ಕ್ರೈಜಿರಿಯಾನ ಬಿಸೆಡೋಲ್‌ 

ಸಮೂಹಗಳು ಹೊರಹೊಮ್ಮಿದ್ದು, ತೆಳುವಾಗಿರುತ್ತ ವೆ, ಕೊನಿಡಿಯದಂಡಗಳು 
ನೇರವಾಗಿ ಬೆಳೆದಿದ್ದು ಪೊದರಿನಂತಿರದೆ, ಮೇಲ್ಮಾ ್ಸಿಗ ಕಿರಿದಾಗುತ್ತಿ ದ್ದು, ಅಡ್ಡಭಿತ್ತಿಯುತ, 
೦ದಾಗಿ ಜೊತೆಗೆ ಒಂದು ಪಾರದರ್ಶಕ ತುದಿಯಿದ್ದು, 100-200 ಉದ್ದ, ಕ್ಕಿ 
ಅಗಲವಿರುತ್ತವೆ. ಕೊನಿಡಿಯ ಸರಣಿಗಳಲ್ಲಿದ್ದು ಕೊನಿಡಿಯದಂಡದ ತುದಿಯಿಂದ 
ಹೊರಬರುತ್ತಿದ್ದು, ಉರುಳೆಯಾಕಾರಿತ, ಎರಡು ತುದಿಗಳಲ್ಲೂ ಕತ್ತರಿಸಿದಂತಿದ್ದು, 
ಹಸುರು ಮಿಶ್ರಿತ ಬಿಳ್ಳಿ 4-5 2. 

ಮಣ್ಣಿನಿಂದ: ಸ್ವಿತ್ಸರ್‌ಲಂಡ್‌ (24), 


(21) ಗೊನಿಟ್ರೆ ಕೌ ನೀಸ್‌ ಎಕ್ಸ್‌ ವಾಲ್‌ರಾತ್‌ 


ಕೊನಿಡಿಯವಂಡೆಗಳು ಒಂಟಿಯಾಗಿ ಅಥವಾ 
ಗುಂಪುಗಳಲ್ಲಿ ಒಂದು ಉಬ್ಬಿಕೊಂಡ ಪಾದ 
ಕೋಶಿಕೆಯಿಂದ ಉದ್ಭವಿಸಿದ್ದು, ನೇರವಾಗಿ 
ಅಥವಾ ಬಾಗಿ ಬೆಳೆದಿದ್ದು, ಎರಡು ಗೆಣ್ಣುಗಳಲ್ಲೂ 
ಬಾಗಿದ್ದು ಜೊತೆಗೊಂದು ಕಾಲರಿದ್ದು , ಅದರಿಂದ 
ಬದಿಯವು ಮತ್ತು ಫೈಯಲಿಡ್‌ಗಳು ಉದ್ಭವಿಸಿರು 
ತ್ತವೆ... ಫೈಯಲಿಡ್‌ಗಳು ನೀಳಾಕಾರ, ಶೀಸೆ 
ಯಾಕಾರ, ಉಪಪಾರದರ್ಶಕದಿಂದ ನಸುಕಂದು. ಚಿತ್ರ 119, ಗೊನಿಟ್ಟೈಳೂ 
ಕೊನಿಡಿಯ ಒಗ್ಗೂಡಿ ಒಂದು ಚೆಂಡಾಗಿ ರೂಪಿತ ಕೊನಿಡಿಯದಂಡ 
ಗೊಂಡಿದ್ದು, ಪಾರದರ್ಶಕ. 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 





1. ಗೊನಿಟ್ಟೈಕಂ ಮ್ಯಾಕ್ರೊಕ್ಲಾಡಂ (ಸ್ಕಾಕರ್ಡೊ) ಹೆಗ್ಸ್‌ 
ಸಹನಾಮ ಮಿಸೊಬಾಟ್ಟಿಸ್‌ ಸಿಂಪ್ಲೆಕ್ಸ್‌ ಗಿಪ್ಬಿ ನ್‌ ಮತ್ತು ಅಬ್ಬೊಟ್‌ 





ಪ್ಲೆ (ಟ್‌ 21], FP) 
ಶಿಲೀಂಧ್ರವು ಹೊರಹೊಮಿ ದ್ದು, ಆಳಹಸುರಾಗಿರುತ್ತ ಜಿ. ಕೊನಿಡಿಯದಂಡ 
ಗಳು ನೇರವಾಗಿ ಬೆಳೆದಿದ್ದು ಅಡ್ಡಭಿಶ್ವಿಯುತ ;.. [ಹ್ಹೊಗೆಬಣ್ಣ: ಸ ಕೆಳಗಡೆ ಕವಲುಗಳಲ್ಲಿ 


544 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗೋಳಾಕಾರ, ಅಂಡಾಕಾರದ ಕೊನಿಡಿಯಗಳನ್ನು ಬಿಟ್ಟಿರುತ್ತವೆ. ಕೊನಿಡಿಯ 
3.3.5 2-254, ಪಾರದರ್ಶಕದಿಂದ ದುರ್ಬಲ ಹಸುರು. 
ಮಣ್ಣಿನಿಂದ : ಕಾಲುವೆ ವಲಯ (65), 


(22) ಜಾಟ್ರಿಯೊಟ್ರೈಕಂ ಸ್ಯಾಕರ್ಡೊ 
ಮತ್ತು ಮಾರ್ಷಲ್‌ 

ಬಂಜೆ ತಂತುದಾರಗಳು ಸಡಿಲವಾದ 
ಪೊದರಿನಂತಿದ್ದು, ಚೆದುರಿದ್ದು , ಕವಲೊಡೆ 
ಯದೆ, ೮ ಶೈ ಭಿತ್ತಿಯುತ, ಬೂದು. 
ಕೊನಿಡಿಯದಂಡಗಳು ಬಂಜೆಶಂತುದಾರಗಳ 
ಬುಡದಲ್ಲಿ ಉತ್ಪತ್ತಿಯಾಗಿದ್ದು, ಅನಿಯ 
ಮಿತವಾಗಿ ಕವಲೊಡೆದು, ಪಾರದರ್ಶಕ. 





ಚಿತ್ರ 120. ಬಾಟ್ರಿಯೊಟ್ಟೆ; ಹ 


ಕೊನಿ ಡಿಯ ಶೀರ್ಷವರ್ಧಿಗಳಾಗಿದ್ದು, ಕೊನಿಡಿಯದಂಡಗಳು ` ಮತ್ತು ಕೊನಿ 
ಗೋಳಾಕಾರ, ಪಾರದರ್ಶಕ, ಏಕಕೋಶಿಕೆ ಡಿಯಗಳು 
ಯುತ. 


ಬಾಟ್ರಿಯೊಟ್ಟೈಕಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
a. ಸಮೂಹಗಳ ಕೆಳಮುಖವು ಹಳದಿಕಂದು ; 


ಕೊನಿಡಿಯಗಳು 11-14. ]. ಬಾ. ಪಿಲುಲಿಫೆರಂ 
೩೩. ಸಮೂಹಗಳ ಕೆಳಮುಖವು ಸುಮಾರಾಗಿ ಕಪ್ಪ ; 
ಕೊನಿಡಿಯಗಳು 13-32. 2. ಬಾ ಆಟ್ರೊಗ್ರೀಸಿಯಂ 


1. ಬಾಟ್ರಿಯೊಟ್ರೈಕಂ ಪಿಲುಲಿಫೆರಂ ಸ್ಕಾಕರ್ಣೊ ಮತ್ತು ಮಾರ್ಷಲ್‌ 

ಸಹನಾಮ ಕಾಕೊಸ್ಟೋರ ಅಗ್ರಿಕೋಲ ಗಡ್ನಾಡ್‌ [a 

ಸಮೂಹಗಳಲ್ಲಿ ಆಳ ಬೂದು ಮೇಲ್ಭಾಗವಿದ್ದು, ಹಳದಿಕಂದಾದ ಕೆಳಭಾಗ 
ವಿರುತ್ತದೆ. ಬಂಜೆತಂತಂದಾರಗಳು ಮೆದೆಯಂತಿದ್ದು, ಪೊದರಾಗಿ, ಸ್ವಲ್ಪಬಾಗಿದ್ದು, 
ನಯವಾಗಿದ್ದು ಅಥವಾ ಸ್ವಲ್ಪ ಒರಟಾಗಿದ್ದು, ಸ್ವಲ್ಪ ಬುಡದಲ್ಲಿ ದಪ್ಪವಾಗಿದ್ದು, 
200-250 » 3.554. ಫಲಿತ ತಂತುದಾರಗಳು ಕವಲೊಡೆದು, ಬಂಜೆತಂತು 
ದಾರಗಳ ಮಧ್ಯೆ ಬೆಳೆಯುತ್ತ, ಸುತ್ತಲೂ ಹರಡಿರುತ್ತವೆ. ಕೊನಿಡಿಯ ತುದಿಯಲ್ಲಿ, 
ಗೋಳಾಕಾರ, ಪಾರದರ್ಶಕ, 11-14 ವ್ಯಾಸವಿರುತ್ತವೆ. 

ಮಣ್ಣಿನಿಂದ : ಕೆನಡ (22), ಸ್ವಿತ್ಸರ್‌ಲಂಡ್‌ (24). 

ಅಮೆರಿಕ ಸಂಯಖಕ್ಷ ಸಂಸ್ಥಾನಗಳು: (59) : ಮಿಚಿಗನ್‌ (73). 


ಕ 


2, ಬಾಟ್ರಿಯೊಟ್ಟೈಕಂ ಆಟ್ರೊಗ್ಳೀಸಿಯಂ ವ್ಮಾನ್‌ಬೇಮ 


ಸಮೂಹಗಳು ಆಳಬೂದು ಮೇಲ್ಮೈ ಯಲ್ಲಿದ್ದು, ಸುಮಾರಾಗಿ ಕೆಳಗಡೆ 
ಕಪ್ಪಾಗಿರುತ್ತವೆ. ಬೀಜಾಣುಗಳು ಗೋಳಾಕಾರ, ಪಾರದರ್ಶಕ, 13-224 ವ್ಯಾಸ 
ವಿರುತ್ತವೆ. 


ಮಣ್ಣಿನಿಂದ: ಕೆನಡ (22). 


(23) ಜೈಸ್ಪೋರೊಮೈಸಿಸ್‌ ವ್ಯಾನ್‌ಬೇಮ ೦೦ 

ಮೆದೆ ಹೊಗೆ ಬೂದಾಗಿರುವುದರಿಂದ ೦ ಡೆ 
ಕಪ್ಪ, ತಂತುದಾರಗಳು ಕಂದು ಅಡ್ಡ 
ಭಿತ್ತಿಯುತ. ಫೈಯಲಿಡ್‌ಗಳು ಉದ್ದ 
ಮತ್ತು ಕಿರಿದಾಗುತ್ತಿದ್ದು, ಕಂದು, ಆಡ್ಡ ಖಿ 
ಭಿಶ್ತಿಯುತ; ಫೈಯ ಲೊಪೋರ ಜಾತಿ ಲ ೪ b 
ಯಂತೆಯೆ ತುದಿಯಲ್ಲಿ ಎರಡು ಬೀಜಾಣು ಜಿ _ 
ಗಳು ರೂಪಿತವಾಗಿರುತ್ತವೆ ಕೊನಿಡಿಯಗಳು ವ Wd 
ಅಸಂಖ್ಯಾತವಿದ್ದು, ಪಾರದರ್ಶಕದಿಂದ ಪ್ರಕೃತಿ ೭. ಕೊನಿಡಿಯ 4, ಕ್ಲಾಮಿಡೊ 
ಸ್ವಲ್ಪ ಬಣ್ಣವುಳ್ಳೆ ವಾಗಿರುತ್ತವೆ. ಬೀಜಾಣುಗಳು. 


4 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಬೈಸ್ಪೋರೊಮೈಸಿಸ್‌ ಕ್ಲಾಮಿಡೊಸ್ಟೊರಿಸ್‌ ವ್ಯಾನ್‌ಬೇಮ 


ಮೆದೆ ಚಪ್ಪಟೆಯಾಗಿ, ತಂತುರೂಪಿನಂತೆ ಆಗಾಗ್ಗೆ ಮಡಿಕೆಗಳಾಗಿದ್ದು, ಬೂದಿ 
ನಿಂದ ಕಪ್ಪು, ಮಂದ ಬೆಳವಣಿಗೆಯುತ ಜೊತೆಗೆ ತಂತುದಾರಗಳ ಹಗ್ಗಗಳಿರುತ್ತವೆ. 
ಫೈಯಲಿಡ್‌ಗಳು ಉದ್ದವಾಗಿ ಮತ್ತು ಕಿರಿದಾಗಿರುತ್ತವೆ. ಅಡ್ಡಭಿತ್ತಿಯುತ, ಕಂದು, 
60-180 : 2.7-3,, ಏಕಕಾಲದಲ್ಲೆ ತುದಿಯಲ್ಲಿ ಎರಡು ಕೊನಿಡಿಯ ರೂಪಿತ 
ವಾಗುತ್ತವೆ. ಕೊನಿಡಿಯ ಸಾಧಾರಣವಾಗಿ ಅಂಡಾಕಾರ, ಪಾರದರ್ಶಕದಿಂದ ಸ್ವಲ್ಪ 
ಬಣ್ಣವಿರುತ್ತವೆ, ಆಗಾಗ್ಗೆ ದ್ವಿಎಣ್ಣೆಹನಿಯುತ, 3.7-4.7 x 2-3 (4.34.7 x 
2.7), ಅಸಂಖ್ಯಾತವಿದ್ದು, ಆಗಾಗ್ಗೆ ಒಂದು ಚೆಂಡು ತೇವಸ್ಥಿತಿಯಿದ್ದಾಗ ರೂಪಿತ 
ವಾಗಿರುತ್ತದೆ. ಕ್ಲಾಮಿಡೊಬೀಜಾಣುಗಳು ಗೋಳಾಕಾರ, ಕಂದು, ದ್ವಿಭಿತ್ತಿಯುತ, 
5-64 ವ್ಯಾಸವಿದ್ದು, ಹಿರಿಯವರ್ಧನಗಳಲ್ಲಿ ಅಸಂಖ್ಯಾತವಿರುತ್ತವೆ. ತೊಟ್ಟಿಲ್ಲದೆ 
ಅಥವಾ ಚಿಕ್ಕಹಲ್ಲುಮೊನೆಗಳ ಮೇಲಿರುತ್ತವೆ. 


ಮಣ್ಣಿನಿಂದ: ಸ್ಥಿ ಿತ್ಸರ್‌ಲಂಡ್‌ (20). 
[35] 


546 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(24) ಸ್ಟಾ (ಕಿಲಿಡಿಯಂ ಲಿಂಕ್‌ 
ಬಂಜೆ ತಂತುದಾರಗಳು ಸುತ್ತಲೂ ಆಧಾರದ 
ಮೇಲೆ ಹರಡಿದ್ದು, ಎರಳವಾಗಿರುತ್ತ ವೆ. ಕೊನಿಡಿಯ 
ದಂಡಗಳು ನೇರವಾಗಿ ಬೆಳೆದಿದ್ದು. ಕವಲುಗಳು ಸುಮಾರು 
ವೃತ್ತಗಳಲ್ಲಿದ್ದು, ಕಪ್ಪ ಬಣ್ಣದವು. ಕೊನಿಡಿಯ 
ಕವಲುಗಳ ತುದಿಯಲ್ಲಿ ರೂಪಿತಗೊಂಡಿದ್ದು , ಒಂದು | 
೦೬ 





ಚೆಂಡಿನಲ್ಲಿ ಕೂಡಿದ್ದು ಗೋಳಾಕಾರದಿಂದ ಅಂಡಾಕಾರ, b 
ಸಾಧಾರಣವಾಗಿ ಪಾರದರ್ಶಕ. ಚಿತ್ರ 122. ಸ್ಪಾಕಿಲಿಯಂ 
K a. ಕೊನಿದಿಯದಂಡ ಥಿ. ಕೊನಿ 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. ಡಿಯ ಚೆಂಡು (ಸ್ಮಾಕರ್ಡೊ 
1 UY 


ಕೃಪೆ) 


1. ಸ್ಪ್ಯಾಕಿಲಿಡಿಯಂ ಎಕ್ಸ್‌ಟೊರೆ ತಳಿ ಮೇಜಸ್‌ ಸ್ಮಾಕರ್ಡೊ 


ಕ್ರ 

ಅಗಲವಾಗಿ ಹರಡಿದ್ದು, ಮೆದೆಯುಂತೆ, ಕಂದುಬೂದು. ಕೊನಿಡಿಯದಂಡಗಳ8 
ನೇರವಾಗಿ ಬೆಳೆದಿದ್ದು, ಉರುಳೆಯಾಕಾರಿತ, ಸ್ವಲ್ಪ ಬುಡದಲ್ಲಿ ದಪ್ಪವಾಗಿದ್ದು, ತುದಿ 
ಯೆಡೆಗೆ ಕಿರಿದಾಗುತ್ತಿರುವುದರಿಂದ, 50-200 » 4-5, ಅಡ್ಡಭಿತ್ತಿಯುತ, ಕಾಡಿಗೆ 
ಬೂದು, ತುದಿಯೆಡೆಗೆ ವೃತ್ತಗಳಲ್ಲಿ ಕವಲೊಡೆದಿರುತ್ತವೆ. ಕವಲುಗಳು ಮೂರರಿಂದ 
ಆರರ ಸಂಖ್ಯೆಯ ವೃತ್ತಗಳಲ್ಲಿದ್ದು , ಚಿಕ್ಕವು ತುದಿಯೆಡೆಗಿದ್ದು, ಕವಲೊಡೆದಿರದೆ, 
ಕೆಲವು ಸಮಯಗಳಲ್ಲಿ ವೃತ್ತಗಳಲ್ಲಿ ಕವಲೊಡೆದಿರುತ್ತವೆ, ಪ್ರಾಥಮಿಕದವುಗಳಿಗಿಂತಲೂ 
ಕಡಮೆ ಬಣ್ಣವುಳ್ಳವು. ಕೊನಿಡಿಯ ತುದಿಯಲ್ಲಿದ್ದು ಮತ್ತು ಮೊದಲಿಗೆ ಚೆಂಡುಗಳು 
ಶ್ಲೇಷ್ಮದಲ್ಲಿ ಅಡಕಗೊಂಡಿದ್ದಂತೆ ರೂಪಿತೆಗೊಂಡು, ಪಾರದರ್ಶಕ 6-104 ವ್ಯಾಸ 
ವಿರುತ್ತದೆ. ನಂತರ ತೇವದಲ್ಲಿ ಕರಗುತ್ತವೆ, ನೀಳಾಕಾರ, ಪಾರದರ್ಶಕ 3-4 x 1.5. 


ಮಣ್ಣಿನಿಂದ : ಇಂಗ್ಲಂಡ್‌ (15). 


(25) ಡೈಕಾಕಂ ಕಾರ್ಡ 


ತಂತುದಾರಗಳು ಕವಲೊಡೆದು, ಅಡ್ಡಭಿತ್ತಿಯುತ, 
ಕಪ್ಪು ಬಣ್ಣವಿರುತ್ತವೆ. ಕೊನಿಡಿಯಗಳು ಚಿಕ್ಕ, ನೇರ 
ವಾಗಿ ಬೆಳೆದ, ಏಕಬದಿಯುಳ್ಳ ಕವಲುಗಳ ತುದಿಯಲ್ಲಿದ್ದು 


ನೀಳಾಕಾರಿತ ಅಥವಾ ಚೆಕ್ಕಗದೆಯಾಕಾರ, ದ್ವಿಕೋಶಿಕೆ 

ಕ ಪ ಚಿತ್ರ 123. ಡೈಕಾಕಂ 
ಯುತ, ಕೆಲವು ಸಮಯಗಳಲ್ಲಿ ಬಿಸ್ಕತ್ತಿನಾಕಾರಿತ, ಕಪ್ಪು ಕೂಂಡಿಯದಾಡಗಳು ಮತ್ತು 
ಬಣ್ಣಯುತ. ಕೊನಿಡಿಯ (ಲಿಂಡಾವು ಕೃಪೆ) 


ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


ಮೊನಿಲಿಯೇಲ್‌ 547 


[eT 


1. ಡೈಕಾಕಂ ಆಸ್ಚೆರಂ ಕಾರ್ಡ 

ಸಹನಾಮ ಟ್ರೈಕೊಕ್ಲಾಡಿಯಂ ಆಸ್ಪೆರಂ ಹಾರ್ಜ್‌ 

ಸಮೂಹವು ಉಣ್ಣೆಪುಚ್ಛದಂತಿದ್ದು , ಮೊದಲು ಬಿಳಿ, ಬದಲಾಗುತ್ತ ಆಳವಾದ 
ಬಣ್ಣದಿಂದ ಬಹುಮಟ್ಟಿಗೆ ಕಪ್ಪಾಗುತ್ತದೆ. ತಂತುಜಾಲ ಪಾರದರ್ಶಕ, ಕವಲೊಡೆದು 
ವಿರಳ ಅಡ್ಡಭಿತ್ತಿಯುತ, ಹಳದಿ ಮಿಶ್ರಿತ ತಂತುದಾರಗಳನ್ನೊಳಗೊಂಡಿದ್ದು , 2.6- 
3.54 ದಪ್ಪವಿರುತ್ತದೆ. ಕೊನಿಡಿಯದಂಡಗಳು ಚಿಕ್ಕಬದಿಕವಲುಗಳಾಗಿ ಉದ್ಭವಿಸಿದ್ದು 
3-124 ಉದ್ದವಿರುತ್ತವೆ. ಕೊನಿಡಿಯ ಮೊದಲಿಗೆ ಪಾರದರ್ಶಕ, ಆನಂತರ ಕುದಿ 
ನಿಂದೆ ಕಪ್ಪು, ಅಂಡಾಕಾರ, ದ್ವಿಕೋಶಿಕೆಯುತ: ಮೇಲ್ಭಾಗದ ಕೋಶಿಕೆ ಗೋಳಾಕಾರ, 
ಕಂದು, ದಪ್ಪಭಿತ್ತಿಯುತ, ಮುಳ್ಳುಯುತ; ಕೆಳಭಾಗದ ಕೋಶಿಕೆ ಸಾಧಾರಣವಾಗಿ 
ಚಿಕ್ಕದು, ಮುಳ್ಳುಳ್ಳದ್ದು; 20-229-13. 

ಮಣ್ಣಿನಿಂದ : ಕೆನಡ (22), ಯು. ಎಸ್‌, ಎಸ್‌, ಆರ. (143). 

ಅಮೆರಿಕ ಸಂಯಕ್ತ ಸಂಸ್ಥಾನಗಳು : ಕೊಲರಾಡೊ (210). ನ್ಯೂಜರ್ಸಿ 
(209), 


(26) ಕ್ಲಾಡೊಸ್ಟೋರಿಯಂ ಲಿಂಕ್‌ 
ತಂತುದಾರಗಳು ತೆವಳುತ್ತ, ಅಡ್ಡಭಿತ್ತಿಯುತ 
ಆಧಾರಸ್ಥಳದ ಮೇಲ್ಮೆ ಟಯಲ್ಲಿ ಅಥವಾ ಒಳಗೆ 
ಇರುತ್ತವೆ. ಕೊನಿಡಿಯದಂಡಗಳು ಬಹುಮಟ್ಟಿಗೆ 
ನೇರವಾಗಿ ಬೆಳೆದಿದ್ದು, ಕವಲೊಡೆದು ಮತ್ತು 
ಉಣ್ಣೆಪುಚ್ಛದಂತಿದ್ದು, ಆಗಾಗ್ಗೆ ಒಂದು ಹಾಸಾಗಿ 
ರೂಪಿತಿಗೊಂಡಿದ್ದು, ಹಸುರುಬಣ್ಣದ್ದಾಗಿರುತ್ತದೆ. 
ಕೊನಿಡಿಯ ಗೋಳಾಕಾರ ಮತ್ತು ಅಂಡಾಕಾರ, 
ಮೊದಲಿಗೆ ಏಕಕೋಪಶಿಕೆಯುತ, ಆನಂತರ 





ಸಾಧಾರಣವಾಗಿ ಒಂದು ಆಡ್ಡಭಿತ್ತಿಯಿದ್ದು, ಚಿತ್ರ 124. ಕ್ಲಾಡೊಸ್ಟೋ 
ಸುಮಾರು ಹಸುರುಮಿಶ್ರಿತ. ಮೊದಲು ತುದಿ ರಿಯಂ 4. ಕೊನಿಡಿಯದಂಡ 
ಯಲ್ಲಿದ್ದು, ಅನಂತರ ಬದಿಗೆ ಒತ್ತಲ್ಪಡುತ್ತದೆ. b. ಕೊನಿಡಿಯ (ಲಿಂಡಾವು ಕೃಪೆ) 


ಕ್ಲಾಡೊಸ್ಟೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩, ಕೊನಿಡಿಯದಂಡಗಳು ನಸು ಹಸುರಾಗಿರುತ್ತವೆ, 1, ಕ್ಲಾ. ಎಪಿಫಿಲ್ಲಂ 


೩೩, ಕೊನಿಡಿಯದಂಡಗಳು ಕಂದು ಅಥವಾ ಆಲಿವ್‌ 
ಹಸುರು. 


548 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


b. ಕೊನಿಡಿಯಗಳು, ದ್ವಿಕೋಶಿಕೆಯುತ, ಆಳ 


ಕಂದು. 2. ಕ್ಲಾ. ಅನ್ನಿಕೋಲಂ 
bb. ಕೊನಿಡಿಯಗಳು, ಏಕದಿಂದ ಚತುರ್ಕೋಶಕೆಯುತ, 
ಹೊಗೆಯುತ ಕಂದು. 3, ಕ್ಲಾ. ಹರ್ಬರಂ 


1, ್ಛಕ್ಲಾಡೊಸ್ಟೋರಿಯಂ ಎಪಿಫಿಲ್ಲಂ ಪರ್ಸೂನ್‌ 

ಸಮೂಹಗಳು ಹಸುರುಮಿಶ್ರಿತ ಕಪ್ಪು, ದೊಡ್ಡವು, ದಪ್ಪವಾಗಿದ್ದು ; 
ಕೊನಿಡಿಯದೆಂಡಗಳು ಮೊದಲು ನೇರವಾಗಿ ಬೆಳೆದಿದ್ದು, ಆನಂತರ ಬೀಳುತ್ತವೆ, ನಸು 
ಹಸುರು ; ಕೊನಿಡಿಯ ಬಹು ಅಸಂಖ್ಯಾತವಾಗಿದ್ದು , ಶೀಘ್ರವಾಗಿ ಸರಣಿಯಿಂದ 
ಕಳಚಿ ಬೀಳುತ್ತವೆ. ಮೊದಲು ಏಕಕೋಶಿಕೆಯುತ್ತ ಅನಂತರ ಎರಡರಿಂದ ಬಹು 
ಕೋಶಿಕೆಯುತ, ಆಲಿವ`ಹಸುರು, 10-22, ಉದ್ದ ೬ 4-6 ದಪ್ಪವಿರುತ್ತವೆ. 

ವ್ಮಾಕ್ಸ್‌ಮನ್‌ (209) ಕೊಟ್ಟ ಲತೆ ; ಕೊನಿಡಿಯಗಳು ಏಕ ಆಥವಾ ದ್ವಿಕೋಶಿಕೆ 
ಯುತ, ಆಲಿವ್‌ ಹಸುರು, 10-22 ಉದ್ದ * 4-6್ಕ, ದಪ್ಪವಿರುತ್ತವೆ. 

ಮಣ್ಣಿನಿಂದ : ಇಂಗ್ಲಂಡ್‌ (50) (51), 

- ಅಮೆರಿಕ ಸಂಯಂಕ್ತ ಸಂಸ್ಥಾನಗಳು : ಕ್ಯಾಲಿಫೋರ್ನಿಯ (209). ನ್ಯೂಜರ್ಸಿ 
(209), ಟೆಕ್ಸಾಸ್‌ (210). 


2. ಕ್ಲಾಡೊಸ್ಟೋರಿಯಂ ಲಿಗ್ನಿಕೋಲ 


ಮೆದೆ ವಿಸ್ತರಿತಗೊಂಡು, ಫೆಲ್ಫಾಗಿ, ಕಪ್ಪ, 1-1.5 ಸೆವಿಂ ವ್ಯಾಸವಿರುತ್ತವೆ. 
ಕೊನಿಡಿಯದಂಡಗಳು ವಿರಳವಾಗಿ ಕವಲೊಡೆದಿದ್ದು, ಕದಾಗಿರುತ್ತವೆ, ಕೊನಿಡಿಯೆ 
ಗಳು ಉದ್ದವಾಗಿ ಮೊಟ್ಟೆಯಾಕಾರಿತ, ಸಾಧಾರಣವಾಗಿ ಸರಣಿಗಳಲ್ಲಿದ್ದು, ದ್ವಿಕೋಶಿಕೆ 
ಯುತ, ಆಳಕಂದು ಮತ್ತು ಸಾಧಾರಣವಾಗಿ ಅಪಾರದರ್ಶಕ, 8-10 x 5-6. 


ಮಣ್ಣಿನಿಂದ: ಇಂಗ್ಲಂಡ್‌ (15). 


3, ಕ್ಲಾಡೊಸ್ಪೋರಿಯಂ ಹರ್ಬರಂ (ಪರ್ಸೂನ್‌) ಲಿಂಕ್‌ 

ಮೆದೆಯು ಚಾಪೆಯಂತಿದ್ಳು, ಹಳದಿಹಸುರು ಅನಂತರ ಕಪ್ಪು ಪಸುರಾಗಿದ್ದು ; 
ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, ಸ್ವಲ್ಪ ಕವಲೊಡೆದಿದ್ದು, ಅಡ್ಡಭಿತ್ತಿ 
ಯುತ, ಕಂದು ಅಥವಾ ಆಲಿವ್‌ಹಸುರು, 5-10 ವಾಸವಿದ್ದು ಅಥವಾ ವಿವಿಧ 
ಎತ್ತರಗಳಲ್ಲಿರುವುದರಿಂದ  ಮಿಮಿವರೆಗಿರುತ್ತವೆ. ಕೊನಿಡಿಯಗಳು ತುದಿಯಲ್ಲಿದ್ದು, 
ತಂದಿಯು ವಿಸ್ತರಿತಗೊಳ್ಳುವುದರಿಂದ ಬದಿಯವುಗಳಂತೆ ಕಾಣುತ್ತವೆ, ಚಿಕ್ಕ ಮೊಣಕಾಲು 
ಚಿಪ್ಪಿನಂತಹ ಉಬ್ಬುಗಳ ಮೇಲೆ, ಒಂಟಿ ಅಥವಾ ಹಲವು ಸಮಯಗಳಲ್ಲಿ ಸರಣಿ 


ಮೊನಿಲಿಯೇಲ್ಲ್‌ 549 


ಗಳಲ್ಲಿದ್ದು , ವಿವಿಧ ಆಕಾರಗಳಲ್ಲಿ, ನೀಳಾಕಾರ, ಅಂಡಾಕಾರ ಮತ್ತು ಅನಂತರ 
ಸಾಧಾರಣವಾಗಿ ಏಕಕೋಶಿಕೆಯುತ ಆಥವಾ ಉರುಳೆಯಾಕಾರ, ಮೊಟ್ಟೆ ಕೈಯಾಕಾರಿತ 
ಮತ್ತು ನಂತರ ಜೊತೆಗೆ ಒಂದರಿಂದ ನಾಲ್ಕು ಅಡ್ಡಭಿತ್ತಿಯುತ, ಹೊಗೆ ಕಂದು ಅಥವಾ 
ಆಲಿವ್‌ಹಸುರು, ಸ್ವಲ್ಪ ಆಡ್ಡಭಿತ್ತಿ ಹತ್ತಿರ ಸಂಕುಚಿಸಿದ್ದು, ಜೊತೆಗೊಂದು 
ಅತ್ಯುತೃಷ್ಟ ಹರಳಾದ ಅಥವಾ ಮುಳ್ಳಾದ ಭಿತ್ತಿಯಿದ್ದು, ವಿವಿಧ ವ್ಯಾಸ ಮತ್ತು 
ಉದ್ದವಿರುತ್ತವೆ. 


ಮಣ್ಣಿನಿಂದ: ಆಸ್ಟ್ರಿಯ (88) (189), ಕೆನಡ (22) (203), ಇಂಗ್ಲಂಡ್‌ 
(50) (51), ಭಾರತ (32) (70) (185), ಯು.ಎಸ್‌.ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (3), ಲೂಸಿಯಾನ (2). 
ನ್ಯೂಜರ್ಸಿ (209), ಟೆಕ್ಸಾಸ್‌ (220), ವಿಸ್ಕಾನ್ಸಿನ್‌ (206). 


(27) ಡಿಪ್ಪೊಕಾಕ್ಸಿಯಂ ಗ್ರೂವ್‌ 


ತಂತುದಾರಗಳು ತೆವಳುತ್ತ, ಎಳೆಯಂತಿದ್ದು, 
ಕವಲೊಡೆದು, ಅಡ್ಡಭಿತ್ತಿಯುತ, ಕಪ್ಪು. ಕೊನಿಡಿಯ 
ದಂಡಗಳು ನೇರವಾಗಿ ಅಥವಾ ಓರೆಯಾಗಿ ಬೆಳೆದಿದ್ದು, 
ಅಡ್ಡಭಿತ್ತಿಯುತ, ಶಿಲೀಂಧ್ರದಂತೆ ಕವಲೊಡೆದಿದ್ದು, 
ಕಪ್ಪು. ಕೊಸಿಡಿಯಗಳು ತುದಿಯಲ್ಲಿದ್ದು, ಉದ್ದಸರಣಿ 
ಗಳು, ಸಾಧಾರಣವಾಗಿ ಬಿಸ್ಕತ್ತಿನಾಕಾರ, ಕೆಲವು ಸಮಯ 


ಗಳಲ್ಲಿ ಅಧಿಕ ಉದ್ದವಾಗಿದ್ದು, ಕಪ್ಪು, ದ್ವಿಕೋಶಿಕೆಯುತ. 
ಜ್ರ ಎ ಎ ನ a 
ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 
1. ಡಿಪ್ಲೊಕಾಕ್ಸಿಯಂ ರೆಸಿನೆ (ಕಾರ್ಡ) ಸ್ಕಾಕರ್ಡೊ ಚಿತ್ರ 125. ಡಿಪ್ಲೊ 


ಕಾಕ್ಸಿಯಂ 0, ಕೊನಿಡಿಯ 
ದ ಕಾಜ 
ಮೆದೆಯು ವಿಸ್ತ ರಿತವಾಗಿದ್ದು, ಸಾಧಾರಣವಾಗಿ ವ್ಹಿ |. ಕೊನಿಡಿಯ 


ಉಣ್ಣೆ ಪ್ರಚ್ಛದಂತಿರುತ್ತದೆ. ಶಿಲೀಂಧ್ರವು ಸುಮಾರು (ಲಿಂಡಾವು ಕೃಪೆ) 
ವಿರಳವಾಗಿ ಕವಲೊಡೆದಿದ್ದು , ಅಡ್ಡಭಿತ್ತಿಯುತ, ಪಾರ 

ದರ್ಶಕ, ಕಂದು, 3.5-4.5 ವಾಸವಿದ್ದು ಕಪ್ಪು, ಕೊನಿಡಿಯದಂಡಗಳು ಬದಿಗಳಲ್ಲಿ 
ಒಡೆದು ಬೀಜಾಣುಗಳಾಗುತ್ತವೆ, ಚಿಕ್ಕವು, ಕೊನಿಡಿಯ ಸರಣಿಗಳಲ್ಲಿದ್ದು, ಕೆಲವು 
ಸಮಯಗಳಲ್ಲಿ ಒಂದು ಚೆಂಡಾಗಿ ರೂಪಿತಗೊಂಡಿದ್ದು ಮೊಟ್ಟೆಯಾಕಾರ, ಕಂದು, 
ದ್ವಿಕೋಶಿಕೆಯುತ, ಮಧ್ಯೆ ಸಂಕುಚಿಸಿದ್ದು, ನಯ ಅಥವಾ ಉಬ್ಬಾಗಿ, 6.3-9 x 
'4.5-5 ಇರುತ್ತವೆ. 

ಮಣ್ಣಿನಿಂದ : ಇಂಗ್ಲೆಂಡ್‌ (15). 


550 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(28) ಸ್ಕೊಲಿಕೊಬೆಸಿಡಿಯಂ ಅಬ್ಬೊಟ್‌ 


ತಂತುದಾರಗಳು ತೆವಳುತ್ತ, ಅಡ್ಡಭಿತ್ತಿಯುತ, 
ಕೆೊನಿಡಿಯದಂಡಗಳು ಮೇಲ್ಮೆ ಯು  ತಂತುದಾರಗಳ 
ಬದಿಯ ಚಿಕ್ಕ ಕವಲುಗಳಾಗಿ ಉದ್ಭವಿಸಿದ್ದು, ನೇರವಾಗಿ 
ಬೆಳೆದಿರುವುದಿಬ.  ಕೊನಿಡಿಯಗಳು ನೀಳಾಕಾರ, ದ್ವಿ 
ಕೋಶಿಕೆಯುತ, ನಯವಾಗಿದ್ದು .. ನಸು ಹಸುರು ಬಣ್ಣ 
ದಿಂದ ಬಹುಪಾಲು ಪಾರದರ್ಶಕ, ಒಂಟಿಯಾಗಿ ಚಿಕ್ಕ, 
ತುದಿಯಲ್ಲಿನ, ಎಳೆಯಂತಹ ಫೈಯಲಿಡ್‌ಗಳ ಮೇಲೆ Mok ce 
ಬಿಟ್ಟಿರುತ್ತವೆ. ಒಂದರಿಂದ ಮೂರು ಫೈಯಲಿಡ್‌ಗಳು ಮತ್ತು ಕೊನಿಡಿಯ 
ಪ್ರತಿಯೊಂದು ಕೊನಿಡಿಯದೆಂಡದ ಮೇಲಿರುತ್ತವೆ. (ಅಬ್ಬೊಟ್‌ ಕೃಪೆ) 





ಸ್ಫೊಲಿಕೊಬೆಸಿಡಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩, ಕೊನಿಡಿಯಗಳು 7 *ಥವಾ ೪ ಆಕಾರ 1. ಸ್ಕೊ, ಟೆರ್ರಿಯಂ 
೩೩. ಕೊನಿಡಿಯಗಳು ಆಂಡಾಕಾರಿತ, ಮಧ್ಯೆಸಂಕುಚಿತ 
ಗೊಂಡಿರುತ್ತವೆ. 2, ಸ್ಕೊ. ಕನ್‌ಸ್ಟ್ರಿಕ್ಟಂ 


1, ಸ್ಕೊಲಿಕೊಟೆಸಿಡಿಯಂ ಟೆರ್ರಿಯಂ ಅಬ್ಲೊಟ್‌ . 


ಡೆಕ್ಸ್‌ಟ್ರಾಸ್‌ ಹುರುಳಿ ಆಗಾರಿನ ಮೇಲೆ ಕೃಷಿ ಮಾಡಲಾಗಿದ್ದು, ಸಮೂಹಗಳು 
ದುಂಡಾಗಿದ್ದು, ತಿ ಸೆಮಿ ವ್ಯಾಸ, ಮೇಲ್ಮೆ KN ವೆಲ್ಫೆ ಟ್ಟಿ ನಂತೆ, ಆಲಿವ್‌ ಹಸುರುಬಣ್ಣ, 
ಕೆಳಮುಖ ಹಸುರು ಕಪ್ಪು. ತಂತುದಾರಗಳು ನಸುಹಸುರು ಬಣ್ಣವಿದ್ದು ಅಡ್ಡ 
ಭಿತ್ತಿಯುತ. ಕೊನಿಡಿಯದಂಡಗಳು 5-8 ಉದ್ದ »« 2-2.5, ಅಗಲವಿರುತ್ತವೆ. 
ಫೈಯಲಿಡ್‌ಗಳು 0.5-1y ಉದ್ದವಿರುತ್ತವೆ. ಕೊನಿಡಿಯಗಳು 7 ಅಥವಾ ಳ 
ಆಕಾರ, ದ್ವಿಕೋಶಿಕೆಯುತ, ತೆಳು ಆಲಿವ್‌ನಿಂದ ಪಾರದರ್ಶಕ, ನಯವಾಗಿದ್ದು, 
4-12, ಉದ್ದ ೫ 2-2.5 ಅಗಲವಿರುತ್ತವೆ. ಪೆರಿಶೀಸಿಯ ಮತ್ತು ಸೈ _ರೋಷಿಯ 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (4). 


2. ಸ್ಕೊಲಿಕೊಬಿಸಿಡಿಯಂ ಕನ್‌ಸ್ಕಿಕ್ಸಂ ಅಬ್ಬೊಟ್‌ 


ಡೆಕ್ಸ್‌ಟ್ಪಾಸ್‌ ಹುರುಳಿ ಆಗಾರಿನ ಮೇಲೆ ವರ್ಧಿಸಲಾಗುತ್ತವೆ. ಸಮೂಹಗಳು 
ದುಂಡಾಗಿರುತ್ತವೆ. ಸಾಮಾನ್ಯವಾಗಿ 3 ಸೆಮಿಗಿಂತ ಹೆಚ್ಚಿನ ವ್ಯಾಸವಿರುತ್ತವೆ ; 


ಮೇಲ್ಮೈ ಉಣ್ಣೆಪುಚ್ಛದಂತೆ, ಆಲಿವ್‌ಬಣ್ಣ, ಕೆಳಮುಖ ಹಸುರುಕಪ್ಪ. ತಂತು 


ಮೊನಿಲಿಯೇಲ್ಸ್‌ 551 


ದಾರಗಳು ತಿಳಿ ಆಲಿವ್‌ಬಣ್ಣ, ಅಡ್ಡಭಿಶ್ತಿಯುತ. ಕೊನಿಡಿಯದಂಡಗಳು 5-8 
ಉದ್ದ « 2-2.5ಿ ಅಗಲ ಇರುತ್ತವೆ. ಫೈಯಲಿಡ್‌ಗಳು 0.5-1[, ಉದ್ದ. 
ಕೊನಿಡಿಯ ದ್ವಿಕೋಶಿಕೆಯುತ, ಮಧ್ಯದಲ್ಲಿ ಸ್ವಲ್ಪ ಸಂಕುಚಿತ, ನಯ, ತಿಳಿ ಆಲಿವ್‌ 
ಬಣ್ಣ, 6-124 ಉದ್ದ : 2.5-ಕ್ಕ, ಅಗಲ, ಪೆರಿತೀಸಿಯ ಅಥವಾ ಸ್ಕೈರೋಷಿಯ 
ಕಂಡುಬಂದಿಲ್ಲ. 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (4). 


(29) ಕ್ಲಾಸ್ಟಿರೊಸ್ಪೋರಿಯಂ ಷೀನಿಟ್ಸ್‌ 






ಬಂಜೆ ತಂತಂದಾರಗಳು ಸುತ್ತಲೂ ಹರಡಿದ್ದು, 

















ಅಡ್ಡಭಿತ್ತಿಯುತ, ಕವಲೊಡೆದು, ಆಗಾಗ್ಗೆ ಪೂರ್ಣ J 
ಅಥವಾ ಬಹುಮಟ್ಟಿಗೆ ಪೂರ್ಣ ಕೊರತೆಯಾಗಿದ್ದು, ಕಪ್ಪು cl 5 
ಬಣ್ಣ, ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, afl 
ಚಿಕ್ಕವು, ಅಡ್ಡಭಿತ್ತಿಯುತ ಅಥವಾ ಅಡ್ಡ ಭಿತ್ತಿರಹಿತ, ಜಾ ಕ್ತ 
ಕಪ್ಪುಬಣ್ಣ. ಕೊನಿಡಿಯಗಳು ತುದಿಯಲ್ಲಿ, ಒಂಟಿಯಾಗಿ ಈ ಕ, 
ಒಂದೊಂದು ಸಲ ಪೊದೆಯಲ್ಲಿದ್ದು, ಅಂಡಾಕಾರಿತ, ನೀಳಾ ಜಯ್‌ 


ಕಾರಿತ, ಇಉರುಳಿಯಾಕಾರಿತ ಅಥವಾ ಕದರಿನಾಕಾರಿತ, ಚಿತ್ರ 127, ಕ್ಲಾಸ್ಟಿರೊ- 
ಎರಡು ಆಥವಾ ಬಹು ಆಡ್ಡಭಿತ್ತಿಗಳು, ಸ್ವಲ್ಪ ಅಥವಾ ಸ್ಫೋರಿಯಂ ಕೊನಿಡಿಯ 
ಅಡ್ಡಭಿತ್ತಿಯ ಹತ್ತಿರ ಸಂಕುಚಿತವಾಗಿರದೆ, ಕಪ್ಪುಬಣ್ಣ ದಂಡಗಳು ಮತ್ತು ಕೊನಿಡಿಯ 
ವಿದ್ದು, ಎಲ್ಲ ಕೊಶಿಕೆಗಳು ಒಂದೇ ಬಣ್ಣಗಳಲ್ಲಿರುತ್ತವೆ. (ಅಿಂಡಾವು ಕೃಷ) 

ಒಂದು ಒಂಟಿ ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಕ್ಲಾಸ್ಟಿರೊಸ್ಟೋರಿಯಂ ಕಾರ್ಪೊಫೈಲಂ (ಲವೀಲೆ) ಅಡರ್‌ಹೋಲ್ಡ್‌ 
(ಪ್ಲೇಟ್‌ X11, E) 

ಹಾಸು ಸೀಮಿತವಾಗಿದ್ದು, ಕಪ್ಪು, ಮುಳುಗಡೆಯಾದ. ಸ್ಫೋಮಾದ 
ಮೇಲಿರುತ್ತದೆ. ಕೊನಿಡಿಯದಂಡಗಳು ಪೊದರಿನಂತಿದ್ದು , ಸರಳ ಆಭವಾ ಕವಲೊಡೆದು 
ಸಾಧಾರಣವಾಗಿ ಏಕಕೋಶಿಕೆಯುತ, ಬೀಜಾಣುಗಳಿಗಿಂತಲೂ ಚಿಕ್ಕವಾಗದ್ದು, ಪಾರ 
ದರ್ಶಕ ಅಥವಾ ಹಳದಿ ಕಂದು. ಕೊನಿಡಿಯಗಳು ನೀಳಾಕಾರ, ಲನ್ಮಗಳಿಗೆ ದುಂಡಾದ 
ತುದಿಗಳಿದ್ದು, ಒಂದೊಂದು ಸಲ ಗದೆಯಾಕಾರ ಅಥವಾ ತರುದೆಯಾಕಾರ, ಕಂದು 
ಮಿಶ್ರಿತ ಕಪ್ಪು, ಸಾಧಾರಣವಾಗಿ ಮೂರು ಅಥವಾ ನಾಲ್ಕು ಅಥವಾ ಏಳರವರೆಗೆ 
ಅಡ್ಡಭಿತ್ತಿಗಳಿದ್ದು, ಅಡ್ಡಭಿತ್ತಿ ಹತ್ತಿರ ಮುಪ್ಪಾದಾಗ ಸ್ವಲ್ಪ ಸುರಕುಚಿತವಾಗಿದ್ದು 
ಆಥವಾ ಆಗದೆ 23-62 12-18 ಇರುತ್ತವೆ. 

ಮಣ್ಣಿನಿಂದ : ಇಂಗ್ಲಂಡ್‌ (15). 


552 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(30) ಕರ್ವಲೇರಿಯ ಬೊಯ್ಲಿನ್‌ 

ಶಿಲೀಂಧ್ರವು ಕವಲೊಡೆದು, ಅಡ್ಡಭಿತ್ತಿಯುತ, ಉಪಪಾರದರ್ಶಕ ಅಥವಾ 
ಕಂದು ; ಕೊನಿಡಿಯದಂಡಗಳು ಕಂದು, ಎಳೆಯುತೆ ಕವಲೊಡೆಯದೆ, ಅಡ್ಡಭಿತ್ತಿಯುತ- 
ಕೊನಿಡಿಯಗಳು ವೃತ್ತಗಳಲ್ಲಿ ಆಥವಾ ಸುರುಳಿಯಂತೆ ಜೋಡಣೆಯಾಗಿದ್ದು, ಹಸುರು 
ಬಣ್ಣ ಅಥವಾ ಕಂದು, ಮೊಟ್ಟೆಯಾಕಾರಿತ ಅಥವಾ ಉರುಳೆಯಾಕಾರಿತ, ಶಿರುವಾಗಿ 
ಆಥವಾ ಬಾಗಿದ್ದು (ಅಪರೂಪಕ್ಕೆ ನೇರ), ಮೂರು ಅಥವಾ ನಾಲ್ಕು ಅಡ್ಡಭಿಶ್ತಿಯುತ, 
ಮಧ್ಯದಲ್ಲಿ ಒಂದು ನಿರ್ದಿಷ್ಟ ದೊಡ್ಡ ಕೋಶಿಕೆಯಾಗಿದ್ದು , ತುದಿಯು ಕೋಶಿಕೆಗಳಿ 
ಗಿಂತಲೂ ಕಪ್ಪಾಗಿರುತ್ತದೆ. ದ್ವಿಧೃವಗಳಲ್ಲಿ ಮೊಳೆಯುತ್ತದೆ. 


ನ್‌ 


ಕರ್ವುಲೇರಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


4. ಕೊನಿಡಿಯ ಸಮಸೂಸ. ವಿಭಜಿತ 


0. ಕೊನಿಡಿಯ ಶಿರುಗೆಪೆಸಯಾಕಾರಿತ. 1. ಕೆ. ಸಬುಲೇಟಂ 
bb. ಕೊನಿಡಿಯ ಎರಡು ತುದಿಗಳೆಡೆಗೂ 
ಕಿರಿದಾಗಿರುತ್ತದೆ. 


ಆಳಹಸುರು 


ಆ. ಕೊನಿಡಿಯಗಳು ಉದ್ದಕೂ ಸ 


ಬಣ್ಣದಂತಿರುತ್ತವೆ. 2. ಕ. ಟೆಟ್ರಮಿರ 
0೧. ಕೆೊ.ನಿಡಿಯಗಳ ಜೊತೆಗೆ ಬುಡದ ಮತ್ತು 
ತುದಿಯನ್ಗಿನ ಕೋಶಿಕೆಗಳು ನಸುಬಣ್ಣವುಳ್ಳವು. 
6. ಕೊನಿಡಿಯ ಪಾರವರ್ಶ್ಜಕ ಕಂದು, 
15-23% 5.5-7.5,. ತಿ, ಕ. ಇಂಟರ್‌ಸೆಮೈನೇಟ 
dd. ಕೊನಿಡಿಯ ಕಪ್ಪುಕಂದು 
19-26 ~ 11-17. 4, ಕ. ಮ್ಯಾಕುಲನ್ಸ್‌ 
೩೩. ಕೊನಿಡಿಯ ಅಸಮ ಭುಜವುಳ್ಳ ಅಥವಾ 
ತಿರುಚಿಕೊಂಡಿರಂತ್ತವೆ. 
b. ಕೊನಿಡಿಯ ನಾಲ್ಕು ಅಡ್ಡ ಭಿತ್ರಿಯುತ. 5. ಕ. ಜೆನಿಕುಲೇಟ 
bbಿ. ಕೊನಿಡಿಯ ಮೂರು ಅಡ್ಡ ಭಿತ್ತಿಯಂತ. 
€. ಕೊನಿಡಿಯ ತಿರುಚಿದ್ದು, ಕಪ್ಪು. 6. ಕ. ಲೂಸೇಟ 


೮. ಕೊನಿಡಿಯ ಅಸಮಭುಜಗಳುಳ್ಳವು, 
ತೆಳುಬಣ್ಣದವು. 7. ಕ. ಪೆಲ್ಲೆಸೆನ್ಸ್‌ 


ಮೊನಿಲಿಯೇಲ್ಲ್‌ 553 


1, ಕರ್ಪುಲೇರಿಯ ಸೆಬುಲೇಟ (ನೀಸ್‌) ಬೊಯೆಡಿನ್‌ 
ಸಹನಾಮ ಹೆಲ್ಮಿಂತೊಸ್ಟೋರಿಯಂ ಸಬುಲೇಟಂ ನೀಸ್‌ 


ಸಮೂಹಗಳು ಉಣ್ಣೆಪುಚ್ಛದಂತಿರುತ್ತವೆ. ಲ್ಯ 
ಕೊನಿಡಿಯದಂಡಗಳು ಸಾಧಾರಣವಾಗಿಕವಲಾಗಿರುವುದಿಲ್ಲ. 6 
ನೇರವಾಗಿದ್ದು, 1174 ದಪ್ಪ, ಬುಡದ ಹತ್ತಿರವಿದ್ದು, 
6-74 ದಪ್ಪತುದಿಯಲ್ಲಿರುತ್ತದೆ. ಕೊನಿಡಿಯಗಳು 
ಸಿಲಿಂಡರಾಕಾರ, ಮೊಟ್ಟೆಯಾಕಾರ, ದುಂಡಾದ ತುದಿ 
ಗಳಿದ್ದು, ಆಗಾಗ್ಗೆ ಬುಡದಲ್ಲಿ ಕಿರಿದಾಗಿರುತ್ತವೆ, ಮೂರ a 
ರಿಂದ ನಾಲ್ಕು ಅಡ್ಡಭಿಶ್ತಿಯುತ,, ಕಪ್ಪುಕಂದು, 
22-26 x 9-11. ಚಿತ್ರ 128. ಕರ್ವುಲೇರಿಯ 


ಮಣ್ಣಿನಿಂದ: ಜಪಾನ್‌ (190). a. ಕೊನಿಡಿಯದಂಡ 
bಿ. ಕೊನಿಡಿಯಗಳು 


2. ಕರ್ವುಲೇರಿಯ ಟೆಟ್ರಮಿರ (ವೆಂಕ್ಸಿ) ಬೊಯೆಡಿನ್‌ 
ಸಹನಾಮ ಹೆಲ್ಮಿಂತೊಸ್ಟೋರಿಯಂ ಟೆಟ್ರಮಿರ ಮೆಕ್ಷಿ 


ಕೊನಿಡಿಯದೆಂಡಗಳು ದಟ್ಟ ಆಲಿವ್‌ನಿಂದ ಕಂದು ಬಣ್ಣ, ಬಹಳ ಅವ್ಮವಸ್ಥಿ 
ತವಾಗಿರುತ್ತವೆ; ಸರಳ ಅಥವಾ ಸಂಯುಕ್ತ, ಅಡ್ಡಭಿತ್ತಿ 5-50 ಅಂತರದಲ್ಲಿ. 
ಕೊನಿಡಿಯಗಳು ಬುಡದಿಂದ ಅವ್ಯವಸ್ಥಿತ ಅಂತರದಲ್ಲಿ ಉತ್ಪನ್ನವಾಗಿರುತ್ತವೆ. ಮುಖ್ಯ 
ವಾಗಿ ನಾಲ್ಕು ಕೋಶಯುತ. 2 ಅಥವಾ ಮೂರರಿಂದ 50 ಅಥವಾ ಹೆಚ್ಚಿನ 
ಗೊಂಚಲುಗಳಲ್ಲಿ ಬಿಟ್ಟಿರುತ್ತವೆ; ದಟ್ಟ ಹಸುರಿನಿಂದ ಕಂದು, 40.8 8,5-20.4್ಯ,. 
ಉದ್ದೆ, ಸರಳ ಅಥವಾ ಕವಲೊಡೆದ ಸ್ಫೊಮಾಟಗಳು ವರ್ಧನಗಳಲ್ಲಿ ಬಿಟ್ಟಿರುತ್ತವೆ. 


3, ಕರ್ವಲೇರಿಯ ಇಂಟರ್‌ಸೆಮೈನೇಟ(ಬರ್ಕ್‌ಲಿ ಮತ್ತು ರೆವೆನೆಲ್‌) 
ಸಹನಾಮ ಹೆಲ್ಮಿಂತೊಸ್ಟೋರಿಯಂ ಇಂಟರ್‌ಸೆಮ್ಮೈನೇಟಂ ಬರ್ಕ್‌ಲಿ ಮತ್ತು ರೆವೆನೆಲ್‌ 


ಸಮೂಹಗಳು ವಿಶಾಲವಾಗಿ ಹರಡಿಕೊಂಡಿದ್ದು, ಕಂದುಕಪ್ಪು, ವೆಲ್ಫೆಟ್ಟಿ 
ನಂತಿರುತ್ತವೆ. ಕೊನಿಡಿಯದಂಡಗಳು ಒಗ್ಗೂಡಿ ನಿಬಿಡ ಗುಂಪಾಗಿರುತ್ತವೆ. ನೇರ 
ವಾಗಿ ಬೆಳೆದಿದ್ದು, ಕೆಲ ಸಮಯಗಳಲ್ಲಿ ಒರಗಿಕೊಂಡಿದ್ದು: ಕವಲೊಡೆಯದೆ ಆಥವಾ 
ಕವಲೊಡೆದು; ಬಹುಅಡ್ಡಭಿತ್ತಿಯುತ; ಬಾಗಿದ್ದು ಅಥವಾ ಬಾಗಿದ ಭಾಗಗಳಿರುತ್ತವೆ; 
ಕಂದು ; ಪಾರದರ್ಶಕ; ಕೆಲವು ಸಮಯಗಳಲ್ಲಿ ಉಬ್ಬಿದ್ದು ಮತ್ತು ತುದಿಗಳಲ್ಲಿ ಗಂಟು 
ಗಳಿರುತ್ತವೆ; 5004 ಉದ್ದ » 3.5-4 ದಪ್ಪವಿರುತ್ತವೆ. ಕೊನಿಡಿಯಗಳು 
ತುದಿಯಲ್ಲಿ ಅಥವಾ ಬದಿಯಲ್ಲಿ ಬಾಗಿದ ಭಾಗಗಳ ಮೇಲೆ ಬಿಟ್ಟಿದ್ದು, ತೆಳುನೀಳಾಕಾರಿತೆ. 
ಎರಡು ತುದಿಗಳು ದುಂಡಾಗಿದ್ದು, ಯಾವಾಗಲೂ ಮೂರು ಅಡ್ಡಳಭಿತ್ರಿಗಳಿರುತ್ತವೆ. 


554 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬಹುವಾಗಿ ಒಂದಾನೊಂದು ಸಲ ಎರಡು ಅಥವಾ ನಾಲ್ಕು ಕೋಶಿಕೆಗಳು ಒಂದೇ 
ಗಾತ್ರ ಇರುತ್ತವೆ; ಕಂದು, ಪಾರದರ್ಶಕ, 15.5-23 x 5.5-7.5. 

ಮಣ್ಣಿನಿಂದ : ಇಂಗ್ಲಂಡ್‌ (50). 
4, ಕರ್ವಲೇರಿಯ ಮ್ಯಾಕುಲನ್ಸ್‌ (ಬಾನ್‌ಕ್ರಾಫ್ಟ್‌) ಬೊಯಿಡಿನ್‌ 

ಶಿಲೀಂಧ್ರ ಕವಲೊಡೆದು, ಅಡ್ಕಭಿತ್ತಿಯುತ, ಉಪಪಾರದರ್ಶಕದಿಂದ, ಕಂದು; 
ತಂತುದಾರಗಳು 2-9 ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು ಕಂದು, ಅಡ್ಡ 
ಭಿತ್ತಿಯುತ. ಕವಲೊಡೆದಿರದೆ, ನೇರವಾಗಿದ್ದು, ನೈಜಉಬ್ಬುಗಳು ತುದಿಯಲ್ಲಿದ್ದ; 
ಬಹುವಿವಿಧ ಉದ್ದದಲ್ಲಿದ್ದು, 270-630 » 3.54: ಅಪ್ಪಟ ವರ್ಧನಗಳಲ್ಲಿ ಮೇಲು 
ತುದಿ ಅನೇಕಸಲ ಬಲಿಷ್ಟಗಂಟಾಗಿ ಅಥವಾ ತಿರುಚಿರುತ್ತದೆ. ಕೊನಿಡಿಯಗಳು 
ಉಬ್ಭಾಗಳ ಮೇಲೆ ರೂಪಿತವಾಗಿದ್ದು, ಉದ್ದವಾದ ಸುರುಳಿಗಳಲ್ಲಿ ಅಥವಾ ಆಗಾಗ್ಗೆ 
ತೆನೆಯಂತಿದ್ದು, ಚಿಕ್ಕ ಪೀಪಾಯಿಯಾಕಾರಿತವಿದ್ದು, ಜೊತೆಗೆ ದುಂಡಾದ ತುದಿಗಳಿರು 
ತ್ತವೆ; ನೇರವಾಗಿದ್ದು, ಬಹುವಾಗಿ ಕೆಲವುಸಲ ಆಸಮಬದಿಯುತವಾಗಿದ್ದು ; ಮೂರು 
ಅಡ್ಡ ಭಿತ್ತಿಗಳಿರುತ್ತವೆ. 19-26 ೫ 11-174: ಮಧ್ಮದ ಎರಡು ಕೋಶಿಕೆಗಳು ಆಳ 
ಕಂದು ಮತ್ತು ತೆಳುಬಣ್ಣದ ತುದಿಕೋಶಿಕೆಗಳಿಗಿಂಂಲೂ ಅಧಿಕ ದೊಡ್ಡದಾಗಿರುತ್ತವೆ. 

ಮಣ್ಣಿನಿಂದ: ಭಾರತ (145). 


5. ಕರ್ವಲೇರಿಯ ಜೆನಿಕುಲೇಟ(ಟ್ರೆಸಿ ಮತ್ತು ಆರ್ಲ್‌) ಬೊಯಿಡಿನ್‌ (ಪ್ಲೇಟ್‌ ೫1111) 
ಸಹನಾಮ ಹೆಲ್ಮಿಂತೊಸ್ಟೋರಿಯಂ ಜನಿಕುಲೇಟಂ ಟ್ರೆಸಿ ಮತ್ತು ಅರ್ಲ್‌ 
ತಂತುಜಾಲ ಅಡ್ಡಭಿತ್ತಿಯುತ, ವಿಪಲ ಕವಲೊಡೆದು, ಉಪಪಾರದರ್ಶಕದಿಂದ 

ಕಂದು; ತಂತುದಾರಗಳು 2.5-7, ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು ಕಂದು, 

ಆಡ್ಡಭಿತ್ತಿಯುತ, ಹಲವು ಸಮಯಗಳಲ್ಲಿ ಬುಡದಲ್ಲಿ ಕಿರಿದಾಗಿರುತ್ತವೆ, ತುದಿಯ 
ಹತ್ತಿರ ತೆಳುಬಣ್ಣಯುತ; 340-900, ಬುಡದ ಕೋಶಿಕೆಗಳು2-2.5, ತುದಿಯಲ್ಲಿ 

3.5-54 ವ್ಯಾಸವಿರುತ್ತವೆ. ಕೊನಿಡಿಯಗಳು ಸಾಧಾರಣವಾಗಿ ಒಂದು ನಿಬಿಡತೆನೆ 

ಯಲ್ಲಿದ್ದು, ದೋಣಿಯಾಕಾರಿತ, ಅಸಮ ಬದಿಗಳಿದ್ದು ಅಥವಾ ಬಲವಾಗಿ ತಿರುಚಿರು 

ತ್ತವೆ, ಜೊತೆಗೆ ನಾಲ್ಕು ಅಡ್ಡಭಿತ್ತಿಯುತ: ಮೂರನೆಯ ಕೋಶ ಬಹುದೊಡ್ಡದು 

ಮತ್ತು ಆಳ ಬಣ್ಣವಾಗಿರುತ್ತವೆ; 19-45% 7-14. 
ಮಣ್ಣಿನಿಂದ : ಕೆನಡ (22), ಕಾಲುವೆ ವಲಯ (65), ಪನಾಮ (65). 


6. ಕರ್ವುಲೇರಿಯ ಲೂನೇಟ (ವಾಕರ್‌) ಬೊಯಿಡಿನ್‌ 
ಸಹನಾಮ ಆಕ್ರೊತೀಸಿಯಂ ಲೂನೇಟಂ ವಾಕರ್‌ 


ಸಮೂಹಗಳು ಹರಡಿದ್ದು, ಉಪಲಉಣ್ಣೆಪುಚ್ಛದಂತಿದ್ದು, ಆಳಹಸುರು ಬೂದು, 
ಕೆಳಮುಖ ನೀಲಿಮಿಶ್ರಿತಕಪ್ಪು : ತಂತುದಾರಗಳು ಅಡ್ಡಭಿತ್ತಿಯುತ ಮತ್ತು ಅಧಿಕ 


ಮೊನಿಲಿಯೇಲ್ಡ್‌ 555 


ಕವಲೊಡೆದು, ಹಸುರುಬಣ್ಣ, 3-3.64 ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು 
ನೇರವಾಗಿ ಬೆಳದಿದ್ದು. 100್ಯಗಿಂತಲೂ ಅಧಿಕ ಉದ್ದ 3.6 ವ್ಯಾಸವಿದ್ದು, 
ಕವಲಾಗಿರುವುದಿಲ. ಬೀಜಾಣುಗಳು ಸಾಧಾರಣವಾಗಿ ಕೊನಿಡಿಯೆದಂಡದ ತುದಿಯ 
ವೃತ್ತದಲ್ಲಿದ್ದು, ಮೂರು ಅಡ್ಡಲಿತ್ತಿಯುತೆ, ತಿರುಚಿದ್ದು, ಕಂದು, 18-29 : 10-8. 

ಮಣ್ಣಿನಿಂದ : ಕಾಲುವೆ ವಲಯ (65), ಜೆಕೊಸ್ಲೋವಾಕಿಯ (129), 
ಈಜಿಪ್ಟ್‌ (156), ಭಾರತ (32)(70) (145) (185). 


7. ಕರ್ಪುಲೇರಿಯ ಪೆಲ್ಲೆಸೆನ್ನ್‌ ಬೊಯಿಡಿನ್‌ 


ತಂತುಜಾಲ ಅಡ್ಡ ಭಿತ್ತಿಯುತ, ಕವಲೊಡೆದು, ಉಪಪಾರದರ್ಶಕದಿಂದ, ಕಂದು ; 
ತುತುದಾರಗಳು 2-7 ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು ಕಂದು, ಅಡ್ಡ 
ಭಿತ್ತಿಯುತ, ಕವಲೊಡೆದಿರದೆ; ಅನೇಕ ಸಲ ತುದಿಯಲ್ಲಿ ತಿರುಚಿದ್ದು, ಬುಡದೆಡೆಗೆ 
ಕಿರಿದಾಗುತ್ತಿದ್ದು, ಉದ್ದದಲ್ಲಿ ವಿವಿಧವಾಗಿರುತ್ತವೆ. ಆದರೆ ಸಾಧಾರಣವಾಗಿ ಸುಕಷ್ಟು 
ಚಿಕ್ಕದಾಗಿದ್ದು, 50-270: 3.5-5. ಕೊನಿಡಿಯಗಳಂ ಉಬ್ಬುಗಳ ಮೇಲೆ 
ಸುರುಳಿಯಾಗಿ ತೆನೆಯಿಂತಿದ್ದು , ಉದ್ದ, ಮೊಟ್ಟೆಯಾಕಾರಿತ, ಅಸಮ ಬದಿಗಳಿದ್ದು 
ಆಥವಾ ದುರ್ಬಲವಾಗಿ ತಿರುಚಿದ್ದು , ಬಹುತಿಳಿಕಂದು ; ಮೂರು ಅಡ್ಡಭಿತ್ತಿಗಳಿದ್ದು, 
ತುದಿಯಿಂದ ಎರಡನೆ ಕೋಶಿಕೆಯು ಅಧಿಕವಾಗಿ ಅಗಲವಾಗಿದ್ದು ಅಥವಾ ಮಧ್ಯದ 
ಎರಡು ಕೋಶಿಕೆಗಳು ಆಧಿಕ ದೊಡ್ಡದಾಗಿದ್ದು ಮತ್ತು ಆಳಬಣ್ಣವಿದ್ದು, ತುದಿಯ 
ಕೋಶಿಕೆಗಳು ಬಹುಮಟ್ಟಿಗೆ ಬಣ್ಣ ರಹಿತವಾಗಿರುತ್ತವೆ. 21,5-30 x 7-11 py. 

ಮಣ್ಣಿನಿಂದ: ಭಾರತ (145). 


ಣ 
31. ಹೆಲ್ಮಿಂತೊಸ್ಟೋರಿಯಂ ಬಿಂಕ್‌ 
ಸಮೂಹಗಳಲ್ಲಿ ಕೊನಿಡಿಯ ದಂಡಗಳು, ಸಡಿಲ 
ಅಥವಾ ನಿಬಿಡವಾಗಿದ್ದು, ನಿಯಮಿತವಾಗಿ ಅಥವಾ ಅನಿ 
ಯಮಿತವಾಗಿ ವೆಲ್ವೆಟ್ಟಿನಂತೆ ; ಕಂದು ಬಣ್ಣದಿಂದ ಕಪ್ಪು; 
ಬಿಗಿಯಾದ ಅಥವಾ ಚೆದುರಿದ ಅಂಚಿರುತ್ತದೆ. ಕೊನಿ 
ಡಿಯದಂಡಗಳು ಸಾಧಾರಣವಾಗಿ ಗುಂಪುಗಳಲ್ಲಿ ಉದ್ಭವಿ 
ಸಿದ್ಧು, ನೇರವಾಗಿರುತ್ತವೆ, ಕೆಲವು ಸಮಯಗಳಲ್ಲಿ ಓರೆ 
ಇರುತ್ತವೆ. ಸಾಧಾರಣವಾಗಿ ' ಕವಲೊಡೆದಿರದೆ, 
ಒಂದೊಂದು ಸಲ ಮಾತ್ರ ಚಿಕ್ಕಬದಿಗವಲುಗಳು ಇರು ಚಿತ್ರ 129, ಹೆಲ್ಮಿಂ 
ತ್ತವೆ. ಅಡ್ಡಭಿತ್ತಿಯುತ, ಕೊನಿಡಿಯಗಳ ತಳಗಡೆ ಮೊನೆ ತೊಸ್ನೋರಿಯಂ ಕೊನಿ 
ಕು 
ಗಳು ಬಾಗಿದ್ದು, ಕಂದು, ಹಸುರು ಕಂದಿನಿಂದ ಕಪ್ಪು, ಡಿಯದಂಡಗಳು ಮತ್ತು 
ಪಾರದರ್ಶಕ ಅಥವಾ ಅಪಾರದರ್ಶಕ, ಕೊನಿಡಿಯ ತುದಿ ' ಕೊನಿಡಿಯ 





556 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಲ್ಲಿ ಅಥವಾ ಬಾಗಿದ ಭಾಗಗಳ ಮೇಲಿದ್ದು, ನೀಳಾಕಾರ, ಉರುಳೆಯಾಕಾರ, ಗದೆಯಾ 
ಕಾರ ಅಥವಾ ತಿರುಗದೆಯಾಕಾರ, ನೆಯವಾಗಿದ್ದು, ಬಹುಮಟ್ಟಿ ಗೆ ಎರಡು ತುದಿ 
ಗಳಲ್ಲೂ ದುಂಡಾಗಿದ್ದು ಅಥವಾ ಕೆಲವು ಸಮಯಗಳಲ್ಲಿ ಬುಡದಲ್ಲಿ ಅಥವಾ ಎರಡು 
ತುದಿಗಳಲ್ಲೂ ಮೊನಬಾಗಿದ್ದು, ನೇರ ಅಥವಾ ಬಾಗಿರುತ್ತವೆ. ನಾಲ್ಕಕ್ಕಿಂತ ಹೆಚ್ಚು 
ಅಡ್ಡಭಿತ್ತಿಗಳಿದ್ದು, ಆಳಕಂದು, ಹಸುರು ಕಂದಿನಿಂದ ಕಪ್ಪು, ಆಗಾಗ್ಗೆ ತುದಿಯ 
ಕೋಶಿಕೆಗಳು ತಿಳಿಬಣ್ಣವಿರುತ್ತ ವೆ. 


ಹೆಲ್ಮಿಂತೊಸ್ಟೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಸಮೂಹಗಳು ಉಣ್ಣೆ ಪುಚ್ಛದಂತೆ : ಕೊನಿಡಿಯಗಳು 
90-130 x 15-20. 


b. ಕೊನಿಡಿಯ ತುದಿಗಳಿಡೆಗೆ ಕಿರಿದಾಗಿರುತ್ತವೆ. 1. ಹೆ. ಸಟೈವಂ 
bb. ಕೊನಿಡಿಯೆ ಉರುಳೆಯಾಕಾರಿತ, ಕಿರಿದಾಗಿರುವು 
ದಿಲ್ಲ, 2. ಹೆ. ಮೈಕ್ರೊಸೋರಂ 


೩೩. ಸಮೂಹಗಳು ವಿಲೆ ಟ್ಟಿ ಶಿನಂತಿದ್ದು ; ಕೊನಿಡಿಯಗಳು 
4090 x 10-15. 
b. ಕೊನಿಡಿಯ ತುದಿಗಳಿಡೆಗೆ ಕಿರಿದಾಗಿರುತ್ತವೆ. 3. ಹೆ. ನಾಡ್ಕುಲೋಸಂ 


bb. ಕೊನಿಡಿಯ ಉರುಳೆಯಾಕಾರಿತ, ಕಿರಿದಾಗಿರು 
ವುದಿಲ್ಲ. 4, ಹೆ. ಅನೊಮೊಲಂ 


1. ಹೆಲ್ಮಿಂತೊಸ್ಟೋರಿಯಂ ಸಟೈವಂ ಪಾಮೆಲ್‌, ಕಿಂಗ್‌ ಮತ್ತು ಬಕ್ಕೆ A 
(ಪ್ಲೇಟ್‌ XIII, A) 
ಸಮೂಹಗಳು ಮೊದಲು ಬಿಳಿಯಾಗಿದ್ದು, ಬದಲಾಗುತ್ತ ಕಂದಾಗಿ, ಬೀಜಾಣು 
ಉತ್ಪಶ್ತಿಯಾಗುತ್ತ, ಕೊನಿಡಿಯದಂಡಗಳು ಗೊಂಚಲುಗಳಾಗಿದ್ದು 150-180, 
ಉದ್ದ, 6-10, ವ್ಯಾಸವಿದ್ದು, ಆಳ ಕೆಂಪುಮಿಶ್ರಿತ ಕಂದು. ಕೊನಿಡಿಯ ನೇರವಾಗಿ 
ಅಥವಾ ಬಾಗಿದ್ದು , ತುದಿಗಳಿಡೆಗೆ ಕಿರಿದಾಗಿರುತ್ತವೆ. ತುದಿಗಳು ದುಂಡಾಗಿದ್ದು ಸ; 
ಹಸಂರುಬಣ್ಣ, 90-130 ೬ 15-20 ; ಏಳರಿಂದ ಹದಿನಾಲ್ಕು ಕೋಶಿಕೆಗಳಿರುತ್ತ ವೆ. 


ಮಣ್ಣಿನಿಂದ : ಕೆನಡ (22), ಈಜಿಪ್ಟ್‌ (156), ಭಾರತ (70) (185). 


2. ಹೆಲ್ಮಿಂತೊಸ್ಟೋರಿಯಂ ಮೈಕ್ರೊಸೋರಂ ಸ್ಮಾಕರ್ಡೊ 


ಕೊನಿಡಿಯದಂಡಗಳು ನಿಬಿಡ ಗೊಂಚಲುಗಳಾಗಿದ್ದು, ವಿವಿಧ ದಿಕ್ಕಿಗೆ ನೇರವಾಗಿ 
ಬೆಳೆದಿದ್ದು, ಬಹು ಅಡ್ಡಭಿತ್ತಿ ಯುತ, ಸರಳೆ, ಉರುಳೆಯಾಕಾರ, ಕಪ್ಪು, 300- 


ಮೊನಿಲಿಯೇಲ್ಸ್‌. 55? 


350 x 12/. ಕೊನಿಡಿಯಗಳು ಶೀರ್ಷವರ್ಧಿಯುತ, ತಿರುಗದೆಯಾಕಾರ ; ಏಳರಿಂದ 
ಹತ್ತು ಅಡ್ಡಭಿತ್ತಿಯುತ, ದಪ್ಪಭಿತ್ತಿಗಳಿದ್ದು, 110.135 x 15-18 ಇರುತ್ತವೆ. 


ಮಣ್ಣಿನಿಂದ : ಭಾರತ (145). 


3. ಹೆಲ್ಮಿಂತೊಸ್ಟೋರಿಯಂ ನಾಡ್ಕುಲೋಸಂ (ಬರ್ಕಲಿ ಮತ್ತಾ ಕರ್ಟಿಸ್‌) ಸ್ಯಾಕರ್ಡೊ 

ತಂತುಜಾಲ ವಿರಳವಾಗಿರುತ್ತದೆ. ಕೊನಿಡಿಯದಂಡಗಳು ನೇರವಾಗಿ ಬೆಳೆದಿದ್ದು, 
ಸರಳ, ಆಗಾಗ್ಗೆ ತಿರುಚಿದ್ದು, ಬಾಗಿರುತ್ತದೆ. ಆಳಕಂದು, ತುದಿಭಾಗದಲ್ಲಿ ತೆಳುಬಣ್ಣ 
ವಿದ್ದು, ಅಡ್ಡಭಿಶ್ತಿಯುತ, 80-250 » 5-7, ಕೊನಿಡಿಯ ಒಂಟಿಯಾಗಿ ತುದಿ 
ಯಲ್ಲಿದ್ದು, ನೇರ ಆಥವಾ ತಿರುಚಿದ್ದು, ಕದರಿನಾಕಾರಿತ ಮತ್ತು ಒಂದು ಬದಿಯಲ್ಲಿ 
ಉಬ್ಬಿರುತ್ತದೆ. ತುದಿಮೊಂಡು ಮತ್ತು ಕ್ರಮೇಣ ಕಿರಿದಾಗಿರುತ್ತದೆ. ಅಪ್ಪಟ ಕಂದು, 
ಜೊತೆಗೆ ದಪ್ಪಭಿತ್ತಿಗಳಿದ್ದು, ನಾಲ್ಕರಿಂದ ಹತ್ತು ಅಡ್ಡಭಿತ್ತಿಯುತ, 50-100 x 
12-17 ಇರುತ್ತವೆ. 

ಮಣ್ಣಿನಿಂದ : ಭಾರತ (145). 

ಲುಟ್ರಿಲ್‌ (109) ಹೇಳಿಕೆಯಂತೆ ಬಟ್ಲರ್‌ ಮತ್ತು ಮಿತ್ರ ಹಾಗೂ ಮೆಹತಾ 
ರವರ ಹೆ. ನಾಡ್ಕುಲೋಸಂ ತಳಿಯು ಉತ್ತರ ಕೆರೋಲಿನದಿಂದ ಆಯ್ದು ಪ್ರತಿನಿಧಿಸಲಾದ 
ಶಿಲೀಂಧ್ರ ಮಾದರಿಗಿಂತ ಪೂರ್ಣ ವ್ಯತ್ಕಾಸವುಳ್ಳದ್ದು. 


4. ಹೆಲ್ಮಿಂತೊಸ್ಟೋರಿಯಂ ಅನೊಮೊಲಂ ಗಿಲ್ಮನ್‌ ಮತ್ತು ಆಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಮಂದಗತಿಯಲ್ಲಿ ವಿಸ್ತಾರವಾಗಿ 
ಹರಡಿದ್ದು, ಮೊದಲಿಗೆ ಅಧಿಕವಾಗಿ, ಮುಳುಗಡೆಯಾದ ತಂತುದಾರಗಳಿರುತ್ತ ವೆ. ಆದರೆ, 
ಅನಂತರ ಮೇಲ್ಮೈ ತಂತುದಾರಗಳು ಮತ್ತು ಕೊನಿಡಿಯದಂಡಗಳು ಉತ್ಪತ್ತಿಯಾಗು 
ತ್ತವೆ; ವೆಲೈೆಟ್ಟಿನಂತೆ; ಮೇಲ್ಮೈ ಹಸುರು ಮಿಶ್ರಿತ ಕಪ್ಪಿನಿಂದ ಕಪ್ಪಾಗಿದ್ದು, 
ಕೆಳಮುಖವು ಕಪ್ಪು, ಮೇಲ್ಮೆ ೪ ತಂತುಜಾಲವು ಆಳಕಂದು, ಮುಳುಗಡೆಯಾದ ತಂತು 
ಜಾಲ ಆಳಕಂದಿನಿಂದ ಬಹುಮಟ್ಟಿಗೆ ಕಪ್ಪು, ಬಹು ಅಡ್ಡಭಿತ್ತಿಯುತ. ಹುರುಳಿ 
ಆಗಾರಿನ ಮೇಲೆ ಸಮೂಹಗಳು ಉಣ್ಣೆಪುತ್ಛದಂತಾಗುತ್ತವೆ ಮತ್ತು ಆಳಕಂದು ಹಸುರು 
ಬಣ್ಣವಿರುತ್ತವೆ. ಕೊನಿಡಿಯ ದಂಡಗಳು ಸಾಧಾರಣವಾಗಿ ಮುಳುಗಡೆಯಾದ ತಂತು 
ದಾರಗಳಿಂದ ಉದ್ಭವಿಸಿದ್ದು | ಹಚ್ಚು ಕಡಮೆ ಬಾಗಿದ್ದು, ತುದಿಯಲ್ಲಿ ಒಂದು ಗುಂಪು 
ಕೊನಿಡಿಯಗಳನ್ನು ಬಿಟ್ಟಿರುತ್ತವೆ ; ಬದಿಯ ಕೊನಿಡಿಯಗಳು ಒಂಟಿಯಾಗಿ ಬಿಟ್ಟಿದ್ದು 
ಮತ್ತು ಅನಿಯಮಿತವಾಗಿ ಬಾಗಿದ ಭಾಗಗಳ ಮೇಲಿರುತ್ತವೆ ; ಬಹುಪಾಲು 150- 
4004 ಉದ್ಧ, ಕಂದು. ಕೊನಿಡಿಯ ನೀಳಾಕಾರ, ನೇರವಾಗಿದ್ದು, ಎರಡು ತುದಿಗಳು 
ದುಂಡಾಗಿರುತ್ತವೆ. ಐದರಿಂದ ಹನ್ನೆರಡು ಅಡ್ಡಭಿತ್ತಿಯುತವಾಗಿದ್ದು, ಬಹುಪಾಲು 
ಏಳು, ಮಾಗಿದಾಗ 40-90 ಉದ್ದ ೩ 10-15 ಅಗಲವಿರುತ್ತವೆ. 


558 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ : ಭಾರತ (32). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಐಯೋವ (71), ಉಟಾಹ್‌ (71). 


ಅನಿರ್ದಿಷ್ಟ ಸ್ಥಾನದ ಪ್ರಭೇದಗಳು 
ಹೆಲ್ಮಿಂತೊಸ್ಟೋರಿಯಂ ಲುಂಜಿನೆನ್ಸ್‌ ಜಿಲ್ಲಿನಿಯಿ 
ಮಣ್ಣಿನಿಂದ : ಆಸ್ಲಿ ಯ (189). 
ಗಾ ಹಾ 


(32) ಹೆಟಿರೋಸ್ಪೋರಿಯಂ ಕ್ಲೊಟ್‌ಜೆಕ 

ಮೆದೆಯು ಕೊನಿಡಿಯದಂಡಗಳಿಂದ ರೂಪಿತಗೊಂಡು, ಚೆದುರಿ ಅಥವಾ ನಿಬಿಡ 
ವಾಗಿದ್ದು, ಕಂದಿನಿಂದ ಕಪ್ಪು ಬಣ್ಣಯುತ, ಸೀಮಿತವಾದ ಅಂಚಿದ್ದು ಅಥವಾ ತಂತು 
ಜಾಲದಂತಿರುತ್ತದೆ. ಕೊನಿಡಿಯದಂಡಗಳು ಮೇಲ್ಮೈಯವ್ಲಿದ್ದು, ಸಾಧಾರಣವಾಗಿ 
ಪೊದರಿನಂತೆ ಜೋಡಣೆಯಾಗಿದ್ದು, ಹಲವು ಸಮಯಗಳಲ್ಲಿ, ಒಂದು ಸ್ಟ್ರೋಮಾದಿಂದ 
ಉದ್ಭವಿಸಿದ್ದು, ನೇರವಾಗಿ ಬೆಳೆದಿದ್ದು, ಸಾಕಷ್ಟು ಗಡುಸಾಗಿದ್ದು, ಅಪರೂಪವಾಗಿ 
ಆಧಾರದ ಮೇಲೆ ಹರಡಿದ್ದು, ಸಾಧಾರಣವಾಗಿ ಕವಲಾಗಿರದೆ, ಅಡ್ಡಭಿತ್ತಿಯುತ. 
ಕೊನಿಡಿಯ ಕೆಳಗಡೆ ಬಹುಫಲಪ್ರದಭರಿತವಾಗಿ ಮತ್ತು ಬಾಗಿರುತ್ತವೆ, ಕಂದು ಹಸುರಿ 
ನಿಂದ ಕಪ್ಪು, ಪಾರದರ್ಶಕದಿಂದ ಅಪಾರದರ್ಶಕ. ಕೊನಿಡಿಯಗಳು ನೀಳಾಕಾರ, 
ಉರುಳೆಯಾಕಾರ ಅಥವಾ ಕದರಿನಾಕಾರ, ಸಾಧಾರಣವಾಗಿ ತುದಿಗಳಲ್ಲಿ ದುಂಡಾಗಿದ್ದು, 
ಒಂದೊಂದು ಸಲ ಮೊನಚಾಗಿದ್ದು, ಕಪ್ಪು, ಜೊತೆಗೆ ಅನೇಕ ಭಿತ್ತಿಗಳಿದ್ದು, ಹೊರಗಡೆ 
ಮುಳ್ಳಿನಂತಿರುತ್ತವೆ. '` 


ಹೆಟಿರೋಸ್ಟೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a: ಕೊನಿಡಿಯಗಳು ದೊಡ್ಡವು. 16-70 7-18... 1. ಹೆ. ಆಲ 
೩೩. ಕೊನಿಡಿಯಗಳು ಚಿಕ್ಕವು, 7-10.5 x 2.5-3.54. 2. ಹೆ. ಟೆರಸ್ಟೈ 


1, ಹೆಟಿರೊಸ್ಟೋರಿಯಂ ಆಲ್ಫೈ ಎಲ್ಲಿಸ್‌ ಮತ್ತು ಮಾರ್ಟಿಯಾಸ್‌ 

ತಂತುಜಾಲವು ಸಮೃದ್ಧವಾಗಿದ್ದು : ಮುಳುಗಡೆ ಹೊಂದಿದ ತಂತುದಾರಗಳು 
ಕವಲೊಡೆದು. ಅಡ್ಡಭಿತ್ತಿಯುತ, ಪಾರದರ್ಶಕ, ಉರುಳೆಯಾಕಾರಿತ, ತೆಳುಭಿತ್ತಿಯುತ, 
4-104 ವ್ಯಾಸವಿರುತ್ತವೆ. ಹಸುರುಕಂದು, ದಪ್ಪಭಿತ್ತಿಯುತ, ತಂತುದಾರಗಳಿದ್ದು, 
ಅನಿಯಮಿತವಾಗಿ ಉಬ್ಬಿಕೊಂಡಿದ್ದು » 516, ವ್ಯಾಸವಿದ್ದು ; ವರ್ಧನಗಳಲ್ಲಿ 
ಮೇಲ್ಮೆ u ತಂತುದಾರಗಳಿರುತ್ತವೆ, ಪಾರದರ್ಶಕ, ಬಾಗಬಲ್ಲವು. ಸ್ಫೊಮಾಟಗಳು 
ಕಪ್ಪು, ಮಿಥ್ಮಪ್ಮಾರಂಕ್ಕೆ ೈಮಾದಂತೆ, ವರ್ಧನದ ಮೇಲ್ಮೈ ಯಲ್ಲಿರುತ್ತವೆ. ಕೊನಿಡಿಯ 


ಮೊನಿಲಿಯೇಲ್ಲ್‌ 559 


ಸಂಡಗಳು ಸರಳ, ಅವಿಚೆ ೈನ್ನವಾಗಿ ಅಥವಾ ಅಡ್ಡ ಭಿತ್ತಿಯುತವಾಗಿದ್ದು, ಆಪರೂ ಪಕ್ಕೆ 
ಖಡದಲ್ಲಿ ಉಬ್ಬಿಕೊಂಡದ್ದು ; ತಂತುಜಾಲ ಅಥವಾ ಸ್ಕೊ ಮ್ಯಾಟದಿ:ದ ಉದ್ಯ ವಿಸಿರ 
ವೈ, 19-200 ೬ 5-12. `ಕೊನಿಡಿಯ ು ಒಂಟಿಯಾಗಿ ಅಥವಾ ಚಿಕ್ಕ "ಕೊಂಡಿ 


ಕುಂತೆ, ಉರುಳೆಯಾಕಾರಿತ, ಸಾಧಾರಣವಾಗಿ ಮಧ್ಯ ದೆಲ್ಲಿ ಸ ಯುಚಿತಗೊಂಡಿರು 
ಒದೆ, ಎರಡು ತುದಿಗಳೂ ಮೊಂಡಾಗಿರುತ್ತ (ಬುಡದ PW ಸ್ವಲ್ಪ ಅಗಲ 


ಾಗಿದ್ದು ಮತ್ತು ಹೆಚ್ಚು ಕಡಮೆ ಕತ್ತ ರಸಿದಂತೆ ತಿದ್ದು). ಒಂದು ಅಥವಾ ಎರಡು ಅಡ್ಡ 

)ಶ್ರ್ರಿಯುತ, ಅಪರೂಪವಾಗಿ ನಾಲ್ಕರವರೆಗೆ ಆಡ್ಡಭಿತ್ತಿಗಳಿದ್ದು, ಅತು ತ್ಯೆ 

ಖುಳ್ಲುಯುತ ನಸು ಹಸುರು ಕಂದಿನಿಂದ ಆಳಕಂದು, 16-70 » 7. Iu. 
ಮಣ್ಣಿನಿಂದ : ಭಾರತ (31). 


ಹೆಟಿರೊಸ್ಟೊ €ದಿಯಂ ಟೆರಸ್ಕೈ ಜಿ. ಆಟ್ಮಿ ವ್ಸ ವ್‌ 


ಸಮೂಹಗಳು ಆಲೂಗಡ್ಡೆ ಡೆಕ್‌ಸೆ ಸ್ಟ್ರಾ ೇಸ್‌ ಆಗಾರಿನ ಮೇಲೆ ಗುಂಭದಾಕಾರಿತ ; 
ಂದುಮಿಶ್ರಿತ ಕಪ್ಪು ; ವೆಲ್ವೆ ಟ್ಟಿ ಸಂತೆ; ಕ್ಟ "ಮೇಣವಾಗಿ ಅತ್ಯುತ್ಕ ತೃಷ್ಟ, ನಸು ಹಸುರು 
ಂಕಿಯ ಮೇಲ್ಮೈೈತಂತ ಜಾಲವಿದ್ದು, ಅನಂತರ ಸ್ವಲ್ಪ ಕಂದುವಿಸಶ್ರಿತ ಹಸುರುಬಣ್ಣ 


ದ ಕಂದುಮಿಶ್ರಿತ ಹಸುರು; ಮೊದಲು ನಯವಾಗಿದ್ದು, ಕ್ರಮೇಣ ಸ್ವಲ್ಪ 
'ರಟಾಗುತ್ತದೆ. ಮುಪ್ಪಾದಂತೆ ಮಂದಗತಿಯಲ್ಲಿ ಬೆಳೆಯುತ್ತದೆ. ತಂತುದಾರಗಳು 
'ಡ್ಡಭಿತ್ತಿಯುತ, ಉರುಳೆಯಾಕಾರಿತ, ನಸು ಹಳದಿ ಮಿಶ್ರಿತ ಹಸುರು, ಅನಿಯಮಿತ 
ಾಗಿ ಉಬ್ಬಿಕೊಂಡಿದ್ದು , 1-5-44 ವ್ಯಾಸವಿದ್ದು, ಸವಂಕೋನಗಳಲ್ಲಿ ಕವಲೊಡೆದು 
ಚ್ಚಾಗಿ ಅಲೆಯೋಪಾದಿ ಅಥವಾ ಮುಳುಗಡೆಯದಾಗ ಸುರುಳಿಯಾಗಿರುತ್ತದೆ. 
ಸ್ಯಾಮ್ಯಾಟಗಳು ಕಪ್ಪು, ಮೇಲ್ಮೆ ಲಯಸ್ಲಿದ್ದು, ಯವದಾಕಾರಿತ, 4004 ವರೆಗೆ 
'ಗಲವಾಗಿದ್ದು » ಮಿಥ್ಯಪ್ಮಾರಂಕೈಮಾದ ಂತಿರುತ್ತ, ವೆ... ಕೊನಿಡಿಯದಂಡಗಳು ಪಾರ 
'ರ್ಶಕದಿಂದ ನಸು ಹಳದಿಮಿಪ್ಪಿತ ಹಸುರು ; ಬದಿಯವು ಬಹು ಚಿಕ್ಕವು, ಉರುಳೆ 
ಖಾಕಾರ, ಹೂಜಿಯಾಕಾರ ₹೯ ಆಥವಾ ಸಸ್ಯ ಶಿ ಗದೆಯಾಕಾರ ಅಥವಾ ಸ್ವಲ್ಪ ಬಾ!ದ್ದು, 
ೀಲ್ಮೈ ತಂತುಜಾಲ ಅಥವಾ ಮಾದ ಮೇಲಿರುತ್ತವೆ, 2-31.5x1.5-2.5 
ಸಖ ಸರಳ ಅಥವಾ ಅಪ ಪ ಪಕ್ಕೆ ಕವ ಸರ್‌ ಸಾಧಾರಣವಾಗಿ ಬಾಗಿದ 
ಇಗಗಳಿದ್ದು, ಒಂಟಿಯಾಗಿ ತೊಟ್ಟೆನಂತಹ "ತೊರ ಬೆಳೆದವುಗಳಂ ಮೇಲಿದ್ದು, ಶೀರ್ಷ 
ರ್ಥಿಗಳಾಗಿದ್ದು, ಮುಳ್ಳುಗಳಿದ್ದು ಅಥವಾ ಭಾಗಶಃ ಗುಳ್ಳೆಗಳಂತಿದ್ದು, ತೊಟ್ಟುಳ್ಳ 
ತೂರು ಬಗೆಗಳಿವೆ. (1) ಅಂಡಾಕಾರ, ಅವಿಚ್ಛಿನ್ನವಾಗಿ ಅಥವಾ ಏಕ ಕೋಶಿಕೆ 
ನುತ, 3.5-7 ೬2.3], (2) ಚಿಕ್ಕ ಉರುಳೆಯಾಕಾರ, ಸಾಧಾರಣವಾಗಿ ಒಂದು 
ಪರೂಪವಾಗಿ ಎರಡಂ ಅಥವಾ ಮೂರು € ಅಡ್ಡಭಿತ್ತಿಯುತ, 5-7 x 2.5-3.5, 
ತ್ತು (3) ಉದ್ದ ಉರುಳೆಯಾಕಾರಿತ, ಸಾಧಾರಣವಾಗಿ ಏಕ ಅಡ್ವಭಿತ್ತಿ ಯುತ, 
ಮೂನೆಯಂತೆ ಆಡ್ಕಭಿತ್ತಿ ಹತ್ತಿರ ಸಂಕುಚಿಸಿದ್ದು, 7-10.5 x 2.5- 3. Su. 


560 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(33) ಸ್ಟಾಂಡೈಲೊಕ್ಲಾಡಿಯಂ ಮಾರ್ಟಿಯಸ್‌ 

ತಂತುದಾರಗಳು ತೆವಳುತ್ತಿದ್ದು, ಅಡ್ಡಭಿತ್ತಿಯುತ, ಕೊನಿಡಿಯದಂಡಗಳು 
ನೇರವಾಗಿ ಬೆಳೆದು, ಕವಲೊಡೆಯದೆ, ಸ್ವಲ್ಪ ಪೆಡಸಾಗಿರುತ್ತವೆ. ಕೊನಿಡಿಯಗಳು 
ಬದಿಯ ವೃತ್ತಗಳಲ್ಲಿ ಬಿಟ್ಟಿದ್ದು, ಕದರಿನಾಕಾರಿತ, ಸಾಧಾರಣವಾಗಿ ಮೂರು ಕೋಶಿಕೆ 
ಯುತ, ಬಣ್ಣವಿರುತ್ತದೆ. 


ಸ್ಟಾಂಡೈಲೊಕ್ಲಾಡಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕೊನಿಡಿಯಗಳು ದ್ವಿಅಡ್ಡಭಿತ್ತಿಯುತ 1. ಸ್ಟಾ. ಫ್ರಮೋಸಂ 
೩೩. ಕೊನಿಡಿಯಗಳು ಮೂರು ಅಡ್ಡಭಿತ್ತಿ ಯಖುತೆ. 
b- ಕೊನಿಡಿಯಗಳು ದೊಡ್ಡವು, 25-38 x 12- 
15/. 2, ಸ್ಟಾ, ಆಸ್ಟ್ರೇಲ್‌ 
00. ಕೊನಿಡಿಯಗಳು ಚಿಕ್ಕವು, 15-25 » 8-13.5. 3. ಸ್ಪಾ.ಕ್ಸೈಲೋಜೀನಂ 


1. ಸ್ನಾಂಡೈಲೊಕ್ಲಾಡಿಯಂ ಫ್ಯಮೋಸಂ ಮಾರ್ಟಯಸ್‌ 


ಮೆದೆಯು ಹೊರಹೊಮ್ಮಿರದೆ, ಕಪ್ಪು ; ತಂತು 
ಜಾಲ ಅಡ್ಡ ಭಿತ್ತಿಯುತ, ಕವಲೊಡೆದಿರುತ್ತದೆ. ಕೊನಿಡಿಯ 
ದಂಡಗಳು ಸರಳ, ನೇರವಾಗಿ ಬೆಳೆದಿದ್ದು, ಪಾರದರ್ಶಕ 
ಕಂದು, ಅಡ್ಡಭಿತ್ತಿಯುತ, ಅಡ್ಮ ಭಿತ್ತಿಯ ಮೇಲ್ಭಾಗದಲ್ಲಿ 
ವೃತ್ತಗಳಲ್ಲಿ ಕೊನಿಡಿಯಗಳು ಉದ್ದ ವಿಸಿದ್ದು ಮೂರರಿಂದ 
ಆರು ಪ್ರತಿಯೊಂದು ವೃತ್ತದಲ್ಲಿದ್ದು, ಕದರಿನಾಕಾರ, 
ಜೊತೆಗೆ ವಸ್ತುಗಳು ಎರಡು ಅಥವಾ ಮೂರು ಸಲ 
ಎಭಾಗವಾಗಿದ್ದು, ಕಡೆಯದಾಗಿ ಎರಡು ಅಡ್ಡಭಿತ್ತಿಯುತ, 
ಸ್ವಲ್ಪ ಸಂಕುಚಿತಗೊಂಡಿದ್ದು, 21-25 10-124. 





ಮಣ್ಣಿನಿಂದ : ಭಾರತ (31). ಚಿತ್ರ 130. ಸ್ಟಾಂಡೈಲೊ 
ಕ್ಲಾಡಿಯಂ ಕೊನಿಡಿಯದಂಡ 
ಮತ್ತು ಕೊನಿಡಿಯ(ಲಿಂಡಾವು 
2. ಸ್ಟಾಂಡೈಲೊಕ್ಲಾಡಿಯಂ ಆಸ್ಟ್ರೇಲ್‌ ಗಿಲ್ಮನ್‌ ಮತ್ತು ಕೃಪೆ) 
ಅಬ್ಬೊಟ್‌ 


ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ಹರಡಿದ್ದು ಉಣ್ಣೆ ಪ್ರಪುಚ್ಛದಂತಿದ್ದು, 
ಮೇಲ್ಮೈ ತಂತುದಾರಗಳು ಸಮೃದ್ಧವಾಗಿದ್ದು ; ಮೇಲ್ಮೈ ಆಳಬೂದು ಮಿಶ್ರಿತದಿಂದ 
ಆಲಿವ್‌ ಹಸುರು; ಒಂದು ಆಲಿವ್‌ಬೂದು ಉಣ್ಮೆಪುಚ್ಛದೆಂತೆ ಮೇಲ್ಮೈ ಬೆಳೆದ 


ಇನಿಲಿಯೇಲ್ಸ್‌. 561 


ಭಾಗವು ಹಿರಿಯ ವರ್ಧನಗಳಲ್ಲಿರುತ್ತವೆ : ಕೆಳಮುಖವು ಹಸುರು ಮಿಶ್ರಿತ ಕಪ್ಪಿನಿಂದ 
ಕಪ್ಪು. ಕೊನಿಡಿಯದಂಡಗಳು ಮೇಲ್ಮೈ ಶಿಲೀ:ಧ್ರದಿಂದ ಉದ್ಭವಿಸಿದ್ದು, ನೇರವಾಗಿ 
ಬೆಳೆದು, ಬಹು ಆಡ್ಮಭಿತ್ತಿಯಖತ, ಬಾಗಿದ ಭಾಗಗಳಿದ್ದು, ಕಪ್ಪುಬಣ್ಣ, ಕೊನಿಡಿಯ 
ಗಳು ತುದಿಯಲ್ಲಿ ಮತ್ತು ಬದಿಯಲ್ಲಿ ಬಿಟ್ಟಿದ್ದು, ಒಂಟಿಯಾಗಿ ಅಥವಾ ಗುಂಪುಗಳಲ್ಲಿ 
ಎರಡರಿಂದ ಆರರವರೆಗೂ ಇರುತ್ತವೆ. ಕೊನಿಡಿಯದಂಡಗಳ ತುದಿಗಳು ಆಗಾಗ್ಗೆ 
ತುದಿಯಲ್ಲಿ ಸ್ವಲ್ಪ ಉಬ್ಬಿರುತ್ತವೆ. ಕೊನಿಡಿಯದಂಡಗಳು 80-2504 ಉದ್ದವಿರು 
ತ್ತವೆ. ಕೊನಿಡಿಯ ತುದಿಯಲ್ಲಿ ಒಂದು ವೃತ್ತದಲ್ಲಿ ಮತ್ತು ಬದಿಯಲ್ಲಿನ ಬಾಗಿದ 
ಭಾಗಗಳ ಮೇಲೆ ಬಿಟ್ಟಿರುತ್ತವೆ, 25-38 - 12-15, ಆಗಾಗ್ಗೆ ಸ್ವಲ್ಪ ಶಿರುಚಿದ್ದು. 
ನಯವಾಗಿದ್ದು ಮೂರು ಅಡ್ಡಭಿತ್ರಿಯುತ. ಮಧ್ಯದ ರಡಿ ಕೋಶಿಕೆಗಳು 
ಸುಮಾರಾಗಿ ತುದಿ ಕೋಶಿಕೆಗಳ ಎರಡರಷ್ಟು ದೊಡ್ಡದಾಗಿದ್ದು ಮತ್ತು ಕಪ್ಪ ಬಣ್ಣ 
ದ್ಹಾಗಿದ್ದು, ತುದಿಕೋಶಿಕೆಗಳು ಸುಮಾರಾಗಿ ಪಾರದರ್ಶಕನಿರುತ್ತವೆ. 
ಮಣ್ಣಿನಿಂದ: ಚೀನ (110). 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


ತಿ. ಸ್ಟಾಂಡೈಲೊಕ್ಲಾಡಿಯಂ ಕ್ರೈಲೊಜೀನಂ ಎ, ಎಲ್‌. ಸ್ಥಿತ" 

ಸಮೂಹಗಳು ಜಿಪಕ್‌ನ ಆಗಾರಿನ ಮೆ:ಲೆ ಹರಡಿದ್ದು, ವೆಲ್ವೆಟ್ಟಿನಂತೆ, ಮೇಲ್ಮೈ 
ಆಳಬೂದು ಹಸುರಿನಿಂದ ಕಪ್ಪುಹಸುರು ಅಥವಾ ಕಪ್ಪ. ಕೆಳಮುಖ ಕಪ್ಪ, 
ಕೊನಿಡಿಯದಂಡಗಳ ಮೇಲ್ಗೈ ಶಿಲೀಂಧ್ರದಿಂದ ಉದ್ಭವಿಸಿ, ನೇರವಾಗಿ ಬೆಳೆದಿದ್ದು, 
ಕಪ್ಪಬಣ್ಣವಿದ್ದು K ಅಡ್ಡಬಿಶ್ತಿಯುತ, ಬಾಗಿದ ಭಾಗಗಳಿದ್ದು .. 15-150, ಉದ್ದ 
ಎರುತ್ತವೆ. ಕೊನಿಡಿಯಗಳು ಕೊನಿಡಿಯದಂಡಗಳ ತುದಿಯಮೇಲೆ ಮತ್ತು ಬದಿಯಲ್ಲಿ 
ಬಿಟ್ಟಿದ್ದು, ಬಹು ನಿಬಿಡವಾಗಿ ತೊಟ್ಟುಗಳ ಮೇಲಿದ್ದು, 15-25 :8-13,5, 
ಮೂರು ಅಡ್ಡಭಿತ್ರಿಯುತ. ಸ್ವಲ್ಪ ತಿರುಚಿಕೊಂಡಿರುತ್ತವೆ. 

ಮಣ್ಣಿನಿ:ದ ; ಜೀನ (110), 


ಅಮೆರಿಕ ಸಂಂುಕ್ತ ಸಂಸ್ಥಾನಗಳು; ಲೂಸಿಯಾನ (71). 


(34) ಆಕ್ರೊತೀಸಿಯಂ ಪ್ರೂಸ್‌ 

ತಂತುದಾರಗಳು ತೆವಳುತ್ತ, ಸ್ವಲ್ಪ ಎತ್ತರಿಸಲ್ಪಟ್ಟಿರುತ್ತವೆ. ಕೊನಿಡಿಯ 
ದಂಡಗಳು ನೇರವಾಗಿ ಬೆಳೆದಿದ್ದು, ವಿಭಜಿತವಾಗಿರದೆ, ಕಪ್ಪ ಬಣ್ಣಯುತ. ಕೊನಿ 
ಡಿಯ ಉದ್ದ ಅಥವಾ ಕದರಿನಾಕಾರ, ಮೂರು ಅಥವಾ ಬಹುಕೋಶಿಕೆಯುತ, ಬಣ್ಣ 
ಯುತ ಅಥವಾ ಬಹುಪಾಲು ಪಾರದರ್ಶಕವಾಗಿದ್ದು, ತುದಿಯಲ್ಲಿ ಒಂದು ಚೆಂಡಾಗಿ 
ರೂಪಿತವಾಗಿರುತ್ತವೆ. 


[36] 


562 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಆಕ್ರೊತೀಸಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯ 37-50 : 10-14. 1. ಆ. ರೊಬಸ್ಸಂ 
೩೩. ಕೊನಿಡಿಯ 20 9-9.5 ಉದ್ದ. 2. ಆ. ಎಪಿಕೇಲ್‌ 


1. ಆಕ್ಟೊತೀಸಿಯಂ ರೊಬಸ್ಟಂ ಗಿಲ್ಮನ್‌ ಮತ್ತು ಅಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಸ್ತಾರವಾಗಿ 
ಹರಡಿದ್ದು, ವೆಲ್ವೆಟ್ಟಿನಂತೆ, ಬಹುಮಟ್ಟಿಗೆ ಮುಳುಗಡೆಯಾದ 
ತಂತುಜಾಲ, ಮೇಲ್ಮೈ ಕೊನಿಡಿಯದಂಡಗಳು ಮತ್ತು ಸ್ವಲ್ಪ 
ಮೇಲ್ಮೈ ತಂತುಜಾಲವಿರುತ್ತದೆ. ಮೇಲ್ಮೈ ಕಪ್ಪು, ಕೆಳಮುಖ 
ಕಪ್ಪ. ಕೊನಿಡಿಯದಂಡಗಳು ಮುಳುಗಡೆಯಾದ ಅಥವಾ 
ಮೇಲ್ಮೈ ತಂತುದಾರಗಳಿಂದೆ ಉದ್ಭವಿಸಿದ್ದು, ಬಹಂ ಅಡ್ಡ ಭಿತ್ತಿ 
ಯುತ, ಕಪ್ಪು ಬಣ್ಣವಿದ್ದು, ದಪ್ಪಭಿಶ್ತಿಯುತ, ನೆಯವಾಗಿದ್ದು. 
50-1504 ಉದ್ದ, ಸರಾಸರಿ ಸುಮಾರು 100, ಇರುತ್ತವೆ 
ಕೊನಿಡಿಯ ನಮಾೂನೆಯಂತೆ ತುದಿಯಲ್ಲಿನ ಚೆಂಡುಗಳಲ್ಲಿ ಬಿಟ್ಟಿರು 
ತ್ತವೆ; ಆದರೆ ಅಪರೂಪವಾಗಿ ಕೊನಿಡಿಯದಂಡದ ಮೇಲೆ 
ಬದಿಯಲ್ಲಿ ಬಿಟ್ಟಿರುತ್ತದೆ; ಕೊನಿಡಿಯದಂಡದ ತುದಿಗಳ 
ಬಹು ಸ್ವಲ್ಪ ಉಬ್ಬಿಕೊಂಡಿರುತ್ತವೆ. ಕೊನಿಡಿಯ ನೀಳಾಕಾರ, Noses 
ಪೀಪಾಯಿಯಾಕಾರ, ನಾಲ್ಕು ಅಥವಾ ಐದು ಅಡ್ಡಭಿತ್ತಿಯುತ, ದಂಡ ಮತ್ತು ಕೊನಿ 
ದಪ್ಪಭಿತ್ರಿಯುತ, ಆಳಬಣ್ಣವಿದ್ದು, ನಯವಾಗಿದ್ದು, 37-50 » ಡಿಯಂ (ಲಿಂಡಾವು 
10-14 ಇರುತ್ತವೆ. ಕೃಪೆ). 

ಮಣ್ಣಿನಿಂದ : ಚೀನ (110). 

ಅಮೆರಿಕ ಸಂಯುಕ್ತ ಸಂಸ್ಕಾನಗಳು : ಕೊಲರಾಡೊ (101) (102) (103), 
ಲೂಸಿಯಾನ (71), ಟೆಕ್ಸಾಸ್‌ (123), ಉಟಾಹ್‌ (71). 





2, ಆಕ್ರೊತೀಸಿಯಂ ಎಪಿಕೇಲ್‌ ಬರ್ಕ್‌ಲಿ ಮತ್ತು ಬ್ರೂಮ್‌ 

ಮೆದೆ ತೆಳು, ಸಡಿಲವಾಗಿ, ಹೊರಹೊಮ್ಮಿರುತ್ತದೆ. ಕೊನಿಡಿಖುದ:ಡಗಳು 
ನೇರವಾಗಿ ಬೆಳೆದಿದ್ದು, ಸರಳವಾಗಿ, ಒಂಟಿಯಾಗಿ ಕಂಡುಬಂದು, ಜೊತೆಗೆ ಆರರಿಂದ 
ಎಂಟು ಅಡ್ಡಭಿಶ್ತಿಯುತ, ಹೊಗೆಕಂದಿನಿಂದ ಕಪ್ಪು, ಸ್ನ ಲ್ಪ ಪಾರದರ್ಶಕ, ಬಹುಮಟ್ಟಿಗೆ 
ಪಾರದರ್ಶಕವಾದ ತುದಿಯಿದ್ದು, ಬುಡದಲ್ಲಿ ದಪ್ಪವಾಗಿದ್ದು ; 160-2004 ಉದ್ದ 
ವಿದ್ದು, 4-54 ವ್ಯಾಸ ತುದಿಯಲ್ಲಿದ್ದು, 6-84 ಬುಡದಲ್ಲಿ ವ್ಯಾಸವಿರುತ್ತದೆ. 
ಕೊನಿಡಿಯಗಳು ಒಂಟಿಯಾಗಿ ಕೊನಿಡಿಯದಂಡಗಳಲ್ಲಿನ ಎರಡರಿಂದ ಐದು ಕಿರುಹಲ್ಲು 


ಬೊನಿಲಿಯೇಲ್‌ 563 


ಆಳೆ 


ಮೊನೆಗಳ ತುದಿಗಳ ಮೇಲಿರುತ್ತವೆ, ಅಗಲವಾದ ಮೊಟ್ಟೆಯಾಕಾರಿತ, ಬಹುಮಟ್ಟಿಗೆ 
ಪೀಪಾಯಿಯಾಕಾರ, 20 -.9-9.5[: ಮೂರು ಇಿತ್ತಿಗಳಿದ್ದು ಒಳಗಿನ ಎರಡು 
ಕೋಶಿಕೆಗಳು, ಕೊನೆಯೆರಡು ಕೋಶಿಕೆಗಳ ಎರಡರಷ್ಟು ಉದ್ದವಿದ್ದು, ನಸು ಹೊಗೆ 
ಕಂದು, ಪಾರದರ್ಶಕ. 

ಮಣ್ಣಿನಿಂದ : ಸ್ಥಿತ್ಸರ್‌ಲಂಡ್‌ (24). 


ಖ್‌ 


(35) ಟೆಟ ್ರಕಾಕೊ ಸ್ಟೋರಿಯ ಚಾಚಿ 
ಕೊನಿಡಿಯದಂಡಗಳು ಆಷ್ನಭಿ್ರಿಯುತ. ಕದಲ್ಲೊ 
ಡೆದು, ಪಾರದರ್ಶಕ ಹೊಗೆಬಣ್ಣ. ಕೊನಿಡಿಯ ಗೋಳಾ 
ವಾ ಚಿಕ್ಕ ಕವಲುಗಳ ತುದಿಗಳಲ್ಲಿರುತ್ತವೆ. 
ಎ ಕಂದು. ಎರಡು ಪರಸ್ಪರ ಸಮಕೋನವಾಗಿ ಎರಡು 
ವಿಭ್ಲಗಗಳಾಗಿರುವುದರಿಂದ ಐ ಪ್ರತಿಯೊಂದು ನಾಲು ಕೊಪ 
ಕೆಗಳಾಗಿರುತ್ತವೆ. “ ಸ್ಫೋರಿಯಂ ಕಿಡಿಯ 
ದಂಡ ಮತ್ತು ಕೊನಿಡಿಯ 


ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. (ಲಿಂಡಾವು ಕೃಪೆ). 





ಚಿತ್ರ 132. ಟೆಟ್ರಕಾಕ್ಗೊ 


1. ಟೆಟ್ಟಕಾಕ್ಸೊಸ್ತೋರಿಯಂ ಪಾಕಿಯಾನಂ ಜಾಬೊ 
ಸಹನಾಮ ಸ್ಟೆಂಘೆ ೈಲಿಯಂ ಪಾಕ್ಚಿ ಯಾನ 


ಸಮೂಹಗಳು ಹುರುಳಿ ಆಗಾರಿನ ಮೇಲೆ ವಿಸ್ತಾರವಾಗಿ ಹರಡಿದ್ದು, ಸಮೂಹದ 
ಅಂಚುಗಳು ಬೆರಳಿನಂತಿದ್ದು : ಮೇಲ್ಮೈ ವೆಲ್ವೆಟ್ಟಿನಂತಿದ್ದು. ಬೂದಿಸಿಂದ ಹಸುರು 
ಮಿಶ್ರಿತಕಪ್ಪು ಅಥವಾ ಕಪ್ಪು; ಕೆಳಮುಖ ಬಣ್ಣರಹಿತ. ಮೇಲ್ಮೈ ತಂತುಜಾಲ 
ಬಹು ಅಡ್ಡಭಿತ್ತಿಯುತ, ಹಸುರು ಬಣ್ಣದಂತೆ 4-6 ದಪ್ಪವಿರುತ್ತದೆ. ಕೊನಿಡಿಯ 
ದಂಡಗಳು "ಮುಳುಗಡೆಯಾದ ಅಥವಾ ಮೇಲ್ಮೈ ತಂತುಜಾಲದಿಂದ ಉದ್ಭವಿಸಿದ್ದು, 
ಕೆಲವು ಸಮಯಗಳಲ್ಲಿ ಒಂದು ಸಾರಿ ಕವಲೊಡೆದು, ಬಹು ಅಡ್ಡಭಿತ್ತಿಯುತ, ಹಸುರೃ 
ಬಣ್ಣ, ನಯವಾಗಿ, 75 ೬ 4-5. ಕೊನಿಡಿಯ ತುದಿಯಲ್ಲಿ ಮತ್ತು ಬದಿಯಲ್ಲಿ 
ಬಿಟ್ಟಿದ್ದು, ಒಂಟಿಯಾಗಿ ಆಥವಾ ಚೆಂಡುಗಳಲ್ಲಿ 3, 4 ಅಥವಾ 5ರ ಚೆಂಡಿನಲ್ಲಿದ್ದು y 
ನಾಲ್ಕು ಕೋಶಿಕೆಯುತ, ಶಿಲುಬೆಯಾಕಾರಿತ ಅಡ್ಡಭಿತ್ತಿಯುತ, ಕಪ್ಪು ಸ್ಪಷ್ಟಗುಳ್ಳಿ 
ಗಳಿರುತ್ತವೆ. ಹಿರಿಯವರ್ಧನಗಳಲ್ಲಿ ಕೊನಿಡಿಯಭಿತ್ತಿಗಳು ದಪ್ಪವಿದ್ದು ಅಡ್ಡಜಭಿತ್ತಿ 
ಗಳು ಅಸ್ಪಷ್ಟವಾಗಿ ಕಂಡುಬರುತ್ತವೆ. ಕೊನಿಡಿಯಗಳು ಪಿಯರಾಕಾರ, 17- 25» 
12-17. 

ಮಣ್ಣಿನಿಂದ : ಕಾಲುವೆ ವಲಯ (65). 

ಆಮೆರಿಕ ಸಂಯುಕ್ತ ಸಂಸ್ಕಾನಗಳು : ಇಡಾಹೊ (140), ಉಟಾಹ್‌ (71). 


564 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
(36) ಸ್ಪೆಂಫೈಲಿಯಂ ವಾಲ್ರಾಕ್‌ 


ಬಂಜೆ ತಂತುದಾರಗಳು, ತೆವಳುತ್ತ, ಹರಡಿದ್ದು, 
ಬಹುಪಾಲು ಕಪ್ಪು ಬಣ್ಣವಿದ್ದು, ಆ ಅಚ್ಚ ಭಿತ್ರಿಯುತ, 
ಉಣ್ಣೆಪುಚ್ಛ ದಂತಿರುತ್ತದೆ. ಕೊನಿಡಿಯ ದಂಡಗಳು 
ಬದಿಯ ಕವಲುಗಳಾಗಿ ಉದ್ಭವಿಸಿದ್ದು ಸ ಹೆಚ್ಚುಕಡಮೆ 
ನೇರವಾಗಿ ಬೆಳೆದಿದ್ದು , ಆಗಾಗ್ಗೆ ಬಹು ಚಿಕ್ಕವು; ಬಹು 
ಪಾಲು ಕವಲೊಡೆಯದೆ ಮತ್ತು ಆಗಾಗ್ಗೆ ಅಡ್ಡಭಿತ್ತಿ 
ರಹಿತವಾಗಿರುತ್ತ ವೆ. ಕೊನಿಡಿಯುಗಳು.. ಒಂಟಿಯಾಗಿ 
ಮತ್ತು ತುದಿಯನ್ಸಿರುತ್ತವೆ, ಅಂಡಾಕಾರ ಅಥವಾ ಬಹು 





ಮಚ್ಚಿಗೆ ಗದೆಯಾಕಾರ, ಆಗಾಗ್ಗೆ ಸ್ವಲ್ಪ ಮೊನಚಾಗಿದ್ದು, ಚಿತ್ರ 133. ಸ್ಟೆಂ 

ಶಂಕಾಕಾರಿತ, ಹೆಚ್ಚುಕಡಮೆ ಕಪ್ಪು ಬಣ್ಣದಿಂದ ಅಪಾರ ಫೈಲಿಯಂ ಕೊನ 

ದರ್ಶಕ, ಡಿಯದಂಡ ಮತ್ತು 
ಕೊನಿಡಿಯ(ಲಿಂಡಾವು 
ಕೃಪೆ). 


ಸ್ಪೆಂಫೈಲಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಸಮೂಹಗಳು ಕಪ್ಪ, ಕೊನಿಡಿಯಗಳು ನಯವಾಗಿರು 

ಬಿ 

ನಬ. 
ಪಿಯರಾಕಾರಿತ ಅಥವಾ ಅಂಡಾಕಾರಿತ, ತುದಿಯಲ್ಲಿ 
ಸಂಕುಚಿತವಾಗಿರುತ್ತ ವೆ. 1. ಸೆ, ಫೈರಿಫಾರ್ಮೆ 
bb. ಮೊಟ್ಟೆಯಾಕಾರದಿಂದ ಬಹುಪಾಲು ಗೋಳಾ 


ಕಾರ, ತುದಿಯಲ್ಲಿ ಸಂಕುಚಿಸಿರುವುದಿಲ್ಲ. 


ರ್‌ 


€. ಬೀಜಾಣುಗಳು 40 ಉದ್ದ. 2. ಸ್ಥೆ. ಬಾಟ್ಟಿಯೋಸಂ 
೦೦. ಬೀಜಾಣುಗಳು 14-25 ಉದ್ದವಿರುತ್ತ ವೆ.3, ಸ್ಟೆ ಮ್ಯಾಕ್ರೊಸ್ಟೊ 
ರಾಯ್ಡಿಯಂ 


೩೩. ಸಮೂಹಗಳು ದಟ್ಟಹಸುರು ಬಣ್ಣ. ಕೊನಿಡಿಯ 
ಗುಳ್ಳೆಯುತ. 4, ಸ್ಟೆ. ವೀರ್ರುಕುಲೋಸಂ 


1. ಸ್ಪೆಂಫೈಲಿಯಂ ಪೈರಿಫಾರ್ಮೆ ಬೊನೊರ್ಡೆನ್‌ 

ಸಮೂಹಗಳು ಸ್ವಲ್ಪ ಹರಡಿದ್ದು, ಕಪ್ಪಾಗಿರುತ್ತವೆ. ತಂತುದಾರಗಳು ಸ್ವತಂತ್ರ 
ವಾಗಿ ಕವಲೊಡೆದು, ತೆವಳುತ್ತ ಅಡ್ಡಭಿಶ್ರಿಯುತ, ಹೊಗೆಯಂತಿರುತ್ತ ವೆ. ಕೊನಿಡಿಯ 
ಗಳು ಕೊನಿಡಿಯದಂಡಗಳ ತುದಿಯಲ್ಲಿದ್ದು, ತಿರುಪಿಯರಾಕಾರ ಅಥವಾ ಅಂಡಾಕಾರ, 


ಮೊನಿಲಿಯೇಲ್ಸ್‌ 565 
ಶಂಕಾಕಾರಿತ ; ಮೂರರಿಂದ ನಾಲ್ಕು ಅಡ್ಡಭಿತ್ತಿಗಳಿದ್ದು, ಅಡ್ಡಭಿಶ್ರಿ ಹತ್ತಿರ 
ಸಂಕುಚಿಸಿದ್ದು : ಕಪ್ಪು ಹೊಗೆಬಣ್ಣ : 25-30 x 12-15, : ನಯವಾಗಿರು 

ಣ್ಣಿನಿಂದ : ಸ್ವಿತ ರ್‌ಲಂಡ್‌ (24). 


ಮಣ್ಣಿನ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140), 


ಸ್ವ ಲ್ಪ 
ತ್ತವೆ. 


2. ಸ್ಪೆಂಫೈ 


ಲಿಯಂ ಜಾಟ್ರಿಯೋಸಂ ವಾಲ್ರಾ3ತ್‌ 
ಎ 


ದು, ಹರಡಿಕೊಂಡಿದ್ದು. ತೆಳು, ಆದಿಯಮಿತಾಕಾರದಾಗಿ ಕವಖೊಡೆದು, 


ಜ್‌ 


ಟಬ 

ಸಮೂಹಗಳು ಬಹುಕಪ್ಪಗಿದ್ದು, ಪೃತ್ತಾಕಾರಿತ; ನಿರ್ಲಿಂಗ ತೆಂಶುದಾರಗಳು 
ತೆವಳುತಿ 

ಮೊದಲಿಗೆ ಪಾರದರ್ಶಕ, ಅನಂತರ ಬದಲಾಗುತ್ತ ತೆಳುಕಂದಾಗಿ ಮತ್ತು ಕಡೆಯದಾಗಿ 
ಆಳಕಂದಾಗುತ್ತ ವೆ: ಅಡ್ಡಭಿತ್ತಿಯುತ, ಬಾಗಬಲವ, ಹೆಚ್ಚುಕಡಮೆ ಮಣಿಯಾಕಾರಿತ. 
ಕೊನಿಡಿಯದಂಡಗಳು ಕವಲುಗಳಾಗಿ ಉದ್ಭವಿಸಿದ್ದು, ಚಿಕ್ಕವು, ಬಾಗಿಬಲ್ಲವು, ಸರಳ 
ಅಥವಾ ಕವಲೊಡೆದು. ಪಾರವರ್ಶಕ ಅಥವಾ ಬಣ್ಣದ್ದಾಗಿದ್ದು, ಹೆಚ್ಚು ಒರಟಾಗಿದ್ದು, 


ಸರಳ ಅಥವಾ ದಿಕವಲಾಗಿ ತುತ್ತತುದಿಯಂ್ಲರುತ್ತವೆ. ಪ್ರಾಥಮಿಕ ಹಾಗೂ 
ದ್ವಿತೀಯ ಕವಲುಗಳು ಕೊನಿಡಿಯದ:ಡಗಳಲ್ಲಿ ಆತ್ಮಗೊಂಡಿರುನ ನೆ. ' ಜೆಕ್ಕ 
ತೊಟ್ಟಿದ್ದು, ಕೆಲವು ಸಮಯಗಳಲ್ಲಿ ಸುಮಾರಾಗಿ ಗೋಳಾಕಾರ, ಕೆಲವು ಸಮಯ 


ಗಳಲ್ಲಿ ಮೊಟ್ಟೆಯಾಕಾರ ಅಥವಾ ಆಯತಾಕಾರ, ಅಡ್ಡವಾಗಿ ವಿಭಜಿತಗೊಂಡು 
ಎರಡರಿಂದ ಆರು ವಿಭಾಗಗಳಾಗಿ, ಅವುಗಳಲ್ಲೊಂದರಲ್ಲಿ ಆಥವಾ ಅನೆ:ಕವುಗಲೆಲ್ಲಿ 
ಮೇಲಿಂದ ಕೆಳಕ್ಕೆ ಅಥವಾ ಓರೆಯಾದ ಒಂದು ಅಡ್ಡಭಿತ್ತಿ ಯಿದ್ದು K ಐಸ್‌ಬೆಲ್‌ಬಣ್ಣ 
ದಿಂದ ಕಂದುಮಿಶ್ರಿತ ಕಪ್ಪು, 25-40 : 16-20 ; ವಯಸ್ಸಾದಾಗ ಕೊನಿಡಿಯಗಳ 
ಮೇಲ್ಮೈ ಅತ್ಕುತ್ಕಷ್ಟ ಚುಕ್ಕೆಯುತವಾಗಿರುತ್ತದೆ. 

ಮಣ್ಣಿನಿಂದ : ಕೋಸ್ಟರಿಕ (65), ಇಂಗ್ಲಂಡ್‌ (51), ಯು.ಎಸ್‌.ಎಸ್‌.ಆರ್‌. 
(143). 
3. ಸ್ಪೆಂಫೈಲಿಯಂ ಮ್ಯಾಕೊಸ್ಟೋರಾಯ್ಡಿಯಂ (ಬರ್ಕ್‌ಲಿ ಮತ್ತು ಬ್ರೂಮ್‌) ಸ್ಕಾಕರ್ಡೊ 

ಹಾಸು ವಿಸ್ತಾರವಾಗಿದ್ದು, ಕಪ್ಪಬಣ್ಣವಿರುತ್ತದೆ. ಕೊನಿಡಿಯದಂಡಗಳು 
ಎಳೆಯುತಿದ್ದು, ಬಹು ತೆಳುವಾಗಿರುತ್ತವೆ ; ಅನಿಯಮಿತವಾಗಿ ಕವಲೊಡೆದು, ಪಾರ 
ದರ್ಶಕ, ಪರಸ್ಪರ ಹೆಣೆದುಕೊಂಡಿದ್ದು, ಅಡ್ಕಭಿತ್ತಿಯುತ ಜೊತೆಗೆ ಚಿಕ್ಕಕಾ-ಬಪಂತಹ 
ಬದಿಕವಲುಗಳಿದ್ದು, ಅವು ಕೊನಿಡಿಯಗಳನ್ನು ತಮ್ಮ ತುದಿಗಳಲ್ಲಿ ಹೊಂದಿರುತ್ತವೆ. 
ಕೊನಿಡಿಯಗಳು ಬಹುಮಟ್ಟಿಗೆ ಗೋಳಾಕಾರಿತ, ಉಪ್ಪನೇರಿಳೆಯಂತೆ ಮೊದಲು 
ಏಕಕೋಶಿಕೆಯುತೆ, ಅನಂತರ ನಾಲ್ಕು ಕೋಶಿಕೆಯುತ, ಚೆಸ್ಟ್‌ನಟ್‌ಕಂದು, 
14-25 ವ್ಯಾಸವಿದ್ದು, ವಿಭಜನೆ ಫಲವಾಗಿ ಎರಡು ಸಮಕೋನಗಳ ಭಿತ್ತಿಗಳು 
ನಾಲ್ಕು ಕೋಶಿಕೆಗಳಾಗಿ ಅಡ್ಡಭಿತ್ರಿಗಳು ಬದಿಯೆಲ್ಲಿದ್ದು, ಪ್ರತಿಯೊಂದರಲ್ಲಿ 


566 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಥವಾ ಒಂದು ಕೋಶಿಕೆಯಲ್ಲಿ ಕೃಮೇಣ ಸ್ವಲ್ಪ ಅಗಲವಾಗಿದ್ದು, ಒಂದು ತೊಟ್ಟು 
ಕೋಶಿಕೆಯಾಗಿ ಇತರ ಮೂರು ಅದರ ಮೇಲಿಡಲ್ಪಟ್ಟಿರುತ್ತವೆ. 
ಮಣ್ಣಿನಿಂದ : ಕೆನಡ (23), ಈಜಿಪ್ಟ್‌ (156), ಯು. ಎಸ್‌. ಎಸ್‌. ಆರ್‌. 


ತ 
(143). 


4, ಸ್ಪೆಂಫೈಲಿಯಂ ವೆರ್ರುಕುಲೋಸಂ ಜಿಮ್ಮರ್‌ಮನ್‌ 
ಸಹನಾಮ ಸ್ಟೆ. ಕನ್ಸಾರ್ಟಿಯೇಲ್‌ (ತೂಯಿಮೆನ್‌) ಗ್ರೂವ್ಸ್‌ ಮತ್ತು ಸ್ಕೊಲ್ಕೊ 
ಸಮೂಹಗಳು ಹರಡಿದ್ದು, ಆಳಲಲಿವ್‌, ಹಸುರಾಗಿರುತ್ತವೆ. ತುಂತುದಾರಗಳು 
ತಿರುಚಿಕೊಂಡಿದ್ದು, ಪಾರದರ್ಶಕ, ಕವಲೊಡೆದು ಸುಮಾರು 224 ದಪ್ಪ; ಚಿಕ್ಕ 
ಅಥವಾ ಉದ್ದಕವಲುಗಳಿರುತ್ತವೆ. ಕೊನಿಡಿಯ ತಿರುಮೊಟ್ಟೆಯಾಕಾರ ಅಥವಾ 
ಮೊಟ್ಟೆಯಾಕಾರ : ಎರಡು ಅಥವಾ ಮೂರು ಅಡ್ಡಭಿತ್ತಿಗಳಿದ್ದು , ಶಂಕಾಕಾರ, ಗುಳ್ಳೆ 
ಯುತ, ಕಂದು, ಮಾಗಿದಾಗ ಅಪಾರದರ್ಶಕ, 17.5-22 %11-13.54 ಇರುತ್ತವೆ. 


ಮಣ್ಣಿನಿಂದ : ಇಂಗ್ಲಂಡ್‌ (212). ಜಪಾನ್‌ (190). 


(37) ಮ್ಯಾಕ್ಟೊ ಶ್ರಸ್ಟೋರಿಯಂ ಫ್ಲೈಸಾ 

ಬಂಜೆತಂತುದಾರಗಳು ಆಳಕಂದಿನಿಂದ ಬಹುಮಟ್ಟಿಗೆ ಕಪ್ಪು. ಕೊನಿಡಿಯ 
ದಂಡಗಳು ಒಂದೊಂದು ಸಲ ಒಂಟಿಯಾಗಿದ್ದು, ಬಹುಪಾಲು ಗುಂಪುಗಳಲ್ಲಿ ಉದ್ಭವಿಸಿ, 
ನೇರವಾಗಿ ಬೆಳೆದು, ಬಾಗಬಲ್ಲವು ಆಥವಾ ಬಹುಪಾಲು ನೇರವಾಗಿರುತ್ತವೆ. ಅಡ್ಡ 
ಭಿತ್ತಿಯುತ : ಮೇಲಿನ ಕೋರಿಕೆಗಳು ಸ್ಪಲ್ಪ ಉಬ್ಬಿದ್ದು: 


ಸಾಧಾರಣವಾಗಿ ಕವಲೊಡೆಯದೆ : ಕಂದಿನಿಂದ ಕಪ್ಪು: 


ಸಾಧಾರಣವಾಗಿ ಪಾರದರ್ಶಕ : ಕೊನಿಡಿಯಗಳು ಶೀರ್ಷ 
ವರ್ಧಿಗಳಾಗಿ ರೂಪಿತಗೊಂಡಿದ್ದು, ಅನಂತರ ಬದಿಗೆ 
ತಳ್ಳ ಲ್ಪಡಂತ್ತವೆ. 'ಕೊನಿಡಿಯಗಳು ತುದಿಯಲ್ಲಿ ಒಂಟಿ 
ಯಾಗಿದ್ದು , ಅಂಡಾಕಾರಿತ ಅಥ ವಾ ನೀಳಾಕಾರಿತ, 
ಸಾಧಾರಣವಾಗಿ ಗದೆಯಾಕಾರ, ಕೆಲವು ಸಮಯಗಳಲ್ಲಿ 
4 ಸ ಗೆ ಫ್‌ a pe 
ಕಾರು ಬಾವ ಬ ನ 
Ce 1 “' ದಂಡಗಳು ಮತ್ತು ಕೊನಿ 
ಆಗಾಗ್ಗೆ ಅತ್ಯುತ್ಕೃಷ್ಟ ಮುಳ್ಳುಗಳಿರುತ್ತವೆ. ಡಿಯ (ಲಿಂಡಾವು ಕೃಪೆ), 





ಮ್ಯಾಕ್ರೊಸ್ಟ್ಪೋರಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕೊನಿಡಿಯ ಗಡೆಯಾಕಾರ, 


ಮೊನಿಲಿಯೇಲ್ಸ್‌ 567 


೧. ಸಮೂಹಗಳು ಹಸುರು ಮಿಶ್ರಿತ ಕಂದು, 
ಕೊನಿಡಿಯದಂಡಗಳು 150-200 ಉದ್ದ. 1. ಮ್ಮಾ. ಕ್ಲಾಡೊಸ್ಟೋರಿ 
ಯಾಯ್ಡಿಸ್‌ 
bb. ಸಮೂಹಗಳು ಕಪ್ಪಕಂದು, ಕೊನಿಡಿಯ 
ದಂಡಗಳು 90 ವರೆಗೂ ಉದ್ದವಿರುತ್ತವೆ. 2, ಮ್ಮಾ. ಕಮ್ಮೂನ್‌ 


೩3೩. ಕೊನಿಡಿಯಗಳು ಜೇಬಿನಂತಹವು. 3, ಮ್ಮಾ. ಸಾರ್ಸಿನಿಫಾರ್ಮಿ 


1. ಮ್ಯಾಕ್ರೊಸ್ಟೋರಿಯಂ ಕ್ಸಾ ಡೊಸ್ಟೋರಿಯಾಯ್ಡಿ ಸ್‌ ಡೆಸ್ಮಜಿಯರ್ಸ್‌ 

ಸಮೂಹಗಳು ಚಿಕ್ಕವು, ದುಂಡಾಗಿದ್ದು, ವೆಲ್ಫೆಟ್ಟಿ ನಂತೆ, ಆಳಹಸುರು ಮಿಶ್ರಿತ 

ಕೆ ಎ ವ'ಬ ಲ 

ಕ:ದಾಗಿರುತ್ತವೆ. ಕೊನಿಡಿಯದಂಡಗಳು ಗುಂಪುಗಳಲ್ಲಿ ಉದ್ಭವಿಸಿ, ನೇರವಾಗಿ ಬೆಳೆ 
ದಿದ್ದು, ಕವಲೊಡೆದು, ಗಂಟಾಗಿದ್ದು, ಅಡ್ಡಭಿತ್ಕಿಯುತ, ಬಹುಮಟ್ಟಿಗೆ ಪಾರದರ್ಶಕ, 
150-2004 ಉದ್ದ, 54 ದಪ್ಪವಿರುತ್ತವೆ. ಕೊನಿಡಿಯಗಳು ಅ.ಡಾಕಾರ, 
ನೀಳಾಕಾರ ಅಥವಾ ಬಹುಮಟ್ಟಿಗೆ ಪಾರದರ್ಶಕ (ಕೆಲವು ಸಮಯಗಳಲ್ಲಿ ಅಲ್ಲಲ್ಲೆ 
ಉಬ್ಬಿರುತ್ತವೆ), ಶಂಕಾಕಾರಿತ, ಎರಡರಿಂದ ಹತ್ತು ಅಡ್ಡಲಛಿತ್ತಿಗ?ರುತ್ತವೆ, 
15-754 ಉದ್ದ ಮತ್ತು 8-14 ದಪ್ಪವಿದ್ದು: ಅಂಡಾಕಾರ, ಅತ್ಯುತ್ಕೃಷ್ಟ ಹರಳು 
ರೂಪಿತ, ಗದೆಯಾಕಾರದವು ನಯವಾಗಿರುತ್ತವೆ. 

ಮಣ್ಣಿನಿಂದ: ಇಂಗ್ಲಂಡ್‌ (50) (51), 


2. ಮಾಕ್ರೊಸ್ಟೋರಿಯಂ ಕಮ್ಮೂನ್‌ ರಾಬಿನ್‌ ಹೊಸ್‌ Na 

ಸಮೂಹಗಳು ನಿಬಿಡವಿದ್ದು, ಕಂದಿನಿಂದ ಕಪ್ಪುಕಂದು. ಕೊನಿಡಿಯದಂಡಗಳು 
ಗುಂಪಿನಲ್ಲಿ ಉದ್ಭವಿಸಿದ್ದು, ಓರೆಯಾಗಿರುತ್ತವೆ. ಸಾಧಾರಣವಾಗಿ ಕವಲೊಡೆದಿರದೆ, 
ಆಡ್ಡಭಿತ್ತಿಯುತ, ಆಡ್ಡಭಿತ್ತಿ ಹತ್ತಿರ ಸಂಕುಚಿಸಿರದೆ, 80-90, ಉದ್ದ 4-7, 
ದಪ್ಪವಿರುತ್ತವೆ. ಕೊನಿಡಿಯಗಳು ಬಹು ವಿವಿಧವಾಗಿದ್ದು, ತಿರುಮೊಟ್ಟೆಉ ಸಾಕಾರ, 
ನೀಳಾಕಾರ ಅಥವಾ ಗದೆಯಾಕಾರ, ಬುಡದಲ್ಲಿ ಕಿರಿದಾಗಿದ್ದು , ಜೊತೆಗೆ ಮೂರರಿಂ; 
ಐದು ಅಡ್ಡ ಭಿತ್ತಿಗಳಿರುತ್ತವೆ ಮತ್ತು ಅನೇಕ ಓರೆ ಅಡ್ಡಭಿತ್ತಿಗಳಿದ್ದು. ಆಲಿವ್‌ಹಸುರು 
ಆಥವಾ ಆಲಿವ್‌ಕಂದು, ಸಾಧಾರಣವಾಗಿ ಅತ್ಯುತ್ಕೃಷ್ಟ ಹರಳುರೂವಿತ ಮೇಲ್ಮೈ 
ಇದ್ದು, 18-35. 8-14್ಲಿ. | 

ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140). 


3. ಮ್ಯಾಕ್ರೊಸ್ಟೋರಿಯಂ ಸಾರಿನಿಫಾರ್ಮೀ ಕ್ಯಾವರ 


ತಂತುದಾರಗಳು ಕವಲೊಡೆದು, ಪಾರದರ್ಶಕ, ಆಡ್ಡಳಿತ್ತಿಯುತ, ಚೆಕ್ಕ, 
ನೇರವಾಗಿ ಬೆಳೆದ ಗಡುಸಾದ ಕಂದುಮಿಶ್ರಿತ ಹಸುರುಬಣ್ಣದ ಕೊನಿಡಿಯದಂಡಗಳು 


568 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 

ಎರಳವಾಗಿ ಅಡ್ಡಭಿಶ್ರಿಯುತ ಮತ್ತು ಗಂಟಾಗಿರುತ್ತವೆ. 

ಕುರಿತವಿದ್ದು, ಸಮವರ್ಣದಲ್ಲಿದ್ದು ; 
ಎ ೧ ೪ 


ಇರುತ್ತವೆ. 
ಮಣ್ಣಿನಿಂದ : ಈಜಿಪ್ಟ್‌ (156). 
(38) ಆಲ್ಬರ್ನೇರಿಯ ನೀಸ್‌ 


ಬಂಜೆತಂತುದಾರಗಳು ತೆವಳುತ್ತವೆ, ಅಡ್ಡಭಿತ್ತಿ 
ಯುತ. ಕೊನಿಡಿಯದಂಡಗಳು ಒಂಟಿಯಾಗಿ ಅಥವಾ 
ಗುಂಪುಗಳಲ್ಲಿದ್ದು ; ನೇರವಾಗಿ ಬೆಳೆದು, ಅಡ್ಡಭಿಶ್ತಿಯುತ, 
ಬಹುಪಾಲು ಕವಲಾಗಿರದೆ, ಚಿಕ್ಕವು. ಕೊನಿಡಿಯ 
ತಿರುಗದೆಯಾಕಾರಿತ, ಬಹುಪಾಲು ನೀಳಾಕಾರಿತ ತಳ 
ಭಾಗವಿದ್ದು, ಕಪ್ಪುಬಣ್ಣ, ಮೊನೆಗಳಲ್ಲಿ ತಿಳಿಬಣ್ಣವಿದ್ದು, 
ಸಾಧಾರಣವಾಗಿ ಉದ್ದವಾಗಿದ್ದು , ಸುಮಾರಾಗಿ ಸರಳವಾದ 
ಸರಣಿಗಳಲ್ಲಿ ಬಿಟಿ ರುತ್ತವೆ. 


ಕೊನಿಡಿಯಗಳು ಜೇಬಿನಾ 
ಕೊನಿಡಿಯದಂಡಗಳು, 24-28 x 12-18 





ಚಿತ್ರ 135, ಆಲ್ಪನ್ನೇ 
ರಿಯ ಕೊನಿಡಿಯದಂಡಗಳು 
ಮತ್ತು ಕೊನಿಡಿಯ. 


ಆಲ್ಬರ್ನೇರಿಯ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


೩. ಕೊನಿಡಿಯದಂಡಗಳು ಆಡ್ಡ ಭಿತ್ತಿ ಯುತ. 
b- ಸಮೂಹಗಳು ಕಪ್ಪಹಸುರು, 
50 x 164, ಒರಟಾಗಿರುತ್ತವೆ. 
ಸಮೂಹಗಳು ಕಂದು 
0. ಕೊನಿಡಿಯ 35-90 : 9-14, ನಯ 
ವಾಗಿರುತ್ತವೆ 
00. ಕೊನಿಡಿಯ 12-22 ಉದ್ದವಿರುತ್ತವೆ. 
000. ಸಮೂಹಗಳು ಕಂದುಹಸಾರು, ಕೊನಿಡಿಯಗಳು 
30-36 » 14-154. ನಯವಾಗಿರುತ್ತವೆ. 


bbbb. ಸಮೂಹಗಳು ಬೂದು, ಕೊನಿಡಿಯ 
24x 10. 


aa. ಕೊನಿಡಿಯದಂಡಗಳು ಅಡ್ಮಭಿಶ್ರಿರಹಿತವಿರುತ್ತ ವೆ. 


ಕೊನಿಡಿಯ 


bb. 


ಹ್ಮೊಮಿಕೋಲ 


2. ಆ. ಫಾಸಿಕುಲೇಟ_ 
. ಗ್ರೀಸಿಯ 


. ಟೆನುಯಿಸ್‌ 


ರ 


ಆ. ಜಿಯೊಫೈಲ 


6. ಆ. ಮಾಲ್ಕೈ 


ಫೆ ೪ 
& 
| 
ಇ 

(4 
"a 
po 
ಇದ 


ಮೊ 

|. ಆಲ್ಬರ್ನೇರಿಯ ಹ್ಮೂಮಿಕೋಲ ಆಡೆಮನ್ಸ್‌ 
ಸಮೂಹಗಳು ಮಾಗಿದಾಗ ವೃತ್ತಾಕಾರ, ಕಪ್ಪಹಸುರು, ಫಲಿತ ತಂತುದಾರ 
ಗಳು ಬಹು ವೃದ್ಧಿಯಾಗಿದ್ದು, ಪಾರದರ್ಶಕ, ಜಂಟಿಸಲ್ಪಟ್ಟಿದ್ದು, 3.5 ವ್ಯಾಸವಿದ್ದು, 
ಸೆ pe ಬಟ ೧ಎ ತೆ ಕು 
ಅಂತ್ಕಾರಂಭಿಯಲ್ಲಿ ಕವಲೊಡೆದಿರುತ್ತವೆ. ಕೊನಿಡಿಯ ಆಕಾರದಲ್ಲಿ ವಿವಿಧವಿದ್ದು, 
ಉರುಳೆಯಾಕಾರ. ಶಿರುಗದೆಯಾಕಾರ, ಆಯತಾಕಾರ... ನಳಿಕೆಯಾಕಾರ, ಮೊದಲಿಗೆ 
ಪಾರದರ್ಶಕ, ಅನಂತರ ಜೇನುತುಪ್ಪದ ಬಣ್ಣವಿದ್ದು. ತೆಳು, ಕಪ್ಪ, ಕಡೆಯದಾಗಿ 
ಕಪ್ಪುಹಸುರು ಮತ್ತು ಹೊಗೆಬಣ್ಣವಿದ್ದು ; ಗಾತ್ರದಲ್ಲಿ ವಿವಿಧ; ಗರಿಷ್ಠ 16-50 ; 
ಮೂರರಿಂದ ಏಳು ಸಲದಷ್ಟು ಆಅಡ್ಡಭಿತ್ತಿಯುತ : ಶಂಕಾಕಾರಿತ ;: ವಯಸ್ಸಾದ 

ಳೂ 
ಹಂತದಲ್ಲಿ ದಟ್ಟವಾಗಿ ಮತ್ತು ಬಹು ಅತ್ಯುತ್ಛೃಷ್ಟವಾಗಿ ಒರಟಾಗಿದ್ದು ಅಡ್ಡಭಿತ್ತಿಗಳ 
ಹತ್ತಿರ ಸ್ವಲ್ಪ ಸಂಕುಚಿತ ಅಥವಾ ಸಂಕುಚಿತಗೊಂಡಿರುವುದಿಐ. 


ಮಣ್ಣಿನಿಂದ : ಕಾಲುವೆ ವಲಯ (65), ಚೀನ (110), ಜೆಕೊಸ್ಸೊವಾಕಿಯ 


(129), ಇಂಗ್ಲಂಡ್‌ (50), ಹಾಲಂಡ್‌ (133), ಭಾರತ (32) (185), 
ಸುಮಾತ್ರ (188), ಸ್ವಿತ್ಸರ್‌ಲಂಡ್‌ (24). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ಐಯೋವ (3), 


ಲೂಸಿಯಾನ (2), ನ್ಯೂಜರ್ಸಿ (209) (210), ಉಟಾಹ್‌ (71). 


2. ಆಲ್ಬರ್ನೇರಿಯ ಫ್ಯಾಸಿಕುಲೇಟ ಕೂಕ್‌ ಮತ್ತು ಎಲಿಸ್‌ 

ಕೊನಿಡಿಯದಂಡಗಳು ಕಂದು, ನೇರ ಆಥವಾ ಓರೆಯಾಗಿ ಬೆಳೆದಿದ್ದು, ಅನಿಯ 
ಮಿತವಾಗಿ ತಿರುಚಿಕೊಂಡಿದ್ದು, ಒಂಟಿಯಾಗಿ ಅಥವಾ ಕೊಂಡಿಯಂತಿದ್ದು, ಅಡ್ಡಭಿತ್ತಿ 
ಯುತ, ಸಮವ್ಯಾಸವಿದ್ದು , 40-130 x 34: ಕೊನಿಡಿಯ ಆಳಕಂದು, ಆಯತಾ 
ಕಾರ, ಆಂಡಾಕಾರ, ಸೂಕ್ಷ್ಮವಾದ ಅಗೃಸ್ಮಭಾಗವಿದ್ದು, 35-909-14, 
ಎಂಡೋಕ್ರೊಮ್‌, ಅಡ್ಡವಾಗಿ ಎರಡರಿಂದ ಏಳರಷ್ಟುಸಲ ಅಡ್ಡಭಿತ್ರಿಯುತ, 
ಸಾಧಾರಣವಾಗಿ ಅನೇಕ ಮೇಲಿನಿಂದ ಕೆಳಗಡೆಗೆ ಉದ್ದಭಿತ್ತಿಗಳಿದ್ದು, ತುದಿಕೋಶಿಕೆ 
ಚಿಕ್ಕದು ಅಥವಾ ನೀಳವಾಗಿರುವುದರಿಂದ ಒಂದು ನೀಳೆ ಪಾರದರ್ಶಕ ಕೊಕ್ಕು ಆಗಿರು 
ತ್ತದೆ. ` 

ಮಣ್ಣಿನಿಂದ : ಈಜಿಪ್ಟ್‌ (156), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಯಾರ್ಕ್‌ (89). 


3. ಆಲ್ಬರ್ನೇರಿಯ ಗ್ರೀಸಿಯ ಜಿಲ್ಲಿನಿಯಿ 
ಲು 


ಕಂತುದಾರಗಳು ನಯವಾಗಿದ್ದು, ಅಡ್ಡಭಿತ್ತಿಯುತ, ಕಂದು, 3-4.5 


ರಾ 
ವ್ಯಾಸವಿರುತ್ತವೆ. ಕೊನಿಡಿಯಗಳು ಸರಣಿಗಳಲ್ಲಿ ಅಥವಾ ಪೊದರಿನಂತಿದ್ದು ಮತ್ತು 


[ac 


470 ಮಚ್ಚಿ ಶಿಲೀಂಧ್ರಗಳ ಕೈಪಿಡಿ 


ಅನಂತರ ಸರಣಿಗಳಲ್ಲಿರುತ್ತ ವೆ, ಕೊನಿಡಿಯಗಳು ಗೋಳಾಕಾರಿತದಿಂದ ಪಿಯರಾಕಾರ, 
ಶಂಕಾಕಾರವಾಗಿ ವಿಭಜಿಸಿದ್ದು, ಪ್ರಕಾಶಮಾನಕಂದಿನಿಂದ ಕಪ್ಪುಕಂದು, ಆಗಾಗ್ಗೆ 
ಜೊತೆಗೊಂದು ಪಾರದರ್ಶಕ ತೊಟ್ಟಿದ್ದು, ನಯವಾಗಿದ್ದು: 12-22 ಉದ್ದವಿರು 
ತ್ತವೆ. 

ಮಣ್ಣಿನಿಂದ: ಸುಮಾತ್ರ (188). 


ಣ 

4. ಆಲ್ಬರ್ನೇರಿಯ ಟೆನುಯಿಸ್‌ ನೀಸ್‌ (ಪ್ಲೇಟ್‌ 2111, B, C) 

ಕೊನಿಡಿಯದಂಡಗಳು ಚಿಕ್ಕವು, ಅಡ್ಡಭಿತ್ತಿರಹಿತ, ಕವಲೊಡೆಯದೆ ಅಥವಾ 
ಕವಲೊಡೆದು, ಕಂದುಹಸುರು, ಕೊನಿಡಿಯಂಗಳು ಸರಣಿಗಳಲ್ಲಿದ್ದು , ಶಂಕಾಕಾರಿತ. 
ಜೊತೆಗೆ ಮೂರರಿಂದ ಐದು ಅಡ್ಡಭಿತ್ತಿಗಳು: ಅವು ಹೊರಭಿತ್ತಿ ಹತ್ತಿರ ಸಂಕುಚಿತ 
ಗೊಂಡಿದ್ದು, ಆಲಿವ್‌ಹಸುರು ಅಥವಾ ಕಂದುಮಿಶ್ರಿತ ಕಪ್ಪ, ಬಹು ವಿವಿಭ ಗಾತ್ತೆದಲ್ಲಿ 
ಮತ್ತು ಆಕಾರದಲ್ಲಿದ್ದು. 30-36 ~ 14-15. 

ಮಣ್ಣಿನಿಂದ : ಆಸ್ಟ್ರಿಯ (189), ಕೆನಡ (22), ಇಂಗ್ಲಂಡ್‌ (51) (61), 
ಜಪಾನ್‌ (190). 


5. ಆಲ್ಬರ್ನೇರಿಯ ಜಿಯೊಫೈಲ ಡಾಜೆಸ ` 

ತಂತುಜಾಲ ಆಳಕಂದು, ಮೆದೆಯು ಬೂದುಬಣ್ಣ, ಸುಮಾರು 1 ಸೆಮಿ ಎತ್ತರ, 
ಹರಡಿದ ಬಂಜೆ ತಂತುರೂಪಿಗಳಿದ್ದು » ಕಂದು, ಚಿಕ್ಕ ಭಾಗಗಳಿಂದ ರೂಪಿತಗೊಂಡಿದ್ದು, 
ಎಣ್ಣೆ ತಂತುದಾರಗಳಿಂದ ತಂಬಿರುತ್ತದೆ. ತಂತುರೂಪಿಭಾಗಗಳು ಅಳತೆಯಲ್ಲಿ 
8-12,,ಉದ್ದ » 6-104 ವ್ಯಾಸವಿರುತ್ತವೆ. ಫಲಿತ ತಂತುರೂಪಿಗಳು ಎತ್ತರಿಸಲಾದ 
ಕವಲುಗಳಿಂದ ರೂಪಿತಗೂಂಡಿದ್ದು K ಅಡ್ಡಭಿತ್ತಿಯುತ, 4-64 ವ್ಯಾಸವಿರುತ್ತವೆ. 
ಅಡ್ಡಭಿತ್ತಿಗಳ ಅಂತರವು ಅತಿಕಡಮೆ ಎಂದರೆ 27.2, ಬೀಜಾಣುಗಳು ಸರಳವಾದ 
ಬದಿಗವಲುಗಳ ಮೇಲೆ ಬಿಟ್ಟಿದ್ದು, ಎರಡರಿಂದ ನಾಲ್ಕು ಬೀಜಾಣುಗಳುಳ್ಳ ಸರಣಿ 
ಗಳಲ್ಲಿದ್ದು , ನೀಳಾಕಾರ, ಕದರಿನಾಕಾರ, ಕಂದು ಮತ್ತು ಮಾಗಿದಾಗ ಕಪ್ಪು, ಶಂಕಾಕಾರ. 
ಬೀಜಾಣುಗಳ ಗಾತ್ರ ಮತ್ತು ಅನೇಕ ಅಡ್ಡಭಿತ್ತಿಗಳ ಇರುವಿಕೆ ವಿವಿಧವಾಗಿದ್ದು ನ 
16-38 ಉದ್ದ » 6-124 ಅಗಲ, 24:10. ರೀತಿಯಲ್ಲಿ ಇರುತ್ತವೆ. 
ಪ್ರತಿಯೊಂದು ಬೀಜಾಣುವು ಒಂದೊಂದು ಎಣ್ಣೆ ಹನಿಯನ್ನು ಒಳಗೊಂಡಿರುತ್ತದೆ. 

ಮಣ್ಣಿನಿಂದ; ಈಜಿಪ್ಟ್‌ (156), ಸ್ವಿತ್ಸರ್‌ಲಂಡ್‌ (52). 


6. ಆಲ್ಬರ್ನೇರಿಯ ಮಾಲೆ ರಾಮೆಗ್ವೀರ್‌ ಮತ್ತು ಲೆಟೆಂಡ್ರೆ, 


ತಂತುದಾರಗಳು ಸೀಮಿತವಾಗಿದ್ದು, ನೇರವಾಗಿದ್ದು, ಚಿಕ್ಕವು, ಅಡ್ಡಭಿತ್ತಿರಹಿತ, 
ಕಪ್ಪು, ಪದೇಪದೇ ಕವಲೊಡೆದಿರುತ್ತವೆ. ಕೊನಿಡಿಯ ಸರಣಿಗಳಲ್ಲಿದ್ದು, ವಿವಿಧ 


ಮೊನಿಲಿಯೇಲ್ಸ್‌ 571 


ಆಕಾರಗಳಲ್ಲಿದ್ದು, ಉಪಗೋಳಾಕಾರದಿಂದ ಬೆಣೆಯಾಕಾರ : ಕಂದು, ಅನೇಕ ಅಡ್ಡ 
ಭಿತ್ತಿಗಳಿದ್ದು, 33-54 ೩9-14 ಇರುತ್ತವೆ. 
ಮಣ್ಣಿನಿಂದ : ಭಾರತ (31). 


Cc. Aಿ ಲೇಸ 

ತಂತುದಾರಗಳು ಸುತ್ತಲೂ ಆಧಾರದ ಮೇಲೆ ಹರಡಿದ್ದು, ನಸು ಅಥವಾ ಕಪ್ಪು 
ಬಣ್ಣವಿರುತ್ತವೆ. ಕೊನಿಡಿಯದಂಡಗಳು (ಮತ್ತು ಬಂಜೆತಂತುದಾರಗಳು) ಒಗ್ಗೂಡಿ 
ಸಮಾನಾಂತರವಾಗಿ ಸೇರಿ ನೇರವಾಗಿ ಬೆಳೆದು, ಸರಳ ಅಥವಾ ಕವಲೊಡೆದ ಕೊನಿಡಿಯ 
ಗಳಿರುತ್ತವೆ. ಕೊರಿಮಿಯ ನಸುಬಣ್ಣ ಅಥವಾ ಕಪ್ಪಬಣ್ಣದ ಸಾಧಾರಣವಾಗಿ 
ಒಂದು ಚೆಂಡಿನಲ್ಲಿ ಅಂತ್ಯಗೊಂಡಿದ್ದು , ಕೆಲವೊಂದು ತಂತುದಾರಗಳಿಂದ ಅಥವಾ 
ನಿಬಿಡವಾದ, ರಸಭರಿತ ಮತ್ತು ಸ್ಟ್ರೋಮಾದಿಂದ ರೂಪಿತವಾಗುತ್ತವೆ. ಬೀಜಾಣುಗಳು 
ತುದಿಯಲ್ಲಿ, ಒಂಟೆಯಾಗಿ ಅಥವಾ ಸರಣಿಗಳಲ್ಲಿದ್ದು, ಪಾರದರ್ಶಕ ಅಥವಾ ಕಸು 
ಬಣ್ಣಯುತ. 


ಸ್ಟಿಲ್ಬೇಸಿಯಲ್ಲಿನ ಜಾತಿಗಳ ಸಂಕೇತ 


a. ತಂತುದಾರಗಳು ಮತ್ತು ಕೊನಿಡಿಯಗಳು ಪಾರದರ್ಶಕ 
ಅಥವಾ ಪ್ರಕಾಶಮಾನ ಬಣ್ಣವಿರುತ್ತವೆ (ಹೈಯಾ 


ಲೊಸ್ಟಿಲ್ಬೇಸಿ). 
0. ಕೊನಿಡಿಯ ಒಂಟೆಯಾಗಿದ್ದು, ಸ ರಣಿ 
ಗಳಲ್ಲಿರುವುದಿಲ್ಲ. 


€. ಕೊನಿಡಿಯ ಒಂದು ಚೆಂಡಿನಲ್ಲಿರುತ್ತವೆ. 
d. ತೊಟ್ಟು ಕವಲೊಡೆದಿರುವುದಿಲ್ಲ. 


6. ಕೊನಿಡಿಯ ಚೆಂಡಂ, ಮುಳ್ಳಾ 
ಗಿದ್ದು, ಕಿರಣಗಳಂತಹ ಮುಳ್ಳು 


ಗಳಿರುತ್ತವೆ. (1) ಹೆಟರೊಸೆಫಾಲಂ 
೮೮. ಕೊನಿಡಿಯ ಚೆಂಡು ಮುಳ್ಳಾಗಿರು 
ವುದಿಲ್ಲ. (2) ಸ್ಟಿಲ್‌ಬೆಲ್ಲ 
dd. ತೊಟ್ಟು ಕವಲೊಡೆದಿರುತ್ತದೆ. (3) ಟಲಕ್ಷಿಡಿಯಂ 


೦೦. ಕೊನಿಡಿಯ ಒಂದು ಚೆಂಡಿನಲ್ಲಿರುವುದಿಲ್ಲ, 
ಕೊರಿವಿಯ ಕಂತೆಯಂತಿರುತ್ತವೆ. (4) ಸಿಲಿಸಿಯೊಪೋಡಿಯಂ 


572 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


bb. ಕೊನಿಡಿಯ ಸರಣಿಗಳಲ್ಲಿರುತ್ತವೆ. ' (5) ಕೊರಿಮಿಯಂ 
೩೩. ತಂತುದಾರ ಮತ್ತು ಕೊನಿಡಿಯ ಕಪ್ಪು ಬಣ್ಣದವು 
(ಪೆಯಿಸ್ಟಿಲ್ದೆ). 
b. ತಂತುದಾರ ಕಪ್ಪ ಬಣ್ಣವಿರುತ್ತವೆ, ಕೊನಿಡಿಯ 
ವ್ರ ಣಿ 
ಪಾರದರ್ಶಕ. (6) ಗ್ರಾಫಿಯಂ 
bb. ತಂತುದಾರ ಮತ್ತು ಕೊನಿಡಿಯಗಳೆರಡೂ ಕಪ್ಪಾ 
ಗಿರುತ್ತವೆ. 


ಮಂ 


4 


€. ತೊಟ್ಟು ಭದ್ರವಿದ್ದು, ಒಣಗಿರುತ್ತ 


ದೆ 
6. ಕೊದಿಡಿಯ ಆರೋಹಣ ಕ್ರಮದಲ್ಲಿ 


ಬಿಟ್ಟಿರುತ್ತವೆ. (7) ಏಕ್ನೊಸ್ಸೈಸಾನಸ್‌ 
dd. ಕೊನಿಡಿಯ ಅವರೋಹಣ ಕ್ರಮದಲ್ಲಿ 
ಬಿಟ್ಟಿರುತ್ತವೆ. 
ಲ. ಕೊನಿಡಿಯ ಬಂಜೆಕವಲುಗಳ ಜೊತೆ 
ಸೇರಿರುವುದಿಲ್ಲ. (8) ಸ್ಪೈಸಾನಸ್‌ 
೦೮. ಕೊನಿಡಿಯ ಬಂಜೆ ಕೂದಲುಗಳ 
ಜೊತೆ ಸೇರಿರುತ್ತವೆ. (9) ಟ್ರೆಚುರಸ್‌ 
€€. ತೊಟ್ಟು ರಸಭರಿತ. (10) ಸ್ಪೆಮ್ಮೆರಿಯ 


1. ಹೆಟಿರೊಸೆಫಾಲಂ ಥಾಕ್ಸ್‌ಟರ್‌ 

ನಿರ್ಶಿಂಗ ತಂತುಚಾಲದಲ್ಲಿ ಅತ್ಯು 
ತ್ಯಷ್ಟ, ಅಡ್ಡಭಿತ್ತಿಯುತ, ಕವಲೊಡೆದ, 
ಬಣ್ಣರಹಿತ ತಂತುದಾರಗಳು ಆಧಾರದ 
ಮೇಲೆ ಅಥವಾ ಒಳಗಡೆ ಇರುತ್ತವೆ. ಫಲಿತ WLS 
ತಂತುದಾರಗಳು ನೇರವಾಗಿ ಬೆಳೆದಿದ್ದು ; ಕ್ಟ” 
ಬಲಿಷ್ಠ ; ತುದಿಗಳು ಉಬ್ಬಿರುವುದರಿಂದ 
ಒಂದು ವಿಶಿಷ್ಟ ಗುಣಲಕ್ಷಣವುಳ್ಳ ತುದಿಯ 
ಚೆಂಡಾಗಿ, ಅದರ ಮೇಲ್ಮೈಯಿಂದ ಬೀಜಾ b 
ಣುದಂಡಗಳನ್ನು ಅನೇಕ ಉಪಚೆಂಡಿನಂತೆ ಚಿತ್ರ 136. ಹೆಟಿರೊಸೆಫಾಲಂ 
ಕವಲೊಡೆದು ಬಿಟ್ಟಿರುತ್ತವೆ ; ತುತ್ತತುದಿ 0. ಮಾಗದ ಚೆಂಡು ಶ. ಮಾಗಿದ 
ಕಿರಿಗವಲುಗಳು ಸುತ್ತಲೂ ಒಂದಕ್ಕೊಂದು ಚೆಂಡು. 


ಮೊನಿಲಿಯೇಲ್ಸ್‌ 573 


ಜಂಟಿಸಿದ್ದು, ಕ್ರಮವಾಗಿ ಪಾರದರ್ಶಕ ಕೊನಿಡಿಯಗಳಾಗಿರುತ್ತವೆ ; ಫಲಿತ ತಂತು 
ದಾರವು ಬಂಜೆ ತಂತುದಾರಗಳ ಒಂದು ಹೊದಿಕೆಯಿಂದ ಆವೃತಗೊಂಡಿರುತ್ತದೆ. 
ಒಂದು ಪ್ರೆಭೇದವನ್ನು ಪ್ರತಿಪಾದಿಸಲಾಗಿದೆ. 


ಮು 


1. ಹೆಟಿರೊಸೆಫಾಲಂ ಆರಂಟಿಕಂ ಥಾಕ್ಸ್‌ ಟರ್‌ 

ಸಮೂಹಗಳು ನಸುಬಣ್ಣ, ನಿರ್ಮಲ ಕಿತ್ತಳೆ ಹಳದಿ, ಬಹುಪಾಲು ಕಿತ್ತಳೆ ನೇರಿಳೆ 
ಮಿಶ್ರಿತ ಬಣ್ಣವಿರುತ್ತವೆ. ಬೀಜಾಣುಜನಕ ತಂತುದಾರಗಳ 'ನಾಲ್ಕು ಅಥವಾ ಐದು 
ಸಲದೆಷ್ಟು ಕ್ರಮವಾಗಿ ಉಪಭಛತ್ರಿಯಂತೆ ಕವಲಾಗಿದ್ದು, ಶೀಸೆಯಾಕಾರದ ಫೆ ೈಯಲಿಡ್‌ 
ಗಳು ಆರರಿ:ದ ಎಂಟರ ಗುಂಪುಗಳಲ್ಲಿ ತುದಿಯಲ್ಲಿನ ಮೂರನೆಯ ಅಥವಾ ನಾಲ್ಕನೆಯ 
ವರ್ಗದ ಕಿರಿಗವಲುಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ ಅತಿಚಿಕ್ಕವು, ಅಂಡಾಕಾರದಿಂದ 
ಆಯತಾಕಾರ, ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ಅನಿಯಮಿತವಾಗಿದ್ದು, 3.5 ತ್ರಿ. 
ತೊಗಟೆಯಾದ ತಂತುದಾರಗಳು ಆರರಿಂದ ಹತ್ತರವರೆಗೆ ಇದ್ದು , ಇವು, ಅಸಂಖ್ಯಾತ 
ನೇರವಾದ,ಗಡುಸಾದ, ಕಿರಣಗಳಂತಹ ಬಿರುಗೂದಲುಗಳನ್ನು ವೃತ್ತಗಳಲ್ಲಿ ತಳಗಡೆಯ 
ಎರಡು ಅಡ್ಡಭಿತ್ತಿಗಳ ಸ್ವಲ್ಪ ಮೇಲ್ಭಾಗದಲ್ಲಿ ಬಿಟ್ಟಿರಂತ್ರವೆ. ಅನೇಕ ಬದಿ ಕಿರಿಗವಲು 
ಗಳು ಅಕ್ಕಪಕ್ಕದಲ್ಲಿ ಬೆಳೆಯುತ್ತ ಕವಲೊಡೆದು ಮತ್ತು ಪವಸ್ಪರ ಹೆಣೆದುಕೊಂಡಿರುವುದ 
ರಿಂದ ಒಂದು ಗೋಳಾಕಾರದ ಆವರಿಕೆಯಾಗಿ ಥಲಿತ ಚೆಂಡಿನ ಹತ್ತಿರ ಇರುತ್ತವೆ : 
ಮುಳ್ಳುಗಳಿರುತ್ತವೆ. 


ಇ 


ಮಣ್ಣಿನಿಂದ ು ಲೈಬೀರಿಯ (147), ಪನಾಮ (65). 


ಕ 

(2) ಸ್ಟಿಲ್‌ಬೆಲ್ಲ ಲಿಂಡಾವು 

ಕೊರಿಮಿಯಗಳು ನಿಗದಿತ ತೊಟ್ಟುಗಳುಳ್ಳದ್ದಾಗಿದ್ದು 
ಮತ್ತು ಹೆಚ್ಚುಕಡಮೆ ನಿಗದಿತ ಚೆಂಡುಗಳಿರುತ್ತ ವೆ: ಪಾರದರ್ಶಕ 
ಅಥವಾ ಪ್ರಕಾಶಮಾನ ಬಣ್ಣವಿರುತ್ತ ವೆ. ತೊಟ್ಟುಗಳಲ್ಲಿ ಸಮಾ 
ನಾಂತರದ, ಕವಲೊಡೆದ ತಂತುದಾರಗಳಿದ್ದು, ಅವು ಚೆದುರಿ 
ಕೊಂಡು ತುದಿಯಲ್ಲಿರುವುದರಿಂದ ಚೆಂಡಾಗಿ ರೂಪಿತವಾಗಿರುತ್ತವೆ. — 
ಕೊನೆಯ ತಂತುದಾರಗಳ ಕವಲುಗಳು ಕೂನಿಡಿಯದಂಡಗಳಾಗಿ ಜಿತ್ರ137. ಸಿಲ್‌ 

RN » ಎಂಬು ಬೆಲ್ಲಿ ಕೊರಿಮಿಯಂ 

ಕಾರ್ಯನಿರ್ವಹಿಸುತ್ತವೆ. ಅನಿಯಮಿತವಾಗಿ ಕವಲೊಡೆದಿರದೆ, ಮತ್ತು. ಕೊನಿಡಿಯ 
ಸಾಧಾರಣವಾಗಿ ಕವಲೊಡೆದು, ಒಂದು ಒಂಟಿ ಕೊನಿಡಿಯವನ್ನು (ಅಂಡಾವು ಕೃಪೆ. 
ತುದಿಯಲ್ಲಿ ಅಥವಾ ಅನೇಕವನ್ನು ಒಂದಾದನಂತರ ಒಂದು ಬಿಟ್ಟಿ 
ರುತ್ತವೆ. ಕೊನಿಡಿಯಗಳು ಒಂಟಿಯಾಗಿ, ಸರಣಿಗಳಲ್ಲಲ್ಲದೆ, ಒಂದು ಶ್ಲೇಷ್ಮದಲ್ಲಿ 
ಸೇರಿಕೊಂಡು ಒಂದುಗೂಡಿರುತ್ತವೆ ; ಅಂಡಾಕಾರ, ನೀಳಾಕಾರ ಅಥವಾ ಗೋಳಾಕಾರ, 
ಪಾರದರ್ಶಕ, ಎಣ್ಣೆ ಹನಿಗಳು ಬಹುಚಿಕ್ಕವು. 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


574 ಮಣ್ಣು ಶಿಲೀಂಧ್ದಗಳ ಕೈಪಿಡಿ 
1. ಸ್ಟಿಲ್‌ಬೆಲ್ಲ ಬಲ್ಬಿಕೋಲ ೬. ಹೆನ್ನಿಂಗ್ಸ್‌ 


ಸಮೂಹಗಳಲ್ಲಿ ಕಿರಣಗಳಂತಹ, ಮುಳುಗಡೆಯಾದ, ಪಾರದರ್ಶಕ ಶಿಲೀಂಧ್ರ 
ವಿದ್ದು, ವಲಯೀಕೃತವಾಗಿ ಜೋಡಿಸಿದ ಕೊರಿಮಿಯಗಳಿರುತ್ತವೆ. ಕೊರಿಮಿಯಗಳು 
ಚೆದುರಿದ್ದು ಒಂಟಿಯಾಗಿ ಅಥವಾ ಗುಂಪಾಗಿರುತ್ತವೆ. ತೊಟ್ಟುಗಳು ತಂತುದಾರ 
ಗಳಿಂದ ರೂಪಿತವಾಗಿ 2-3, ವ್ಯಾಸವಿದ್ದು, 0.3-0.5 ಮಿಮಿ ಉದ್ದ, ತಿರುಚಿದ್ದು, 
ತೆಳುವಾಗಿ, ಪಾರದರ್ಶಕ ಅಥವಾ ಹಳದಿ, 30-40, ವ್ಯಾಸವಿದ್ದು, ಒಂದಂ ಬುಡ 
ದಿಂದ ಉದ್ಭವಿಸಿದ್ದು, 40-80, ವ್ಯಾಸವಿರುತ್ತವೆ. ಚೆಂಡುಗಳು ಗೋಳಾಕಾರ 
ಅಥವಾ ಉಪಗೋಳಾಕಾರ, ಮೇಣದಂತೆ ಮೊದಲು ಬಿಳಿ ನಂತರ ಹಳದಿಗೆ ಬದಲಾಗು 
ತ್ತವೆ. 150-1804 ವ್ಯಾಸವಿರುತ್ತವೆ. ಕೊನಿಡಿಯದಂಡಗಳು 1-1.54 ವ್ಯಾಸ 
ಎರುತ್ತವೆ.  ಕೊನಿಡಿಯಗಳು ಮೊಟ್ಟೆಯಾಕಾರದಿಂದ ಅಂಡಾಕಾರ, ಪಾರದರ್ಶಕ, 
ಒಂದು ಅಥವಾ ಎರಡು ಎಣ್ಣೆ ಹನಿಗಳಿದ್ದು, 5-6 %2.5-3.5 ಇರುತ್ತವೆ. 


ಜೇಡಿಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ. 


(3) ಟಿಲಕ್ಷಿಡಿಯಂ ಪ್ರೂಸ್‌ 

ಕೊರಿಮಿಯಗಳು ಗೊಂಚಲಾದ ಎಳೆಯಂತಹ 
ತಂತುದಾರಗಳಿಂದ ರೂಪಿತವಾಗಿದ್ದು, ಕವಲೊಡೆದು, 
ದ್ವಿತೀಯ ಕವಲುಗಳು ಸ್ಟೆರಿಗ್ಮದಂತೆ, ಉಳಿಯಾಕಾರಿತ, 
ತುದಿಯಲ್ಲಿ ಗದೆಯಾಕಾರಿತವಿದ್ದು, ಚಿಕ್ಕ ಚೆಂಡುಗಳನ್ನು 
ಧರಿಸಿದ್ದು, ಸಾಧಾರಣವಾಗಿ ಒಂದು ಒಂಟಿ ತಂತುದಾರವು 
ಆದರ ತುದಿಯಲ್ಲೊಂದು ಚೆಂಡನ್ನು ಹೊಂದಿರುತ್ತದೆ. ೮ ಲ್ಲೆಂ 
ಚೆಂಡುಗಳು ಶ್ಲೇಷ್ಮದಂತಿದ್ದು, ಅನಂತರ ಶುಷ್ಕವಾಗು ಚಿತ್ರ 138, ಟಲಕ್ಷ್ಮಡಿ 
ತ್ತವೆ. ಕೊನಿಡಿಯಗಳು ಏಕಕೋಶಿಕೆಯುತ, ಆಂಡಾ ಯು... ಕೊರಿಮಿಯಂ 
ಕಾರ, ಪಾರದರ್ಶಕ, ಕೊನಿಡಿಯದಂಡಗಳು ತುದಿಗಳಲ್ಲಿ ರಿ. ಕೊನಿಡಿಯಗಳು 
ಕಂಡು ಬರುತ್ತವೆ. (ಲಿಂಡಾವು ಕೃಪೆ). 


ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 





1. ಟಿಲಕ್ಲಿಡಿಯಂ ಹ್ಯೂಮಿಕೋಲ ಆಡೆಮನ್ಸ್‌ 


ಕೊರಿಮಿಯಗಳು ವೃತ್ತಾಕಾರಿತ, ಮಿಂಚುಬಿಳಿ; ಮೆದೆಯು ತುಪ್ಪಳದಂತೆ. 
ಮುಖ್ಯ ತೊಟ್ಟು ನೇರವಾಗಿ ಮೇಲಕ್ಕಿದ್ದು, ಸಿಲಿಂಡರಾಕಾರಿತ, 35-40, ದಪ್ಪ, 
ಬಹಂತೆಳುವಾದ, ಜಂಟಿಸಿದ, ನಿಬಿಡವಾಗಿ ಹೆಣೆಯಲಾದ ತಂತುದಾರಗಳಿಂದ ಕೂಡಿದ್ದು, 
ಎಲ್ಲ ಬದಿಗಳಿಗೂ ಒಂಟಿ ತಂತುದಾರಗಳಿಂದ ದ್ವಿತೀಯ ಕವಲುಗಳಾಗಿ ಹೊರಚಿಮ್ಮಿರು 


ಮೊನಿಲಿಯೇಲ್ಸ್‌. 575 


ತ್ತವೆ, ಬೆಸಿಡಿಯೆದಂತಿದ್ದು, 40-804 ಉದ್ದ, ನೇರವಾಗಿ, ಕವಲೊಡೆಯದೆ ಬೆಳೆದು, 
ಅಡ್ಡಭಿತ್ತಿರಹಿತ ಜೊತೆಗೊಂದು ಬಹುಪಾಲು ಗದೆಯಾಕಾರದ ಚಿಂಡಿರುತ್ತದೆ. 
ಕೊನಿಡಿಯ ಶ್ಲೇಷ್ಮದಲ್ಲಿ ಒಗ್ಗೂಡಿ, ಒಂದು ಚೆಂಡಾಗಿ, ತುದಿಯಲ್ಲಿದ್ದು , ಕಡೆಯದಾಗಿ 
ಶುಷ್ಕ ಚೆಂಡಾಗುತ್ತದೆ, 15-18 ವ್ಮಾಸದಲ್ಲಿದ್ದು, ನೀಳಾಕಾರ ಅಥವಾ ಅಂಡಾಕಾರ, 
ಬಹುಪ್ರಕಾಶಮಾನ ಹಸುರು. 6-74 ಉದ್ದ, 3-5, ದಪ್ಪವಿರುತ್ತದೆ. 

ಮಣ್ಣಿನಿಂದ : ಹಾಲಂಡ್‌ (133). 


ಅನಿರ್ದಿಷ್ಟ ಪ್ರಭೇದಗಳು : 
ಟಿಲಕ್ಲಿಡಿಯಂರೋಸಿಯಂ ಜಿಲಿನಿಯಿ 
ಮಣ್ಣಿನಿಂದ: ಆಸ್ಟ್ರಿಯ (189). 


(4) ಸಿಲಿಸಿಯೊಪೋಡಿಯಂ ಕಾರ್ಡ 


ಕೊರಿಮಿಯಗಳು ತೊಟ್ಟಿ ನಂತಿದ್ದು, ಒಂದು 
ನಿಗದಿತ ಚೆಂಡಿರುವುದಿಲ್ಲ, ಸುಮಾರು ದೊಡ್ಡದಾಗಿದ್ದು, 
ಪ್ರಕಾಶಮಾನ ಬಣ್ಣವುಳ್ಳದ್ದು. ತೊಟ್ಟುಗಳು ಸಮನಾಂತರ 
ವಿರುವ, ಕವಲೊಡೆಯದ ಅಥವಾ ಕವಲೊಡೆದ ತಂತು 9. 
ದಾರಗಳಿಂದ ರೂಪಿತವಾಗಿದ್ದು, ತುದಿಗಳಲ್ಲಿ ಪರಸ್ಪರ ಅ 
ಪ್ರತ್ಯೇಕವಾಗಿರುತ್ತವೆ; ಬಾಹ್ಯದಲ್ಲಿ ಒರಟು ಅಥವಾ 
ಕೂದಲಿನಂತಿರುತ್ತವೆ. ಕೊನಿಡಿಯಗಳು ತಂತುದಾರಗಳ ` 
ತುದಿಗಳಲ್ಲಿದ್ದು, ಒಂಟಿಯಾಗಿ, ಗೋಳಾಕಾರ ಅಥವಾ ಚಿಕ್ಕು 139. ಸಿಲಿಸಿಯೋ 
ದ Wee ಇದತ ಪೋಡಿಯಂ ೧. ಕೊರಿಮಿ 
ಮೊಟ್ಟೆಯಾಕಾರ, ಪಾರದರ್ಶಕ, ಪ್ಲೇಷ್ಮರಹಿತ. ಯಂ ಥಿ. ಕೊನಿಡಿಯದಂಡ 
೦ದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. (ಲಿಂಡಾವು ಕೃಪೆ. 


1. ಸಿಲಿಸಿಯೊಪೋಡಿಯಂ ಹೈಯಾಲಿನಂ ಡಾಸೆಸ್ಕ 

ಕೊರಿಮಿಯಗಳು ತಿಳಿ ಆಮ್ಲಮಾಧ್ಯಮದಲ್ಲಿ ಮಾತ್ರ ರೂಪಿತವಾಗುತ್ತವೆ. 
ತಂತುಜಾಲ ಬಿಳಿಮಿಶ್ರಿತ ಹಳದಿ, ಒಂದು ಚಿಕ್ಕ ಹುಡಿಯಂತಹ ಮೆದೆಯು ರೂಪಿತ 
ವಾಗಿರುತ್ತದೆ. ಕೊರಿಮಿಯಗಳು ಅಭಿಮುಖ ಕವಲೊಡೆದು, ಎರಡರಿಂದ ನಾಲ್ಕು 
ತೆಳುವಾದ ಫೈಯಲಿಡ್‌ಗಳಲ್ಲಿ ಅಂತ್ಯಗೊಂಡು, ಪ್ರತಿಯೊಂದೂ ಒಂದೊಂದು ಮೊಟ್ಟೆ 
ಯಾಕಾರದ ಕೊನಿಡಿಯವನ್ನು ಬಿಟ್ಟಿ ೈರುತ್ತವೆ : ಪಾರದರ್ಶಕ, 4 «2-3. ಕೊನಿ 
ಡಿಯ ಕೊರಿಮಿಯಂ ತುದಿಯಲ್ಲಿ ರೂಪಿತವಾಗಿರುತ್ತವೆ. 


ಮಣ್ಣಿನಿಂದ : ಸ್ವಿತ್ಸರ”ಲಂಡ್‌ (52). 


576 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


(5) ಕೊರಿಮಿಯಂ ಲಿಂಕ್‌ 

ಕೊರಿಮಿಯ ಉರುಳೆಯಾಕಾರ, ಒಂದು ಕೊನಿಡಿಯ ಚೆಂಡು ತುದಿಯಲ್ಲಿರುತ್ತದೆ. 
ಕೊನಿಡಿಯಗಳು ಬಹುಚೆಕ್ಕವು, ಅವಿಚ್ಛೆನ್ನವಾಗಿದ್ದು ಶ್ಲೇಷರಹಿತ, ತುದಿಯಲ್ಲಿನ ಸರಣಿ 
ಗಳಲ್ಲಿರುತ್ತವೆ. 

ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. . 


1, ಕೊರಿಮಿಯ ಆರ್ಬುಸ್ಕುಲ ಎಚ್‌ ಫಿಷರ್‌ 

ಹಾಸು ಚಾಪೆಯಂತಿದ್ದು, ಬಿಳಿ ಅನೆಂತರ 
ಮಾಸಲುಗೆಂಪು 2-3 ಸೆಮಿ ಅಗಲವಿರುವುದರಿಂದ 
ಸುಮಾರು 1 ಸೆಮಿ ಎತ್ತರವಿರುತ್ತದೆ. ಕೊನಿಡಿಯದಂಡ 
ಗಳು ಒಂದು ಚಿಕ್ಕ ಕೋಶಿಕೆಯಾಗಿ ಒಂದು ಅಥವಾ 
ಅನೇಕ ಫೈಯಲಿಡ್‌ಗಳನ್ನು ತುದಿಯಲ್ಲಿ ಹೊಂದಿರುತ್ತದೆ 
ಅಥವಾ ಒಂದು ದೊಡ್ಡ ಕೋಶಿಕೆಯು ಒಂದು ಅಥವಾ 
ಎರಡು ವೃತ್ತ ಗಳಲ್ಲಿನ ಕವಲುಗಳಲ್ಲಿ (ಸಾಧಾರಣವಾಗಿ 
ಎರಡು ಅಥವಾ ಮೂರು) ಒಂದು ಕುಂಚದಲ್ಲಿರುವ 
ಎರಡರಿಂದ ಹನ್ನೆರಡು ಫೈಯಲಿಡ್‌ಗಳಲ್ಲಿ ಅಂತ್ಯಗೊಂಡಿರು. ಚಿತ್ರ 140. ಕೊರಿಮಿಯಂ 
ತ್ರವೆ. ಫೈಯಲಿಡ್‌ಗಳು ಶೀಸೆಯಾಕಾರಿತ, ಮೊನ 6. ಕೊರಿಮಿಯಂ ಫಿ, ಕೊನಿ 

ಡಿಯದಂಡ ಮತ್ತು ಕೊನಿ 

ಚಾಗಿದ್ದು, ವಿವಿಧ ಆಕಾರಗಳಲ್ಲಿದ್ದು, ಆದರೆ ಯಾವಾ ಸ್ಯ (ಲಂಡಾವು ಕೃಪೆ) 
ಗಲೂ ಸಾಧಾರಣವಾಗಿ ಕಿರಿದಾಗುತ್ತ ಒಂದು ಮೊನೆ 
ಯಾಗಿರುತ್ತದೆ. ಕೊನಿಡಿಯಗಳು ಸರಣಿಗಳಲ್ಲಿದ್ದು, ಅಂಡಾಕಾರ, ಪಾರದರ್ಶಕ, 
*ಕೆಂಪಿನಿಂದ ದಾಲ್ಚಿನ್ನಿಕಂದು, 4-6 ಉದ್ದ, 2.5-3 ವ್ಯಾಸವಿರುತ್ತವೆ. ಕೊರಿಮಿ 
ಯಗಳು ಸರಳ, ಶಂಕು ಅಥವಾ ಗದೆಯಾಕಾರ, ಜಿಂಕೆ ಕೊಂಬಿನಂತೆ ಅಥವಾ ಮರದಾ 
ಕಾರ, ಒಂಟೆಯಾಗಿ ಅಥವಾ ಗುಂಪುಗಳಲ್ಲಿದ್ದು, 2 ಸೆಮಿ ಎತ್ತರದವರೆಗಿದ್ದು, ಅವುಗಳ 
ಪೂರ್ಣಮೇಲ್ಮೈಯನ್ನು ಕೊನಿಡಿಯದಂಡಗಳು ಆವರಿಸಿದ್ದು ಕೆಂಪಿನಿಂದ ಕೆಂಪುಮಿಶ್ರಿತ 
ಕಂದು ಬಣ್ಣವು ಕೊನಿಡಿಯಗಳಿಂದಾಗಿರುತ್ತದೆ. 


ಮಣ್ಣಿನಿಂದ : ಆಸ್ಟ್ರಿಯ (88). 





(6) ಗ್ರಾಫಿಯಂ ಕಾರ್ಡ (ಪ್ಲೇಟ್‌ ೫111, 2) 
ಕೊನಿಡಿಯ ಶ್ಲೇಷ್ಮಯುತ ಚೆಂಡುಗಳಲ್ಲಿದ್ದು, ಕೂದಲು ರಹಿತ ಸಿನ್ನಿಮ್ಮಾಟಗಳ 
ತುದಿಗಳಲ್ಲಿ ಬಿಟ್ಟಿದ್ದು ಸ್ಟ್ರೋಮಾವಿರುವುದಿಲ್ಲ, ಪಾರದರ್ಶಕ, ಏಕಕೋಶಿಕೆಯುತ. 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. | 


|1| ಗ್ರಾಫಿಯಂ ಬಲ್ಬಿಕೋಲ ಹೆಬ್ನಂಗ್ಸ್‌ 
ಕೊರಿಮಿಯ ಕಂದದಂತೆ. ಕೆಲವೇ ನೇರ 

ಬೆಳದಿದ್ದು. ಬಿರುಸಾಗಿದ್ದು, ಕಿರಿದಾಗಿರುತ್ತದೆ. ಕ 

250-450 » 10-164. ಕೊನಿಡಿಯದಂಡಗಳು ತುದಿ 

ಯಲ್ಲಿ ತಿಳಿಬಣ್ಣವಿರುತ್ತವೆ. ಕೊನಿಡಿಯಗಳು ರೀರ್ಷ * 

ವರ್ಧಿಗಳಾಗಿ ಉತ್ಪತ್ತಿಗೊಂಡಿದ್ದು, ಮೊಟ್ಟೆಯಾಕಾರ 

ಅಥವಾ ಅಂಡಾಕಾರ, ನಯವಾಗಿದ್ದು ,  ಪಾರದೆರ್ಶಕ 

6-94-5. 


ಮನ್ನನಿಂದ : ಕಾಲುವೆ ವಲಯ (65). ಚಿತ್ರ 141. ಗ್ರಾಫಿ 
ಯಂ ಕೊರಿಮಿಯಂ 





(7) ಪಿಕ್ನೊಸ್ಟೆ ಲಸಾನಸ್‌.ಲಿಂಡಾವು 

ಕೊನಿಡಿಯ ಕೊಂಡಿಯುಂತಿದ್ದು, ಆರೋಹಣಕ್ರಮದಲ್ಲಿ ತುದಿಯಲ್ಲಿ ಬಿಟ್ಟಿದ್ದು. 
ಬಿರುಗಾವಲುರಹಿತ ಸಿನ್ನಿ ಮ್ಕಾಟಗಳಿದ್ದು, ಗೋಳಾಕಾರಿತವಾದ ಬುಡವಿಲದೆ, ಕಪ್ಪು, 
ಎಕಕೋಶಿಕೆಯುತ. 


ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1. ಪಿಕ್ನೊಸ್ಟೈಸಾನಸ್‌ ರೆಸಿನೆ ಪ್ರೂಸ್‌) ಲಿಂಡಾವು 
ಸಹನಾಮ ಸ್ಪೈಸಾನಸ್‌ ರೆಸಿನೆ (ಪ್ರೈಸ್‌) ಸ್ಮಾಕರ್ಡೊ 


ತಂತುಜಾಲವು ಕಪ್ಪಾಗಿದ್ದು, ಕೆಂಪ್ರ ಕಂದಾಗಿರುವುದರಿಂದ ಹಸುರುಮಿಶ್ರಿತ 
ಕಪ್ಪು, ಸ್ವಲ್ಪ ಕವಲೊಡೆದ ತಂತುದಾರಗಳಿದ್ದು, 3.5-6್ಕ ದಪ್ಪವಿರುತ್ತದೆ. 
ಕೊರಿಮಿಯ ಗುಂಪುಗುಂಪಾಗಿದ್ದು, ಆಗಾಗ್ಗೆ ಗೊಂಚಲಾಗಿದ್ದು, ಬಿರುಸಾಗಿದ್ದು, ತೆಳು, 
]-2 ಮಿಮಿ ಎತ್ತರ, ನಯವಾಗಿದ್ದು, ಕಪ್ಪು, ಸ್ವಲ್ಪ ಕವಲೊಡೆದು, ತೆಳುಭಿತ್ತಿ 
ಯುತ, ವಿಪುಲ ಅಡ್ಡಭಿಶ್ತಿಯುತ, ತಂತುದಾರಗಳಿದ್ದು, ಸುಮಾರು 4 ವ್ಯಾಸವಿದ್ದು, 
ಓಂದು ಚಿಕ್ಕ ಪೊರಕೆಯಂತಹ ಚೆಂಡು ಚಿಕ್ಕ ಕೊನಿಡಿಯಗಳನ್ನು ಬಿಟ್ಟ ಕಿರಿಗವಲುಗಳನ್ನು 
ಬಿಟ್ಟಿರುತ್ತದೆ. ಕೊನಿಡಿಯಚೆಂಡುಗಳು ಭದ್ರವಿದ್ದು, ಉದ್ದ, ಕಪ್ಪು, ಎರಡರಿಂದ 
ಮೂರು ಸಲ ತೊಟ್ಟಿನಗಲಕ್ಕಿಂತ ಅಗಲವಾಗಿದ್ದು, ಅಂಟಿಕೊಂಡಿರಂತ್ತವೆ. ಕೊನಿಡಿಯ 
ಗಳು ತೊಟ್ಟಿನಂತಹ ಕೋಶಿಕೆಗಳ ಮೇಲೆ ಸರಣಿಗಳಲ್ಲಿದ್ದು, ಜಂಟಿಸಿದ್ದು, ನೀಳಾಕಾರಿತ 
ದಿಂದ. ಅಂಡಾಕಾರಿತ, ತುದಿಗಳಲ್ಲಿ ದುಂಡಾಗಿದ್ದು, ಹಸುರು ಮಿಶ್ರಿತ ಕಪ್ಪ, 
4-8 x 3-4. 


ಮಣ್ಣಿನಿಂದ: ಪನಾಮ (65). 
an 


578 ಮಣ್ಣು ಶಿಲೀಂಧ್ರಗಳ ಕೈಪಡಿ ' 


(8) ಸ್ಪೈ ಸಾನಸ್‌ ಕಾರ್ಡ 

ಕೊರಿಮಿಯ ನೇರವಾಗಿ ಬೆಳೆದಿದ್ದು, ದೊಣ್ಣೆ 
ಉರುಳೆಯಾಕಾರಿತ, ಕಪ್ಪು ಬಣ್ಣವಿದ್ದು , ಗಡುಸಾಗಿರು 
ತ್ತದೆ. ಕೊನಿಡಿಯ ಸಡಿಲವಾದ, ಉದ್ದವಾದ ಆಥವಾ 
ಬಹುಮಟ್ಟಿಗೆ ಗೋಳಾಕಾರಿತದ ತೆನೆಯಲ್ಲಿ ಕಂಡುಬಂದು, 
ಅಂಡಾಕಾರಿತ ಅಥವಾ ನಿಂಬೆಯಾಕಾರಿತ, ಬಹುಮಟ್ಟಿಗೆ 
ಪಾರದರ್ಶಕ, ಸರಣಿಗಳಲ್ಲಿ ರೂಪಿತವಾಗಿರುತ್ತವೆ. 


ಸ್ಟೈಸಾನಸ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 


a, ಕೊನಿಡಿಯಗಳು 5-6 x 3-3.5. 
1. ಸ್ಪೈ. ಮಾಡಿಯಸ್‌ 





ಚಿತ್ರ 142. ಸ್ಪೈಸಾನಸ್‌ 
ಕೊರಿಮಿಯಂ ಮತ್ತು ಕೊನಿಡಿ 
ಯ (ಲಿಂಡಾವು ಕೃಪೆ) 


೩೩, ಕೊನಿಡಿಯಗಳು 6-8 » 4-5. 
2. ಸ್ಪೈ. ಮೊನೈಟಿಸ್‌ 


1. ಸ್ಪೈಸಾನಸ್‌ ಮಾಡಿಯಸ್‌ ಸ್ಕಾಕರ್ಡೊ 


ಕೊರಿಮಿಯ ಗುಂಪಾಗಿ ಅಥವಾ ಚೆದುರಿದ್ದು, ಕಪ್ಪು, ಬಿರುಗೂದಲಿನಂತಿರು 
ತ್ತವೆ. ತೊಟ್ಟು ನಿಬಿಡವಾಗಿರುವ ಎಳೆಗಳಿಂದಾಗಿದ್ದು ; 34 ವ್ಯಾಸವಿದ್ದು, ಅಡ್ಡ 
ಭಿತ್ತಿರಹಿತ, ಹೊಗೆಬಣ್ಣವಿದ್ದು, 300-400 ಉದ್ದ, 304 ದಪ್ಪವಿರುತ್ತವೆ. 
ಕೊನಿಡಿಯದಂಡಗಳು ಮೇಲೆ ಸಡಿಲವಾಗಿದ್ದು, ನಸುಬಣ್ಣವಿದ್ದು, ಬೀಜಾಣುಗಳನ್ನು 
ತುದಿಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯ ಒಂದು ಕಿರಿದಾದ ಚೆಂಡಿನಲ್ಲಿ ಕಂಡುಬಂದು, 
ಅಂಡಾಕಾರ, ಒಂದುಗೂಡಿ ಒಂದು ಶೀಘ್ರವಾಗಿ ಪ್ರತ್ಯೇಕಗೊಳ್ಳುವ ಸರಣಿಗಳಲ್ಲಿದ್ದು, 
ಹನುರುಕಪ್ಪು, 5-6 ಉದ್ದ, 3.3.5/ ದಪ್ಪವಿರುತ್ತವೆ. 

ಮಣ್ಣಿನಿಂದ ; ಕಾಲುವೆ ವಲಯ (65), ಇಂಗ್ಲಂಡ್‌ (15). 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಲಿನಾಯಿಸ್‌ (187). 


2. ಸ್ಟೈಸಾನಸ್‌ ಸ್ಪೆಮೊನೈಟಿಸ್‌ (ಪರ್ಸೂನ್‌) ಕಾರ್ಡ ಪ್ಲೇಟ್‌ X11], B). . 
ಕೊರಿಮಿಯಗಳು ಗುಂಪಾಗಿರುತ್ತವೆ. ತೊಟ್ಟುಗಳು ತೆಳು, , ಕವಲೊಡೆಯದೆ, 
ಕಂದುಮಿಶ್ರಿತ ಕಪ್ಪು." ಒಂದು ಗೊಂಚಲಿನಲ್ಲಿ ನೀಳಾಕಾರಿತ, ಅಡ್ಡಭಿತ್ತಿಯುತ, 
ಹಸುರುಕಂದು ತಂತುದಾರಗಳಿಂದ ರೂಪಿತವಾಗಿದ್ದು, ತುದಿಯಲ್ಲಿ ಒಂದು ಚೆಂಡಾಗಿ 
ಅಂತ್ಯಗೊಳ್ಳುತ್ತವೆ. , ಕೊನಿಡಿಯಗಳು ಅಂಡಾಕಾರದಿಂದ ನಿಂಬೆಯಾಕಾರ, ನೀಲಿ 
ಮಿಶ್ರಿತ ಹಸುರು. ಪಾರದರ್ಶಕ ಸರಣಿಗಳಲ್ಲಿ ರೂಪಿತಗೊಂಡಿದ್ದು, 6-8 4-5. 


ಮೊನಿಲಿಯೇಲ್ಲ್‌ 579 


ಮಣ್ಣಿನಿಂದ : ಚೀನ (110), ಡೆನ್ಮಾರ್ಕ್‌ (90), ಭಾರತ (70) (188), 
ಸ್ಲಿತ್ಸರ್‌ಲಂಡ್‌ (24), ಯು.ಎಸ್‌.ಎಸ್‌.ಆರ್‌. (143). 

ಅಮೆರಿಕ ಸಂಯುಕ್ತ ಸಂಸಾನಗಳು : ಮೈನ್‌ (210), ಮಿಚಿಗನ್‌ (73), 
ಟೆಕ್ಸಾಸ್‌ (210). 


(9) ಟ್ರಿಚುರಸ್‌ ಕ್ಲೆಮೆಂಟ್ಸ್‌ ಮತ್ತು ಷಿಯರ್‌ 
ಸ್ಪೈಸನಸ್‌ ಜಾತಿಯನ್ನು ಹೋಲುತ್ತದೆ. ಆದರೆ 
ಚೆಂಡಿದ್ದು, ಅದರಲ್ಲಿ ಉಡ್ಡನಾದ ಬಿರುಗೂದಲುಗಳು 
ಇರುತ್ತವೆ. 
ಒಂದು ಪ್ರಭೇದವನ್ನು ಪ್ರಶಿಪಾದಿಸಲಾಗಿದೆ. 


|. ಟ್ರಿಚುರಸ್‌ ಟೆರೊಷಿಲ್ಲಸ್‌ ಸ್ವಿಫ್ಟ್‌ ಮತ್ತು ಪೊವ 
(ಪ್ಲೇಟ್‌ ೫11, A) 
ಸಮೂಹಗಳಿಗೆ ಅನಿಯಮಿತ ಹೊರರೂಪವಿದ್ದು, 

ಮೊದಲು ನಸುಹಸರುಬೂದಾಗಿದ್ದು, ಕಿರಣಗಳಂತಹ 
ವಾಡಿಕೆಗಳಿದ್ದು, ಬದಲಾಗುತ್ತ, ಅಳೆಹಸುರು ಬೂದಾಗು 
ತ್ತವೆ ಮತ್ತು ಕಡೆಯದಾಗಿ ಹಸುರುಕಪ್ಪು. ಯಾವಾಗಲೂ 
ಬಿಳಿಚಿದ ಅಂಚಿರುತ್ತದೆ. ಮಾಗಿದಾಗ ಒಂದು ನಿಬಿಡವಾದ ಚಿತ್ರ 143. ಟ್ರಿಚುರಸ್‌ 
ಮತ್ತು ಹುಡಿಯಂತೆ ; 1.5 ಮಿಮಿ ಎತ್ತರದವರೆಗೆ ಕ್ಲೂಂಿಮಿಯಂ ಮತ್ತು ಕೊನಿ 
ರೂಪಿತವಾಗಿದ್ದು, ಚಿಕ್ಕಹನಿಗಳು ಮೇಲ್ಮೆ, ಯಬ್ಲಿರುತ್ತವೆ. ಡಿಯ (ಸ್ವಿಫ್ಟ್‌ ಕೃಪೆ) 
ಕೆಳಮುಖ ಹಸುರು ಮಿಶ್ರಿತ ಕಪ್ಪ. ತಂತುಜಾಲ 

ಕಪ್ಪುಕಂದು, ಅಡ್ಡಭಿಶ್ತಿಯುತ, 2-3.54 ವ್ಯಾಸವಿದ್ದು, ಮೊದಲ ಹಂತದಲ್ಲಿ 
ಕವಲೊಡೆದ ಕೊಂಡಿಗಳಂತಹ ಕೊನಿಡಿಯಗಳು ಒಂಟೆ ತಂತುದಾರಗಳ ಮೇಲೆ ರೂಪಿತ 
ವಾಗಿರುತ್ತವೆ. ಪಕ್ತವಾದಾಗ ತಂತುಜಾಲವು ಹಗ್ಗಗಳಂತಹ ದಾರಗಳಲ್ಲಿ ಆಂಟಿ 
ಕೊಂಡಿದ್ದು ಅವುಗಳಿಂದ ಮೇಲಿನಿಂದ ಕೆಳಕ್ಕೆ ಕಪ್ಪು ಗದೆಯಾಕಾರಿತ ಫಲಿತ ದೇಹಿಗಳು 
ಉದ್ಭವಿಸಿದ್ದು 375-1300, ಎತ್ತರವಿದ್ದು, ತೊಟ್ಟುಗಳ ಮೇಲೆ 95-800 » 20 
-704, ಫಲಿತ ಭಾಗವು 135-500 » 35.1504, ಸರಳ ಅಥವಾ ತೆನೆಯಂತಾದ 
ಬೀಜಾಣುಗಳ ಸರಣಿಗಳನ್ನು ಸಮ್ಮಿಶ್ರಿತಗೊಳಿಸಿ ಬಿಟ್ಟಿದ್ದು, ಜೊತೆಗೆ ಬಿರುಗೂದಲಿನಂತೆ 
ಆಳಕಂದುಬಣ್ಣ ದ ಬಿರುಗೂದಲುಗಳಿದ್ದು, 15-704 ಉದ್ದ, ತಿ, ಅಗಲವು 
ಬುಡದಲ್ಲಿದ್ದು, ಕ್ರಮೇಣ ತುದಿಯೆಡೆಗೆ ಕಿರಿದಾಗುತ್ತಿ ರುವುದರಿಂದ ಅದು ಒಂದು 
ಮೊನಚಾದ 'ಮೊನೆಯಲ್ಲಿ ಅಂತ್ಯ ಗೊಂಡಿರುತ್ತದೆ. ಬಿರುಗೂದಲು ಅಡ್ಮಭಿತ್ರಿರಹಿತ - 
ಅಥವಾ ಒಂದು ಅಥವಾ ಎರಡು. ಅಡ್ಡ ಭಿತ್ತಿಗಳು ಬುಡದಲ್ಲಿದ್ದು, ಸರಳ ಅಥವಾ ದ್ರಿ 





580 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕವಲೊಡೆದು, ಕವಲುಗಳು ಸಾಧಾರಣವಾಗಿ ಅಸಮವಿದ್ದು ಮತ್ತು ಓಂದು ಮೊಂಡು 
ಕೋನಾಕಾರವಿರುತ್ತವೆ. ಬೀಜಾಣುಗಳು ಅಂಡಾಕಾರದಿಂದ ಮೊಟ್ಟೆಯಾಕಾರ, 3-6 ,. 
2-3.54, ನಸುಹಸುರು, ಹಸುರುಮಿಕ್ರಿತ ಕಪ್ಪಾದ ಗುಂಪಿನಲ್ಲಿರುತ್ತವೆ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಲಿನಾಯಿಸ್‌ (187), 


(10) ಸ್ಪೈಮ್ಮೆರಿಯ ಪ್ರೂಸ್‌ 

ತೊಟ್ಟು ನೇರವಾಗಿ ಬೆಳೆದಿದ್ದು, 
ಗೊಂಚಲಾಗಿದ್ದು , ರಸಭರಿತ, ಕವಲೊಡೆದು 
ಪೊರಕೆಯಂತಹ ಮೇಲ್ಭಾಗವಿದ್ದು, ಅಡ್ಡ 
ಭಿತ್ತಿಯುತ, ಒಂದು ಚೆಂಡಾಗಿ ರೂಪಿತ 
ಗೊಂಡಿರುತ್ತದೆ. ಕೊನಿಡಿಯ ಸರಣಿಗಳ 
ಲ್ಲಿದ್ದು ಕವಲುಗಳ ತುದಿಯಲ್ಲಿ ಕಂಡುಬರು 
ತ್ತವೆ. 


ಇ 
ಒಂದು ಒಂಟಿ ಪ್ರಭೇದವನ್ನು 





ಚಿತ್ತ 144. ಸ್ಲೆಮ್ಮೆರಿಯ (. ಶರೀರ 
ಮ ಪ್ರಕೃತಿ ಶಿ. ಕೊನಿಡಿಯವನ್ನು ಕತ್ತರಿಸಿ 
ವಾದಿಸಲಾಗಿದೆ. ದಾಗ . ಕೊನಿಡಿಯ (ಲಿಂಡಾವು ಕೃಪೆ), 


ಆ ಶ್ರ 
ಉರ್‌ 


1. ಸೈಮ್ಮೆರಿಯ ಟರಸ್ಟಿಸ್‌ ಚೌಧುರಿ 

ನಿರ್ಲಿಂಗ ತಂತುಜಾಲವು ಮುಳುಗಡೆಯಾಗಿದ್ದು ; ಮೇಲ್ಮೈತಂತುಜಾಲದಲ್ಲಿ 
ನೇರವಾಗಿ ಬೆಳೆದ ಗೊಂಚಲುಗಳ ತಂತುದಾರಗಳಲ್ಲಿದ್ದು, 2-2.5 ಮಿಮಿ ಉದ್ದವಿರು 
ತ್ತವೆ... ಕೊನಿಡಿಯ ಸರಣಿಗಳಲ್ಲಿ ಕುಂಚದಂತಹ ಚೆಂಡುಗಳು ಕೊರಿಮಿಯದಿಂದ 
ಬಿಟ್ಟಿರುತ್ತವೆ ; ಮೊಟ್ಟೆಯಾಕಾರಿತ ; 32, ಇರುತ್ತವೆ. 

ಮಣ್ಣಿನಿಂದ : ಭಾರತ (31) (32). 


6. ಟ್ಯೂ ಬರ್ಕುಲೇರಿಯೇಸಿ 


ತಂತುದಾರಗಳು ಆಧಾರಸ್ಥಳದೊಂದಿಗೆ ಮತ್ತು ಮೇಲೆ ಅಗಲವಾಗಿ ಹರಡಿ 
ಕೊಂಡಿರುತ್ತವೆ. ಕೊನಿಡಿಯದಂಡಗಳು ಮತ್ತು ಬಂಜೆ ತಂತುದಾರಗಳು ಪರಸ್ವರ 
ಮಿಶ್ರಣಗೊಂಡಿರುವುದರಿಂದ ಒಂದು ಫಲಿತ ಪದರವಾಗಿ (ಸ್ಟೋರೊಡಾಕಿಯಂ) 
ಕಾಣುತ್ತವೆ. ಅದು ಸಾಧಾರಣವಾಗಿ ದಪ್ಪವಾಗಿ ಪರಸ್ಪರ ಹೆಣೆದುಕೊಂಡ, ಆಗಾಗ್ಗೆ 
ಕಿರಣಗಳೆಂತೆ ಜೋಡಿಸಲ್ಪಟ್ಟು, ಎಳೆಗಳಿಂದ ರೂಪಿತವಾಗಿರುತ್ತವೆ. ಕೆಲವು ಸಮಯ 
ಗಳಲ್ಲಿ ಈ ಪದರವು ಒಂದು ಪ್ಲೆಕ್ಟೆಕೈಮಾ ಸ್ಫೋಮಾದ ಮೇಲಿರುತ್ತದೆ. ಈ 
ಪದರದ ರೀತಿಯು ಮೇಣದಂತೆ ಅಥವಾ ಅಂಟುದ್ರವ್ಯದಂತೆ ಕೆಲವು ಸಮಯಗಳಲ್ಲಿ 


‘ ಮೊನಿಲಿಯೇಲ್ಲ್‌ 581 


ಇಂಬಿನಂತೆ ಅಥವಾ ಹತ್ತಿಯಂತೆ ವಿರಳವಾಗಿ ತಂತುದಾರಗಳು ಮತ್ತು ಕೊನಿಡಿಯಗಳು 
ಷ್ಮದಲ್ಲಿ ಅಡಕಗೊಂಡಿರುತ್ತವೆ. ಸ್ಪೋರೊಡಾಕಿಯಂನ ಬಾಹ್ಯ ಆಕಾರವು 
ಎಧಾರಣವಾಗಿ ನಿಗದಿತವಾಗಿದ್ದು, ಆಗಾಗ್ಗೆ ವಿಸ್ತರಿತವಾಗಿ ಅನಿಯಮಿತವಾದ ಸಿಪ್ಪೆ 
ಖಂತಿರುತ್ತದೆ. ಕೊನಿಡಿಯದಂಡಗಳು ಸಾಧಾರಣವಾಗಿ ಅತಿ ನಿಬಿಡವಾಗಿ ಒಗ್ಗೂಡಿದ್ದು. 
!ಗಾಗ್ಗೆ ಒಂದು ಮುಚ್ಚಿದ ಹೈಮೆನಿಯಂ ರೂಪಿತವಾಗಿದ್ದು, ಕವಲೊಡೆದು 
*ಥವಾ ಸರಳ ದ:ಡಾಕಾರವಾಗಿರುತ್ತ ವಿ. ಕೊನಿಡಿಯ ವಿವಿಧವಾಗಿರುತ್ತವೆ. ಸಾಧಾ 
ವಾಗಿ ತುದಿಯಲ್ಲಿದ್ದ, ಒಂಟಿಯಾಗಿ, ಹಾಗೆಯೇ ಸರಣಿಗಳಲ್ಲಿ ಮತ್ತು ಬದಿಯಲ್ಲೂ 
ಇರುತ್ತವೆ. 


ಟ್ಯೂಬರ್ಕುಲೇರಿಯೇಸಿ ಜಾತಿಗಳ ಸಂಕೇತ 


a. ಕೊನಿದಿಯ ಮತ್ತು ತಂತುದಾರಗಳು. ಪಾರದರ್ಶಕ 
ಅಥವಾ ಪ್ರಕಾಶಮಾನ ಬಣ್ಣವಿರುತ್ತ”್‌. 
b. ಕೊನಿಡಿಯ ಏಕ ಅಥವಾ ದಿ ಕೋಶಿಕೆಯುತ, 
ಗೋಳಾಕಾರಿತದಿ:ದ ನೀಳಾಕಾರಿತ. 
€. ಸ್ಟೋರೊಡಾಕಿಯಗಳಲ್ಲಿ ಕೂದಲು ಅಥವಾ 
ಬಿರುಗೂದಲುಗಳಿರುವುದಿಲ್ಲ. 
6. ಸ್ಫೋರೋಡಾಕಿಯ ಹುಡಿಯಂತಿ 
ರುತ್ತವೆ. (1) ಹೈಮೆನುಲ 
dd. ಸ್ಫೊರೋಡಾಕಿಯ ಅರ್ಧಗೋಳಾ 
ಕಾರಿತ. | 
೮, ಕೊನಿಡಿಯದಂಡಗಳು ಮತ್ತು 
ಕವಲುಗಳು ವೃತ್ತಗಳಲ್ಲಿರುತ್ತವೆ. (2) ಡೆಂಡ್ರೊಡೊಕಿಯಂ 
೮೮, ಕೊನಿಡಿಯದಂಡಗಳಲ್ಲಿ ಕವಲುಗಳು 
ವೃತ್ತಗಳಲ್ಲಿರುವುದಿಲ್ಲ. (3) ಟ್ಯೂಬರ್ಕುಲೇರಿಯ 
೦೦. ಸ್ಫೋರೊಡಾಕಿಯ ಮೇಲೆ ಕೂದಲುಗಳು 
ಮತ್ತು ಬಿರುಗೂದಲುಗಳು ಆವೃತವಾಗಿವೆ. (4) ವಲುಟೆಲ್ಲ 
ಗಹ. ಕೊನಿಡಿಯ ಎರಡು ಕೋಶಿಕೆಗಳಿಗಿಂತಲೂ 
ಹೆಚ್ಚಿರುತ್ತದೆ. | 
೧: ಕೊನಿಡಿಯ ಕದರಿನಾಕಾರಿತ, ತಿರುಚಿರುತ್ತವೆ. (5) ಫ್ಯಸೇರಿಯಂ 


582 ಮಣ್ಣು ಶಿಲೀಂದ್ರಗಳೆ ಕೈಪಿಡಿ 
೧೦. ಕೊನಿಡಿಯ ಉರುಳೆಯಾಕಾರ, ದುಂಡು 
ಶುದಿಗಳಿರುತ್ತವೆ. (6) ಸಿಲಿಂಡ್ರೋಕಾರ್ಪನ್‌ 
೩೩. ತಂತುದಾರಗಳು ಮತ್ತು ಕೊನಿಡಿಯಗಳು ಕಪ್ಪು 
ಬಣ್ಣವಿರುತ್ತವೆ. 
b. ಸ್ಪೊರೊಡಾಕಿಯಗಳನ್ನು ಪಾರದರ್ಶಕ 
ಕೂದಲುಗಳು ಅಥವಾ ಬಿರುಗೂದಲುಗಳು 


ಸುತ್ತು ವರೆದಿರುತ್ತವೆ. (7) ಮೈರೊತೀಸಿಯಂ 
bb. ಸ್ಫೋರೊಡಾಕಿಯಗಳು ಅಲ್ಪಮೊನೆಯುಳ್ಳವು, 
ಅಂಟುದ್ರವೃದಂತಿರುತ್ತವೆ. (8) ಎಪಿಕಾಕಂ 


(1) ಹೈಮೆನುಲ ಫ್ರೈಸ್‌ 

ಕೊನಿಡಿಯ ಪದರವು ಗುರಾಣಿಯಾಕಾರಿತ, 
ನಿಯಮಿತಾಕಾರಿತ, ನಯವಾಗಿದ್ದು, ಪ್ರಕಾಶಮಾನ 
ಬಣ್ಣವುಳ್ನದ್ದಾಗಿರುತ್ತದೆ. "ಕೊನಿಡಿಯದುಡಗಳು 
ಸರಳೆ, ಒಂದೊಂದುಸಲ ಕವಲೊಡೆದಿರುತ್ತವೆ. 
ಕೊನಿಡಿಯಗಳು ಮೊಟ್ಟೆಯಾಕಾರಿತ, ತುದಿಯಲ್ಲಿದ್ದು 
ಒಂಟಿಯಾಗಿರುತ್ತವೆ. ` 


ಒಂದು ಪ್ರಭೇದವನ್ನು ಪ್ರಶಿಜಾದಿಸಲಾಗಿದೆ. 


1. ಹೈಮೆನುಲ ಅಫಿನಿಸ್‌ (ಫ್ಯಾಟರಿ ಮತ್ತು ಲ್ಯಾಂ 
ಬೊಟೆ) ವುಲನ್‌ವೆಬ್ಬರ್‌ 





ಸಹನಾಮ ಫ್ಯಸೇರಿಯಂ ಅಫಿನೆ ಫ್ಯಾಟರಿ ಮತ್ತು ಚಿತ್ರ 145, ಹೈಮೆನುಲ 

ಲ್ಯಾಂಬೊಟೆ ಕೊನಿಡಿಯದಂಡ ಮತ್ತು 

ಕೊನಿಡಿಯಗಳು ನೇರವಾಗಿದ್ದು, ತುದಿಯ ಹತ್ತಿರ ಕೆ-ನಿಡಯ (ಶರ್ಬಾಕೋಫ್‌ 
ಕೃಪೆ) 


ದ್ವಿಮುಖಿಯಾಗಿದ್ದು , ತೊಟ್ಟುರಹಿತ, ನಮೂನೆಯಂತೆ ೪ 
ಏಕಅಡ್ಡಭಿಶ್ತಿಯುತ, 10.2 ೬ 2.8, (9-11.4 «2.6-34). ಸಾಧಾರಣವಾಗಿ 
ಒಂದು ಅವಿಚ್ಛಿನ್ನ ನಯ ಅಥವಾ ಸ್ವಲ್ಪ ಒರಟು, ಶ್ಲೇಷ್ಮಪದರವಿದ್ದು, ಪಾರದರ್ಶಕ 
ದಿಂದ ನಸುಕಿತ್ತಳೆ ನೇರಿಳೆ ಮಿಶ್ರಿತ ಬಣ್ಣದಲ್ಲಿ ಹೊಳೆಯುತ್ತಿರುವ ಒಂದು ಆಗಾರಿನ 
ಮೇಲಿರುತ್ತವೆ. ಕೊನಿಡಿಯದಂಡಗಳು ಸರಳವಾಗಿರುವುದರಿಂದ ವಿರಳವಾಗಿ 
ಕವಲೊಡೆದಿರುತ್ತವೆ, ಅಡ್ಡಭಿತ್ತಿಯುತ. ಶಿಲೀಂಧೃವು ಪಾರದರ್ಶಕ. ಕ್ಲಾಮಿಡೊ 
ಬೀಜಾಣುಗಳಿರಂವುದಿಲ್ಲ. 


ಮೊನಿಲಿಯೇಲ್ಲ್‌ ೨8೨ 


ಮಣ್ಣಿನಿಂದ: ಕೆನಡ (22) 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140). 


(2) ಡೆಂಡ್ರೊಡೊಕಿಯಂ ಬೊನೊರ್ಡೆನ್‌ 


ಸ್ಫೋರೊಡಾಕಿಯಂ ಲೋಡಿನಂತೆ ಅಥವಾ ವಿವಿಧ 
ಗಾತ್ರಗಳ ಮತ್ತು ವಿವಿಧ ಅಂಚುಗಳುಳ್ಳ ಉಬ್ಬುಬ್ಬಾ 
ಗಿರುತ್ತದೆ, ಬಿಳಿ: ಅಥವಾ ಪ್ರಕಾಶಮಾನ ಬಣ್ಣವಿದ್ದೂ, 

ಬ ಪ್ರ ನ ಎ ® 
ಹೋಲಿಕೆಯಲ್ಲಿ ಟ್ಯೂಬರ್ಕುಲೇರಿಯದಂತೆ ಕಂಡಂಬಂದು 
ನಯವಾಗಿರುತ್ತವೆ. . ಕೊನಿಡಿಯದಂಡಗಳು ಒಂದು b 
ಹೈಮೆನಿಯಂನಲ್ಲಿದ್ದು; ಅದು ಸ್ಫೋರೊಡಾಕಿಯಮ್ಮನ್ನು 


ಆವರಿಸಿರುತ್ತದೆ, ನಿಲುವಿನಲ್ಲಿ ಒತ್ತಾಗಿ ಅಕ್ಕಪಕ್ಕದಲ್ಲಿ ಡೆ. 
ಒಂದಕ್ಕೊಂದು ನಿಂತಿರುತ್ತದೆ; ಸಾಧಾರಣವಾಗಿ ವೃತ್ತ ಮವ 


ಗಳಲ್ಲಿ ಅಥವಾ ಶ್ರಿಕವಲೊಡೆದು ಕವಲಾಗಿದ್ದೂ, ಆದರೆ ೦. 
್ಯ್ಯಾಬರ್ಕುಲೇರಿಯಾಹಲ್ಲಿನಂತೆ. ಆನಿಯಮಿತವಾಗಿರು ಚಿತ್ರ 146. ಡೆಂಡ್ರೊ 
ವುದಿಲ್ಲ, ಪಾರದರ್ಶಕ, ಕೊನಿಡಿಯಗಳು ಶೀರ್ಷವರ್ಧಿ ಡ್ರ್ಯೂಯಂ ೩. ಸ್ಪ್ಟೋರೊ 
ಗಳಾಗಿದ್ದು, ಆಂಡಾಕಾರಿತ ಆಥವಾ ನೀಳಾಕಾರ, ಪಾರ ಡಾಕಿಯ ಥಿ. ಕೊನಿಡಿಯ 
ದರ್ಶಕ, ದಂಡ ಮತ್ತು ಕೊನಿಡಿಯ 
(ಲಿಂಡಾವು ಕೃಪೆ) 
ಒಂದು ಪ್ರಭೇದವನ್ನು ಪ್ರಶಿಪಾದಿಸಲಾಗಿದೆ. 


]. ಡೆಂಡ್ರೊಡೊಕೆಯಂ ಗ್ರಾಸಿಲೆ ಡಾಜೆಸ ಕ 

ತಂತುಜಾಲವು ಬಿಳಿ ತಂತುದಾರಗಳು ಆಧಾರದ ಮೇಲೆ ಸುತ್ತಲೂ ಹರಡಿದ್ದು, 
ಕವಲೊಡೆದು, ಅಡ್ಡಭಿತ್ತಿಯುತ, 4-6 ವ್ಯಾಸವಿರುತ್ತವೆ. ಸ್ಪೋರೊಡಾಕಿಯ 
ಗಳು (ಸ್ವಲ್ಪ ಆಮ್ಲ ಮಾಧ್ಯಮದ ಮೇಲೆ) ಗೋಳಾಕಾರಿತ, ನಯವಾಗಿದ್ದು, ಅತ್ಯಧಿಕ 
ಕವಲೊಡೆದ ತಂತುದಾರಗಳಲ್ಲಿ ತೊಡರಿಕೊಂಡಿರುತ್ತವೆ. ಅಭಿಮುಖ ಅಥವಾ ವೃತ್ತ 
ಗಳಲ್ಲಿ ಕವಲೊಡೆದಿರುತ್ತವೆ. ಫೈಯಲಿಡ್‌ಗಳು ಚಿಕ್ಕವು, ಉಬ್ಬಿದ್ದು, ಒಂದು 
ಹಸುರಾದ ಕೊನಿಡಿಯವನ್ನು ತಮ್ಮ ತುದಿಗಳಲ್ಲಿ ಬಿಟ್ಟಿರುತ್ತವೆ. ಕೊನಿಡಿಯಗಳು 
2-3» 3-4. 

ಮಣ್ಣಿನಿಂದ : : ಸಿತ್ಸರ್‌ಲಂಡ್‌ (52). 
(3). ಟ್ಯೂಬರ್ಕುಲೇರಿಯ ಟೋಡ್‌ 

'ಸ್ಪೋರೊಡಾಕಿಯಗಳು ಉಬ್ಬು ಅಥವಾ ಲೋಡಿನಂತೆ, ತೊಟ್ಟುರಹಿತ ಅಥವಾ 
ತೊಟ್ಟುಳ್ಳದ್ದಾಗಿದ್ದು, ಒಡೆದು ಮತ್ತು ಆಗಾಗ್ಗೆ ಆಧಾರಸ್ಥಳಗಳಲ್ಲಿನ ಮಿಕ್ಕೆಲ್ಲ ಭಾಗ ` 


584 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವನ್ನೂ ಆವರಿಸಿದ್ದು, ನಯ ಅಥವಾ ಬಹುವಾಗಿ ಒಂದೊಂದುಸಲ ಸರಳ ಕೂದಲುಗಳು 
ಅಂಚಿನ ಸುತ್ತಲೂ ಇದ್ದು, ನಯವಾಗಿ ಅಥವಾ ಸುಕ್ಕಾಗಿರುತ್ತವೆ. ದೃಢವಾಗಿ ಒಳ 
ಅಂಗಾಂಶವನ್ನು ಹೊಂದಿರುತ್ತದೆ. 
ಕೊನಿಡಿಯದಂಡಗಳು ಪರಸ್ಪರ ಹೆಣೆದು 
ಕೊಂಡಿರುವುದರಿಂದೆ ಒಂದು ಫಲಿತಪದರವು 
ಸ್ಪೊರೋಡಾಕಿಯಂ ಮೇಲ್ಮೈ, ವುಟಾಗಿ, 
ನೇರ ಅಥವಾ ತಿರುಚಿದ್ದು, ಕೆಲವು ಸಮಂ 
ಗಳಲ್ಲಿ ಚೂರಾಗಿ ಒಂಟಿ ಕೋಶಿಕೆಗಳಾಗಿರು 
ತ್ತವೆ; ಕವಲುಗಳು ನೀಳಾಕಾರಿತವಾಗಿದ್ದು 
ಅಥವಾ ಹಲವು ಸಮಯಗಳಲ್ಲಿ ಬಹು 
ಚಿಕ್ಕದಾಗಿರುತ್ತವೆ. ಕೊ ಓಡಿ ಯಗಳು ಚಿತ್ರ 147. ಟ್ಯೂಬರ್ಕುಲೇರಿಯೆ ಸ್ಟೋರೊ 


ಹ ಬ ರ್ಕ . 
೧ಎ PA ROR ಡಾಕಿಂಯು ಮತ್ತು ಕೊನಿಡಿಯ 
ತುದಿಯಲ್ಲಿದು, ಒಂದೊಂದುಸಲ ಬದಿ ರ್‌ೂ 

ಸ 


ಯಶ್ಪಿ ಒಂಟಿಯಾಗಿ ಕಂಡುಬರುತ್ತವೆ. ಸಾಧಾರಣವಾಗಿ ಅಂಡಾಕಾರಿತ ಅಥವಾ 
ನೀಳಾಕಾರಿತ, ಉರುಳೆಯಾಕಾರಿತ ಅಥವಾ ಗೋಳಾಕಾರಿತ, ಒಂದೊಂದುಸಲ ದೋ!" 
ಯಾಕಾರ, ಪಾರದರ್ಶಕವಾಗಿ ಕೊನಿಡಿಯ ಪದರವನ್ನು ಒಂದು ದಪ್ಪ ಹೊದಿಕೆಯು 
ಆವರಿಸುತ್ತದೆ. 


ದ 
ಟು 





£) 
ಲ 


[3 


ಸತಿ 
ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


1.  ಟ್ಯೂಬರ್ಕುಲೇರಿಯ ವಲ್ಲಾ ರಸ್‌ ಟೋರ್ವ 

ಸ್ಫೋರೊಡಾಕಿಯಂ ಸುಮಾರಾಗಿ ದೊಡ್ಡವು, ಒಡೆಯಲಾಗಿದ್ದು |, ಅರ್ಥ 
ದುಂಡಾಗಿದ್ದು, ಮೇಲ್ಭಾಗ ಚಪ್ಪಟೆಯಾಗಿ ಅಥವಾ ಒಂದೊಂದುಸಲ ಕೋನಾಕಾರಿತ, 
ಅಂಚು ಚಿಂದಿಯಾಗಿದ್ದು, ನಮೂನೆಯಂತೆ ಹೊಳಪುಳ್ಳ ಸಿನ್ನಬಾರಿನಂತೆ ಕೆಂಪಾಗಿ 
ಅಥವಾ ಪ್ರಕಾಶವಾಗಿರುತ್ತದೆ. ಆಗಾಗ್ಗೆ ದಟ್ಟ ಬಣ್ಣದಿಂದ ಕಪ್ಪಾಗಿದ್ದು, ನಯ 
ವಾಗಿದ್ದು, ಸಾಧಾರಣವಾಗಿ ಒಂಟಿ ಯಾಗಿದ್ದು. ಒಂದೊಂದುಸಲ ಒಗ್ಗೂಡಿ ಬೆಳೆದಿದ್ದು. 
ತೊಟ್ಟುಳ್ಳ ವಾಗಿರುವಂತೆ ತೋರುತ್ತದೆ. ಕೊನಿಡಿಯದಂಡಗಳು ಪೊದರಿನಂತಿದ್ದು, 
ಪುನರಪಿ ದ್ವಿಕವಲಾಗಿ, 50-2504 ಉದ್ದ, 1.5-3ಿೀ ದಪ್ಪ, ಪ್ರಾಥಮಿಕ 
ಕವಲುಗಳು ನೇರವಾಗಿದ್ದು, ಚಿಕ್ಕ ಬದಿಗವಲುಗಳು ಪರ್ಯಾಯವಾಗಿ ಜೋಡಣೆ 
ಯಾಗಿರುತ್ತವೆ. ಕೊನಿಡಿಯಗಳು ಮೊಟ್ಟೆನೀಳಾಕಾರಿತ: ಹಲವು ಸಮಯಗಳಲ್ಲಿ 
ಸ್ವಲ್ಪ ತಿರುಚಿಕೊಂಡಿದ್ದು; ಬದಿಯ ಕವಲುಗಳ ತುದಿಯಲ್ಲಿದ್ದು: ಪಾರದರ್ಶಕ ; 


ಛು 
ಗುಂಪಿನಲ್ಲಿದ್ದಾಗ ಕೆಂಪು; 5.3.8. 1.5 ತ್ಕ. 


ಮಣ್ಣಿನಿಂದ : ಕೆನಡ (23). 


ಮೊನಿಲಿಯೇಲ್ಲ್‌ 585 
(4) ವಾಲುಟೆಲ್ಲ ಟೋಡ್‌ 
ಫಲಿತ ಪದರವು ಮೇಲ್ಮೈ ಯಲ್ಲಿದ್ದು, ತಟ್ಟೆಯಾಕಾರ ಕ 
ಅಥವಾ ಸ್ವಲ್ಪ ಗೋಳಾಕಾರಿತ, ತೊಟ್ಟಿಲ್ಲದೆ ಅಥವಾ ಒಂದು ... 
ಚಿಕ್ಕತೊಟ್ಟಿದ್ದು, ನಿಯಮಿತವಾಗಿ ರೂಪಿತಗೊಂಡು, ಉದ್ದ ಡ್ನ — 
ಬಿಶುಗೂದಲುಗಳು ಅಥವಾ ಮುಳ್ಳುಗಳು ಅಂಚಿನಲ್ಲಿದ್ದು ಮತ್ತು 
ಕೆಲವು ಸಮಯಗಳಲ್ಲಿ ತಟ್ಟೆಯ ಮಧ್ಯಭಾಗದಲ್ಲಿ ಇರುತ್ತದೆ. ಇ 
Fl 
ಕೊನಿಡಿಯದಂಡಗಳು ನಿಬಿಡ ಗುಂಪುಗುಂಪಾಗಿದ್ದು, ಪೂರ್ಣ | 
ತಟ್ಟೆಯ ಮೇಲ್ಮೈಯನ್ನು, ಬುಡದಲ್ಲಿ ಅಂಟಿಕೊಂಡು, ಜೊತೆಗೆ ೆ 
[33 ಇ ಏ 
ಮುಳ್ಳುಗಳು ಕವಲುಗಳಾಗಿರುತ್ತವೆ. ಸಾಧಾರಣವಾಗಿ ಅನೇಕಸಲ 
ಇ ಎಮ್ಮ ದ ಕ್ರ ಗ 1ರ ಣೆ — 
ಕವಲೊಡೆದಿದ್ದು, ಕವಯ ಕವಲುಗಳು ಒಂದು ನಿಬಿಡ ಸವಿ ಚಿತ್ರ 148. ವಾ 
ವಯಂ ಆಗಿ ರೂವಿಕಗೊಂಡು ಅತ್ಯುತ್ಭೃಷ್ಟವಾಗಿದ್ದು, ಸ್ಟೆರಿಗ್ಮಾ ಲುಟೆಲ್ಲ a. ಶರೀರ 


ಗಳಂತಹ ತೊಟ್ಟಾಗಿರುತ್ತವೆ. ಕೊನಿಡಿಯ ತುದಿಯಲ್ಲಿದ್ದು, 
ಗುುಪುಗಳಲ್ಲಿ ರೂಪಿತವಾಗಿ, ಚಿಕ್ಕವು, ಅಂಡಾಕಾರಿತ ಅಥವಾ 
ಮೊಟ್ಟೆ ಕೈಯಾಕಾರಿತ, ಪಾರದರ್ಶಕ. 


ಪ್ರಕೃತಿ ಥಿ. ಕೊನಿಡಿ 
ಯದಂಡಗಳು (ಲಿಂ 
ಡಾವು ಕೃಪೆ 


ವಾಲುಟೆಲ್ಲ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಸ್ಪೋರೊಡಾಕಿಯ ತೊಟ್ಟುಳ್ಳದ್ದಾಗಿರುತ್ತವೆ: 
ಬಿರುಗೂದಲುಗಳು ಪಾರದರ್ಶಕ. 
ಹ. ಕೊನಿಡಿಯ ಉರುಳೆಯಾಕಾರ. 1. 
01. ಕೊನಿಡಿಯ ಮೊಟ್ಟೆ ಕೈಯಾಕಾರ 2, ವ. ಸೀಲಿಯೇಟ 


೩೩. ಸ್ಫೋರೊಡಾಕಿಯಗಳಿಗೆ ತೊಟ್ಟಿರುವುದಿಲ್ಲ; 
ಬಿರುಗೂದಲು ಕಪ್ಪಾಗಿರುತ್ತವೆ. 


ವ. ರೋಹಿಯೋಲ 


3, ವ. ಪೈರಿಫಾರ್ಮಿಸ್‌ 


1. ವಾಲುಟಿಲ್ಲಿ ರೋಸಿಯೋಲ ಕುಕ್‌ 


ಸ್ಫೋರೊಡಾಕಿಯ ಉಪಗೋಳಾಕಾರಿತ, ಮೇಲ್ಮೈಮೇಲೆ ಕೊನಿಡಿಯಗಳನ್ನು 
ಬಿಟ್ಟಿದ್ದು ಗುಲಾಬಿಯಂತಿರುತ್ತದೆ; ಜೊತೆಗೊಂದು ನಿಗದಿತ ತೊಟ್ಟಿದ್ದು, ಉದ್ದ, 
ಬಾಗಬಲ್ಲ ಅಡ್ಡಭಿತ್ತಿಯುತ ಬಿರುಗೂದಲುಗಳು ಸುತ್ತು ವರೆದಿದ್ದು, ಅವುಗಳ ತುದಿ 
ಗಳೆಡೆಗೆ ಕಿರಿದಾಗುತ್ತ, ಪಾರದರ್ಶಕ, ಕೊನಿಡಿಯಗಳು ಉರುಳೆಯಾಕಾರ, ದಪ್ಪ 
ವಿರುತ್ತವೆ. ' 


ಮಣ್ಣಿನಿಂದ: ಕೆನಡ (23). . 


586 ಮಡು ಶಿಲೀಂಧ್ರಗಳ ಕೈಪಿಡಿ 


2. ವಾಲುಟೆಲ್ಲ ಸಿಲಿಯೇಟ ಫ್ರೈಸ್‌ 

ಸ್ಫೊರೋಡಾಕಿಯಗಳು ಉಪತೊಟ್ಟುಳ್ಳದ್ದಾಗಿದ್ದು, ಅರ್ಧಗೋಳಾಕಾರಿತ, 
ತೆಳುಗುಲಾಬಿ, ಚಿಕ್ಕವು, 150-200, ವ್ಯಾಸವಿರುತ್ತವೆ. ಅಂಚಿನಲ್ಲಿ ಸ್ವಲ್ಪ ಉದ್ದ 
ವಾದ, ಅವಿಚ್ಛಿನ್ನ ಅಥವಾ ಮಿಥ್ಯ ಅಡ್ಡಭಿತ್ತಿಗಳುಳ್ಳ ಬಿರುಗೂದಲುಗಳಿಂದ 
ಅಲಂಕರಿಸಿದ್ದು 250-500 » 8-9, ಇರುತ್ತವೆ. ಕೊನಿಡಿಯದಂಡಗಳು ಎಳೆಯಾ 
ಕಾರ, ನಿಬಿಡವಾಗಿದ್ದು, ಸರಳ, ಪಾರದರ್ಶಕ ಅಥವಾ ತೆಳು ಗುಲಾಬಿ. ಕೊನಿಡಿಯ 
ಗಳು ಮೊಟ್ಟೆಯಾಕಾರಿತ, ನೇರವಾಗಿ ಅಥವಾ ಉಪ ಅಸಮ ಭಾಜಕಗಳುಳ್ಳ ಪಾರ 
ದರ್ಶಕ, ಏಕಕೋಶಿಕೆಯುತ, 5-7 2 ಇರುತ್ತವೆ. 

ಮಣ್ಣಿನಿಂದ: ಇಂಗ್ಲಂಡ್‌ (214). 
3. ವಾಲುಟೆಲ್ಲ ಪೈರಿಫಾರ್ಮಿಸ್‌ ಗಿಲ್ಮನ್‌ ಮತ್ತು ಆಬ್ಬೊಟ್‌ 

ಸಮೂಹಗಳು ಜೆಪಕ್‌ನ ಆಗಾರಿನ ಮೇಲೆ ವಿಶಾಲವಾಗಿ ಹರಡಿದ್ದು, ಕಂದು 
ಅಥವಾ ಬೂದು ಮಿಶ್ರಿತ ಕಂದು ಜೊತೆಗೆ ಮೇಲ್ಮೈನಲ್ಲಿ ಬಿಳಿಮಿಶ್ರಿತ ಶಿಲೀಂಧ್ರವು 
"ಹಿರಿಯ ವರ್ಧನಗಳಲ್ಲಿರುತ್ತದೆ. ಕೆಳಮುಖ ಕಂದುಮಿಶ್ರಿತ ಕಪ್ಪ. ಶಿಲೀಂಧ್ರವು 
ಅಧಿಕವಾಗಿ ಮುಳುಗಡೆಯಾಗಿದ್ದು, ಆಳಕ:ದು. ಸ್ಪೋರೊಡಾಕಿಯಂಗೆ ತೊಟ್ಟಿರದೆ 
ಸಬಿಕಲ್‌ನಿಂದ ಹೊರಟಿದ್ದು, ಆಳಕಂದಿನಿಂದ ಕಪ್ಪು, ಪಿಯರಾಕಾರಿತ, ಉದ್ದವಾಗಿದ್ದು, 
ಕಪ್ಪು ಹೊದಿಕೆಯಂತಹ ಮುಳ್ಳುಗಳು ಬುಡದಿಂದ ಉದ್ಭವಿಸಿ, ಬದಿಗಳ ಹತ್ತಿರ 
ಇರುತ್ತವೆ, 75-150 60-1004 ಗಾತ್ರವಿದ್ದು ; ಮುಳ್ಳುಗಳು 175 ಅಥವಾ 
2004 ಉದ್ದವಿರುತ್ತವೆ. ಕೊನಿಡಿಯಗಳು ಕಂದು, ಮೊಟ್ಟೆಯಾಕಾರಿತ, ನಯ 
ವಾಗಿದ್ದು, 9.5-11.5 x 5.5-7y. 

" ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


(5) ಫ್ಯಸೇರಿಯಂ ಲಿಂಕ್‌ (ಪ್ಲೇಟ್‌ X11], F) 

ಕೊನಿಡಿಯ ಪದರವು ಲೋಡಿನಾಕಾರಿತ ಅಥವಾ ನಿಗದಿತ ಮಿತಿಯಿಲ್ಲದೆ ವಿಸ್ತರಿತ 
ವಾಗಿರುತ್ತದೆ. ಕೊನಿಡಿಯದಂಡಗಳು ಕವಲೊಡೆದಿರುತ್ತವೆ. ಕೊನಿಡಿಯಗಳು 
ತುದಿಯಲ್ಲಿದ್ದು, ಸರಳ, ಕದಿರಿನ ಅಥವಾ ಕುಡುಗೋಲಿನಾಕಾರಿತ, ಬಹುಕೋಶಿಕೆಯುತ 
ವಾಗಿದ್ದು ಜೊತೆಗೆ ನಿಗದಿತ ಅಡ್ಡಭಿತ್ತಿಗಳಿರುತ್ತವೆ. 5 


| ಫ್ಯಸೇರಿಯಂ ಜಾತಿಯಲ್ಲಿನ ವಿಭಾಗಗಳಿಗೆ ಸಂಕೇತ 
೩. ಸಣ್ಣ ಕೊನಿಡಿಯಗಳು ಸಾಧಾರಣವಾಗಿ ಇರುತ್ತವೆ; 
ಸಾಧಾರಣವಾಗಿ ಏಕಕೋಶಿಕೆಯುತ ; ಕದಿರು ಮೊಟ್ಟೆ, 
ಪಿಯರ್‌, ಮೂತ್ರಪಿಂಡದ ಆಕಾರವಿರುತ್ತದೆ. 


ಮೊನಿಲಿಯೇಲ್ಸ್‌ 587 


b. ಸಣ್ಣಕೊನಿಡಿಯಗಳು ಹೆಚ್ಚು ಕಡಮೆ ಪಿಯರಾಕಾರ ]. ಸ್ಪೋರೊಟ್ಟೈಕಿಯೆಲ್ಲ 


bb. ಸಣ್ಣ ಕೊನಿಡಿಯಗಳು ಏಯರಾಕಾರವಿರುವುದಿಲ್ಲ. 


€. ಕ್ಲಾಮಿಡೊಬೀಜಾಣುಗಳ ಕೊರತೆಯಿರು 
ತ್ತದೆ. 


- 


d. ಸಣ್ಣ ಕೊನಿಡಿಯಗಳು ತೆಳುಭಿತ್ತಿಯುತ. 1]. ಲಿಸಿಯೋಲ 


dd. ದೊಡ್ಡ ಕೊನಿಡಿಯಗಳು ಪೊರಕೆಯ 
ದಪ್ಪಭಿತ್ತಿಯುತ. 
€0, ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ 
ಮತ್ತು ಅಂತರ್ಬೆಳವಣಿಗೆಯಲ್ಲಿರುತ್ತವೆ. 


3 


ಗ್ರೆ. ಕೊನಿಡಿಯ ತೆಳುಭಿತ್ತಿಯುತ, ಅಡ್ತ ಭಿತ್ತಿ 
ಯುತ, ಕಿರಿದಾಗುತ್ತ ಅಥವಾ ತುದಿ 
ಯಲ್ಲಿ ಸಂಕುಚಿಸಿದ್ದು, ಜೊತೆಗೆ ಬುಡದ 
ಪಾದಕೋಶಿಕೆಯಿದ್ದು : ಗುಂಪಿನಲ್ಲಿದ್ದಾಗ 
ಕಂದು ಮಿಶ್ರಿತ ಬಿಳಿ, ಗುಲಾಬಿಯಂತೆ, 
ಮಾಸಲುಕಂದು ; ಹಲವು ಸಮಯಗಳಲ್ಲಿ 
ಸಾಕಷ್ಟು ಪ್ರಕಾಶಮಾನವಿರುತ್ತದೆ. 

dd. ಕೊನಿಡಿಯಗಳು ಹೆಚ್ಚು ದಪ್ಪಭಿತ್ತಿ ಯುತ 
ಮತ್ತು ಬಲಿಷ್ಠ ಅಡ್ಡಭಿಶ್ರಿಯುತ: 
ಅಲಂಟಾಯಿಡ್‌, ಕತ್ತರಿಸಿದಂತಿದ್ದು 
ಅಥವಾ ತುದಿಯಲ್ಲಿ ದುಂಡಾಗಿದ್ದು 
ಜೊತೆಗೆ ಒಂದು ಚೆಕ್ಕ ಮೂಗಿನಂತಿದ್ದು ; 
ಅಧಿಕ ಅಥವಾ ಸ್ವಲ್ಪ ಪಾದಕೋಶಿಕೆ 

ಯಿದ್ದು ; ಗುಂಪಿನಲ್ಲಿ ಕಂದು ಮಿಶ್ರಿತ 

ಬಿಳಿ, ಕೆನೆಯಂತೆ ಅಥವಾ ಹೊಂಬಣ್ಣ 
ಹಳದಿ. ಆಗಾಗ್ಗೆ ಸ್ಫೋಮಾದ ಬಣ್ಣದ 
ಜೊತೆ ಸೇರಿ ವ್ಯಾಪಿಸಿದಂತಾಗಿರುತ್ತದೆ 


111. ಸ್ಪೈಕೇರಿಯಾಯ್ಡಿಸ್‌ 


IV. ಎಲಿಗೆನ್ಸ್‌ 


(ವರ್‌ಡಿಗ್ರೀಸ್‌, ಕಪ್ಪನೀಲಿ). 1], ಮಾರ್ಟಿಯೆಲ್ಲ 


೩೩, ಲಘು ಕೊನಿಡಿಯಗಳು ಸಾಧಾರಣವಾಗಿ, ಕೊರತೆ 
ಗೊಂಡು ಅಥವಾ ಒಂದರಂತೆ ಅನೇಕ ಕೋಶಿಕೆಯುತ ; 
ಮೂತೃಹಿಂಡಾಕಾರ ಅಥವಾ ಅರ್ಧವಿರಾಮ ಚಿಹ್ನೆ ಯ 

ಆಕಾರದಿಂದ ಕದರಿನಾಕಾರ. 


588 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


b. ದೊಡ್ಡ ಕೊನಿಡಿಯಗಳಿಗೆ ಪಾದಕೋಶಿಕೆ ಇರುವು 


ವದಿಲ್ಲ. 
€, ಹಿಯನ್ನಾಟ್ಸ್‌ ನಮೂನೆಯಂತಿರುತ್ತವೆ. VI. ಯೂಪಿಯನ್ನಾಟ್ಸ್‌ 


೦೦, ಪಿಯನ್ನಾಟ್ಸ್‌ ವಿರಳವಾಗಿ ಅಥವಾ ಕೊರತೆ 
ಯಾಗಿರುತ್ತವೆ. Vil. ಆರಾಕ್ಷೆಟ್ಸ್‌ 


bb. ದೊಡ ಕೊನಿಡಿಯಗಳು ಹೆಚ್ಚುಕತಮೆ ತೊಯ್ದು 
ಚಿ ಚಿ ಊಟ 
ಲವು 
€. ತುದಿಯಲಿ ಕ್ಲಾಮಿಡೊಬೀಜಾಣುಗಳ ಕೊರತೆ 
ಬರುತ್ತದೆ. 
d. ಅಂತರ್ಬೆಳಎಣಗೆಗೊಂಡ ಕ್ಲಾಮಿಡೊ 
ಬೀಜಾಣುಗಳ ಕೊರತೆಯರುತ್ತದೆ. 
೮. ದೊಡ್ಡ ಕೊನಿಡಿಯಗಳು ಬಹು 


ತಿ 


ಮಟ್ಟಿ ಗೆ ಉರುಳೆಯಾಕಾರವಾಗಿ 


ಮಧ್ಯೆಯಿದ್ದು,ಎರಡು ಬದಿಗಳಲ್ಲೂ 
ಬಾಗುಪಿಕೆಯು ಒಂದೇ ರೀತಿ 
ಯಿದ್ದು. ತುದಿಯ ಜೊತೆಗೆ ಒಂದು 
ಕತ್ತರಿಸಿದುತೆ ಬಾಗಿದ ಮೂಗಿರು 
ತ್ತದೆ VITL ಲ್ಯಾಟರೈಟೆಯಂ 


೧6. ದೊಡ್ಡ ಕೊನಿಡಿಯ ಬಹುಮಟ್ಟಿಗೆ 
ಉರುಳೆಯಾಕಾರಿತ ಮಧ್ಯಭಾಗ 
ವಿದ್ಮು, ಬದಿಗಳಲ್ಲಿ ಬಾಗುವಿಕೆ 
ಅಸಮವಿದ್ದು, ಎರಡು ತುದಿಗಳು 


ಕಿರಿದಾಗುತ್ತಿರುತ್ತವೆ. IX. ರೋಸಿಯಂ 
dd. ಅಂತರ್ಬೆಳವಣಿಗೆಗೊಂಡ ಕ್ಲಾಮಿಡೊ 
ಬೀಜಾಣುಗಳಿರುತ್ತವೆ. 
€. ಸ್ಪೋರೊಡಾಕೆಯ ಸಾಧಾರಣವಾಗಿ 
ಕೊರತೆಯಾಗಿರುತ್ತವೆ. ೫೭, ಆತರ್ತ್ರೊಸ್ಟೋರಿಯೆಲ್ಲ 


೦೮. ಸ್ಟೋರೊಡಾಕಿಯಗಳಿರುತ್ತವೆ. Xx. ಗಿಬ್ಬೋಸಂ 
00. ತುದಿಯಲ್ಲಿ ಕ್ಲಾಮಿಡೊ ಬೀಜಾಣುಗಳಿರುತ್ತವೆ. 


64, ಅಂತರ್ಬೆಳವಣಿಗೆಗೊಂಡ ಕ್ಲಾಮಿಡೋ 
ಬೀಜಾಣುಗಳಿರುತ್ತವೆ. XI. ಡಿಸ್ಕಲರ್‌ 
66, ಅಂತರ್ಬೆಳವಣಿಗೆಗೊಂಡ ಕ್ಲಾಮಿಡೊ 
+ 
ಬೀಜಾಣುಗಳ ಕೊರತೆಯಿರುತ್ತದೆ. ೫111. ವೆಂಟ್ರಿಕೊಸಂ 


ವಿಭಾಗ | ಸ್ಪೋರೊಟ್ಟಿಕಿಯೆಲ್ಲ ಪ್ರಭೇದಗಳಿಗೆ ಸಂಕೇತ 


೩. ಸ್ಪೋರೊಡಾಕಿಯಗಳು ಮತ್ತು ಪಿಯನ್ನಾಟ್‌ಗಳ 
ಕೊರತೆಉಯರುತ್ತದೆ. 
b. ಲಘುಕೊನಿಡಿಯಗಳು ನಮೂನೆಯಂತೆ ಗೋಳಾ 
ಕಾರಿತದಿಂದ ನಿ:ಬೆಯಾಕಾರಿತ, 5-6 ವ್ಯಾಸ 
ವಿರುತ್ತವೆ. 1. ಫೃ, ಪೊಲಿ 

bb. ಲಘು ಕೊನಿಡಿಯಗಳು ನಮೂನೆಯಂತೆ ಕದರಿನಾ 
ಕಾರಿತ, 3-4 ವ್ಯಾಸವಿರುತ್ತವೆ. 2. ಫೃ. ಕ್ಲಾಮಿಡೂಸ್ಟೋರಂ 

೩೩. ಸ್ಫೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳು 


ಸಮೃದ್ಧವಿರುತ್ತವೆ. 3, ಭ್ಯ, ಸ್ಟೋರೊಟ್ಟಿಕಿ 
| ಯಾಯ್ಡಿಸ್‌ 


|, ಪ್ರಸೇರಿಯಂ ಪೊಯಿ (ಪೆಕ್‌) ವುಜನದೆಬರ್‌ 

ಫಲಿತ ಪದರವು ಜೇಡರ 
ಬಲೆಯಂತೆ ಅಥವಾ ಫೆಲ್ಟಿ 
ನಂತೆ, ಉಣ್ಣೆಯಂತೆ, ಬಿಳಿ 
ಯಂದ ಗುಲಾಬಿ, ವಿಪುಲ 


ವಾಗಿ ಕವಲೊಡೆದಿರುವುದ 
ರಿಂದ ಅಥವಾ ವೃತ್ತಗಳಲ್ಲಿ } f 
ಕವಲುಗಳಿದ್ದು ಮತ್ತು 
ಕೊನಿಡಿಯದಂಡಗಳಿರುತ್ತವೆ, 
" ಸ್ಫ್ರೋಮಾಕಾರ್ಮೆನ್‌ ನೇರಿಳೆ c 


ಮಾಸಲು ಕಂದು ಹಳದಿ ೦ 


ಗಳು ಸಾಧಾರಣವಾಗಿ ಏಕ |, ಲಘು ಕೊನಿಡಿಯ `(. ಗುರು ಕೊನಿಡಿಯ 
ಕೋಶಿಕೆಯುತಗಳು (ಅತಿ 4. ಕ್ಲಾಮಿಡೋ ಬೀಜಾಣುಗಳು 





590 ಮಣ್ಮ್ಣು ಶಿಲೀಂಧ್ರಗಳ ಕೈಪಿಡಿ 


ಹೆಚ್ಚೆಂದರೆ ಶೇ. 4ರಷ್ಟು, ಒಂದರಿಂದ ನಾಲ್ಕು ಅಡ್ಮಭಿತ್ತಿಗಳಿರುತ್ತವೆ). ಅಧಿಕ 
ಸಂಖ್ಯೆಯಲ್ಲಿ ಕೊನಿಡಿಯದಂಡಗಳ ಮೇಲಿರುತ್ತವೆ; ಕೆಲವು ಸಮಯಗಳಲ್ಲಿ ಸರಣಿ 
ಗಳಲ್ಲಿ ಬಂಧಿಸಿದ್ದು, ಬಿಡುಗಡೆಗೊಂಡು, ಅನಂತರ ಐಸಾಬೆಲಿನ್‌ ಅಥವಾ ಬಿಳಿ ಮಿಶ್ರಿತ 
ಹುಡಿ ಚೆಲ್ಲಿದಂತೆ ಶಿಲೀಂಧ್ರದ ಮೇಲೆಲ್ಲ ಕಂಡುಬರುತ್ತವೆ ಅಥವಾ "ಆಧಾರ ಸ್ಥಳಕ್ಕೆ 
ಒಂದು ಮರಳಿನಂತೆ ಅಥವಾ ಬಿಳಿ ಬಣ್ಣದ ರೂಪ ಕೊಡುತ್ತವೆ. ನಮೂನೆಯ ಗೋಳಾ 
ಕಾರಿತದ ಜೊತೆಗೆ, ನಿಂಬೆಯಾಕಾರಿತ ಅಥವಾ ಪಿಯರಾಕಾರಿತ, ಏಕ ಅಥವಾ ದ್ವಿ 
ಕೋಶಿಕೆಯುತ, ಲಘು ಕೊನಿಡಿಯಗಳು ಮತ್ತು ಉದ್ದದ ಕದರಿನಾಕಾರಿತ: ಮೊಟ್ಟೆ 
ಯಾಕಾರದಿಂದ ಕುಡುಗೋಲಿನಾಕಾರದ ಕೊನಿಡಿಯಗಳು ಕಂಡುಬರುತ್ತವೆ, ಅಂಡಾ 
ಕಾರದಿಂದ ನಿಂಬೆಯಾಕಾರದ ಕೊನಿಡಿಯಗಳು ಅಡ್ಡಭಿತ್ತಿರಹಿತ 6,6-9:.4.7-6್ಯ 
ಏಕಕೋಶಿಕೆಯುತ, 12-26 : 2.7.5 : ಕುಡುಗೋಲಿನಾಕಾರದ ಕೊನಿಡಿಯಗಳು 
ಮೂರು ಅಡ್ಡಭಿತ್ತಿಯುತ, 18-35%3.5-5. ಕ್ಲಾಮಿಡೊ ಬೀಜಾಣಂಗಳು 
ಬಹುವಾಗಿ ಅಂತರ್ಬೆಳವಣಿಗೆಗೊಂಡಿದ್ದು, ಸರಣಿಗಳಲ್ಲಿ ಮತ್ತು ಗಂಟುಗಳಲ್ಲಿದ್ದು, 
ಮಾಸಲುಕಂದು. 
ಮಣ್ಣಿನಿಂದ : ಕೆನಡ (22), ಭಾರತ (185) 


2, ಫೃಸೇರಿಯಂ ಕ್ಲಾಮಿಡೊಸ್ಟೋರಂ ವುಲ್ಲನ್‌ವೆಬರ್‌ ಮತ್ತು ರಿಂಕಿಂಗ್‌ 


ಫಲಿತ ಪದರವು, ಉಣ್ಣೆಪುಚ್ಚದಂತೆ, ಪಾರದರ್ಶಕ ಅಥವಾ ಗುಲಾಬಿ ಪ್ಲಕ್ಸನ್‌ 
ಕೈಮಾವು ಕೆಳಗಡೆಯಿದ್ದು, ಹಲವು ಸಮಯಗಳಲ್ಲಿ ಉಬ್ಬುಗಳಾಗಿ ರೂಪಿತಗೊಂಡು, 
ಸ್ಕ್ಲೆರೋಷಿಯಗಳ ಗಂಟುಗಳಾಗಿರುತ್ತವೆ. ವಿವಿಧ ಬಣ್ಣ ದಲ್ಲಿದ್ದು, ಪಾರದರ್ಶಕ, 
ಕಾರ್ಮನ್‌ ನೇರಳೆಕೆಂಪು, ಗಂಧಕ ಹಳದಿ, ಮಾಸಲುಕಂದು ಅಥವಾ ಆಳಕಂದು. 
ಕಪ್ಪುಬಣ್ಣವಾಗುವುದೇಕೆಂದರೆ ತಂತುಜಾಲದಲ್ಲಿ ಅಸಂಖ್ಯಾತ ಗೋಳಾಕಾರಿತದಿಂದ 
ಪಿಯರಾಕಾರದ, ನಯ ಅಥವಾ ಒರಟಾದ ಅಥವಾ ಮಣ್ಣಿ ನಂತಹ ಅಂತರ್ಬ್ಜೆಳವಣಿಗೆ 
ಗೊಂಡ ಅಥವಾ ತುದಿಯಲ್ಲಿನ, ಒಂಟಿಯಾದ, ಜೋಡಿಗಳಲ್ಲಿರುವ, ಕೊಂಡಿಯಂತಹ 
ಅಥವಾ ಶಂಕಾಕಾರಿತ, ಕ್ಲಾಮಿಡೋಬೀಜಾಣುಗಳು ಕಂಡುಬರುವುದರಿಂದ 10-16 
ವ್ಯಾಸವಿರುತ್ತವೆ. ಕೊನಿಡಿಯ ಚಿಕ್ಕವು, ಕದರಿನಾಕಾರ, ಗೋಳಾಕಾರವಲ್ಲ, ನಿಂಬೆ 
ಯಾಕಾರ, ಸಾಧಾರಣವಾಗಿ ಏಕಕೋಶಿಕೆಯುತ, ಒಂದೊಂದು ಸಲ ಅಡ್ಡಭಿತ್ತಿ ಯುತ, 
ಮೂರು ಅಡ್ಡಭಿತ್ರಿಯುತ, ಬೀಜಾಣುಗಳು ಕೊಡಲಿಯಾಕಾರ, ದುರ್ಬಲ ತೊಟ್ಟು 
ಯಾ ಬತಗಳಾಗಿರುತ್ತ ವೆ. 
0- ಅಡ್ಡಭಿತ್ತಿಯುತ, 4-11: 2.5-4್ಯ. 
1- ಅಡ್ಡಭಿತ್ತಿಯುತ, 11-16 3-4, 
3- ಅಡ್ಡಭಿತ್ರಿಯುತ, 27-32. 3.5-ಕ್ಣ,. 
ಮಣ್ಣಿನಿಂದ : ಮಧ್ಯ ಅಮೆರಿಕ (238), ಭಾರತ (185) 186). 


ಮೊನಿಲಿಯೇಲ್ಲ್‌ 591 
3. ಫೃಸೇರಿಯಂ ಸ್ಲೋರೊಟ್ಟೈಕಿಯಾಯ್ದಿಸ್‌ ಶರ್ಬಾಕೊಫ್‌ 


ಕೊನಿಡಿಯ ಕೊನಿಡಿಯದಂಡಗಳ ತುದಿಯಲ್ಲಿದ್ದು ಅವು ಅನಿಯಮಿತವಾಗಿ 
ಅಥವಾ ದಿ ಕವಲಾಗಿ ಕವಲೊಡೆದಿದ್ದು, ಇಲ್ಲವೆ ಒಂದು (ಎರಡು, ಮೂರು) ಅಡ್ಡ 
ಭಿತ್ತಿ ಯಿದ್ದು : ಗೋಳಾಕಾರ, ಮೊಟ್ಟೆಯಾಕಾರ ಅಥವಾ ಪಿಯರಾಕಾರ, ಆಗಾಗ್ಗೆ 
ಒಂದು ಬುಡದ ನೀರ್ಗುಳ್ಳೆ ಅಂಟಿಕೊಂಡಿದ್ದು, ಧೂಳಿನಂತೆ ಶಿಲೀಂಧ್ರದಲ್ಲಿ ಚೆಲ್ಲಾ 
ಪಿಲ್ಲಿಯಾಗಿದ್ದು, ಪಾರದರ್ಶಕವಾಗಿರುತ್ತದೆ, 
0. ಅಡ್ಡಭಿತ್ತಿಯುತ, 6-12. 3.5-7(. 
1. ಅಡ್ಡಭಿತ್ತಿಯುತ, 11-15 : 5.2-6,5್ಯ. 
3- ಅಡ್ಡಭಿತ್ತಿಯುತ. 17-33 / 4-8. 
ಕೊನಿಡಿಯ ಸ್ಪೋರೊಡಾಕಿಯಗಳಲ್ಲಿ ಮತ್ತು ಪಿಯನ್ನಾಟ್‌ಗಳಲ್ಲಿ ಸಾಧಾರಣವಾಗಿ 
ಮೂರರಿಂದ ಐದು ಅಡ್ಡಭಿತ್ರಿಯುತ, ಕದಿರಿನ ಕುಡುಗೋಲಿನ ಆಕಾರ, ಜೊತೆಗೆ 
ದೊಡ್ಡ ಮತ್ತು ಚಿಕ್ಕಬೀಜಾಣಿಗಳು ಮಿಪ್ರಿತಗೊಂಡಿದ್ದು, ಎರಡರಲ್ಲೂ ಕಿರಿದಾಗಿ 
ಮತ್ತು ದಪ್ಪವಾಗಿದ್ದು, ಎರಡಂ ತುದಿಗಳೂ ಕಿರಿದಾಗಿರುತ್ತವೆ, ಪಾದಕೋಶಿಕೆಯು 
ನೈಜವಾಗಿ ಅಥವಾ ನೇರವಾಗಿದ್ದು, ಗುಂಪಿನಲ್ಲಿದ್ದಾಗ ಮಾಸಲುಕಂದಿನಿಂದ ಕಿತ್ತಳೆನೇರಳೆ 
ಮಿಶ್ರಿತ ಅಥವಾ ಕಿತ್ತಳೆಕೆಂಪ್ರ, ವಯಸ್ಸಾಗಿ ಒಣಗುತ್ತಿರುವಾಗ ಕಪ್ಪಾಗುತ್ತ ಒಂದು 
ರೆಸಿನ್‌ನಂತಹ ಪದರವಾಗಿ ಅಥವಾ ಬದಲಾಗುತ್ತ ನಸುಬಣ್ಣದ ಹುಡಿಯ ಪದರ 
ವಾಗುತ್ತದೆ. 
0- ಅಡ್ಡಭಿಶ್ತಿಯುತ, 8-12 %2.2-3.2. 
1- ಅಡ್ಡಭಿಶ್ಚಿಯುತ, 15-22 3-3.8್ರಿ. 
.3- ಅಡ್ಡಭಿತ್ತಿಯುತ, 25-33 ೬ 3.4-4ಿ. 
5- ಅಡ್ಡಭಿತ್ತಿಯುತ, 42-56 ೬3.7-4.5. 
ಸ್ಟ್ರೋಮಾಗಳು ಜೇಡಿಯ ಮಣ್ಣಿನ ಬಣ್ಣದಂತಿದ್ದು, ಮಾಸಲು ಕಂದುಹಳದಿ, 
ಕಾಫಿಯಿಂದ ಚೆಸ್ಟನಟ್‌ಕಂದು ಅಥವಾ ಬಣ್ಣಗುಂದಿದ ಕಾರ್ಮೈನ್‌ನಂತೆ(ಹಳದಿ ಛಾಯೆ 
ಗಳು ಬದಲಾಗುವುದರಿಂದ ಊದಾ ಬಣ್ಣವಾಗಿ ಅಮೋನಿಯದುಂತಿದ್ದು, ಕೆಂಪುಬಣ್ಣ 
ಗಳು ಬದಲಾಗುವುದು ಹೈಡ್ರೊಕ್ಲೊರಿಕ್‌ ಆಮ್ಲವಿರುವುದರಿಂದ). ದಾಲ್ಮಿನ್ನಿಯಿಂದ 
ಕೆಂಪುಕಂದು, ಅಂಡಾಕಾರ, ಸ್ಕೈರೋಷಿಯಗಳು(0.25-0.4 » 0.2-0.33 ಮಿಮಿ) 
ಹಾಗೂ  ಅಂತರ್ಬೆಳವಣಿಗೆಗೊಂಡ ಕ್ಲಾವಿಡೊಬೀಜಾಣುಗಳು, ಒಂಟಿಯಾಗಿದ್ದು 
(7-144 ಹಪ್ಪ), ಸರಣಿಗಳಲ್ಲಿ ಅಥವಾ ಗಂಟುಗಳಲ್ಲಿ ಮಾಸಲುಕಂದು ಬಣ್ಣದಿಂದ 
ದಟ್ಟಕಂದಾಗಿರುತ್ತವೆ, ವಿರಳವಾಗಿ ಕಂಡುಬರುತ್ತವೆ. - 


ಮಣ್ಣಿನಿಂದ : ಕೆನಡ (22), 


592 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ವಿಭಾಗ ]] ಲಿಸಿಯೋಲ K 
ಪ್ರಭೇದಗಳಿಗೆ ಸಂಕೀತ 


a. ಸಣ್ಣಕೊನಿಡಿಯ ಸಾಧಾರಣವಾಗಿ ಶಾಶ್ವತ 
ಸರಣಿಗಳಲ್ಲಿರುತ್ತವೆ. 
b. ದೊಡ್ಡ ಕೊನಿಡಿಯ ಚೆಲ್ಲಾಪಿಲ್ಲಿಯಾಗಿದ್ದು. 
ಸ್ಫೋರೊಡಾಕಿಯದಲ್ಲಿ ಅಥವಾ ಪಿಯನ್ನಾಟ್ಸ್‌ 
ಗಳಲ್ಲಿ ಇರುವುದಿಲ್ಲ: ಮೂರು ಅಡ್ತಭಿತ್ತಿ 
ಇರುವುದರಿಂದ ಐದು ಆ ಡೃಭಿಶ್ತಿಯು ತ್ರ 
31x 4. 5. 6. ಫ್ರ, ಮೊನಿಫಾರ್ಮ್‌ 
ತಳಿ ಮೈನಸ್‌ 
೧1. ಗುರು ಕೊನಿಡಿಯಗಳು ಸ್ಪೋರೊಡಾಕಿಯ ಮತ್ತು 
ಪಿಯನ್ನಾಟ್‌ಗಳೆರಡರಲ್ಲಿಯೂ ಇರುತ್ತವೆ, 
€. ಕುಡುಗೋಲಿನಾಕಾರದ ಬೀ ಜಾಣುಗಳು 
ಸುಮಾರು ಚಿಕ್ಕದಾಗಿದ್ದು : ಮೂರು ಅಡ್ಡ 
“ಭಿಶ್ತಿಯುತ, 2.6 : 2.9, "4, ಫ್ರ್ಯ. ಲ್ಯಾಕ್ಟಿಸ್‌ 
೭. ಕುಡುಗೋಲಿನಾಕಾರ, ಬೀಜಾಣುಗಿಳು ದೊಡ್ಡ 
ದಾಗಿದ್ದು ಮೂರರಿಂದ ಐದು ಅಡ್ಡಚಿತ್ತಿ. 
ಯುತ. ಸಣ್ಣ ಮೂರು ಅಡ್ಡಭಿತ್ತಿಯುತ. 
36x34 . ' 5, ಫ್ಯ. ಮೊನಿರಿಫಾರ್ಮೆ 
೩೩. ಕೊದಿಡಿಯಗಳು ಶಾಶ್ವತ ಸರಣಿಗಳಲ್ಲಿರುವುದಿಲ್ಲ. 6, ಫ್ರ್ಯ. ನಿಯೊಸಿರಾಸ್‌ 


4. ಫ್ಯಸೇರಿಯಂ ಲ್ಯಾಕ್ಮಿಸ್‌ ಪೈರೊಟ್ಟ ಮತ್ತು ರೈಬೋಸಿ 
ಲಘು ಕೊನಿಡಿಯಗಳು ಹೆಚ್ಚು ಕಡಮೆ ಉದ್ದಸರಣಿಗಳಲ್ಲಿ ಅಥವಾ ಮಿಥ್ಯ 

ಚೆಂಡುಗಳಲ್ಲಿರುತ್ತವೆ... ಅಂಡಾಕಾರಿತ ಉರುಳೆಯಾಕಾರಿತ, ನೇರವಾಗಿದ್ದು, 
ಒಂದೊಂದು ಸಲ ಸ್ವಲ್ಪ ತಿರುಚಿದ್ದು, ಹಲವು ಸಮಯಗಳಲ್ಲಿ ಪಿಯರಾಕಾರಿತ, ಒಂದು 
ಆಥವಾ ಎರಡು ಕೋಶಿಕೆಯುತ, ಅನಂ ತರ ಚೆಲ್ಲಾಪಿಲ್ಲಿಯಾಗಿದ್ದು, ಒಂದು ಪ್ರ 
ಮಾನಹುಡಿಯಂತೆ ಪಾರದರ್ಶಕ ಗುಲಾಬಿಯಿಂದ ಕೆಂಪುಬಣ್ಣವಾಗಿರುತ್ತದೆ. ಆ 
ಪ್ಲೆಕ್ಟಂಕೈಮಾದ ಮೇಲೆ ಊದಾಬಣ್ಣದಿಂದ ಚೆರ್ರಿಕೆಂಪು (ಅಮೋನಿಯದೊಂದಿಗೆ ನೀಲಿ 

ಯಾಗುತ್ತ ದೆ) ಬಣ್ಣದ ಸ್ಫೊ ಮಾ ಕಂಡುಬಂದು ಪೊದರಿನಂತೆ ಬಹುಕವಲೊಡೆದ 
ಕೊನಿಡಿಯದಂಡಗಳು. ದೊಡ್ಡ ಕದರಿನಾಕಾರಿತ ಅಥವಾ ಬಹುಪಾಲು ಉರುಳೆಯಾಕಾರ, 
ಕುಡುಗೋಲಿನಾಕಾರದ ಬೀಜಾಣುಗಳನ್ನು ಬಿಟ್ಟಿರುತ್ತವೆ. ಬೀಜಾಣುಗಳು ಎರಡು 


ಮೊನಿಲಿಯೇಲ್ಲ್‌ 593 


ತುದಿಗಳಲ್ಲಿ ಕಿರಿದಾಗಿದ್ದು, ಬಲವಾಗಿ ಬಾಗಿದ್ದು, ಬಹುಪಾಲು ಕೊಕ್ಕೆಯಂತೆ ತುದಿ 
ಯಲ್ಲಿದ್ದು ಜೊತೆಗೆ ಟೆನ್‌ಪಿನ್‌ನಿಂದ ತೊಟ್ಟಿನಂತಹ ಬುಡವಿದ್ದು. ಚೆಲ್ಲಾಪಿಲ್ಲಿಯಾಗಿ 
ಅಥವಾ ಹುಸಿಚೆಂಡುಗಳಲ್ಲಿರುತ್ತವೆ. ಒಂದೊಂದುಬಾರಿ, ಮ್ಯಾಕ್ರೊಸ್ಕೋಪ್‌ನ 
ಪ್ರಕಾಶಮಾನ ಕಿತ್ತಳೆಬಣ್ಣದಲ್ಲಿ ಸ್ಪೋರೊಡಾಕಿಯದಲ್ಲಿನ ಶ್ಲೇಷ್ಮವಿದ್ದು ಅಥವಾ 
ಪಿಯನ್ನಾಟದ ಪದರವಿದ್ದು ಒಂದರಿಂದ ಮೂರು, ಅಪರೂಪಕ್ಕೆ ನಾಲ್ಕರಿಂದ ಐದು 
ಅಡ್ಡಭಿತ್ತಿಯುತ. 


0-ಅಡ್ಡಭಿತ್ತಿ ಯುತ, 3-16 x 1.5-64 
1ಅಡ್ಡಭಿತ್ತಿಯಂತ, 9-32 » 2-6, 

2-ಅಡ್ಡಭಿತ್ತಿಯುತ, 15-352-4, 
3-ಅಡ್ಡಭಿತ್ತಿಯುತ, 16-40 » 2-4. 


ಕೊನಿಡಿಯ ಕ್ರಮೇಣ ಉಬ್ಬಿಕೊಳ್ಳುತ್ತವೆ, ಉದಾಹರಣೆಗೆ ಮೊಳೆಯುತ್ತಿರು 
ವಾಗ, 64 ವ್ಯಾಸದವರೆಗಿರುತ್ತವೆ. 


5. ಪ್ಯಸೇರಿಯಂ ಮೊನಿಲಿಫಾರ್ಮೆ ಷೆಲ್ಲನ್‌ 

ಸಣ್ಣ ಕೊನಿಡಿಯಗಳು ಸರಣಿಯಲ್ಲಿ ಉತ್ಪತ್ತಿಯಾಗಿದ್ದು ಮತ್ತು ಹಾಗೆಯೇ 
ಜಂಟಿಸಲಾಗಿದ್ದು ಅಥವಾ ಹುಸಿ ಚೆಂಡುಗಳಲ್ಲಿ ಸೇರಿಕೊಂಡಿದ್ದು, ಅನಂತರ ಚೆಲ್ಲಾ 
ಪಿಲ್ಲಿಯಾಗಿ ಪ್ರಕಾಶಮಾನ ಹಳದಿಯಿಂದ ಗುಲಾಬಿಯಂತ ಬಿಳಿ ಮೇಲ್ಮೈಶಿಲೀಂಧ್ವದ 
ಮೆ:ಲೆ ಒಂದು ಪಾರದರ್ಶಕ ಹೊಳಪುಳ್ಳ ಹುಡಿಯಾಗಿರುತ್ತದೆ. ಒಂದು ಅಥವಾ 
ಎರಡು ಕೋಶಿಕೆಯುತ, ಕದರಿನ ಅಥವಾ ಮೊಟ್ಟೆಯಾಕಾರ. ದೊಡ್ಡ ಕೊನಿಡಿಯ 
ಗಳು ತೆಳು, ಉಳಿಯಾಕಾರ, ಸ್ವಲ್ಪ ಅರ್ಧಚಂದ್ರಾಕಾರ ಅಥವಾ ಬಹುಮಟ್ಟಿಗೆ 
ನೇರವಾಗಿದ್ದು , ಎರಡು ತುದಿಗಳೂ ಕಿರಿದಾಗಿದ್ದು, ಅಗಾಗ್ಗೆ ತುದಿಯಲ್ಲಿ ಸಂಕುಚಿಸಿದ್ದು 
ಮತ್ತು ಕೆಲವು ಸಮುಗಳಲ್ಲಿ ಕೊಕ್ಕೆಯಾಗಿದ್ದು, ಬುಡದಲ್ಲಿ ಒಂದು ನೈಜ ಆಥಷಾ 
ಸ್ಪಷ್ಟ ಪಾದಕೋಶಿಕೆಯಿದ್ದು, ಚೆಲ್ಲಾಪಿಲ್ಲಿಯಾಗಿ ಆಥವಾ ಒಗ್ಗೂಡಿ, ಸ್ಟೋರೊ 
ಡಾಕಿಯಗಳಾಗಿ ಆಥವಾ ಪಿಯನ್ನಾಟ್‌ಗಳಾಗಿ ಗುಂಪಿನಲ್ಲಿದ್ದಾಗ ಪ್ರಕಾಶಮಾನವಾಗಿದ್ದು, 
ಇಸಬೆಲಿನ್‌ ಆಥವಾ ಕಿತ್ತಳಿನೇರಿಳೆ ಮಿಶ್ರಿತ ಬಣ್ಣವಿದ್ದು, ಒಣಗುತ್ತಿರುವಾಗ ಇಟ್ಟಿಗೆ 
ಕೆಂಪಿನಿಂದ ದಾಲ್ಹಿನ್ನಿಕಂದು ಅಥವಾ ನಸುಬಣ್ಣಯುತ : ಮೂರರಿಂದ ಐದು, 
ಒಂದೊಂದುಸಲ ಆರರಿಂದ ಏಳು ಆಡ್ಡಭಿತ್ತಿಯುತ. 


0-ಆಅಡ್ಡಭಿತ್ತಿಯಾತ, 4-18೬ 15-4 
1-ಅಡ್ಡಭಿತ್ತಿಯುತ, 9-30 2-5 
3-ಅಡ್ಕಭಿತ್ತಿಯುತ, 20-60 2-45, 


[38] 


594 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


5 ಅಡ್ಡಭಿತ್ತಿಯುತ, 37-70 x 2-4.5, 
7-ಅಡ್ಡಭಿತ್ತಿಯುತ, 58-90 x 2.5-4.5 


ಕ್ಲಾಮಿಡೊಬೀಜಾಣುಗಳ ಕೊರತೆಯಿರುತ್ತದೆ. ಆಳನೀಲಿ, ಗೋಳಾಕಾರಿತ, 
ಸೈ_ರೋಷಿಯಗಳು 0.08 » 0.1 ಮಿಮಿ ಇರಬಹುದು. ಸ್ಫೋಮಾಗಳು ಹೆಚ್ಚು 
ಕಡಮೆ ಪ್ಲಕ್ಬಂಕೈಮಾದಂತೆ ಹಳದಿ, ಕಂದು, ಊದಾ ಇತ್ಯಾದಿ. 

ಮಣ್ಣಿನಿಂದ : ಕೆನಡ (22), ಭಾರತ (159). 


58. ಫ್ಮಸೇರಿಯಂ ಮೊನಿಲಿಫಾರ್ಮೆ ಷೆಲ್‌ಡನ್‌ ತಳಿ ಮೈನಸ ವುಲನ್‌ವೆಬರ್‌ 
ನಮೂನೆಯಿಂದ ಪಿಯನ್ನಾಟ್‌ಗಳಲ್ಲಿ ಮತ್ತು ಸ್ಪೊರೋಡಾಕಿಯಗಳಲ್ಲಿ ಶ್ಲೇಷ್ಮ 

ರಹಿತವಾಗಿರುವುದರಿಂದ ವ್ಯತ್ಕಾಸವುಳ್ಳದ್ದಾಗಿವೆ. ಸಣ್ಣ ಕೊನಿಡಿಯ ಉದ್ದವಾದ ಸರಣಿ 
ಗಳಲ್ಲಿದ್ದು ಅಥವಾ ಹುಸಿಚೆಂಡುಗಳಲ್ಲಿದ್ದು, ಅನಂತರ ಚೆಲ್ಲಾಪಿಲ್ಲಿಯಾಗಿ ಬಿಳಿಮಿಶ್ರಿತ 
ಗುಲಾಬಿಯಂತಹ ಮೇಲ್ಮೈ ಶಿಲೀಂಧ್ರದಲ್ಲಿರುತ್ತವೆ, ಅಂಡ ಕದರಿನಾಕಾರಿತ, ಒಂದರಿಂದ 
ಎರಡು ಕೋಶಿಕೆಯುತ. ದೊಡ್ಡ ಕೊನಿಡಿಯ ಸ್ವಲ್ಪ, ವಿರಳವಾಗಿ ಚೆಲ್ಲಾಪಿಲ್ಲಿ 
ಯಾಗಿದ್ದು ( ಶೇ. 1ರಷ್ಟು ಭಾಗ ) ಮೂರರಿಂದ ಐದು ಅಡ್ಡಭಿತ್ತಿಯುತ, ಭರ್ಜಿ 
ಯಾಕಾರ, ಒಂದೊಂದುಸಲ ಕದಿರಿನ ಕುಡುಗೋಲಿನ ಆಕಾರ, ಸ್ವಲ್ಪ ತಿರುಚಿರುತ್ತದೆ, 
ಸಾಧಾರಣವಾಗಿ ತುದಿಯಲ್ಲಿ ಮೊನಚಾಗಿದ್ದು, ಬುಡದಲ್ಲಿ ಕತ್ತರಿಸಿದಂತಿದ್ದು, ಟೆನ್ಟಿನ್ನಿ 
ನಾಕಾರ, ಒಂದೊಂದುಸಲ ಜೊತೆಗೆ ನೀರ್ಗುಳ್ಳೆ ಜಂಟಿಸಿದ್ದು, ತೊಟ್ಟುರಹಿತವಿರುತ್ತದೆ. 

0-ಅಡ್ಡಭಿತ್ತಿಯುತದವು 3.5-15 x 1.5-4 

2-ಅಡ್ಡಭಿತ್ತಿಯುತದವು 8-20 x 2-4.4 

3-ಅಡ್ಡಭಿತ್ತಿಯುತದವು 19-30 x 2.5-4.6 

5-ಅಡ್ಡಭಿತ್ತಿಯುತದವು 24-42 x 3-6 

6-ಅಡ್ಡಭಿತ್ತಿಯುತದವು 29-43 » 3.5-4. ಸ್ಯ. 


ಆಳನೀಲಿ, ಗೋಳಾಕಾರಿತ ಸ್ಮೈರೋಷಿಯಗಳು ಕೆಲವುಸಲ ಇರುತ್ತವೆ. 


6. ಫ್ಯಸೇರಿಯಂ ನಿಯೊಸಿರಾಸ್‌ ವುಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌ 

ಸಣ್ಣ ಕೊನಿಡಿಯ ಒಂಟಿಯಾಗಿ ಅಥವಾ ಹುಸಿ ಕೊನಿಡಿಯಗಳಲ್ಲಿದ್ದು, ಸರಣಿ 
ಗಳಲ್ಲಿರುವುದಿಲ್ಲ, ಏಕಕೋಶಿಕೆಯುತ, ಅಂಡ ಕದರಿನ ಆಕಾರ, ಒಂದೊಂದುಸಲ 
ದ್ವಿಕೋಶಿಕೆಯುತ, ಅಪರೂಪಕ್ಕೆ ಮೂರು ಕೋಶಿಕೆಯುತ, ನಂತರ ಹುಡಿಯಂತೆ 
ತಂತುಜಾಲದಲ್ಲಿ ಚೆಲ್ಲಾಪಿಲ್ಲಿಯಾಗಿರುತ್ತವೆ. ಹಿರಿಯ ಕೊನಿಡಿಯಗಳು ಸ್ಫೋರೊ 
ಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿದ್ದು, ಕಂದು ಮಿಶ್ರಿತ ಬಿಳಿ ಕೆನೆಯಂತಿರುವುದರಿಂದ' 
ಮಾಂಸದಲ್ಲಿ ಹೂತಂತಿದ್ದು, ಹಲವು ಸಮಯಗಳಲ್ಲಿ ಊದಾಬಣ್ಣ ಅಥವಾ ನೀಲಿಯ 


ಮೊನಿಲಿಯೇಲ್ಲ್‌ 595 


ಮಚ್ಚೆಗಳಂತಿದ್ದು ಸ ಸ್ಟ್ರೋಮಾಗಳು ವೃತ್ತಾಕಾರದ ವಲಯಗಳಲ್ಲಿ ವಿವಿಧವಾಗಿರುತ್ತವೆ 
ಮತ್ತು ಅದರ ಮೇಲೆ ಉಂಗುರಗಳಲ್ಲಿರುತ್ತವೆ, ನೇರ ಅಥವಾ ದುರ್ಬಲವಾಗಿ. 
ತಿರುಚಿದ್ದು, ಎರಡು ತುದಿಗಳಲ್ಲೂ ಕಿರಿದಾಗಿರುತ್ತದೆ, ಸ್ವಲ್ಪ ತುದಿಯಲ್ಲಿ ಸಂಕುಚೆಸಿದ್ದು, 
ಜೊತೆಗೆ ಟೆನ್‌ಪಿನ್ನಿನಂತಿದ್ದು, ಸ್ವಲ್ಪ ತೊಟ್ಟೆನಂತಹ ಬುಡವಿದ್ದು, ಮೂರು 
(ಮೂರರಿಂದ ಐದು) ಬಹುವಾಗಿ ಒಂದೊಂದು ಸಲ ಆರರಿಂದ ಒಂಭತ್ತು ಅಡ್ಡಭಿತ್ತಿ 
ಯುತ: 
0- ಅಡ್ಡಭಿತ್ತಿಯುಳ್ಳವು, 5-18 : 2,75-4,5,, 
]-ಅಡ್ಡಭಿತ್ತಿಯುಳ್ಳವು, 14-34 : 3,25-5.5 
ತಿ-ಅಡ್ಡ ಭಿತ್ತಿಯುಳ್ಳೆವು, 32-59 x 3.5-5y 
5-ಅಡ್ಡ ಭಿತ್ತಿಯುಳ್ಳವು, 17-120 x 4-5). 
ಕ್ಲಾಮಿಡೊಬೀಜಾಣುಗಳ ಮತ್ತು ಸ್ಕೈರೋಷಿಯಗಳ ಕೊರೆತೆಯಿರುತ್ತದೆ. 
ಮಣ್ಣಿನಿಂದ : ಕಾಲುವೆ ವಲಯ (65), ಪನಾಮ (65). 
ವಿಭಾಗ 111 ಸ್ಟೈಕೇರಿಯಾಯ್ದಿಸ್‌ 
ಒಂದು ಪ್ರಭೇದವನ್ನು ಪ್ರತಿಪಾದಿಸಲಾಗಿದೆ. 


7. ಫ್ರ್ಯಸೇರಿಯಂ ಡೆಸಿಂಸಿಲ್ಲುಲೇಸಿ ಬ್ರಿಕ್‌ 
ಸಹನಾಮ ಫ್ಯಸೇರಿಯಂ ರಿಜಿಡಿಯಸ್ಕುಲಂ 
ಚಿಕ್ಕ ತೆಳು ಅಂಡಾಕಾರದಿಂದ ಮೊಟ್ಟೆಯಾಕಾರದ, ಏಕ ಅಥವಾ ದ್ವಿಕೋಶಿಕೆ 
ಯುತ ಕೊನಿಡಿಯಗಳು ಸರಣಿಗಳಲ್ಲಿ ಅಥವಾ ಹುಸಿಚೆಂಡುಗಳಲ್ಲಿ, ಸಾಧಾರಣವಾಗಿ 
ಕವಲೊಡೆದ ಕವಲುಗಳ ಮೇಲೆ ಮೇಲ್ಮೈ ಶಿಲೀಂಧ್ರದಲ್ಲಿದ್ದು, ಅಲ್ಲಿ ಅವು ಚೆಲ್ಲಾ 
ಪಿಲ್ಲಿಯಾಗಿ ಹುಡಿಯಂತಿದ್ದು ಸುಲಭವಾಗಿ ಹರಡುತ್ತವೆ. ಇದರ ಜೊತೆಗೆ ಅಲ್ಲಿ 
ದೊಡ್ಡದಾದ, ಉರುಳೆಯಾಕಾರದ ತೊಟ್ಟುಳ್ಳ, ಅಧಿಕವಾಗಿ ತಿರುಚಿಕೊಂಡ ಮತ್ತು 
ಕೊಕ್ಕು ಇರುವ ಕೊನಿಡಿಯಗಳು ಕಂಡುಬರುತ್ತವೆ. ಬಹುಪಾಲು ಐದರಿಂದ ಒಂಭತ್ತು 
ಅಥವಾ ಹತ್ತರಿಂದ ಹನ್ನೆರಡು ಅಡ್ಡಭಿತ್ರಿಗಳಿರುತ್ತವೆ : 
0._ಅಡ್ಡಭಿತ್ತಿಯುಳ್ಳವು, 5-11 x 2-45, 
] _ಅಡ್ಡಭಿತ್ತಿಯುಳ್ಳವು. 10-28 » 2.5% 
3. ಅಡ್ಡಭಿತ್ತಿಯುಳ್ಳವು, 20-67  3.5-6,. 
5_ಅಡ್ಡಭಿತ್ತಿಯುಳ್ಳವು, 42-72 4.5.8, 
7-ಅಡ್ಡಭಿತ್ತಿಯುಳ್ಳವು, 60-95 ೬4,5-8್ಯ, 
9_ಅಡ್ಡಭಿತ್ತಿಯುಳ್ಳವು, 68.114 x4.5-8.54 
`` 11. ಅಡ್ಡಭಿತ್ತಿಯುಳ್ಳವು, 75-131 x 5-94. 


596 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯಗಳು ಸ್ಪೋರೊಡಾಕಿಯಗಳಲ್ಲಿ ಕಮಾನಿನಂತೆ ಅಥವಾ ಗೂಟದಂಶಹ 
- ಪದರಗಳಲ್ಲಿ ಅಥವಾ ಪಿಯನ್ನಾಟ್‌ಳಲ್ಲಿ ಸೇರಿ ಶ್ಲೇಷ್ಠದಂತೆ ಗುಂಪುಗಳಲ್ಲಿದ್ದಾಗ ಬಿಳಿ 
ಅಥವಾ ಮಾಸಲು ಕಂದುಬಣ್ಣವಿರುತ್ತವೆ. ಸ್ಫೋಮಾಗಳು ಹೊಂಬಣ್ಣ ಹಳದಿ 
ಮತ್ತು ಕಾರ್ಮೈೆನ್‌, ಪಾರದರ್ಶಕ ಅಥವಾ ಸ್ವಲ್ಪ ಬಣ್ಣವುಳ್ಳ ಮೇಲ್ಮೈ ತಂತುಜಾಲ 
ಆವರಿಸಿದ್ದು, ವಿಸ್ತರಿತವಾಗಿ. ದಪ್ಪ ಪ್ಲೆಕ್ಟಂಕೈಮಾದಂತಹ ಒರಟಾದ ಅಥವಾ ದಂತ 
ಗಳುಳ್ಳ ಗಂಟುಗಳು ಚೂಪಾಗಿ ಒಂದು ನಕ್ಷತ್ರಾಕಾರ ಬಗೆಯಾಗಿ ಮತ್ತು ಅವುಗಳ 
ಮೇಲೆ ಆಸ್ಕಸ್‌ನಹಂತ ಉತ್ಪತ್ತಿಯಾಗುತ್ತದೆ. [ಕ್ಕಾಲನೆಕ್ಸಿಯ ರಿಜಿಡಿಯಿಸ್ಕುಲ (ಬರ್ಕ್‌ 
ಮತ್ತು ಬ್ರೂಮ್‌) ಸ್ಕಾಕರ್ಡೊ]. 


ವಿಭಾಗ [೪ ಎಲಿಗೆನ್ಸ್‌ 
ಪ್ರಭೇದಗಳಿಗೆ ಸಂಕೇತ 
a. ನಮೂನೆಯ ತೆ ಸ್ಫೋರೊಜಾಕಿಯಗಳಿರುವುದಿಲ್ಲ. 
(ಉಪಗುಂಪು ಆರ್ತ್ರೊಸಿರಾಸ್‌). 
b. ಹಿಯನ್ನಾಟ್‌ಗಳು ನಮೂನೆಯಂತೆ ಕೊರತೆಯಾ 
ಗಿರುತ್ತವೆ. 
€. ಕೊನಿಡಿಯದಂಡಗಳು ಸುರುಳಿಯಂತಹ ಕವ 
ಲಾಗಿರುತ್ತವೆ. 8. ಫೃ. ಬಾಟ್ರಿಕಾಯ್ದಿಸ್‌' 
0೮, ಕೊನಿಡಿಯದಂಡಗಳು ಸರಳ ಆಥವಾ ವೃತ್ತ 
ಗಳಲ್ಲಿ ಕವಲೊಡೆದಿರುತ್ತವೆ. 
4. ಸೊ ್ರೀಮಾಗಳು ನಸುಬಣ್ಣ, ಕಂದು 
ಮಿಶ್ರಿತ ಬಿಳಿಯಿಂದ ಮಾಂಸವರ್ಣವುಳ್ಳ 


ವಾಗಿರುತ್ತವೆ. 9, ಫ್ಯ. ಕಂಗ್ಲೂಟಿನಾನ್ಸ್‌ 
66, ಸ್ಫೋಮಾಗಳು ಕಾರ್ಮೆನ್‌ ನೇರಿಳೆ 
(ನೀಲಿ ಜೊತೆಗೆ ಪ್ರತ್ಯಾಮ್ಲ). 10. ಘ್ಯ. ಆರ್ತೊೋಸಿರಾನ್‌ 
bb. ಪಿಯನ್ನಾಟ್‌ಗಳು ವಿರಳ ಅಥವಾ ಕೊರತೆಯಾಗಿರು 
pe 
ತ್ರ. 


€, ಕೊನಿಡಿಯ ಸುಮಾರು ಉದ್ದವಾಗಿ, ಮೂರು 
ಅಡ್ಡಭಿತ್ರಿಯುತ, 463.5, ; ಐದು 
ಅಡ್ಡಭಿತ್ತಿಯುತ, 60% 4.2. 11. ಫ್ಯ. ಅಂಗುಸ್ಟಂ 


ಮೊನಿಲಿಯೇಲ್ಸ್‌ 597 
೦೦. ಕೊನಿಡಿಯ ಚಿಕ್ಕವು, ಮೂರು ಅಡ್ಡಭಿತ್ರಿ 
ಯುತ, 35% ,: ಐದು ಆಡ್ಡಭಿತ್ರಿ 
ಯುತ, 39. ಕ್ಡ. '` 12. ಫ್ಯ. ಲೈನಿ 
೩೩. ನಮೂನೆಯಂತೆ ಸ್ಫೋರೊಡಾಕಿಯಗಳಿರುತ್ತವೆ. 


b. ಹರಿಯ ಕೊನಿಡಿಯ ಬಹುತೆಳುವಾಗಿದ್ದು, 3-3.7,, 
ವ್ಯಾಸವಿರುತ್ತವೆ (ಉಪಗುಂಪು ಕನ್‌ಸ್ಕಿಕ್ಟಂ). 
ಎ. ಕೊನಿಡಿಯ ಸಾಧಾರಣವಾಗಿ ಮೂರು ಅಡ 
ಭಿತ್ತಿಯುತ. “138. ಫು. ಬಲ್ಬಿಜೀನಂ 
ತಳಿ ಬ್ಲಾಸ್ಟಿಕೋಲ 


೦೦. ಕೊನಿಡಿಯ ಮೂರರಿಂದ ಐದು ಅಡ್ಡಭಿತ್ರಿ 


ಯುತ. 

d. ಸ್ಟೋಮಾಗಳು ಸುಧಾರಣವಾಗಿ 
ಸ್ಕೈ ರೋಷಿಯದಂತೆ, ದೀಲಿಯಿಲ್ಲದೆ 
ನಸುಬಣ್ಣಯುತ, 130. ಫೈ. ಒಲ್ಬಿಜೀನಂ 


ತಳಿ ಲೈಕೊಪರ್ಥಿಕ್ಕೆ 
dd. ಸ್ಫ್ರೋಮಾಗಳು ಸೈ ರೋಷಿಯವಾಗಿ 
ದಾಗ ಒಡೆದಿರುತ್ತವೆ. ನಸುಬಣ್ಣದಿಂದ 
ಲು ಣ 
ನೀಲಿಯಾಗಿರುತ್ತವೆ. ` 
€. ಕೊನಿಡಿಯ ಮೂರು ಆಡ್ಡ ಭಿತ್ತಿ 
ಯುತ, 38 3.4ಿ: ಐದು ಅಡ್ಡ 


` ಭಿತ್ತಿಯುತ್ತ 50 3,5... 13, ಫೃ. ಬಲ್ಜಿಜೀನಂ 
೮೮. ಕೊನಿಡಿಯ ಮೂರು ಅಡ್ಡಭಿತ್ತಿ 
ಯುತ, 47.3.6: 130, ಫೃ. ಬಲ್ಬಿಜೀನಂ 
ತಳಿ ಸೈವಿಯಂ 


bb. ಹಿರಿಯ ಕೊನಿಡಿಯಗಳು ದಪ್ಪವಿದ್ದು, 3.7-5, 
ವ್ಯಾಸವಿರುತ್ತವೆ (ಉಪಗುಂಪು ಅಕ್ಲಿಸ್ಟೋರಂ), 
೦. ಸ್ಕೈರೋಷಿಯದ ಕೊರತೆಯಿರುತ್ತವೆ. 
4. ಸೈೈರೋಷಿಯದ ಪ್ಲೆಕ್ಟಂಕೈಮ ಒಡೆದಿರು 
ವುದಿಲ್ಲ. 


598 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


€. ಕೊನಿಡಿಯದ ಮೇಲಿನ ಮೂರನೆ 
ಒಂದು ಭಾಗವು ಮಧ್ಯಭಾಗಕ್ಕಿಂತ 
ದಪ್ಪವಾಗಿರುವುದಿಲ್ಲ ಆದರೆ ತುದಿ 
ಯು ಬಲಿಷ್ಠ ಕೊಕ್ಕಿನಂತಿರುತ್ತದೆ. 
ಸ್ಗೊ ಕೀಮಾ ಕೆಂಪಿನಿಂದ ಊದಾ. 14೩. ಫೈ. ಆಕ್ಸಿಸ್ಟೋರಂ 
ತಳಿ ಆಶೆಂಟಯಕಂ ಎಫ್‌. 1 
ಏ೮. ಕೊನಿಡಿಯದ ಮೇಲಿನ ಮೂರನೆ 
ಒಂದು ಭಾಗವು ಮಧ್ಯಕ್ಕಿಂತಲೂ 
ದಪ್ಪವಿರುತ್ತದೆ. ತುದಿ ಹೆಚ್ಚಾಗಿ 
ಕೊಕ್ಕೆಯಂತಿರುತ್ತದೆ ; ಸುವಾಸನೆ 


ಯಖತ. 15. ಪ್ರು. ರೆಡೊಲೆನ್ಸ್‌ 
dd. ಒಡೆದ ಸೈೆರೋಷಿಯ, ಪ್ಲೆಕಂಕೈಮಾ 
ಗಳಿರುತ್ತವೆ. . 16೩, ಫೃ. ವ್ಯಾಸಿನ್‌ಫೆಕ್ಟಂ 
ತಳಿ ಜೊನೇಟಂ 


೦೦. ಸ್ಕೈರೋಷಿಯಗಳಿರುತ್ತವೆ. 
4.: ಸ್ಲೈರೋಷಿಯ ಸುಮಾರು ಚಿಕ್ಕವು, 
0.2.3 ಮಿಮಿ ಅಥವಾ ಕಡಮೆ. 
ಆ. ಕೊನಿಡಿಯ ಮೂರು ಆಡ್ಡಭಿತ್ತಿ 
ಯುತ, 33 » 3.74; ಐದು ಅಡ್ಡ 
ಭಿತ್ತಿಯುತ, 40 » 3.8. ಜೊತೆಗೆ 
ಲ್ರೆ ಲಾಕ್‌ ವಾಸನೆಯುಳ್ಳದ್ದು. 16. ಫ್ಯ. ವ್ಯಾಸಿನ್‌ಫೆಕ್ಟಂ 
ತಳಿ ಲುಟುಲೇಟಂ 
dd. ಸ್ಲೆರೋಷಿಯ ದೊಡ್ಡವು, 0.5-2 
ವರೆಗಿರುವುದರಿಂದ 12 ಮಿಮಿ ವರೆಗಿರು 
ತ್ತವೆ. 
€. ಐದು ಅಡ್ಡಭಿತ್ತಿಯುತ, ಕೊನಿಡಿಯ 
ಗಳು 42» 4.2. 
ಶೆ ಸ್ಫೋಮಾ ಸಾಧಾರಣವಾಗಿ ಬಿಳಿ 
ಯಿಂದ ಮಾಸಲುವರ್ಣ; ಸುವಾ 


ಸನಾರಹಿತ. 14. ಫ್ರ್ಯ. ಆಕ್ಸಿಸ್ಟೋರಂ 
ಎಫ್‌. 6 


ಮೊನಿಲಿಯೇಲ್ಲ್‌ 599 


ಗ. ಸೀಮಾ ಗುಲಾಬಿಯುತೆ, 
ಊದಾ ಬಣ್ಣದಿಂದ ಕೆಂಪು 
(ಪ್ರತ್ಕಾಮ್ಲದ ಜೊತೆ ನೀಲಿ). 


8. ಬಾಡಿಹೋಗಿರುವ ರೋಗ 


ಬರಿಸುತ್ತದೆ. 
ಗ. ಬಟಾಣಿಗಳಿಗೆ ರೋಗಾ 
'ಣುಗಳಾಗಿರುತ್ತ ವೆ. 
(ಪೈಸಂ ಸಟೈವಂ) 14, ಫ್ಯ. ಆಕ್ಸಿಸ್ಟೋರಂ 
ಎಫ್‌. 8 
hh. ಆಲೂಗಡ್ಡೆಗೆರೋಗಾ 
ಣುಗಳಾಗಿರುತ್ತವೆ. 
(ಸೊಲಾನಂ ಟ್ಯೂಬರೋಸಂ) 14, ಫ್ರ್ಯ. ಅಕ್ಷಿಸ್ಟೋರಂ 
ಎಫ್‌. 1 


88. ಬಾಡಿ ಹೋಗಿಸುವ ರೋಗ 
ಗಳನ್ನು ಬರಿಸುವುದಿಲ್ಲ. 14. ಪ್ರ್ಯ. ಆಕ್ಸಿಸ್ಟೋರಂ 
6. ಐದು ಅಡ್ಡಭಿತ್ತಿಯುತ ಕೊನಿಡಿಯ 
ಗಳು 454.2. 
{, ಸ್ಫ್ರೋಮಾ ಕೆಂಪ್ರ ಊದಾ. 
£ ಸ್ಲೆರೊಷಿಯ ಆಸಂ 
ಖ್ಯಾತೆವಿದ್ದು: ಶಿಶೀಂಥ್ರವು 
ಸುವಾಸನೆಯುತವಿರು 
ವದಿಲ್ಲ. 14b. ಫ್ಯ. ಆಕ್ಸಿಸ್ಟೋರಂ 
ದಿಲ್ಲ ತಳಿ ನಿಕೋಟೆಯಾನ 
88. ಸೈರೋಷಿಯ ಸೀಮಿತ 
ವಾಗಿದ್ದು ; ಒಂದೊಂದು 
: ಸಲ ಗುಂಪುಗುಂಪಾಗಿರು 
ತ್ತವೆ. 140. ಫೈ. ಅಕ್ಸಿಸ್ಟೋರಂ 
ತಳಿ ಕ್ಯುಬೆನ್ಸ್‌ 
ಗಿ. ಸ್ಕ್ರೋಮಾ ಆಳನೇರಿಳೆಯಿಂದ 
` ಕೆಂಪು ಊದಾ. 


600 ಮಣ್ಣು ಶಿಲೀಂಧ್ರಗಳ ಕೈಖಡಿ 


8. ಮೂರು ಅಡ್ಡಭಿತ್ತಿಯುತ 
ಕೊನಿಡಿಯ 35 4.3. 14೩, ಫೃ. ಆಕ್ಸಿಸ್ಪೋರಂ 
ತಳಿ ಆರಂಟೆಯಾಕಂ 
88. ಮೂರು ಅಡ್ಡಜಿಶ್ಚಿಯುತ 
ಕೊನಿಡಿಯ 34 4್ಟೆ. 17. ಫ್ಯ. ಡೈಲಂತೈ 


8. ಫ್ಯೈಸೇರಿಯಂ ಬಾಟ್ಟಿಕಾಯ್ದಿಸ್‌ ವುಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌ 
ಸ್ಟೋಮಾಗಳು ಹಕ ೦ಕೈಮಾದಂತಿದ್ದು ಕಂದುಮಿಶ್ರಿತ ಬಿಳಿ ಅನಂ2ರ 
ಹಸುರು ಅಥವಾ ಊದಾ ; ಹಳದಿವಿ ಶ್ರ ಬಿಳಿ ಮೇಲ್ಮೈ ಂತುಜಾಲವಿದ್ದು, ಕೆಲವು 
ಮಯಗಳಲ್ಲಿ ಗುಲಾಬಿಖಂಂತಿರು ಸದೆ ಘು ಕೊನಿಡಿ ಮಗಳು ಅಸಂಖ್ಯಾತವಿದ್ದು, 
ಚಾ ್ಲಪಿಲ್ಲಿ ಅಥವಾ ಒಗ ಗೂ ಡಿರುವುದರಿಂದ ಬ್ಯ ಚೆಂಡುಗಳಾಗಿ ತಂತುಜಾಲದಲ್ಲಿರು 
ತ್ತ್ವ ವೆ: ಸರಳವಾಗಿರುವುದರಿ: ದ ವೃತ್ತಗಳಲ್ಲಿ ಆಥವಾ ಸುರುಳಿಯಿ:ತೆ ಕವಲೊಡೆದ 
ಕೊನಿಡಿಯದಂಡಗಳ ಮೇಲಿರುತ್ತವೆ, ಏಕಕೋಶಿಕೆಯುತ, ಅಂಡಾಕಾರಿತ, 6-11 
2.5-3.24 ; ಹೆಚ್ಚಾಗಿ ಏಕಅಡ್ತಭಿತ್ತಿಯುತೆ, 24-29 x 2.5-4, ಬಹುಮಟ್ಟಿಗೆ 
ಉರುಳೆಯಾಕಾರಿಶದಿಂದ ಕದರಿನ ಕುಡುಗೋಲಿನಾಕಾರ, ನೇರ ಆಥವಾ ಸ್ವಲ್ಪ ತಿರು 
ಚೆರುತ್ತೆವೆ. ಸ್ಟೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳ ಕೊರತೆಯಿರುತ್ತದೆ. 
ಕ್ಲಾಮಿಡೋಬೀಜಾಣುಗಳು ಅಸಂಖ್ಯಾತವಿದ್ದು, ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆ 
ಗೊಂಡಿದ್ದು, ಗೋಳಾಕಾರ, ಒಂಟಿಯಾಗಿ ಅಥವಾ ಸರಣಿಗಳಲ್ಲಿ, ಒರಟಾಗಿದ್ದು, 
6-8 ವ್ಯಾಸವರುತ್ತದೆ. 
ಮಣ್ಣಿನಿಂದ : ಹಾಂಡುರಾಸ್‌, ಮಧ್ಯ ಅಮೆರಿಕ (238). 


9. ಫ್ರೃಸೇರಿಯಂ ಕಂಗ್ಲೂಟಿನಾನ್ಸ್‌ ವುಲ್ಲನ್‌ ವೆಬರ್‌ 


ಸ್ಪ್ರೋಮ ಮತ್ತು ತಂತುಜಾಲ ನಸು ಬಿಳಿಯಾಗಿದ್ದು, ಅನಂತರ ಕಂದುಮಿಶ್ರಿತ 
ದಿಂದ ಗುಲಾಬಿಯಂತಹ ಬಿಳಿ. ಕೊನಿಡಿಯಗಳು ಸರಳ ಅಥವಾ ವಿರಳವಾಗಿ ಕವಲೊಡೆದ 
ಕೊನಿಡಿಯದಂಡಗಳ ಮೇಲಿದ್ದು, ಸಾಧಾರಣವಾಗಿ ಏಕಕೋಶಿಕೆಯುತ, ಒಂದೊಂದು 
ಸಲ ಏಕಅಡ್ಡಭಿತ್ತಿಯುತ, ಅಪರೂಪಕ್ಕೆ ಹೊರತು ಎರಡರಿಂದ ಮೂರು ಅಡ್ಡಳಿತ್ತಿ 
ಗಳಿದ್ದು, ಮೂರು ಅಡ ಭಿತ್ತಿ ಯುತದವು, 20-46 » 2.5-4.85. ಹಿರಿಯ ಕೊನಿಡಿಯ 
ಗಳು ಉರುಳೆಯಾಕಾರಿತದಿ: ದ ಕದರಿನ, ಕುಡುಗೋಲಿನಾಕಾರ ; ನೇರ ಅಥವಾ ಸ್ವಲ್ಪ 
ತಿರುಚಿದ್ದು, ತುದಿಗಳಿಡೆಗಳಲ್ಲಿ ಕಿರಿದಾಗಿದ್ದು, ಬುಡದ ಕೋಶಿಕೆ ಜೊತೆಗೆ ಜಂಟಿಸಲಾದ 
ನೀರ್ಗುಳ್ಗಿ, ಇದ್ದು, ಕೆಲವು ಸಮಯಗಳಲ್ಲಿ ಒಂದು ಪಾದಕೋಶಿಕೆಯಂತೆ ಕಾಣುತ್ತದೆ. 
ಕ್ಲಾಮಿಡೊಬೀಜಾಣುಗಳು ಅಸಂಖ್ಯಾತವಿದ್ದು, ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆ 
ಯಲ್ಲಿದ್ದು, ಗೋಳಾಕಾರಿತದಿಂದ ಅಂಡಾಕಾರ, 8-12 x 7-10, ; ದ್ವಿಕೋಶಿಕೆಯುತ 


ಮೊನಿಲಿಯೇಲ್ಸ್‌ 601 


[4.18 x 6-10, ; ಸಾಧಾರಣವಾಗಿ ನಯವಾಗಿರುತ್ತವೆ. ಸೈ ರೋಷಿಯಗಳ 
ಗೊರತೆಯಿರುತ್ತದೆ. 


10. ಫ್ಯಸೇರಿಯಂ ಆರ್ತೊಸಿರಾಸ್‌ ಅಪ್ಪೆಲ್‌ ಮ್ತು ವುಲ್ಲನ್‌ ವೆಬರ್‌ 

ಸೊ ಕೀಮಾ ಹಾಸಿನಂತಿದ್ದು, ಜೊತೆಗೆ ವಿಪ್ರಲವಾದ ಮೇಲ್ಮೈ ಶಿಲೀಂಧ ವಿದ್ದು, 
ಕೆಳಗಡೆ ಪ್ಲೆಕ್ಟಂಕೈಮಾದಂತಿದ್ದು, ಒಂದೊಂದು ಸಲ ಸ್ಕೆರೋಷಿಯದಂತಿದ್ದು, ನಸು 
ಬಣ್ಣದ ಮಾಂಸವರ್ಣದಲ್ಲಿದ್ದು, ಹಸುರು ಮಚ್ಚೆಯಂತಿದ್ದು, ನೇರಿಳೆ ಊದಾ 
ಬದಲಾಗುತ್ತ ಪ್ರತ್ಕಾಮ್ಲದ ಜೊತೆಗೆ ನೀಲಿಯಾಗುತ್ತದೆ. ತಂತುಜಾಲವು ಉಣ್ಣೆ 
ಪ್ರಚ್ಛದಂತಿದ್ದು, ಗುಲಾಬಿಯಂತೆ ಬಿಳಿ, ಸ್ವಲ್ಪ ಮುಳುಗಡೆಯಾಗಿದ್ದು ಮತ್ತು ಆನಂತರ 
ಗಟ್ಟಿ ಅಂಟುದ್ರವ್ಯದಂತಿದ್ದು, ಸಾಧಾರಣವಾಗಿ ಅಸಂಖ್ಯಾತವಾಗಿ ಒಂದು ಆಥವಾ 
ವಿರಳವಾಗಿ ಅಡ್ಡಭಿತ್ತಿಯುತ ಲಘುಕೊನಿಡಿಯಗಳು ವ ದ್ಧಿ ಹೊಂದಿದ್ದು, ಬಹು 
ಅಪರೂಪಕ್ಕೆ ಹಿರಿಕೊನಿಡಿಯಗಳಿರುತ್ತವೆ. ಸ್ವತಂತ್ರವಾಗಿರುವ ಕೊನಿಡಿಯದಂಡ 
ಗಳಿಂದ ಛೇದಿಸಲಾಗಿದ್ದು, ಒಂಟಿ ಕೊನಿಡಿಯಗಳು, ಆ ಪಕ್ಕದಲ್ಲಿದ್ದ, ಶೀಘ್ರವಾಗಿ 
ಬೀಳುತ್ತವೆ ಅಥವಾ ಗುಂಪುಗೂಡಿ ಮಿಥ್ಯ ಚೆಂಡುಗಳಿರುತ್ತವೆ. ಅಪರೂಪಕ್ಕೆ ಹೊರತು 
ಶೀಘ್ರ ಅದೃಶಿ ತೆಳು ಪಿಯನ್ನಾಟ್‌ಗಳು ಮಾಂಸಲ ಕೆಂಪುಬಣ್ಣದಲ್ಲಿದ್ದು ಅಥವಾ ವಿರಳ 
ವಾಗಿ ಸ್ಟೋರೊಡಾಕಿಯಂನಂತಿದ್ದು ಮತ್ತು ಅನಂತರ ಜೊತೆಗೆ ವಿಪುಲ ಕವಲೊಡೆದ 
ಕೊನಿಡಿಯದಂಡಗಳಿರುತ್ತವೆ. ಕೊನಿಡಿಯ ಆಂಡ ಉರುಳೆಯಾಕಾರ, ನೇರವಾಗಿ 
ಅಥವಾ ತಿರುಚಿದ್ದು, ಏಕಕೋಶಿಕೆಯುತ, 4-17 ೬ 2-4, ಏಕ ಅಡ್ಡಭಿತ್ರಿಯುತ, 
10.41 x 2.5-4.5, ದೊಡ್ಡ ಕೊನಿಡಿಯಗಳು ಬಹುಮಟ್ಟಿಗೆ ನೇರವಿರುವುದರಿಂದ 
ಕದರಿನ ಕುಡುಗೋಲಿನಾಕಾರಿತ ; ತೆಳುವಾಗಿದ್ದು, ಸೂಕ್ಷ್ಮವಿದ್ದು, ಮಿಥ್ಯ ಅಡ್ಡಭಿತ್ತಿ 
ಯುತ, ಜೊತೆಗೊಂದಂ ಜಂಟಿಸಲಾದ ನೀರ್ಗುಳ್ಳೆಯು ಬುಡದಲ್ಲಿದ್ದು ಅಥವಾ ತೊಟ್ಟಿ 
ನೆಡೆಗೆ ಸೇರಿಸಲ್ಪಟ್ಟಿರುತ್ತದೆ. ಮೂರು ಆಅಡ್ಡಳಭಿತ್ತಿಯುತ. 15-61x2.4-4.8,. 
ಐದು ಅಡ್ಡ ಭಿತ್ತಿಯುತ, 25-69 » 3-4.8ಿ. ಕ್ಲಾಮಿಡೊಬೀಜಾಣು:ಳು ತುದಿಯಲ್ಲಿ 
ಮತ್ತು ಅಂತರ್ಬೆಳವಣಿಗೆಗೊಂಡಿದ್ದು, ಗೋಳಾಕಾರದಿಂದ ಓಯರಾಕಾರ,ನಯವಾಗಿದ್ದು 
ಅಥವಾ ಉಬ್ಬುಳ್ಳ, ಏಕಕೋಶಿಕೆಯುತ, 6-14 5-134, ಒಂದೊಂದು ಸಲ 
ದ್ವಿಕೋಶಿಕೆಯುತ, 10-21 ೬ 6-13. 

' ಮಣ್ಣಿನಿಂದ : ಡೆನ್ಮಾರ್ಕ್‌ (90), ಈಜಿಪ್ಟ್‌ (156), ಇಂಗ್ಲಂಡ್‌ (15), 

ಭಾರತ (185), ಸ್ವಿತ್ಸರ್‌ಲಂಡ್‌ (52), ಯು.ಎಸ್‌.ಎಸ್‌.ಆರ್‌. (143), 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಐಯೋವ (71), ಲೂಸಿಯಾನ (71). 


11. ಫ್ರ್ಯ್ಯಸೇರಿಯಂ ಅಂಗಸ್ಟೇಟಂ ಶರ್ಬಾಕೋಫ್‌ 
' ಕೊನಿಡಿಯ ಉದ್ದವಾಗಿದ್ದು, ಬಹುಮಟ್ಟಿಗೆ ಉರುಳಿಯಾಕಾರಿತ, ಮಧ್ಯದಲ್ಲಿ 
ಬಹುಪಾಲು ನೇರವಾಗಿ ಅಥವಾ ಸ್ವಲ್ಪ ತಿರುಚಿರುತ್ತವೆ. ತುದಿಗಳು ಸಮರೂಪಿಯಾಗಿ 


-602 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


/ 


ಕಿರಿದಾಗುತ್ತಿದ್ದು ಹಲವು ಸಮಯಗಳಲ್ಲಿ ತಿರುಚಿಕೊಂಡಿದ್ದು , ಬುಡವು ಸಾಧಾರಣವಾಗಿ 
ತೊಟ್ಟುಳ್ಳದ್ದಾಗಿರುತ್ತದೆ. ಚಿಕ್ಕಕೊನಿಡಿಯಗಳು ಚೆಲ್ಲಾಪಿಲ್ಲಿಯಾಗಿದ್ದು ; ದೊಡ್ಡವು 
ಬಹುತೇಕ ಆಧಾರಸ್ಥಳಗಳಲ್ಲಿ ತೆಳುವಾದ ಪಿಯನ್ನಾಟ್‌ಗಳಲ್ಲಿ ಕಂಡುಬರುತ್ತವೆ. 
0- ಅಡ್ಡಭಿತ್ತಿಯುಳ್ಳವು, 11 ೬ 2.6, 
1- ಅಡ್ಡಭಿತ್ತಿಯುಳ್ಳವು, 21 3 
3- ಅಡ್ಡಭಿತ್ತಿಯುಳ್ಳವು, 45.6 x 3.5, 
5- ಅಡ್ಡಭಿತ್ತಿಯುಳ್ಳವು, 604.3 
ಕ್ಲಾಮಿಡೊಬೀಜಾಣುಗಳು, 6-134 ವ್ಯಾಸವಿದ್ದು. ದ್ವಿಕೋಶಿಕೆಯುತ. 
13-18 x 6-10. 
ಮಣ್ಣಿನಿಂದ : ಚೇನ (110) 
ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209). 


12, ಪ್ರಸೇರಿಯಂ ಲೈನಿ ಬಾಲಿ 


ಪ್ರಕೃತಿಯಲ್ಲಿ ಕೊನಿಡಿಯ ಹಲವು ಸಮಯಗಳಲ್ಲಿ ಸ್ಫೋರೊಡಾಕಿಯಂಗಳಲ್ಲಿ 
ಕಂಡುಬರುತ್ತವೆ. ಮೂರು ಅಡ್ಡಭಿಶ್ತಿಯುತ, 21-41: 2.5-4, ಕೆನೆಯಿಂದ 
ಮಾಂಸಲ ಗುಲಾಬಿಯಂತೆ ಗುಂಪಿನಲ್ಲಿದ್ದಾಗ ಇರುತ್ತವೆ. ಒಗ್ಗಬಹುದಾದ ಪೋಷಕ 
ಮಾಧ್ಯಮ ವರ್ಧನಗಳಲ್ಲಿ ಲಘು ಕೊನಿಡಿಯಗಳು ಅತಿಪ್ರಧಾನವಾಗಿರುತ್ತವೆ. ಒಂಟಿ _ 
ಯಾಗಿ ಪ್ರತ್ಯೇಕಿಸಲಾದಾಗ ಸ್ಟೋರೊಡಾಕಿಯ ವೃದ್ಧಿಯಾಗಿ ಮೂರು (ಮೂರರಿಂದ 
ಐದು) ಅಡ್ಡಭಿತ್ತಿಯುತ ದೊಡ್ಡ ಕೊನಿಡಿಯಗಳು ತೋರಿಬರುತ್ತವೆ... ಮೂರು 
ಅಡ್ಡಭಿತ್ತಿಯುತ, 21-41 x 2.5-4.5, ಐದು ಅಡ್ಡಭಿತ್ತಿಯುತ, 33-50 » 3.5- 
4.5. ಲಘುಕೊನಿಡಿಯಗಳು ಏಕಕೋಶಿಕೆಯುತ, 6-122-3, ಏಕ ಅಡ್ಡ 
ಭಿತ್ತಿಯುತ, 9.23 » 2.3. ಆಕಾರದಲ್ಲಿ ದೊಡ್ಡ ಕೊನಿಡಿಯಗಳು ಫ್ಯ.ಆರ್ತೊಸಿರಾಸ್‌ 
ನಿಂದ ಫ್ಯ. ಅಕ್ಸಿಸ್ಟೋರಂ ಗಳಿಗಿಂತಲೂ ವಿವಿಧವಾಗಿರುತ್ತವೆ. ಸ್ಟ್ರೋಮಾಗಳು ವಿವಿಧ 
ಬಣ್ಣದಲ್ಲಿದ್ದು, ಪಾರದರ್ಶಕ, ಕಂದು ವಿಶ್ರಿತ ಬಿಳಿ, ಮಾಂಸಲ ವರ್ಣ, ಹಸುರುಮಿಶ್ರಿಶ 
ಗುಲಾಬಿಯಿಂದ ಕೆಂಪು (ಪ್ರತ್ಯಾಮ್ಲ ಪರಿಸ್ಥಿತಿಯಿದ್ದಾಗ ಊದಾ ಬಣ್ಣದಿಂದ ನೀಲಿ), 
ಸ್ಮೈರೋಷಿಯದ ಒಡೆದ ಸ್ಫ್ರೋಮಾಟಗಳು ಕೆಲವು ಸಲ ಇರುತ್ತವೆ, ಹಸುರಿನಿಂದ 
ಆಳನೀಲಿ. ಕ್ಲಾಮಿಡೊಬೀಜಾಣುಗಳು ಗೋಳಾಕಾರದಿಂದ ಪಿಯರಾಕಾರ, ನಯ 
ವಾಗಿದ್ದು ಆಥವಾ ಸುಕ್ಕಾಗಿರುತ್ತವೆ, 5-13, ಸಾಧಾರಣವಾಗಿ ಏಕಕೋಶಿಕೆಯುತ, 
ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಾಗಿ, ಬಹು ಅಸಂಖ್ಯಾತವಿರುತ್ತವೆ. . 


ಮಣ್ಣಿನಿಂದ-: ಚೀನ (110), 


ಮೊನಿಲಿಯೇಲ್ಸ್‌ 603 
13, ಫ್ರಸೇರಿಯಂ ಬಲ್ಬಿಜೀನಂ ಕುಕ್‌ ಮತ್ತು ಮಾಸ್ಸೀ 


ಸ್ಟ್ರೋಮಾಗಳು ಕೆಲವು ಸಮಯಗಳಲ್ಲಿ ಚಪ್ಪಟೆಯಾಗಿದ್ದು, ಪ್ಲೆಕ್ಟಂಕೆ ಮಾ 
ದಂತಿದ್ದು, ನಸುಬಣ್ಣದ ಆಥವಾ ಗುಲಾಬಿಯಂತಿರುವುದರಿಂದ ಕೆಂಪು ಊದಾ, ಜೊತೆಗೆ 
ಪ್ರಕಾಶಮಾನ ಗುಲಾಬಿ ಅಥವಾ ಲೈ ೈಲಾಕ್‌ಬಣ್ಣ ; ಮೇಲ್ಮೈ ಆವರಿಸಿದ ತಂತುಜಾಲವು 
ಕೆಲವು ಸಮಯಗಳಲ್ಲಿ ಒರಟಾಗಿದ್ದು, ಒಡೆದ ಸ್ಲೈರೋಷಿಯ ದೇಹಿಗಳನ್ನು (0.5-5 
ಮಿಮಿ ವ್ಯಾಸ) ವೃದ್ಧಿ ಪಡಿಸುತ್ತ, ಪ್ರಕಾಶಮಾನ ಕಂದುಮಿಶ್ರಿತ ಅಥವಾ ಹಸುರಿನಿಂದ 
ಆಳನೀಲಿ, ಕೊನಿಡಿಯಗಳು ಸ್ಪೋರೊಡಾಕಿಯಗಳಲ್ಲಿದ್ದು, ಚಪ್ಪಟೆ ಆಥವಾ ದುಂಡು 
ಸ್ಫೊಮಾಟಗಳ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಆಧಾರಸ್ಥಳದ ಮೇಲ್ಮೆ ಯಲ್ಲಿದ್ದು. 
ಜೊತೆಗೆ ಶೀಘ್ರವಾಗಿ ಕರಗಬಲ್ಲ ಮಾಸಲುಕಂಗಿನಿಂದ ಸರೋವರ ಬಣ್ಣದ ಶ್ಲೇಷ್ಮ 
ದಂತಹ ಕೊನಿಡಿಯ ಚರ್ಮ ಪೊರೆಗಳಿದ್ದು ಮತ್ತು ಅನಂತರ ಅಸ:ಖ್ಯಾತ ಮುಳುಗಡೆ 
ಯಾದ ಅಥವಾ ಮೇಲ್ಭಾಗ ತಂತುಜಾಲದ ಮೇಲೆ, ತುದಿಯಲ್ಲಿ ಮತ್ತು ಅಂತರ್ಬೆಳ 
ವಣಿಗೆಗೊಂಡ ಕ್ಲಾಮಿಡೊಬಿ:ಜಾಣುಗಳಿರುತ್ತವೆ, 5-12 ವ್ಯಾಸದಲ್ಲಿದ್ದು, ಏಕದಿಂದ 
ದ್ವಿಕೋಶಿಕೆಯುತ ಅಥವಾ ಸರಣಿಗಳಲ್ಲಿರುತ್ತವೆ. ಚಿಕ್ಕಕೊನಿಡಿಯಗಳು ಏಕಕೋಶಿಕೆ 
ಯುತ ಆಥವಾ ವಿರಳವಾಗಿ ಅಡ್ಡಭಿತ್ತಿಯುತ. ಅನ:ತರ ಸ್ಟೋರೊಡಾಕಿಯ ಮತ್ತು 
ಪಿಯನ್ನಾಟ್‌ಗಳಲ್ಲಿದ್ದು, ಮೂರರಿಂದ ಐದು ಅಡ್ಡಭಿತ್ತಿಯುತ, ಉದ್ದವಾಗಿದ್ದು ಸ 
ಉಳಿಯಾಕಾರ, ನೇರ ಅಥವಾ ಸ್ವಲ್ಪ ಕುಡುಗೋಲಿನಾಕಾರಿತ, ಎರಡು ತುದಿಗಳಲ್ಲೂ 
ಕಿರಿದಾಗಿದ್ದು ಸೆ ಲ್ಪ ಸಂಕುಚಿಸಿದ್ದು ಮತ್ತು ಕೊಕ್ಕೆಯಂತಹ ತುದಿಯಿದ್ದು ಅಥವಾ 
ಸಮವಾಗಿ ಕಿರಿದುಗೊಂಡು ; ಬುಡದ ಕೋಶಿಕೆ ಹೆಚ್ಚುಕಡಮೆ ತೊಟ್ಟುಳ್ಳದ್ದಾಗಿ 
ರುತ್ತದೆ. 
0- ಅಡ್ಡಭಿತ್ತಿಯುಳ್ಳವು, 5-12 » 2-3.5,, 
1- ಅಡ್ಡಭಿತ್ತಿಯುತ, 11-33 «2-3.7,, 
ತಿ- ಅಡ್ಡಭಿತ್ತಿಯುತ, 20-54 » 2.3-4, 
5- ಅಡ್ಡಭಿಶ್ತಿಯುತ, 34-66 » 3-4.5,, 


138, ಫ್ಯಸೇರಿಯಂ ಬಲ್ಬೀಜೀನಂ ಕುಕ್‌ ಮತ್ತು ಮ್ಯಾಸಿ ತಳಿ ಬ್ಲಾಸ್ಟಿಕೋಲ (ರಾಸ್ಟ್ರೂಪ್‌) 
ವುಲ್ಲನ್‌ ವೆಬರ್‌ 
ಸೆಹನಾಮ ವ್ಯ. ಬ್ಲಾಸ್ಟಿಕೋಲ ರಾಸ್ಟ್ಫ್ಫೂಪ್‌ 
ನಮೂನೆಗಿಂತ ವ್ಯತ್ಯಾಸವಿರುವುದು ಸ್ವಲ್ಪ ದಪ್ಪ ಮತ್ತು ಸ್ವಲ್ಪ ಅಡ್ಡಭಿತ್ತಿ 
`` ಗಳಿರುವುದರಿಂದ ಮೂರು (ಒಂದೊಂದು ಸಲ ನಾಲ್ಕರಿಂದ ಆರು) ಅಡ್ಡಭಿತ್ತಿಯುತ, 
ಕೊನಿಡಿಯಗಳು ಹಾಗೂ ವಿರಳವಾಗಿ ಕಂಡುಬರದ ಸ್ಟೋರೊಡಾಕಿಯ ಮತ್ತು 
ಹಿಯನ್ನಾಟ್‌ಗಳಿರುತ್ತವೆ. 


604 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


0... ಅಡ್ಡಭಿತ್ತಿಯುಳ್ಳವು, 4-9 : 2-4 

1 ಅಡ್ಡಭಿತ್ತಿಯುಳ್ಳವು, 8-33 x 2-4.3 

3- ಅಡ್ಡಭಿತ್ತಿಯುಳ್ಳವು, 20-48 x 2.7-4.5 
5- ಅಡ್ಡಭಿತ್ತಿಯುಳ್ಳವು, 30-60 x 3-4 8 _ 


ಸ್ಮ ರೋಷಿಯಗಳು ವಿರಳವಾಗಿರುತ್ತವೆ, ಹೋಲಿಕೆಯಲ್ಲಿ ದೊಡ್ಡವು ಅಥವಾ 
ಕೊೊರತೆಯಾಗಿರುತ್ತವೆ. ಕ್ಲಾಮಿಡೊ ಬೀಜಾಣುಗಳು (5-124 ವ್ಯಾಸ) ನಮೂನೆ 
೨ತಿರುತ್ತವೆ. 


ಮಣ್ಣಿನಿಂದ: ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಲೂಸಿಯಾನ (71). 


130. ಘ್ಯಸೇರಿಯಂ ಬಲ್ಬಿಜೀನಂ ಕುಕ್‌ ಮತ್ತು ಮ್ಮಾಸಿ ತಳಿ ನೈವಿಯಂ (ಈ.ಎಫ್‌.ಸ್ಮಿತ್‌) 
ವಲನ್‌ ವೆಬರ್‌, 
ಸಹನಾಮ ಫ್ಯ. ನೈವಿಯಂ ಈ. ಎಫ್‌. ಸ್ಮಿತ್‌ 


ಮಾದರಿಯಿಂದ ಭಿನ್ನವಾಗಿ, ಸ್ವಲ್ಪ ದಪ್ಪವಾದ ಕೊನಿಡಿಯಗಳು ಮತ್ತು 


ಸಂತೃಪ್ತ ನೇರಳೆ ಕೆಂಪು ಬಣ್ಣವು (ಪ್ರತ್ಯಾಮ್ಲದಲ್ಲಿ ನೀಲಿಯೊಗುತ್ತದೆ) ಅತ್ಯಧಿಕವಾಗಿ 
ಹರಡಿದ ಸ್ಫ್ರೋಮಾದಲ್ಲಿರುತ್ತದೆ. ತಂತುಜಾಲವು ಬಿಳಿ, ಕಾರ್ಮೈನ್‌, ಗುಲಾಬಿ 
ಯಂತೆ ಆಥವಾ ನೇರಳೆ. ಸ್ಫ್ರೋಮಾಗಳು ಕೆಲವು ಸಮಯಗಳಲ್ಲಿ ಸ್ಕೈರೋಪಷಿಯ 
ದಂತೆ ಒಡೆದಿದ್ದು, ಆಳನೀಲಿಯಾಗಿರುತ್ತದೆ. ಸ್ಕೈರೋಷಿಯ ದೇಹಿಗಳು ಹೋಲಿಕೆ 
ಯಲ್ಲಿ ದೊಡ್ಡದಾಗಿದ್ದು, 3-6 ಮಿಮಿ ವ್ಯಾಸದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. 
ಹಿರಿಯ ವರ್ಧನಗಳಲ್ಲಿ ಕಣ್ಮರೆಯಾಗುತ್ತ ಆಥವಾ ಬಣ್ಣರಹಿತವಾಗುತ್ತವೆ. ಲಘು 
ಕೊನಿಡಿಯಾಗಳು ಏಕ ಕೋಶಿಕೆಯುತ, ಮೊಟ್ಟಿ ಕೈಯಾಕಾರಿತ ಅಥವಾ ಆಲ್ಬ ಅಡ್ಡ ಭಿತ್ತಿ 
ಯುತ, ನೇರ ಆಥವಾ ತಿರುಚಿದ್ದು , ಮೇಲ್ಮೈ ತಂತುಜಾಲದಲ್ಲಿ ಅಸಂಖ್ಯಾತವಾಗಿರು 
ತ್ತವೆ. ಹಿರಿಯ ಕೊನಿಡಿಯಗಳು ಸ್ಪೋರೊಡಾಕಿಯಗಳಲ್ಲಿದ್ದು ಅಥವಾ ಪ್ರಕಾಶಮಾನ 
ಕಿತ್ತಳೆಗೆಂಪು ಪಿಯನ್ನಾಟ್‌ಗಳಲ್ಲಿದ್ದು, ಮೂರರಿಂದ ಐದು ಅಡ್ಡಭಿತ್ತಿಯುತ, ಉದ್ದ, 
ಬಹುಮಟ್ಟಿಗೆ ಉರುಳೆಯಾಕಾರಿತದಿಂದ ಕದರಿನ ಕುಡುಗೋಲಿನ ಆಕಾರಿತ, ತುದಿಗಳೆಡೆಗೆ 
ಕಿರಿದಾಗಿದ್ದು, ತುದಿ ಸ್ವಲ್ಪ ಸಂಕುಚಿತವಾಗಿದ್ದು, ಕೊಕ್ಕೆಯಂತೆ ಅಥವಾ ಕೋನಾಕಾರಿತ. 
ಬುಡದಲ್ಲಿ ಕತ್ತರಿಸಿದಂತಿದ್ದು, ಕೋನಾಕಾರ ಅಥವಾ ತೊಟ್ಟುಳ್ಳದ್ದಾಗಿರುತ್ತವೆ. 


0- ಅಡ್ಡಭಿತ್ತಿಯುಳ್ಳವು, 5-12 x 2-4 

1- ಅಡ್ಡಭತ್ತಿಯುಳ್ಳವು, 10-24 x 2.5-5 
3 ಅಡ್ಡಭಿತ್ತಿಯುಳ್ಳವು, 24-50 » 3-4.7 
5- ಅಡ್ಡಭಿತ್ತಿಯುಳ್ಳವು, 40-66 « 3-5, 


[ 


ಮೊನಿಲಿಯೇಲ್ಸ್‌ 605 


ಕ್ಲಾಮಿಡೊ ಬೀಜಾಣುಗಳು ನಮೂನೆಯಿಂತಿದ್ದು, ತುದಿಯಲ್ಲಿ ಆಥವಾ ಆಂತ 
ರ್ಚಿಳೆವಣಿಗೆಗೊಂಡಿದ್ದು, ಗೋಳಾಕಾರ ಅಥವಾ ಅಂಡಾಕಾರ, ನಯವಾಗಿದ್ದು, 
ಚಿಕ್ಕದಾಗಿ (5-10) ಕೊನಿಡಿಯಗಳಲ್ಲಿದ್ದು, ದೊಡ್ಡದಾಗಿ. (7-21 x 6-17) 
ತಂತುಜಾಲದಲ್ಲಿರುತ್ತವೆ ; ಏಕ ಅಥವಾ ದ್ವಿಕೋಶಿಕೆಯುತ. 


13೭. ಫ್ಯಸೇರಿಯಂ ಬಲ್ಬಿಜೀನಂ ಕುಕ್‌ ಮತ್ತು ಮ್ಯಾಸಿ ಕಳಿ ಲೈಕೋಪರ್ಸಿಕ್ಕೆ (ಬ್ರುಷಿ) 
| ವುಲ್ಲನ್‌ವೆಬರ” ಮತ್ತು ರಿಯಿಂಕಿಂಗ್‌ 

ನಮೂನೆಯಿಂದ ವ್ಯತ್ಕಾಸವಿದ್ದು ಸ್ಮೈರೋಷಿಯದಲ್ಲಿ, ಒಡೆದ ಸ್ಫೋಮಾ 
ಗಳಲ್ಲಿ ವರ್ಣದ್ರವ್ಯಗಳ ಕೊರತೆಯಿದ್ದು, ಯಾವಾಗಲೂ ನೀಲಿಯಾಗುವುದಿಲ್ಲ. 
ಮೇಲ್ಮೈ ಶಿಲೀಂಧ್ರವು, ಉಣ್ಣೆ ಪುಚ್ಚದಂತಿದ್ದು. ಬಿಳಿಯಿಂದ ಗುಲಾಬಿಯಂತಿರುತ್ತದೆ. 
ಪ್ಲೆಕ್ಸಂಕೈಮಾದಂತಹ ಸ್ಟ್ರೋಮಾ ಕೆಂಪು ಊದಾ ಅಥವಾ ನಸುಬಣ್ಣದಲ್ಲಿದ್ದು, 
ಸ್ಮೈರೋಷಿಯ ಸ್ಟೋಮ ಬಣ್ಣರಹಿತವಿದ್ದು, ನಯವಾಗಿದ್ದು, ಚಪ್ಪಟೆಯಾಗಿದ್ದು, 
ಅನಂತರ ಕಣ್ಮರೆಯಾಗುತ್ತವೆ. ಸ್ಫೋರೊಡಾಕಿಯ ಮೊನೆಯಂತಿದ್ದು, ದುಂಡಾಗಿ 
ಆನಂತರ ಸಾಧಾರಣವಾಗಿ ಒಗ್ಗೂಡಿ ಪಿಯನ್ನಾಟ್‌ಗಳಂತೆ ಕೆಂಪಾಗಿದ್ದು ಅಥವಾ 
ಪ್ರಕಾಶಮಾನ ಕಿತ್ತಳೆ ಬಣ್ಣದಲ್ಲಿರುತ್ತವೆ. ಚಿಕ್ಕ ಕೊನಿಡಿಯಗಳು ಏಕಕೋಶಿಕೆಯುತ 
ಅಥವಾ ವಿರಳವಾಗಿ ಅಡ್ನಭಿತ್ರಿಯಖತ, ವಿಪುಲವಾಗಿ ಮೇಲ್ಮೈ ಶಿಲೀಂಧ್ರದಲ್ಲಿ 
ಚೆಲ್ಲಾಪಿಲ್ಲಿಯಾಗಿದ್ದು ; ದೊಡ್ಡ ಕೊನಿಡಿಯಗಳು ಮೂರರಿಂದ ಐದು ಅಡ್ಡಭಿತ್ತಿಯುತ. 


0. ಅಡ್ಡಭಿತ್ತಿಯುಳ್ಳವು, 8.2.5, 

]- ಅಡ್ಡಭಿತ್ತಿಯುಳ್ಳವು, 18 : 2.8 

3- ಅಡ್ಡಭಿತ್ತಿಯುಳ್ಳವು, 25-66 : 2.3-4.3,, 
5- ಅಡ್ಡಭಿಶ್ರಿಯುಳ್ಳವು, 32-68 x 2.8-4.5 


ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಾಗಿದ್ದು, 
ನಮೂನೆಯಂತಿರುತ್ತವೆ. 


14, ಫ್ರಸೇರಿಯಂ ಆಕ್ಸಿಸ್ಬೋರಂ ಪ್ಲೆಕ್ಟೆಂಡಾಲ್‌ 

ಸ್ಫೋಮ ಕಂದು ಮಿಶ್ರಿತ ಬಿಳಿಯಿಂದ ಊದಾ, ಪ್ಲೆಕ್ಟಂಕೈಮಾದಂತಿದ್ದು, 
ನಯವಾಗಿದ್ದು, ವಿಸ್ತಾರವಾಗಿ ಅಥವಾ ಹಸುರಿನಿಂದ ನೀಲಿಕಪ್ಪಾಗಿರುವುದು ಒಡೆದಿರು 
ವುದರಿಂದ, ಸ್ಲೈರೋಷಿಯದ ಗಡುಸಾದ ದೇಹಿಗಳಿಂದ ಮತ್ತು 0.5-3 ಮಿಮಿ 
ಆಥವಾ 3-6: ಮಿಮಿ ದಪ್ಪವಿದ್ದು, ಹೆಚ್ಚುಕಡಮೆ ಸುಕ್ಕಾಗಿದ್ದು, ತೇವಾಂಶ ಸ್ಥಿತಿ 
ಯಿದ್ದು, ಸಾಧಾರಣವಾಗಿ ಗೊಂಚಲಾದ, ಮಾಧ್ಯಮಿಕ ಎತ್ತರದ ಮೇಲ್ಮೈ ತಂತು 
ಜಾಲವು. ಆವರಿಸಿದ್ದು, .ಅನಂತರ ಸ್ಟೋರೊಡಾಕಿಯಗಳನ್ನು ರೂಪಿಸಿರುತ್ತದೆ. 


606 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬಹುವಾಗಿ ಒಂದೊಂದು ಸಲ ಪಿಯನ್ನಾಟ್‌ಗಳನ್ನು ಮತ್ತು ಮೂರು ಅಡ್ಡಭಿತ್ತಿಯುತ 
ಕದರಿನ ಕುಡುಗೋಲಿನಾಕಾರದ ಕೊನಿಡಿಯಗಳು, ತಿರುಚಿದ್ದು ಅಥವಾ ಬಹುಮಟ್ಟಿಗೆ 
ನೇರವಾಗಿದ್ದು, ನೈಜವಾಗಿ ಅಥವಾ ದುರ್ಬಲ ತೊಟ್ಟುಳ್ಳವನ್ನು ರೂಪಿಸುತ್ತದೆ. 
ಚಿಕ್ಕಕೊನಿಡಿಯಗಳು, ಏಕ ಅಥವಾ ದ್ವಿಕೋಶಿಕೆಯುತ, ಅಂಡಾಕಾರಿಸದಿಂದ, ಮೂತ್ರ; 
ಪಿಂಡಾಕಾರಿತ ಮೇಲ್ಮೈತಂತುಜಾಲದಲ್ಲಿ ಅಸಂಖ್ಯಾತವಾಗಿರುತ್ತವೆ. ಆದರೆ, 
ನಮೂನೆಯ ಫಲಿತ ಪದರಗಳಲ್ಲಿ ಗುರುಕೊನಿಡಿಯಗಳ ಕೊರತೆಯಿರುತ್ತದೆ. 


0. ಅಡ್ಡಭಿತ್ತಿಯುಳ್ಳವು, 5-15 x 2-44 

1- ಅಡ್ಡಭಿತ್ತಿಯುಳ್ಳವು, 10-26 x 2-4.5, 
3- ಅಡ್ಡಭಿತ್ತಿಯುಳ್ಳವು, 19-45 x 2.5-ತ 
5- ಅಡ್ಡಭಿತ್ರಿಯುಳ್ಳವು, 30.60 » 3.5-5, 


ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಲ್ಲಿದ್ದು, 
ಗೋಳಾಕಾರಿತ, ನಯ ಅಥವಾ ಸುಕ್ಕಾಗಿದ್ದು, ಏಕಕೋಶಿಕೆಯುತ, ಒಂದೊಂದುಸಲ 
ದ್ವಿಕೋಶಿಕೆಯುತ, ತಂತುದಾರಗಳಲ್ಲಿ ಮತ್ತು ಕೊನಿಡಿಯಗಳಲ್ಲಿದ್ದು, 5-15, 
ತಂತುಜಾಲದಲ್ಲಿ ಕೆಲವು ಸಮಯಗಳಲ್ಲಿ ದಪ್ಪವಾಗಿ ; 10-15, ಇರುತ್ತವೆ. 


ಮಣ್ಣಿನಿಂದ: ಕೆನಡ (22), ಈಜಿಪ್ಟ್‌ (150), ಭಾರತ (32) (185) 
(186), ಸ್ವಿತ್ಸರ್‌ಲಂಡ್‌ (52) 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187), ನ್ಯೂಜರ್ಸಿ 
(209), ಟೆಕ್ಸಾಸ್‌ (220) 


ಪ್ರಭೇದ 1 ವುಲ್ಲನ್‌ವೆಬರ್‌ 
ಕೊನಿಡಿಯಗಳು : 


0_ಅಡ್ಡಭಿತ್ತಿಯುಳ್ಳವು, 5-152-4 

]_ಅಡ್ಡಭಿತ್ತಿಯುಳ್ಳವು, 10-26 x 2-4.5, 
3. ಅಡ್ಡಭಿತ್ತಿಯುಳ್ಳವು, 19-46 » 2.5-5y 
5_ಅಡ್ಡಭಿತ್ತಿಯುಳ್ಳವು, 30-60 » 3-6, . 


ದೊಡ್ಡ ಕೊನಿಡಿಯ ಸ್ಫೊರೋಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ ಸಾಧಾರಣ 
ವಾಗಿ ಮೂರು ಒಂದೊಂದುಸಲ ನಾಲ್ಕರಿಂದ ಐದು ಅಡ್ಡಳಿತ್ತಿಯುತ,. ಲಘು 
ಕೊನಿಡಿಯಗಳು ಅಸಂಖ್ಯಾತವಾಗಿ ಮೇಲ್ಮೈತಂತುಜಾಲದಲ್ಲಿರುತ್ತವೆ. ' ಸ್ಫೋಮಗಳು 
ವಿಸ್ತಾರವಾಗಿದ್ದು, ನಯ ಅಥವಾ ಸ್ಕೈರೋಷಿಯದಂತಿದ್ದು, ಒಡೆದಿದ್ದು, ನಸುಬಣ್ಣ 


ಮೊನಿಲಿಯೇಲ್ಸ್‌ 607 


ಅಥವಾ ಹಸುರಿನಿಂದ ಆಳನೀಲಿ (ಬಹುಮಟ್ಟಿಗೆ ಕಪ್ಪು) ಅಕ್ಕಿ ಪೋಷಕಮಾಧ್ಯಮದಲ್ಲಿ 
ಸುವಾಸನೆಯುತವಾಗಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ನಮೂನೆಯವು. 

ಪ್ರಭೇದ 6 ವುಲ್ಲನ್‌ವೆಬರ್‌ 

ಈ ಶಿಲೀಂಧ್ರವು ನಸುಬಣ್ಣದಲ್ಲಿರುವುದರಿಂದ, ಬಿಳಿಮಿಶ್ರಿತ ಗುಲಾಬಿಯಂತಹ 
(ಯಾವಾಗಲೂ ಊದಾನೇರಳೆಯಾಗಿರುವುದಿಲ್ಲ) ಬಣ್ಣವುಳ್ಳ ಸ್ಫೊ ಕ್ಟ್ರೀಮವಿರಂವ ವಿಶಿಷ್ಟ 
ಲಕ್ಷಣಗಳುಳ್ಳದ್ದಾಗಿದೆ ; ಸುವಾಸನಾರಹಿತ . ಮತ್ತು ಸ್ಫೋರೊಡಾಕಿಯ ಹಾಗೂ 
ಹಿಯನ್ನಾಟ್‌ಗಳಲ್ಲಿ ಕೊನಿಡಿಯಗಳುಳ್ಳ, ಗುಂಪಿನಲ್ಲಿ ಕಂದುಮಿಶ್ರಿತ ಬಿಳಿ ಇಸಾಬೆಲಿನ್‌ 
ನಂತೆ, ಮಾಂಸಲವರ್ಣದಿಂದ ನಸುಕಿತ್ತಳೆಗೆಂಪು, ಮೂರು ಅಡ್ಡ ಭಿತ್ತಿಯುತ್ತ 
ಒಂದೊಂದುಸಲ ನಾಲ್ಕರಿಂದ ಐದು ಅಡ್ಡಭಿತ್ತಿಯುಳ್ಳವು, 34-60 x 3.5-6y. 
ಸಣ್ಣಕೊನಿಡಿಯ ಅಸಂಖ್ಯಾತವಿದ್ದು, ನಮೂನೆಯಂತಿರುತ್ತವೆ. ಸ್ಕೈರೋಷಿಯ 
ನಸುಬಣ್ಣ ಅಥವಾ ಜೊತೆಗೆ ನೀಲಿಮಿಶ್ರಿತ ಲೇಪನದುತಿದ್ದು, ಕೆಲವು ಸಮಯಗಳಲ್ಲಿ 
ನೀಲಿಗಪ್ಪು, ಸಾಕಷ್ಟು ಚಿಕ್ಕವು, 0.1-2 ಮಿಮಿ, ಕ್ಲಾಮಿಡೊಬೀಜಾಣುಗಳು 
ನಮೂನೆಯಂತಿರುತ್ತವೆ. 


ಪ್ರಭೇದ 8 ಸ್ನೈಡರ್‌ 


ಕೊನಿಡಿಯ, ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿದ್ದು, ಮೂರು, 
ಒಂದೊಂದು ಸಲ ನಾಲ್ಕರಿಂದ ಐದು ಅಡ್ಡಭಿತ್ತಿಯುತ, ಅಪರೂಪಕ್ಕೆ ಹೊರತು 
ಆರರಿಂದ ಏಳು ಅಡ್ಡಭಿತ್ತಿಗಳಿದ್ದು, ಚಿಕ್ಕದಾದ ಕೊನಿಡಿಯ ಒಂದರಿಂದ ಎರಡು 
ಅಡ್ಡಭಿತ್ತಿಯುತ ಮತ್ತು ಅಸಂಖ್ಯಾತ ಲಘುಕೊನಿಡಿಯಗಳು ತಂತುಜಾಲದ ಮೇಲೆ 
ಚೆಲ್ಲಾಪಿಲ್ಲಿಯಾಗಿರುತ್ತವೆ. ಕೊನಿಡಿಯಗಳು ಮೂರು ಆಡ್ಡಳಿತ್ತಿಯುಳ್ಳವು, 
25-59 2.8-5, ಐದು ಅಡ್ಡಳಿತ್ತಿಯುಳ್ಳವು, 35-71 x3.4-5, ಇರು 
ತ್ತವೆ. ಸ್ಕೈರೋಷಿಯಗಳು ಅಥವಾ ಸ್ಕೈರೋಷಿಯದಲ್ಲಿನ ದೇಹಿಗಳು 0.5-2-5 
ಮಿಮಿ ವಾಸವಿದ್ದು, ನೀಲಿ, ಹಸುರು ಅಥವಾ ನಸುಬಣ್ಣಗಳಲ್ಲಿ ಕಂಡುಬರುತ್ತವೆ. 
ಕ್ಲಾಮಿಡೊಬೀಜಾಣುಗಳು 4.14, ವ್ಯಾಸವಿರುತ್ತವೆ. 


144. ಫ್ಯಸೇರಿಯಂ ಆಕ್ಸಿಸ್ಟೋರಂ ಪ್ಲೆಕ್ಟೆಂಡಾಲ್‌ ತಳಿ ಅರಂಟಿಯಾನಂ 
(ಲಿಂಕ್‌ ಪ್ರಕಾರ ಪ್ರಭೇದ) 
ಪ್ರಾಥಮಿಕ ಪ್ರಭೇದಕ್ಕಿಂತಲೂ ವ್ಯತ್ಯಾಸವಿರುವುದು, ಸ್ವಲ್ಪ ದೊಡ್ಡದಾದ 
ಮೂರರಿಂದ ಐದು ಅಡ್ಡಭಿತ್ರಿಯುತ, ಕೊನಿಡಿಯಗಳಿರುವುದರಲ್ಲಿ. ನಾಲ್ಕರಿಂದ 
ಐದು ಅಡ್ಡಭಿತ್ತಿಯುತ, ಕೊನಿಡಿಯಗಳ ಸಂಖ್ಯೆಯು ಹೆಚ್ಚಾಗುವುದರಿಂದ, ವಿಸ್ತರಿತ 
ವಾದ ಸ್ಕೈರೋಷಿಯ, ದೇಹಿಗಳು ಗಾತ್ರದಲ್ಲಿ ವಿವಿಧವಾಗಿದ್ದು 1-3 ಮಿಮಿ, 16 
ಮಿಮಿವರೆಗಿದ್ದು. ಮತ್ತು ಆಳಗುಲಾಬಿ ಊದಾ. ಬಣ್ಣವಿದ್ದು, ಆಗಾಗ್ಗೆ ಬಹು 


608 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಟ್ಟಿಗೆ ಚೆಸ್ಸ್‌ನಟ್‌ ಕಂದುಬಣ್ಣದ ಸ್ಟ್ರೋಮಗಳು ಆಕ್ಕಿ ಪೋಷಕ ಮಾಧ್ಯಮದ 
ಮೇಲಿರುತ್ತವೆ. ಶಿಲೀಂಧ್ರವು ಸುವಾಸನೆಯನ್ನು ಉತ್ಪತ್ತಿ ಮಾಡುವುದಿಲ್ಲ. 


0- ಅಡ್ಡಭಿತ್ತಿಯುಳ್ಳವ, 5.5-9.5 x 2.2-2.74 
1- ಅಡ್ಡಭಿತ್ತಿಯುಳ್ಳವು, 12-17 x 2.5-3.8 
2- ಅಡ್ಡಭಿತ್ತಿಯುಳ್ಳವು, 23-48 x 3-5.5 
5- ಅಡ್ಡಭಿತ್ತಿಯುಳ್ಳವು, 33-70 x 3-5.5ಟ 
7- ಅಡ್ಡಭಿತ್ತಿಯುಳ್ಳವು, 36-75 ೬3.3-4.5. 


ಕ್ಲಾಮಿಡೊಬೀಜಾಣುಗಳು ಸಾಧಾರಣವಾಗಿ ವಿರಳವಾಗಿದ್ದು, ಗೋಳಾಕಾರ 
ದಿಂದ ಆಂಡಾಕಾರ, 5-12, ದ್ವಿಕೋಶಿಕೆಯುತ, 11-14 - 1.9. 
ಮಣ್ಣಿನಿಂದ : ಕೆನಡ (23). 


ಪ್ರಭೇದ 1 ವಲ್ಲನ್‌ವೆಬರ್‌ 

ಫ್ಯ. ಆಕ್ಸಿಸ್ಟೋರಂ ತಳಿ ಆರಂಟಿಯಾಕಂಗಿಂತಲೂ ಇದು ವ್ಯತ್ಮಾಸವಾಗಿರುವುದು 
ಒಡೆಯದ ಸೊ ಸ್ರಿ ಮ್ಮಾಟಗಳಿರುವುದರಿಂದ, ನೀಲಿಗಪ್ಪುದ ಸ್ಮ ರೋಷಿಯಗಳ ಕೊರತೆ 
ಯಿಂದ, ಪ್ರಧಾನವಾದ ಶ್ಲೇಷ್ಮವಳ ಲ ಕೊನಿಡಿಯ ರಾಶಿಗಳಿಂದ (ಪಿಯನ್ನಾಟ್ಸ್‌), 
ಸ್ವಲ್ಪ ದೊಡ್ಡದಾದ ಕೊನಿಡಿಯಗಳಿಂದ ಮತ್ತು ಅತಿ ವಿರಳವಿರುವ ನಾಲ್ಕರಿಂದ ಐದು 
ಆಡ್ಡಭಿತ್ತಿಯುತ ಕೊನಿಡಿಯಗಳಿಂದ, ಸಣ್ಣ ಮತ್ತು ದೊಡ್ಡ ಕೊನಿಡಿಯಗಳ್ಳ 
ಆಳತೆಗಳಂ. 

0- ಅಡ್ಡಭಿತ್ತಿಯುಳ್ಳವು, 72.64 

1- ಅಡ್ಡಭಿತ್ನಿಯುಳ್ಳವು, 53.2, 

3- ಆಡ್ಡಭಿತ್ತಿಯುಳ್ಳವು, 24-50 x 3-5.3 

5- ಅಡ್ಮಭಿತ್ತಿಯುಳ್ಳೆವುು 38-53 x 3.5-5.3,. 


| 


ಕ್ಲಾಮಿಡೊಬೀಜಾಣುಗಳು 6-12, ಗೋಳಾಕಾರ, ಏಕಕೋಶಿಕೆಯುತ, 
ನಯವಾಗಿ ಆಥವಾ ಒರಟಾಗಿದ್ದು, ಸ್ಟ್ರೋಮಗಳು ಪ್ಲೆಕ್ಟಂಕೈಮಾದಂತಿದ್ದು, ವಿಸ್ತಾರ 
ವಾಗಿದ್ದು, _ನಸುಬಣ್ಣದ ಅಥವಾ ಆಳ ನೇರಳೆಗೆಂಪು ಊದಾ ಸಾಧಾರಣವಾಗಿ 
ಸ್ಕೈರೋಷಿಯವಾಗಿ ಒಡೆದಿರುತ್ತವೆ. ಸ್ಕೈರೋಷಿಯ ಅಪರೂಪ, ಪ್ರಕಾಶಮಾನ 
ಹೊಂಬಣ್ಣ ಹಳದಿ, ಸುವಾಸನಾರಹಿತ. 


14b. ಫ್ಮಸೇರಿಯಂ ಆಕ್ಸಿಸ್ಟೋರಂ ಪ್ಲೆಕ್ಟೆಂಡಾಲ್‌ ತಳಿ ನಿಕೋಟಿಯಾನಿ ಜಾನ್ಸನ್‌ 
1 ಮತ್ತು 2ನೇ ಪ್ರಭೇದಗಳಿಂದ ವ್ಯತ್ಕಾಸವಾಗಿರುವುದು ಸ್ವಲ್ಪ ದೊಡ್ಡದಾದ 
ಕೊನಿಡಿಯಗಳಿರುವುದರಿಂದ, ಫ್ಯ..ಆಕ್ಷಿಸ್ಫೋರಂ ತಳಿ ಕ್ಕುಬೆನ್ಸ್‌ನಿಂದ ವೃತ್ಕಾಸವಿರು 


ಮೊನಿಲಿಯೇಲ್ಲ್‌ 609 


ವುದು. ಇದು ತಂಬಾಕು ಸಸ್ಕಗಳ ಮೀಲೆ ಪರಾವಲುಬಿಯಾಗಿರುವುದರಿಂದ ಸಣ್ಣ 
ಕೊನಿಡಿಯ ಅಸಂಖ್ಯಾತವಿದ್ದು, ಏಕಕೋಶಿಕೆಯುತ ಅಥವಾ ವಿರಳವಾಗಿ ಅಡ್ಡ ಭಿತ್ತಿ 
ಯುತವಾಗಿದ್ದು, ಗುರುಕೊನಿಡಿಯಗಳು ಸ್ಟೋರೊಡಾಕಿಯಗಳಲ್ಲಿ ಮತ್ತು ಕೆಲವು 
ಸವಂಯಗಳಲ್ಲಿ ಪಿಯನ್ನಾಟ್‌ಗಳಲ್ಲಿದ್ದು, ಮೂರು, ಒಂದೊಂದು ಸಲ ನಾಲ್ಕರಿಂದ 
ಐದು ಅಡ್ಡಭಿತ್ತಿಯುತ : 
3 ಅಡ್ಡಭಿಶ್ತಿಯುಳ್ಳವು, 35 «4,2 
5- ಅಡ್ಡಭಿತ್ತಿಯಂಳ್ಳವು, 44.3 ಸ್ಯ. 
ಕ್ಲಾಮಿಡೊಬೀಜಾಣುಗಳು 6-10.24. ಸ್ಕೈರೋಷಿಯಗಳು ನೀಲಿಗಪ್ಪು, 


ಸಾಕಷ್ಟು ಅಸಂಖ್ಯಾತವಿರುತ್ತವೆ, ಸುವಾಸನಾ ರಹಿತ. 


140, ಫ್ರಸೇರಿಯಂ ಆಕ್ಷಿಸ್ಟೋರಂ ಪೆಕ್ಟೆಂಡಾಲ್‌ ತಳಿ ಕ್ಕುಬೆನ್ಸ್‌ (ಈ.ಏಫ್‌. ಸ್ಮಿತ್‌) 
ವಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌ 


ಮೂಲ ಪ್ರಭೇದದಿಂದ ವ್ಯತ್ಕಾಸವಾಗಿರುವುದು ಸ್ವಲ್ಪ ದೊಡ್ಡದಾದ ಕೊನಿ 
ಡಿಯಗಳಿರುವುದರಿಂದ (ವಿಶೇಷವಾಗಿ ಪಿಯನ್ನಾಟ್ಸ್‌ಗಳಲ್ಲಿ) ಮತ್ತು ಮ್ಯೂಸ ಪ್ರಭೇದ 
ಗಳಿಗೆ ಬಾಡುವ ರೋಗ ತರಿಸುವ ಮಿತಿಮೀರಿದ ವಿಶಿಷ್ಟ ಲಕ್ಷಣವನ್ನು ಪಡೆದಿವೆ. ಕೊನಿ 
ಡಿಯೆಗಳು ಸ್ಪೋರೊಡಾಕಿಯ 'ಮತ್ತು ಪಿಯನ್ನಾಟ್‌ಗಳಲ್ಲಿದ್ದು, ಮೂರು, 
ಒಂದೊಂದು ಸಲ ನಾಲ್ಕು, ಅಪರೂಪಕ್ಕೆ ಐದು ಅಡ್ಡಭಿಶ್ಚಿಯುತ : 
3- ಅಡ್ಡಭಿತ್ತಿಯುಳ್ಳವು, 17-51 :3-4.5 
5- ಅಡ್ಡಭಿಶ್ತಿಯುಳ್ಳವು, 36-57 3.5-4.7[,. 
ಸಣ್ಣ ಕೊನಿಡಿಯಗಳು ಅಸಂಖ್ಯಾತವಾಗಿ ಮೇಲ್ಮೈ ತಂತುಜಾಲದಲ್ಲಿದ್ದು, 
ಚೆಲ್ಲಾಪಿಲ್ಲಿಯಾಗಿದ್ದು, ನಮೂನೆಯುತಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ತುದಿ 
ಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಲ್ಲಿದ್ದು, ಗೋಳಾಕಾರಿತ ಅಥವಾ ಅಂಡಾಕಾರ, 
ಏಕಕೋಶಿಕೆಯುತ ಅಥವಾ ದಿ _ಕೋಶಿಕೆಯುತ ; ಕೊನಿಡಿಯಗಳಲ್ಲಿ ವೃದ್ಧಿ ಹೂಂದಿದ್ದು, 
4.510 x 4-8, ಏಕ ಆಡ್ಡಭಿಶ್ತಿಯುತ, 9-18 x4.5-7.25), ತಂತುಜಾಲ 
ದಲ್ಲಿರುವುದು 5.5-9. ಸ್ಕೈರೋಷಿಯ ಅಥವಾ ಸ್ಕೈರೋಷಿಯ ದೇಹಿಗಳು 
ನೀಲಿಗಪ್ಪು, ಸೀಮಿತ ಸಂಖ್ಯೆಯಲ್ಲಿದ್ದು, 0.5-1 ಮಿಮಿ ಅಥವಾ 4 ಮಿಮಿ ದಪ್ಪ 
ವಿರುತ್ವವೆ. 


15. ಫ್ಯಸೇರಿಯಂ ರೆಡೊಲೆನ್ಸ್‌ ವುಲ್ಲನ್‌ವೆಬರ್‌ 


ಲಘು ಕೊನಿಡಿಯಗಳು ಏಕಕೋಶಿಕೆಯುತ, 93, ಅಥವಾ ವಿರಳ ಅಡ್ಡ 
ಭಿಶ್ತಿಯುತ, ಏಕ ಅಡ್ಡಭಿತ್ತಿಯುತ, 164.5. ದೊಡ್ಡ ಕೊನಿಡಿಯಗಳು 


[39] 


610 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮೂರು, ಒಂದೊಂದು ಸಲ ನಾಲ್ಕು, ಅಪರೂಪವಾಗಿ ಐದು ಅಡ್ಡಭಿತ್ರ್ತಿಯುತ ; 
ಕದರಿನ ಕುಡುಗೋಲಿನ ಆಕಾರ, ತಿರುಚಿದ್ದು, ಕೆಲವು ಸಮಯಗಳಲ್ಲಿ ಫ್ಯ. ಸೊಲಾನಿ 
ಯನ್ನು ಹೋಲುತ್ತದೆ, ಆದರೆ ಮಧ್ಮಭಾಗಕ್ಕಿಂತಲೂ ಮೇಲಿನ ಮೂರನೆ ಒಂದು 
ಭಾಗ ದಪ್ಪವಾಗಿದ್ದು, ಸಾಧಾರಣವಾಗಿ ಬುಡದಲ್ಲಿ ಕಿರಿದಾಗಿರುವುದರಿಂದ ಒಂದು 
ತೊಟ್ಟಾಗಿದ್ದು ಅಥವಾ ಜಂಟಿಸಲಾಗಿದ್ದು, ನೀರ್ಗುಳ್ಳೆಯಾಗಿದ್ದು, ಸ್ಪೋರೊಡಾಕಿಯ 
ಅಥವಾ ಪಿಯನ್ನಾಟ್‌ಗಳಲ್ಲಿ ಕಂಡುಬಂದು, ಗುಂಪಿನಲ್ಲಿದ್ದಾಗ ಕಂದುಮಿಶ್ರಿತ ಬಿಳಿ, 
ಕೆನೆ ಆಥವಾ ಪ್ರಕಾಶಮಾನ ಮಾಂಸಲ ವರ್ಣದಲ್ಲಿದ್ದು, ಮೊದಲು ಅಂಟುದ್ರವ್ಯದಂತೆ. 
ಅನಂತರ ಹುಡಿಯಂತಿದ್ದು ಬಾಡುತ್ತವೆ; ಮೂರು ಅಡ್ಡಭಿಶ್ತಿಗಳು, 17.51. 
3-6.5, ಐದು ಅಡ್ಡಭಿತ್ತಿಯುತ, 31-61 x 3.5-6.5, ಕ್ಲಾಮಿಡೊಬೀಜಾಣು 
ಗಳು ತುದಿಯಲ್ಲಿ ಹಾಗೂ ಅಂತರ್ಬೆಳವಣಿಗೆಯಲ್ಲಿದ್ದು, ಏಕಕೋಶದವು, ಕ್ಕಿ ಅಥವಾ 
3-124, ದ್ವಿಕೋಶದವು, 11-24 x 5-14, ನಯ ಅಥವಾ ಸುಕ್ಕಾಗಿದ್ದು, 
ಕೊನಿಡಿಯಗಳಲ್ಲಿ ಅಥವಾ ತಂತುಜಾಲದಲ್ಲಿರುತ್ತವೆ. ನೀಲಿ ಸೈರೋಷಿಯಗಳ 
ಕೊರತೆಯಿರುತ್ತದೆ. ಪ್ಲೆಕ್ಟಂಕೈಮಾದಂತಹ ಸ್ಟೊಮ್ಕಾಟಗಳು ವಿಸ್ತಾರವಿದ್ದು. ತೆಳು 
ಬಣ್ಣದ, ಗುಲಾಬಿಯಿಂದ ಲೈಲಾಕ್‌ ಬಣ್ಣವಿರುತ್ತವೆ. ಶಿಲೀಂಧ್ರವು ಲೈಲಾಕ್‌ನಂತೆ 
ಸುವಾಸನೆಯುಳ್ನದ್ದ್ಹಾಗಿರು 


ಲೆ, 
3] 
ತ್ತ 


16. ಫ್ರಸೇರಿಯಂ ವ್ಯಾಸಿನ್‌ಫೆಕ್ಟಂ ಆಟೈನ್ಸನ್‌ 


ಈ ಶಿಲೀಂಧ್ರ ಫ್ಯ. ಆಕ್ಸಿಸ್ಟೋರಂ ಗಿಂತಲೂ ಸ್ವಲ್ಪ ಚಿಕ್ಕ ಕೊನಿಡಿಯಗಳನ್ನು 
ಹೊಂದಿರುತ್ತದೆ. ಸಮೃದ್ಧವಾಗಿ ಪಿಯನ್ನಾಟ್‌ಗಳು ವೃದ್ಧಿಯಾಗಿದ್ದು, ಪ್ರಮಾಣ 
ದಲ್ಲಿ ಗುಂಪುಗಳು ಚಿಕ್ಕದಾಗಿದ್ದು, 0.1-2 ಮಿಮಿ ವ್ಯಾಸ, ವಿವಿಧ ರೀತಿ ನೀಲಿ 
ಸ್ಮೈರೋಷಿಯದ ಪ್ಲೆಕ್ಟಂಕೈಮಾವಿದ್ದು ನೇರಳೆಗೆಂಪು ಬಣ್ಣ (ಪ್ರತ್ಯಾಮ್ಲದ ಜೊತೆ 
ನೀಲಿಗೆ ಬದಲಾಗುತ್ತ ದೆ). ಪ್ಲೆಕ್ಪಂಕೈಮಾದಂತಹ ಸ್ಟೊಮ್ಯಾಟಗಳಿರುತ್ತವೆ. ಲಘು 
ಕೊನಿಡಿಯ ಏಕಕೋಶವುಳ್ಳ ಅಥವಾ ಅಪರೂಪಕ್ಕೆ ಅಡ್ಡಭಿತ್ತಿಯಿದ್ದು , ಚೆದುರಿರು 
ತ್ತವೆ. ಗುರು ಕೊನಿಡಿಯಗಳು ಸ್ಫೋರೊಡಾಕಿಯ ಮತ್ತು ಪಿಯಂನ್ನಾಟ್‌ಗಳಲ್ಲಿ 
ಉತ್ಪನ್ನವಾಗಿದ್ದು ಐಸೊಜಿಲಿನ್‌ನಿಂದ ನಸುಕಿತ್ತಳೆ ನೇರಿಳೆ ಮಿಶ್ರಿತ ಬಣ್ಣದ, ಕದರಿನ 
ಅರ್ಧಚಂದ್ರಾಕಾರ, ದ್ವಿತುದಿಗಳಿಡೆಗೆ ಸ್ವಲ್ಪ ತಿರುಚಿದ್ದು, ಕಿರಿದಾಗುತ್ತ ಅಥವಾ ಕೊಕ್ಕೆ 
ಯಂತಿದ್ದು, ಜೊತೆಗೆ ಬುಡದ ಹತ್ತಿರ ಪಾದಕೋಶ ಅಥವಾ ಜಂಟಿಸಲಾದ ನೀರ್ಗುಳ್ಳೆ 
ಇರುತ್ತದೆ : 


0- ಅಡ್ಡಭಿತ್ತಿಯುತ್ತ 4-12% 2-34 


1- ಅಡ್ಡಭಿಶ್ರಿಯುತ, 8-25: 2.4, 
3. ಅಡ್ಜಭಿಶ್ತಿಯುತ, 23-48% 3-4. 5. 


ಮೊನಿಲಿಯೇಲ್ಲ್‌ 611 


ಒಂದೊಂದು ಸಾರಿ 4 ರಿಂದ 5 ಅಡ್ಡ ಭಿತ್ತಿ ಯುಳ್ಳ ; 5 ಅಡ್ಡಭಿತ್ರಿಯುಳ್ಳವು, 
30-50 x 3- Sy. 

ಕ್ಲಾಮಿಡೊಬೀಜಾಣುಗಳು ತುದೆಯಲ್ಲಿ ಮತ್ತು ಅಂತರ್ಜಿಳವಣಿಗೆಯಾಗಿದ್ದು, 
ಏಕಕೋಶಿಕೆಯುತ, 7-13 ವ್ಯಾಸವಿದ್ದು : ದ್ವಿಕೋಶದ, 12.6%]. ಬೇಯಿ 
ಸಿದ ಅಕ್ಕಿಯ ಮೇಲೆ, ಶಿಲೀಂಧ್ರವು ಪ್ರಬಲ ಸುವಾಸನೆಯ ಲೈಲಾಕ್‌ ವಾಸನೆಯನ್ನು 
ಉತ್ಪತ್ತಿಮಾಡುತ್ತದೆ. 

ಮಣ್ಣಿನಿಂದ: ಕೆನಡ (22), ಭಾರತ (159) (185). 


16a. ಘ್ಯಸೇರಿಯಂ ವ್ಯಾಸಿನ್‌ಫೆಕ್ಟಂ ಆಟ್ಕನ್ನನ್‌ ತಳಿ ಜೊನೇಟಂ (ಷೆರ್ಬಾಕೋಫ್‌) 
ಪುಲ್ಪನ್‌ವೆಬಂ್‌ 
ಹಿಂದಿನ ಶಿಲೀಂಧೃದಿಂದ ವೃತ್ತಾಕಾರದ, ಶಿಲೀಂಧೃದ ಬೆಳವಣಿಗೆ ಇದ್ದು, 
ಕಡುನೀಲಿ ಸ್ಮೈರೋಷಿಯದ ಸ್ಫೊಮ್ಯಾಟಗಳ ಕೊರತೆಯಿರುವುದರಿಂದ ನಸುಬಣ್ಣ 
ಎದ್ದು, ಶ್ಲೇಷ್ಠ ಮತ್ತು ಸ್ನಲ್ಲ ದೊಡ್ಡ ಹಾಗೂ ದಪ್ಪ ಕೊನಿಡಿಯಗಳಿರುವುದರಿಂದ 
ಬ (ee a ಛು ಟು ed 
ನ್ನತೆಯುಳುದ್ದಾಗಿದೆ : 
ಕ್ಮ ೪ ಎ 
3- ಆಡ್ಡಭಿಶ್ಚಿಯುತ, 37x 3.94 
5 ಅಡ್ಡಭಿತ್ತಿಯುತ, 42x4.1. 
ಸುವಾಸನಾಯುತವಾದ (ಲೈಲಾಕ್‌) ವಾಸನೆಯನ್ನು ಉತ್ಪತ್ತಿ ಮಾಡುತ್ತದೆ. 
ಮಣ್ಣಿನಿಂದ : ಕೆನಡ (22). 


16p, ಫ್ಯಸೇರಿಯಂ ವ್ಯಾಸಿನ್‌ಫೆಕ್ಟಂ ಆಟೈನ್ಸನ್‌ ತಳಿ ಲುಟುಲೇಟಂ (ಷೆರ್ಬಾಕೋಫ್‌) 
ವುಲ್ಲನ್‌ವೆಬರ್‌ 
ಮೂಲ ಪ್ರಭೇದದಿಂದ ಭಿನ್ನವಾಗಿರುವುದು, ಸ್ವಲ್ಪ ಉದ್ದವಾದ ಕೊನಿಡಿಯ 
ಗಳಿರುವುದರಿಂದ ಮತ್ತು ಅಪರೂಪಕ್ಕೆ ಆಗಾಗ ಅಸಂಖ್ಯಾತ ಚಿಕ್ಕ (0.5 ಮಿಮಿ ವರೆಗೂ 
ವ್ಯಾಸದಲ್ಲಿದ್ದು) ನೀಲಿಕಪ್ಪು ಸ್ಕೈರೋಷಿಯ ದೇಹಿಗಳಿರುವುದರಿಂದ; ಕೊನಿಡಿಯ 
ಮೂರು, ಒಂದೊಂದುಸಲ ನಾಲ್ಕು ಮತ್ತು ಐದು ಅಡ್ಡಭಿತ್ತಿಯುಳ್ಳೆವು : 
3- ಅಡ್ಡಭಿತ್ತಿಯುಳ್ಳವು, 28-42 ೬ 3.2-4.5, 
5- ಅಡ್ಡಭಿಶ್ಚಿಯುಳ್ಳವು, 37-47 x 3.5-4.Sy. 
6 ರಿಂದ 7 ಅಡ್ನಭಿತ್ತಿಯುತ ಕೊನಿಡಿಯಗಳು, ಅಪರೂಪಕ್ಕೆ ಕಂಡುಬಂದಿವೆ ; 
50-66 ೬ 3.5-5,. ಅಸಂಖ್ಯಾತ ಏಕ ಅಥವಾ ದ್ವಿಕೋಶವುಳ್ಳ ಲಘುಕೊನಿಡಿಯ 
ಗಳು ಮೇಲ್ಮೈ ತಂತುಜಾಲದಲ್ಲಿ ಕಂಡುಬರುತ್ತವೆ. ಕ್ಲಾಮಿಡೊಬೀಜಾಣುಗಳು ತುದಿ 


M 


612 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಾಗಿದ್ದು, ಏಕಕೋಶಿ (6-8 » 5-7), ದ್ವಿಕೋಶಿಕ 
(8-12 : 4-7) ಇರುತ್ತವೆ. ಶಿಲೀಂಧ್ರ ಸುವಾಸನಾಯುಕ್ತ ವಾಸನೆಯನ್ನು 
ಉತ್ಪತ್ತಿಮಾಡುತ್ತದೆ. " 

ಮಣ್ಣಿನಿಂದ: ಕೆನಡ (22). 


17. ಫ್ಯಸೇರಿಯಂ ಡೈಯಾಂತಿ ಪ್ರಿಲಿಯಿಕ್ಸ್‌ ಮತ್ತು ಡಿಲಕ್ರೊಯಿಕ್ಸ್‌ 

ಕೊನಿಡಿಯ ಪ್ರಕಾಶಮಾನ ಕಿತ್ತಳೆಬಣ್ಣದ ಸ್ಫೋರೊಡಾಕಿಯ ಮತ್ತು ಪಿಯ 
ನ್ನಾಟ್‌ಗಳ ಶ್ಲೇಷ್ಮದ ಗುಂಪುಗಳಲ್ಲಿ ಹಾಗೂ ಕದಿರಿನ ಕುಡುಗೋಲಿನಾಕಾರದಲ್ಲಿ ಕಂಡು 
ಬರುತ್ತವೆ. ತೊಟ್ಟುಳ್ಳದ್ದಾಗಿದ್ದು, ಆಗಾಗ್ಗೆ ಕಿರಿದಾದ ತುದಿಯು ಕೊಕ್ಕು ಇದ್ದಂತಿದ್ದು 
ಮೇಲಿನಿಂದ ಮೂರನೆ ಒಂದುಭಾಗವು ಮಧ್ಯದಲ್ಲಿರುವುದಕ್ಕಿಂತಲೂ ದಪ್ಪ ಹಾಗೂ 
ಪ್ರಧಾನ ಮೇಲೈಳಮುಖವಿದ್ದು K ಸಾಧಾರಣವಾಗಿ ಮೂರು (ಮೂರರಿಂದ ಐದು) 
ಅಡ್ಡಭಿತ್ತಿಯುಳ್ಳ, ಅಪರೂಪಕ್ಕೆ ಏಕದಿಂದ ದ್ವಿ ವಂತ್ತು ಆರರಿಂದ ಎಂಟು ಅಡ್ಡ 
ಭಿತ್ತಿಗಳಿರುತ್ತವೆ. ಸಣ್ಣ ಕೊನಿಡಿಯಗಳು ಅಸುಖ್ಯಾತ, ಬಿಳಿಯಿಂದ ಗುಲಾಬಿ, ಉಣ್ಣೆ 
ಪುಚ್ಚದಂತೆ ಮೇಲ್ಮೆ ಲ ತಂತುಜಾಲದಲ್ಲಿದ್ದು, ಏಕಕೋಶವುಳ್ಳ, ಅಥವಾ ಅಪರೂಪಕ್ಕೆ 
ಅಡ್ಡಭಿತ್ತಿಯುಳ್ಳವು : 


0- ಅಡ್ಡಭಿತ್ತಿಯುಳ್ಳವು, 5-15 x1.5-4.5 
1- ಅಡ್ಡಭಿಶ್ತಿಯುಳ್ಳವು, 10-30 x 2-44 
3- ಅಡ್ಡಭಿತ್ತಿಯುಳ್ಳವು, 16-63 x 2.5-5.5 1 
5- ಅಡ್ಡಭಿತ್ತಿಯುಳ್ಳವು, 30-80 » 3-5.5. 
ಕ್ಲಾಮಿಡೊಬೀಜಾಣುಗಳು ಗೋಳಾಕಾರ, ನಯ ಅಥವಾ ಒರಟು, 6-12, 
ದ್ವಿಕೋಶಯುತ, ಉದ್ದ ಅಂಡಾಕಾರ, 13-16: 5-13. ಅಕ್ಕಿಮೇಲೆ ಶಿಲೀಂಧ್ರ 
ಬಣ್ಣರಹಿತ. 


| 


ವಿಭಾಗ ೪ ಮಾರ್ಟಿಯೆಲ್ಲ 
ಪ್ರಭೇದಗಳಿಗೆ ಸಂಕೇತ 


೩. ಕೊನಿಡಿಯ ಬಹುಪಾಲು ಉರುಳೆಯಾಕಾರ, ತುದಿಯಲ್ಲಿ 
ಮಾತ್ರ ತಿರುಚಿದ್ದು ; ಕೊನಿಡಿಯ ಗುಂಪಿನಲ್ಲಿ ಇಸಾ 
ಬೆಲಿನ್‌ ಮಾಸಲುಕಂದು ಅಥವಾ ಪಾರದರ್ಶಕ, ಹಲವು 
ಸಾರಿ ನೀಲಿಸ್ಟೋಮ ಅಥವಾ ವರ್ಡಿಗ್ರೀಸ್‌ ಇರು 
ತ್ತವೆ. 18. ಫೃ. ಸೀರುಲೆಂ 


ಮೊನಿಲಿಯೇಲ್ಸ್‌ 613 


೩೩. ಕೊನಿಡಿಯ ಎರಡು ತುದಿಗಳಲ್ಲೂ ತಿರುಚಿದ್ದು, ತೊಟ್ಟು 
ರಹಿತದಿಂದ ಸ್ವಲ್ಪ ತೊಟ್ಟಿದ್ದು ; ಕೊನಿಡಿಯ ಗುಂಪಿ 
ನಲ್ಲಿದ್ದಾಗ ಕಂದುಮಿಶ್ರಿತ ಬಿಳಿ, ಕೆನೆಯುತ ಅಥವಾ 
ಬೆಣ್ಣೆಯಂತೆ ಹಳದಿ, ಹಲವು ಸಾರಿ ನೀಲಿಸ್ಟೋಮ 
ಅಥವಾ ವರ್ಡಿಗ್ರೀಸ್‌ಗಳಿಂದಾಗಿರುತ್ತ ವೆ. 
b. ಮೂರರಿಂದ ಐದು ಅಡ್ಡ ಭಿತ್ತಿಯುತ ಕೊನ 
ಡಿಯೆಗಳ ಸರಾಸರಿ ವ್ಯಾಸ 4-5. 
೦. ಕೊನಿಡಿಯ ಗುಂಪಿನಲ್ಲಿ ಮೂರು ಆಡ್ಡ ಭಿತ್ತಿ 
ಯುಳ್ಳದ್ದಾಗಿರುತ್ತವೆ. 
ಟೆ. ಕೊನಿಡಿಯ ಮೂರು ಆಡ್ಡಭಿಶ್ರಿಯು 
ಳ್ನವು, 354.2 : ಐದು ಅಡ್ಡಭಿತ್ತಿ 
ಯುಳ್ಳವು, 36 4.8. : 19a. ಫೈ. ಜವಾನಿಕಂ 
- ತಳಿ ರೆಡಿಸಿಕೋಲ 
dd. ಕೊನಿಡಿಯ ಮೂರು ಅಡ್ಡಭಿತ್ತಿಯು 
ಳ್ಳವು, 30 ೬ 4.5, ; ಐದು ಆಡ್ಡಭಿತ್ತಿ 
ಯುಳ್ಳವು 36. 4.8. 20೩. ತ್ಕ. ಸೊಲಾನಿ 
ತಳಿ ಮೈನಸ್‌ 
ddd. ಕೊನಿಡಿಯ ಮೂರು ಅಡ್ಡಭಿತ್ತಿಯು 
ಳವು, 354.6 : ಐದು ಅಡ್ಡಬಭಿತ್ವಿ 
ಯುಳ್ಳವು, 50 > 4.8. 20b. ಸ್ಯ. ಸೊಲಾನಿ 
ತಳಿ ಸ್ಮೈಯೇಟಂ 
೦0. ಕೊನಿಡಿಯ ಗುಂಪುಗಳಲ್ಲಿ ಸಾಧಾರಣವಾಗಿ 
ಮೂರರಿಂದ ಐದು ಅಡ್ಡಭಿತ್ತಿ ಯುತ. 19. ಫ್ರ್ಯ. ಜವಾನಿಕಂ 
000, ಕೊನಿಡಿಯ ಗುಂಪುಗಳಲ್ಲಿ ಸಾಧಾರಣವಾಗಿ 
ಐದು ಅಡ್ಡಭಿತ್ತಿಯುತ. 190, ಫ್ಯ. ಜವಾನಿಕಂ 
ತಳಿ ಎನ್ನಿಫಾರ್ಮಿ 
bb. ಮೂರರಿಂದ ಐದು ಅಡ್ಡಭಿತ್ರಿಯುಳ್ಳ ಕೊನಿಡಿಯ 
ಗಳ ಸರಾಸರಿ ವ್ಯಾಸ 5-6. 
೦. ಕೊನಿಡಿಯ ಗುಂಪುಗಳಲ್ಲಿ ಸಾಧಾರಣವಾಗಿ 
ಮೂರು ಅಡ್ಡ ಭಿತ್ತಿಯುಳ್ಳವು. 


614 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


6, ಕೊನಿಡಿಯ ಮೂರು ಆಅಡ್ಡಭಿತ್ರಿಯು 
ಳ್ಳವು, 36% 5.5, ; ಐದು ಅಡ್ಡಭಿತ್ತಿ 
ಯುಳ್ಳವು 48 5.7೬. 20. ಫ್ಯ. ಸೊಲಾನಿ 
66, ಕೊನಿಡಿಯ ಮೂರು ಅಡ್ಡ ಭಿತ್ರಿಯು 
ಳ್ಳವು, 39x54 : ಐದು ಆಡ್ಡಭಿತ್ತಿ 
ಯುಳ್ಳವು, 49 x 5.3. 200, ಫೈ. ಸೊಲಾನಿ 
ತಳಿ ಮಾರ್ಟಿ ಎಫ್‌. 1 
ddd. ಕೊನಿಡಿಯ ಮೂರು ಅಡ್ಡಭಿತ್ತಿಯು 
ಳ್ಳವು, 44 x 5.24 ; ಐದು ಅಡ್ಡಭಿತ್ತಿ 
ಯುಳ್ಳವು, 555.5. 200, ಪ್ಯ. ಸೊಲಾನಿ 
` ತಳಿ ಮಾರ್ಟಿ 
೧00, ಕೊನಿಡಿಯ ಮೂರು ಅಡ್ಡಭಿತ್ತಿಯು 
ಳ್ಸವು, 44 5.2; ಐದು ಅ ಭಿತ್ತಿ 
ಯುಳ್ಳವು, 56 5. 20. ಫ್ಯ. ಸೊಲಾನಿ 
ತಳಿ ಮಾರ್ಟಿ ಎಫ್‌ 3 
dಡdಡdd. ಕೊನಿಡಿಯ ಮೂರು ಅಡ್ಡ ಭಿತ್ತಿಯುತ, 
45.4.9 : ಐದು ಅಡ್ಡಭಿತ್ತಿಯು 
ಳೃವು, 54% 5.1, 200, ಫ್ಯ: ಸೂಲಾನಿ 
ತಳಿ ಮಾರ್ಟಿ ಎಫ್‌. 2 
00. ಕೊನಿಡಿಯ ಗುಂಪುಗಳಲ್ಲಿ ಸಾಧಾರಣವಾಗಿ 


ಐದು ಅಡ್ಡಭಿತ್ತಿಯುಳ್ಳವು. 204. ಫೈ. ಸೊಲಾನಿ 
ತಳಿ ಯೂಮಾರ್ಟಿ 


18. ಫ್ರೃಸೇರಿಯಂ ಸೀರುಲಂ (ಲಿಬರ್ಟ್‌) ಸ್ಕಾಕರ್ಡೊ 


ಕೊನಿಡಿಯ ಸ್ಪೋರೊಡಾಕಿಯಗಳಲ್ಲಿದ್ದು, ಹೊರಹೊಮ್ಮಿದ ಶ್ಲೇಷ್ಮದ 
ಪದರುಗಳಲ್ಲಿ ಅಥವಾ ಮೇಲ್ಮೈ ತಂತುಜಾಲದಲ್ಲಿ ಚೆದುರಿದ್ದು, ಬಹುಪಾಲು ನೇರ 
ವಾಗಿ ಅಥವಾ ಅಲ್ಪ ಅರ್ಧ ಚಂದ್ರಾಕಾರ, ಜೊತೆಗೆ ಓರೆಯಾಗಿ ತ್ರಿಕೋನಾಕಾರ, 
ಮೊಟ್ಟೆಯಾಕಾರ ಅಥವಾ ದುಂಡು ತುದಿ ಮತ್ತು ಮೊಂಡು ಅಂಡಾಕಾರದಿಂದ 
ನಿರ್ಗುಳ್ಳೆಯಂತಹ ಬುಡವಿರುತ್ತದೆ. ಕೊನಿಡಿಯ ಗುಂಪಿನಲ್ಲಿದ್ದಾಗ ಇಸಬೆಲಿನ್‌ 
ಮಾಸಲು ಕಂದಿನಿಂದ ಕಂದುವಿಶ್ರಿತ ಬಿಳಿ, ಹೆಚ್ಚಾಗಿ ನೀಲಿ ಊದಾದಿಂದ ನೀಲಿಕಪ್ಪು 
ಅಥವಾ ವರ್ಡಿಗ್ರೀಸ್‌ನ ಸ್ಫೋಮಾವಿರುತ್ತದೆ. ಕ್ಲಾಮಿಡೊಬೀಜಾಣುಗಳು ತುದಿ 


ಮೊನಿಲಿಯೇಲ್ಡ್‌ 615 


ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, ಏಕಕೋಶವುಳ್ಳ, ಗೋಳಾಕಾರ (9) ದಿಂದ 
ಹಿಯರಾಕಾರದ (8 9) ಅಥವಾ ದ್ವಿಕೋಶದ (14 » 9). ಹೊರಹೊಮ್ಮದ 
ಅಥವಾ ಉಬ್ಬುಬ್ಬಾದ ಸ್ಕೋಮಾಗಳು. ಪಾರದರ್ಶಕ ಅಥವಾ ಉಊದಾದಿಂದ ನೀಲಿ 
ಕಪ್ಪು ಸ್ಮ ರೋಷಿಯಗಳಿರುತ್ತವೆ. 


ಕೊನಿಡಿಯ ಗುಂಪಿನಲ್ಲಿದ್ದಾಗ. ಮೂರು ಅಡ್ಡಭಿಶ್ತಿಯುತ, 21-47 . 3.5- 
64: ಒಂದೊಂದು ಬಾರಿ ನಾಲ್ಕರಿಂದ ಐದು ಅಡ್ಡಳಿತ್ತಿಗಳಿದ್ದು. ಅಪರೂಪಕ್ಕೆ 


ಮಾತ್ರ ಅಡ್ಡಭಿತ್ತಿಗಳಿಲ್ಲದಿರುವುದರಿಂದ ಎರಡು ಅಡ್ಕಭಿತ್ತಿಯುತ, ಆರರಿಂದ ಏಳು 
ಅಡ್ಡಭಿತ್ತಿಯುತ. 
ಮಣ್ಣಿನಿಂದ : ಕೆನಡ (22), ಈಜಿಪ್ಟ್‌ (156), ಭಾರತ (186). 


19. ಫ್ರ್ಯಸೇರಿಯಂ ಜವಾನಿಕಂ ಕೋರ್ಡರ್ಸ್‌ 
ಸಹನಾಮ ಫ್ಯ. ಜವಾನಿಕಂ ತಳಿ ತಿಯೊಬ್ರೊಮೆ (ಅಪೆಲ್‌ ಮತ್ತು ಸ್ಟಾರ್‌ಬ್ಲಾಕ್‌) 
ಪುಲನ್‌ವೆಬರ್‌ 
ಕೊನಿಡಿಯ ಗುಂಪಿನಲ್ಲಿದ್ದಾಗ ಕಂದುಮಿಶ್ರಿತ ಬಿಳಿಯಿಂದ ನಸುಕಂದು, ಮುಪ್ಪಾ 
ದಾಗ ಕಾಫಿ ಕಂದು. ಒಂದೊಂದು ಸಾರಿ ಸ್ಕೈರೋಪಿಯಗಳ ಸ್ಟ್ರೋಮಗಳಿರುತ್ತವೆ. 
ಚಿಕ್ಕ ಏಕಕೋಶದ ಅಥವಾ ಅಡ್ಡಭಿತ್ತಿಯುತ ಕೊನಿಡಿಯಗಳಿದ್ದು, ಮೇಲ್ಮೈ 
ತಂತುಜಾಲದಲ್ಲಿ ಚೆದುರಿದ್ದು. ಸಾಧಾರಣವಾಗಿ ಸಮೃದ್ಧ ಮತ್ತು ಒಣಗುತ್ತಿ ರುವಾಗ 
ಒಂದು ಪ್ರಕಾಶಮಾನ ಹುಡಿಯಂತಹ ಪದರವನ್ನು ಆಧಾರಸ್ಥಳಗಳೆ ಮೇಲಿ 
ನೋಡಬಹುದು. ದೊಡ್ಡ ಕುಡುಗೋಲಿನಾಕಾರದ ಬೀಜಾಣುಗಳು ಉದ್ದ, ಸ್ವಲ್ಪ 
ತಿರುಚಿದ್ದು, ಬಹು ಬಲಿಷ್ಠವಾಗಿ ತುದಿಯಲ್ಲಿ ಬಾಗಿದ್ದು, ಎರಡು ತುದಿಯಲ್ಲಿ ಸಂಕುಚಿ 
ಸಿದ್ದು, ಸಾಧಾರಣವಾಗಿ ತೊಟ್ಟುಳ್ಳ ಬುಡವಿದ್ದು, ಮೂರರಿಂದ ಐದು, ಅಪರೂಪಕ್ಕೆ 
ಆರರಿಂದ ಎಂಟು ಅಡ್ಡಭಿತ್ತಿಗಳಿದ್ದು. ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ 
ರುತ್ತವೆ : 


0- ಅಡ್ಡಭಿತ್ತಿಯುತ, 8x3 
1- ಅಡ್ಡಭಿಶ್ರಿಯುತ, 18x3.6, 

3- ಅಡ್ಡಭಿತ್ತಿಯುತ, 22-54 5 3.5-6 
5- ಅಡ್ಡಭಿತ್ತಿಯುತ, 35-60 x 4-6 


7- ಅಡ್ಡಭಿತ್ತಿಯುತ, 60 * 5. 


ಕ್ಲಾಮಿಡೊಬೀಜಾಣುಗಳು ಏಕದಿಂದ ದ್ವಿಕೋಶಿಕೆಯುತ, 5-8 ವ್ಯಾಸವಿರು 


wy} 
ತ್ತವೆ. 


616 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


194೩, ಫ್ಯಸೇರಿಯಂ ಜವಾನಿಕಂ ಕೋರ್ಡರ್ಸ್‌ ತಳಿ ರೆಡಿಸಿಕೋಲ ವಲ್ಲನ್‌ವೆಬರ್‌ 
ಸಹನಾಮ ಫ್ಯ. ರೆಡಿಸಿಕೋಲ ವುಲ್ಲನ್‌ವೆಬರ್‌ 
ಈ ತಂತುಜಾಲದಲ್ಲಿ ಬಹುಮಟ್ಟಿಗೆ ಯಾವಾಗಲೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ 
ಏಕಕೋಶದ ಅಥವಾ ಅಡ್ಡ ಭಿತ್ತಿಯುಳ್ಳ, ಚಿಕ್ಕ ಕೊನಿಡಿಯಗಳು , ತಂತುಜಾಲದಲ್ಲಿ 
ಚೆಲ್ಲಾಡಿದಂತೆ ಅಥವಾ ಒಗ್ಗೂಡಿದ ಮಿ;ಥ್ಯಾ ಚೆಂಡುಗಳಲ್ಲಿರುತ್ತವೆ. ಇದರ ಜೊತೆಗೆ 
ಅಲ್ಲಲ್ಲಿ ಕಂದುಮಿಶ್ರಿತ ಬಿಳಿಗುಂಪಿನಲ್ಲಿ ದೊಡ್ಡ ಕುಡುಗೋಲಿನಾಕಾರದ ಬೀಜಾಣುಗಳು 
ಸ್ಪೋರೊಡಾಕಿಯಗಳಲ್ಲಿ ಅಥವಾ ಬಹಳವಾಗಿ ಒಂದೊಂದು ಸಾರಿ ಶ್ಲೇಷ್ಮ (ಪಿಯ 
ನ್ನಾಟ್‌ಗಳಂತೆ) ದ ಪದರಗಳಲ್ಲಿ ವೃದ್ಧಿಗೊಂಡಿದ್ದು, ಮೂರು ಒಂದೊಂದು ಸಾರಿ 
ನಾಲ್ಕು, ಅಪರೂಪಕ್ಕೆ ಐದು ಅಡ್ಡಭಿತ್ತಿಯುತ, ಉದ್ದವಾದ ಸ್ವಲ್ಪ ತಿರುಚಿದ್ದು, 
ಬಹಂ ಹೆಚ್ಚು ಬಾಗಿದ್ದು ಮತ್ತು ತುದಿಯಲ್ಲಿ ಸಂಕುಚಿಸಿದ್ದು ಮತ್ತು ದುರ್ಬಲ ತೊಟ್ಟು 
ಬುಡದಲ್ಲಿರುತ್ತದೆ : 
0- ಅಡ್ಡಭಿತ್ತಿಯುಳ್ಳೆವು, 4-15 x 1.7-4.5/ 
1- ಅಡ್ಡಭಿತ್ತಿಯುಳ್ಳವು, 8-27 3-5 
3- ಅಡ್ಡಭಿತ್ತಿಯುಳ್ಳವು, 20-50 x 3.5-5.3 
5- ಅಡ್ಡಭಿತ್ತಿಯುಳ್ನವು, 38-59 ೩4-53. 
ವಯಸ್ಸಾದಂತೆ ಈ ಗುಂಪುಗಳು ಕಪ್ಪಾಗಿರುತ್ತವೆ ಅಥವಾ ಬದಲಾಯಿಸುತ್ತಿರು 
ವುದರಿಂದ ಆಲಿವ್‌ ಹಸುರಿನಿಂದ ಕಾಫಿ ಕಂದು ಸೊ ಕ್ರೀಮಾದ ಬಣ್ಣವಿರುತ್ತವೆ. 
ಕ್ಲಾಮಿಡೊಬೀಜಾಣುಗಳು ಸಾಧಾರಣವಾಗಿದ್ದು , ತುದಿ ಅಥವಾ ಅಂತರ್ಬೆಳವಣಿಗೆ 
ಯಲ್ಲಿದ್ದು, ಏಕ ಅಥವಾ ದ್ವಿಕೋಶವುಳ್ಳ, ಸರಣಿಗಳಲ್ಲಿ ಅಥವಾ ಗಂಟುಗಳಲ್ಲಿರಂತ್ತವೆ. 
ಏಕಕೋಶವುಳ್ಳ, 9-10: 8,5-9,, ದ್ವಿಕೋಶವುಳ್ಳ, 16-22 x 5-12, ನಯ 
ಅಥವಾ ಒರಟಾಗಿರುತ್ತವೆ. 
ಮಣ್ಣಿನಿಂದ ; ಅಮೇರಿಕ ಸಂಯುಕ್ತ ಸಂಸ್ಥಾನಗಳು :  ಇಡಾಹೊ (140), 
ಟೆಕ್ಸಾಸ್‌ (220). 


190, ಫ್ಯಸೇರಿಯಂ ಜವಾನಿಕಂ ಕೋರ್ಡರ್ಸ್‌ ತಳಿ ಎನ್ಸಿಫಾರ್ಮೆ 
(ವುಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌) ವುಲ್ಲನ್‌ವೆಬರ್‌ 
ಸೊ ಕ್ರೀಮಾಗಳು ಒಡೆದಿದ್ದು, ಸ್ಕೈರೋಷಿಯಗಳು ಸುಕ್ಕಾಗಿದ್ದು, ಆಗಾಗ್ಗೆ 
ನೀಲಿಗಪ್ಪು, ಕೊನಿಡಿಯ ಗುಂಪಿನಲ್ಲಿ (ಸ್ಪೋರೊಡಾಕಿಯಗಳಲ್ಲಿ, ಪಿಯನ್ನಾಟ್ಸ್‌ 
ಗಳಲ್ಲಿ) ಬಿಳಿ ಮಿಶ್ರಿತದಿಂದ ಹೊಂಬಣ್ಣ ಹಳದಿ, ಉದ್ದವಾದ, ಸ್ವಲ್ಪ ತಿರುಚಿದ, 
ಕುಡುಗೋಲಿನಾಕಾರದ, ಸ್ವಲ್ಪ ತುದಿಯಲ್ಲಿ ಸಂಕುಚಿಸಿದ್ದು, ನೈಜ ತೊಟ್ಟುಯುತ, 
ಚಿಕ್ಕ ಏಕಕೋಶವುಳ್ಳ ರೂಪಗಳು ತಂತುಜಾಲದಲ್ಲಿ ಚೆದುರಿದ್ದು, ಒಂದೊಂದು ಸಲ 
ಅಡ್ಡಭಿತ್ತಿ ಯುಳ್ಳವು : 


ಮೊನಿಲಿಯೇಲ್ಸ್‌ 617 


0- ಅಡ್ಡಭಿತ್ರಿಯುಳ್ಳವು, 5-12 : 2-5, 

1- ಅಡ್ಡಭಿಶ್ತಿಯುಳ್ಳವು, 20-25 :3,3-4.5, 
3- ಅಡ್ಡಭಿತ್ತಿಯುಳ್ಳವು, 37-50 x 3.75-5, 
5- ಅಡ್ಡಭಿತ್ತಿಯುಳ್ಳವು, 55-72 x4.5-5y 
6- ಅಡ್ಡಭಿತ್ತಿಯುಳ್ಳವು, 69-81 ೬ 4.7-5. 


ಕ್ಲಾಮಿಡೊಬೀಜಾಣುಗಳು ಏಕ ಆಥವಾ ದ್ವಿಕೋಶವುಳ್ಳ, ದುಂಡಾಗಿ ಅಥವಾ 
ಅಂಡಾಕಾರ, ನಯ ಅಥವಾ ಒರಟು : 6-9 ವ್ಯಾಸದವು. 


20. ಫ್ರ್ಯಸೇರಿಯಂ ಸೊಲಾನಿ (ಮಾರ್ಟಿಯಸ್‌) ಅಪೆಲ್‌ ಮತ್ತು ವುಲ್ಲನ್‌ವೆಬರ್‌ 
ಜ್ಯ ಖಿ ನ್‌ 
ಸಹನಾಮ ಫ್ಯ. ಆಲುವಿಯೇಲ್‌ ವುಲ್ಲನ್‌ವೆಬರ್‌ 


ಕೊನಿಡಿಯ ಚೆದುರಿದ್ದು, ಮಿಥ್ಯ ಚೆಂಡುಗಳಲ್ಲಿ, ಸ್ಟೋರೊಡಾಕಿಯಗಳಲ್ಲಿ 
ಅಥವಾ ಪಯನ್ನಾಟ್‌ಗಳಲ್ಲಿದ್ದು, ಗುಂಪಿನಲ್ಲಿ ಕಂದುಮಿಶ್ಟಿತ ಬಿಳಿಯಿಂದ ಜೇಡಿ 
ಹಳದಿ ಅಥವಾ ಹಸುರಿನಿಂದ ಆಳಕಂದು, ತೊಗಲಿನಂತಹ ಅಥವಾ ನೀಲಿ ಅಥವಾ ಹಸುರು 
ಮಚ್ಚೆಗಳುಳ್ಳ ಸ್ಲೈರೋಷಿಯವುಳ್ಳ ಸ್ಕೊ ಸ ಮ್ಮಾಟಗಳಿರುತ್ತವೆ. ದೊಡ್ಡ ಕೊನಿಡಿಯ 
ಗಳು ಬಹುವಾಗಿ ತಿರುಚಿ ಕದರಿನಾಕಾರದ, ಸ್ವಲ್ಪ ತಿರುಚಿದ್ದು , ಎರಡು ತುದಿಗಳು 
ದುಂಡಗಿದ್ದು ಅಥವಾ ಟಿನ್‌ಪಿನ್ನಿನಾಕಾರದಂತ ಬುಡವಿದ್ದು ಜೊತೆಗೊಂದು ವಿರಳವಾಗಿ 
ಗ್ರಹಿಸಲಾಗಿದ ಉಬ್ಬು ಉದ್ದಾಕ್ಷದ ಕಡೆಗೆ ಚಾಚಿರುತ್ತದೆ. ಅಪರೂಪಕ್ಕೆ ಅಲ್ಲ 
ತೊಟ್ಟಿ ದ್ದು , ಮೂರರಿಂದ ಐದು ಅಡ್ಡಭಿತ್ತಿಯುತ 


0- ಅಡ್ಡಭಿತ್ತಿಯುಳ್ಳವು, 11 «3.8 
1- ಅಡ್ಡಭಿತ್ರಿಯುಳ್ಳವು, 204.3, 

3- ಅಡ್ಡಭಿತ್ತಿಯುಳ್ಳವು, 19-50x3.5-7, 
5- ಅಡ್ಡಭಿತ್ತಿಯುಳ್ಳವು, 32-684-7. 


ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಲ್ಲಿದ್ದು, 
ಕಂದು, ಒಂಟಿಯಾಗಿ, ಗೋಳಾಕಾರ, ಪಿಯರಾಕಾರದ, ಏಕಕೋಶದವು 8 « ಕ್ಯ. 
ದ್ವಿಕೋಶದವು 9-16 « 6-104 : ಅಪರೂಪಕ್ಕೆ ಸರಣಿ ಅಥವಾ ಗಂಟುಗಳಲ್ಲಿದ್ದು, 
ಜೊತೆಗೆ ನಯ, ಕೆಲವು ಸಾರಿ ಸೂಕ್ಷ್ಮ ಉಬ್ಬುಗಳುಳ್ಳ, ಒಣಗಿದಾಗ ಭಿತ್ತಿಗಳಿರುತ್ತವೆ. 

ಮಣ್ಣಿನಿಂದ : ಆಸ್ಟ್ರಿಯ (88), ಕಾಲುವೆ ವಲಯ (65), ಕೋಸ್ಟರಿಕ 
(65), ಡೆನ್ಮಾರ್ಕ್‌ (90), ಈಜಿಪ್ಟ್‌ (156), ಇಂಗ್ಲಂಡ್‌ (50), ಭಾರತ (159) 
(185) (186), ಸ್ವತ್ತರ್‌ಲ್ಕಂಡ್‌ (52), ಯು.ಎಸ್‌.ಎಸ್‌.ಆರ್‌. (143). 


ಅಮೇರಿಕ ಸಂಯುಕ್ತ ಸಂಸ್ಕಾನಗಳು : ನ್ಯೂಜರ್ಸಿ (208). 


618 ಮಣ್ಣು ಶಿಲೀಂಧ್ರಗಳ ಕೈಪಿಡಿ - 


208, ಘ್ಯಸೇರಿಯಂ ಸೊಲಾನಿ (ಮಾರ್ಟಿಯಸ್‌) ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 
ತಳಿ ಮೈನಸ್‌ ವುಲ್ಲನ್‌ವೆಬರ್‌ 
ಫ್ರುಸೇರಿಯಂ ಸೊಲಾನಿಗಿಂತಲೂ ವ್ಯತ್ಯಾಸವಿರುವುದು ಚಿಕ್ಕದಾದ ಮೂರು ಅಡ್ಡ 
ಭಿತ್ತಿಯುಳ ಕ ಒಂದೊಂದು ಸಲ ನಾಲ್ಕು ಅಡ್ಡಭಿತ್ತಿಯುಳ್ಳ, ಅಪರೂಪಕ್ಕೆ ಹೊರತು 
ಐದು ಅಡ್ಡಭಿತ್ತಿಯುಳ್ಳ, ಕೊನಿಡಿಯಗಳಿರುತ್ತವೆ : 
3- ಅಡ್ಡಭಿತ್ತಿಯಯಳ್ಳವು, 20-41 x 3.5-6್ಕ 
4- ಅಡ್ಡಭಿತ್ತಿಯುಳ್ಳವು, 35 «4.7 
5- ಅಡ್ಡಭಿತ್ತಿಯುಳ್ಳವು, 30-50 » 3.7-6,. 
ಕ್ಲಾಮಿಡೊಬೀಜಾಣುಗಳು ಒರಟಾಗಿರುವುದರಿಂದ ಉಬ್ಬುಳ್ಳ ಅಥವಾ ನಯ 
ವಿದ್ದು, ಏಕಕೋಶವುಳ್ಳವು. 5-114. ದ್ವಿಕೋಶಪಳ್ಳವು, 12 7.3; ಕೊಂಡಿ 
ಯಂತಿದ್ದು ಗಂಟುಗಲಲ್ಲಿರುತ್ತವೆ. 
ಮಣ್ಣಿನಿಂದ: ಭಾರತ (145) (185) (186), 


ಣಿ 
200. ಫ್ಯಸೇರಿಯಂ ಸೊಲಾನಿ (ಮಾರ್ಟಿಯಸ್‌) ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 
ತಳಿ ಸ್ಪೈಯೇಟಂ (ಷೆರ್ಬಾಕೊಫ್‌) ಪುಲ್ಲನ್‌ವೆಬರ್‌ 
ಈ ಶಿಲೀಂಧ್ರ ಫ್ಯ. ಸೊಲಾನಿ ಮತ್ತು ಫ್ಯ. ಜವಾನಿಕಂಗೆ ಮಧ್ಯದ ಪ್ರಭೇದವಾಗು 
ತ್ತದೆ. ಇದು ಪರಸ್ಪರ ಹೋಲಿಸಿದಾಗ ಚಿಕ್ಕ ಸ್ಟೋರೊಡಾಕಿಯಗಳನ್ನು ವೃದ್ಧಿ ಸಿದ್ದು, 
ನಂತರ ಪಿಯನ್ನಾಟ್‌ಗಳನ್ನು ಪಾರದರ್ಶಕ ಅಥವಾ ಬಣ್ಣದ ಸ್ಟ್ರೋಮ, ನೀಲಿಹಸುರು. 
ಆಲಿವ್‌ ಅಥವಾ ಸೆಪಿಯಕಂದಾಗಿರುತ್ತದೆ. ಕೊನಿಡಿಯ ಉದ್ದವಾಗಿದ್ದು, ಸ್ವಲ್ಪ 
ತಿರುಚಿದ್ದು, ಎರಡು ತುದಿಗಳು ಸಂಕುಚಿಸಿದ್ದು, ಸಾಧಾರಣವಾಗಿ ಬುಡದಲ್ಲಿ ತೊಟ್ಟು 
ಯುತ, ಸಾಧಾರಣವಾಗಿ ಮೂರು (ಶೂನ್ಯದಿಂದ ಐದು) ಅಡ್ಡಭಿತ್ತಿಯುಳ್ಳವು : 
0- ಅಡ್ಡಭಿತ್ತಿಯುಳ್ಳವು, 8.5-12.5 x 2.5-3.6, 
1- ಅಡ್ಡಭಿತ್ತಿಯುಳ್ಳವು, 14-30 x 3-47, 
3- ಅಡ್ಡಭಿತ್ತಿಯುಳ್ಳವು. 22-50 «3.5-5.7,, 
4- ಅಡ್ಡಭಿತ್ತಿಯುಳ್ಳವು, 30-61 ೬ 4-53. 
ಕ್ಲಾಮಿಡೊಬೀಜಾಣು, 7-11 ೬ 6-9. 


ಮಣ್ಣಿನಿಂದ : ಭಾರತ (185) (186). 


200. ಫಘ್ಯಸೇರಿಯಂ ಸೊಲಾನಿ (ಮಾರ್ಟಿಯಸ್‌) ಅಪ್ಪೆಲ್‌ ಮತ್ತು ಪುಲ್ಲನ'ವೆಬರ್‌ 
ತಳಿ ಮಾರ್ಟಿ ವುಲ್ಲನ್‌ವೆಬರ್‌ 
 ಫ್ಯ. ಸೊಲಾನಿಗಿಂತಲೂ ಕೊನಿಡಿಯ ಅತಿ ಉದ್ದವಾಗಿ ಮತ್ತು ತೆಳುವಾಗಿದ್ದು 
ಮಧ್ಯದಲ್ಲಿ ಸ್ನ ಲ್ಪ, ತುದಿಯಲ್ಲಿ ಬಹಳ ತಿರುಚಿದ್ದು , ಜಂಟೆಸಿದೆ ಒಂದು ಉಬ್ಬು ಬುಡ 


ಮೊನಿಲಿಯೇಲ್ಸ್‌ 619 


ದಲ್ಲಿದ್ದು, ಕೆಲವು ಸಾರಿ, ಒಂದು ಪಾದಕೋಶವಿದ್ದು ಸಾಧಾರಣವಾಗಿ ಮೂರು 
ಅಥವಾ ನಾಲ್ಕು (ಐದು) ಅಡ್ಡ ಭಿತ್ತಿಗಳಿದ್ದು, ಅಪರೂಪಕ್ಕೆ ಹೊರತು ಆರು ಅಥವಾ 
ಏಳು ಅಡ್ಡ ಭಿತ್ತಿ ಗಳಿರುತ್ತವೆ : 
0- ಅಡ್ಡಭಿತ್ತಿಯುಳ್ಳವು, 83.5 
1- ಅಡ್ಡಭಿತ್ತಿಯುಳ್ನವು, 18 : 4.2, 
3- ಅಡ್ಡಭಿತ್ತಿಯುಳ್ಳವು, 31-60:4.6,, 
ಕ್ರ ಅಡ್ಡಭಿತ್ತಿಯುಳ್ಳವು, 36-70 :4.5-6್ಯ 
7- ಅಡ್ಡಭಿಶ್ತಿಯುಳ್ಳವು, 62-90 : 4.5-6,. 
ಗುಂಪಿನಲ್ಲಿದ್ದಾಗ ಕೊನಿಡಿಯ ಕಂದುಮಿಶ್ರಿತ ಬಿಳಿ, ದಂತದ:ತಿರುವುದರಿಂದ 
ಸ್ವಲ್ಪಕಂದು, ಮೇಲೆ ಹಸುರುನೀಲಿ ಅಥವಾ ತೊಗಲುಕಂದು. ಸ್ಟ್ರೋಮಗಳು ಕೊಸಿ 
ಡಿಯಗಳ ಬಣ್ಣಗಳನ್ನು ಮಾರ್ಪಡಿಸಬಹುದಾಗಿದೆ. ಹೇಗೆಂದರೆ ವರ್ಡಿಗ್ರಿಗಳ ಛಾಯೆ 
ಮಿಶ್ರಣವಾಗುವುದರಿಂದ ಉತ್ಪತ್ತಿಯಾಗುತ್ತ, ಬೂದು, ಕಾಫಿ ಕುದಿನಿಂದ ಕಪ್ಪ. 
ಕ್ಲಾಮಿಡೊಬೀಜಾಣುಗಳು ಫೈ. ಸೊಲಾನಿಯಂತಿದ್ದು, 8-11 x7.5-9.3. 
ಮಣ್ಣಿನಿಂದ : ಕೆನಡ (22), ಭಾರತ (185) (186). 


ಪ್ರಭೇದ 1 ವುಲ್ಲನ್‌ವೆಬರ್‌ 
ಕೊನಿಡಿಯ ಮೂರು ಅಡ್ಡಭಿತ್ತಿಯುಳ್ಳವು, ಒಂದೊಂದು ಸಾರಿ ನಾಲ್ಕು ಅಡ್ಡ 
ಭಿತ್ತಿಯುಳ್ಳವು, ಚಿಕ್ಕವುಗಳಲ್ಲಿ ಇಲ್ಲದಿರುವುದರಿಂದ, ದ್ವಿ ಅಡ್ಡಭಿತ್ತಿಗಳಿರುತ್ತವೆ : 
0- ಅಡ್ಡಭಿತ್ತಿಯುಳ್ಳವು, 83.8 
1- ಅಡ್ಡಭಿತ್ತಿಯುಳ್ಳವು, 174.5 
ತ ಅಡ್ಡಭಿತ್ತಿಯುಳ್ಳವು, 22.52% 3,5-6/( 
4. ಅಡ್ಡಭಿಶ್ತಿಯುಳ ವು, 46 > 5.24 
5- ಅಡ್ಡಭಿತ್ತಿಯುಳ್ಳವು, 39-62 x4.2-6y 
ಕ್ಲಾಮಿಡೊಬೀಜಾಣುಗಳು ಕೊನಿಡಿಯಗಳಲ್ಲಿದ್ದು, 8.5.64: ತಂತುಜಾಲ 
ದಲ್ಲಿರುವವು 10» 8 (ಏಕಕೋಶವುಳ್ಳ), 8-22 6-12 (ದ್ವಿಕೋಶವುಳ್ಳೆ) 
'ಲ್ಲದಿದ್ಧಾಗ ಫೃ. ಸೊಲಾನಿ ತಳಿ ಮಾರ್ಟಿಯಂತಿರುತ್ತದೆ. 


ಪ್ರಭೇದ 2 ಸ್ನೈಡರ` 
ಕೊನಿಡಿಯಗಳು : 


0- ಅಡ್ಡಬಭಿತ್ತಿಯುಳ್ಳವು. 83.5, ಚಿದುರಿರುತ್ತವೆ. 
1- ಅಡ್ಡಭಿತ್ತಿಯುಳ್ಳವು, 17 ೬4.3. 


620 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತಿ. ಅಡ್ಡಭಿಶ್ತಿಯುಳ್ಳವು, 20-58 » 3.5-5.5 

4- ಅಡ್ಡಭಿತ್ತಿಯುಳ್ಳವು, 38-61. 4.4-5,5,, ಒಂದೊಂದು 
ಸಾರಿ ಇರುತ್ತವೆ. 

5- ಅಡ್ಡಭಿತ್ತಿಯುಳ್ಳವು, 45-60: 4.7-5.54, ಒಂಟಿಯಾಗಿರು 
ತ್ತವೆ. 


ಪ್ರಭೇದ 3 ಸ್ಲೈಡರ್‌ 
ಕೊನಿಡಿಯಗಳು : 
0- ಆಡ್ಡಭಿತ್ತಿಯುಳ್ಳವು. 9 ೬ 3.6್ಯ, ಚೆದುರಿರುತ್ತವೆ. 


1- ಅಡ್ಡ ಭಿತ್ತಿಯುಳೆ ವು, 17x43 

3- ಅಡ್ಡಭಿತ್ತಿಯುಳ್ಳವು, 33-52 »4.5-5.5 

4- ಅಡ್ಡಭಿತ್ತಿಯುಳ್ಳವು, 39-62 x%4.7-5.54 ಒಂದೊಂದು ಸಾರಿ. 
5- ಅಡ್ಡಭಿತ್ತಿಯುಳ್ಳವು, 52-62 x 5-5. 5 ಅಪರೂಪಕ್ಕೆ ಮಾತ್ರ. 


204. ಸ್ರೃಸೇರಿಯಂ ಸೊಲಾನಿ (ಮಾರ್ಟಿಯಸ್‌) ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 
ತಳಿ ಯೂಮಾರ್ಟಿ (ಕಾರ್ಪೆಂಟರ್‌) ವುಲ್ಲನ್‌ವೆಬರ್‌ 


ಕೊನಿಡಿಯ ಚಿಕ್ಕದು, ಏಕಕೋಶಯುತ ಅಥವಾ ಅಡ್ಡಭಿತ್ತಿಯುತ, ಸುಮಾರು 
ಎರಳೆವಾಗಿರುತ್ತವೆ ; ಕೊನಿಡಿಯಗಳು ಸ್ಫೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳ 
ಲ್ಲಿದ್ದು ಐದು (ಮೂರರಿಂದ ಏಳು) ಅಡ್ಡ ಭಿತ್ತಿಯುಳ್ಳವು, ಅಪರೂಪಕ್ಕೆ ಮಾತ್ರ 
ಎಂಟು ಅಡ್ಡಭಿತ್ತಿಯುಳ್ಳವು: 
0- ಅಡ್ಡಭಿತ್ತಿಯುಳ್ಳವು, 5-14 ೬ 2.5-5 
1- ಅಡ್ಡಭಿತ್ತಿಯುಳ್ಳವು, 14-28:3-5.5,, 
3- ಅಡ್ಡಭಿತ್ತಿಯುಳ್ಳವು, 22-63 x 4-6.6 
4- ಅಡ್ಡಭಿತ್ತಿಯುಳ್ಳವು, 49 x 5.7 
5- ಅಡ್ನಭಿಶ್ರಿಯುಳ್ಳವು, 36-77 » 5-8 
7- ಆಡ್ಡಭಿತ್ತಿ ಯಖುಳ್ಳವು, 60-89 : 5-8. 
ಕೊವಿಡಿಯಗಳು ಗುಂಪಿನಲ್ಲಿದ್ದಾಗ, ಕಂದುಮಿಶ್ರಿತ ಬಿಳಿ, ಕೆಲವು ಸಮಯಗಳಲ್ಲಿ 
ಸ್ಫ್ರೋಮಾಗಳಿಂದ ಬಣ್ಣವುಳ್ಳದ್ಮಾಗಿದ್ದು, (೭೯ ಫ್ಯ. ಸೊಲಾನಿ) ಹಸುರು ಮಿಶ್ರಿತ 
ಅಥವಾ ಕಂದು. ಕ್ಲಾಮಿಡೊಬೀಜಾಣುಗಳು 7-8 ವ್ಯಾಸವಿದ್ದು, ಫೃ. ಸೊಲಾನಿ 
ಯಲ್ಲಿದ್ದ ಹಾಗೆಯೇ ಇದ್ದು, ಆ ಶಿಲೀಂಧ್ರಕ್ಕಿಂತ ಮುಖ್ಯ ಭಿನ್ನತೆ ಇರುವುದು ಅಧಿಕ 
ಅಡ್ಡಭಿತ್ತಿಗಳಿರುವುದರಲ್ಲಿ ಮತ್ತು ದೊಡ್ಡದಾದ ಕೊನಿಡಿಯಗಳಿರುವುದರಲ್ಲಿ. 


ಮೊನಿಲಿಯೇಲ್ಸ್‌ 621 


ವಿಭಾಗ 1] ಯೂಪಿಯೊನ್ನಾಟ್ಸ್‌ 
ಪ್ರಭೇದಗಳಿಗೆ ಸಂಕೇತ 
೩3. ಕುಡುಗೋಲಿನಂತಹ ಬೀಜಾಣುಗಳು ಉರುಳೆಯಾಕಾ 
ರದ ಅಥವಾ ಸ್ವಲ್ಪ ದ್ವಿಮುಖವುಳ್ಳ, ಆಲಂಟಾಯಿಜ್‌ 
ನಂತೆ, ಗುಂಪಿನಲ್ಲಿ ಇಸಾಬೆಲಿನ್‌ನಂತೆ ಕೆಂಪು. 21. ಫ್ಯ. ಮೆರಿಸ್ಮಾಯ್ಡಿಸ್‌ 
2೩. ಕುಡುಗೋಲಿನಂಶಹ ಬೀಜಾಣುಗಳು ಸುಮಾರು ಚಿಕ್ಕವು 
ದ್ವಿಮುಖವುಳ್ಳವು, ಮೊನಚಾಗಿದ್ದು, ಸ ಲ್ಲ ಆಡ್ಡ 


ಭಿಶ್ತಿಯುಳ್ಳವು. 
b. ಕೆಂಪು ಕಂದು ಸ್ಕೈ ರೋಷಿಯಗಳ ಕೊರತೆ ಇರು 
ತ್ತದೆ. 22. ಫ್ರ್ಯ. ಡೈಮಿರಂ 


bb. ಕೆಂಪು ಕಂದು ಸೈರೋಹಿಯಗಳಿರುತ್ತವೆ. 224, ಘ್ಯ. ಡೈಮಿರಂ 
ಶಿ ನೆಕ್ಕೆಯಾಯ್ಡಿ ಸ್‌ 


21. ಫ್ರುಸೇರಿಯಂ ಮೆರಿಸ್ಮಾಯ್ಡಿಸ್‌ ಕಾರ್ಡ 
ಸಹನಾಮ ಫ್ಯ. ಯುಡಂ (ಬರ್ಕ್‌ಲಿ) ವುಲ್ಲನ್‌ವೆಬರ್‌ 


ತಂತುಜಾಲ ವಿರಳವಾಗಿದ್ದು, ಜೇಡರ ಬಲೆಯಂತೆ ಪಾರದರ್ಶಕದಿ:ದ ಗುಲಾಬಿ 
ಯಂತಿದ್ದು, ಸುಲಭವಾಗಿ ಬಾಡುತ್ತದೆ. ಅನಂತರ ಒಂದು ಸ್ಟ್ರೋಮಾವಾಗಿ ರೂಪಿತ 
ವಾಗಿ ಹಾಸಿನಂತಿದ್ದು, ಅಂಟುದ್ರವ್ಯದಂತೆ ನಯ ಅಥವಾ ಸುಕ್ಕಾಗಿದ್ದು, ಮೇಲ್ಭಾಗ 
ಹರಿದುಹೋದ ಕೊರಿಮಿಯಂನಂತೆ ಗೊಂಚಲಾಗಿದ್ದು, ಗದೆಯಾಕಾರ ಅಥವಾ ಕಿರಣ 
ಗಳಂತಿರುತ್ತವೆ. ಕೊನಿಡಿಯದಂಡಗಳು ಕೆಲವು ಸಾರಿ ಕವಲೊಡೆದು ವೃತ್ತಗಳಲ್ಲಿರು 
ತ್ತವೆ. ಕೊನಿಡಿಯಗಳು ಚೆದುರಿದ್ದು, ಹುಡಿಯಂತೆ ಮೊದಲು ನಸುಬಣ್ಣ, ಅನಂತರ 
ಗುಲಾಬಿಯಂತೆ ಅಥವಾ ಅದೃಶ್ಯವಾಗುವ ಶ್ಲೇಷ್ಠದ ಪದರದಲ್ಲಿದ್ದು, ಕೆಂಪುಮಿಶ್ರಿತ 
ಕಿತ್ತಳೆಗೆಂಪು ಅನಂತರ ನಸುಬಣ್ಣವಾಗಿ ಉರುಳೆ ಕದರಿನ ಆಕಾರ, ಎರಡು ತುದಿಗಳೂ 
ಟಿನ್‌ಪಿನ್ನಿನಾಕಾರದಿಂದ ಮೊಟ್ಟೆಯಾಕಾರ, ಕಿರಿದಾಗಿದ್ದು ಆಥವಾ ದುಂಡಾಗಿದ್ದು, 
ತೊಟ್ಟುರಹಿತ, ಆದರೆ ಕೆಲವು ಸಾರಿ ಬುಡದಲ್ಲಿ ಸಂಕುಚಿಸಿದ್ದು, ತುದಿಯಲ್ಲಿ ಅಸಮ 
ಸೂತ್ರ ವಿಭಜಿತವಾಗಿದ್ದು, ಜೊತೆಗೆ ಹಿಂಭಾಗವು ಉಬ್ಬಿದ್ದು, ಸ್ವಲ್ಪ ತಿರುಚಿದ 
ಮೂರು (ಶೂನ್ಯದಿಂದ ಏಳು) ಅಡ್ಡಭಿತ್ತಿಯುಳ್ಳವು: 
1- ಅಡ್ಡಭಿತ್ರಿಯುಳ್ಳವು, 13-30x2.5-4y 
3- ಅಡ್ಡಭಿತ್ನಿಯುಳ್ಳವು, 23-60 x 2.2-5p 
5- ಅಡ್ಮಭಿತ್ತಿ ಯಂಳ್ಮವು, 30-61 » 3-5. 


622 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕ್ಲಾಮಿಡೊಬೀಜಾಣುಗಳು ಗೋಳಾಕಾರ 5-8. ಏಕ ಅಥವಾ ದ್ವಿಕೋಶಿಕೆ 
ಯುತ (117) ಹಿರಿಯ ಕೊನಿಡಿಯಗಳಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, 
ಒಂಟೆಯಾಗಿ, ಜೋಡಿಗಳಲ್ಲಿ ಅಥವಾ ಒಂದೊಂದು ಸಾರಿ ಸರಣಿಗಳಲ್ಲಿರುತ್ತ ವೆ. 
ಮಣ್ಣಿನಿಂದ : ಭಾರತ (159), ಯು.ಎಸ್‌.ಎಸ್‌.ಆರ್‌. (143), 
ಅಮೆರಿಕ ಸಂಯುಕ್ತ ಸುಸ್ಮಾನಗಳು : ಲೂಸಿಯಾನ (71). 


22, ಫ್ಯಸೇರಿಯಂ ಡೈಮಿರಂ ಪೆಂಜಿಗ್‌ 


ಸ್ಫ್ರೋಮ ಮತ್ತು ತಂತುಜಾಲ ಬಿಳಿಯಿಂದ ಮಾಂಸವರ್ಣದ ಗುಲಾಬಿಯುತಿರು 
ತ್ತವೆ. ಕೊನಿಡಿಯ ಕದೆರಿನ ಕುಡಂಗೋಲಿನ ಆಕಾರ, ಎರಡು ತುದಿಗಳು ಮೊನಚಾ 
ಗಿದ್ದು, ಚಿಕ್ಕ, ಏಕಅಡ್ಡಭಿತ್ತಿಯುತ, 8-30 x 2-4ಿ, ಒಂದೊಂದು ಸಾರಿ ಶೂನ್ಯ 
ದಿಂದ ಮೂರು ಅಡ್ಡಭಿತ್ತಿಯುತ, ಪ್ರಕಾಶಮಾನ ಕಿತ್ತಳೆ ಬಣ್ಣದ ಪಿಯನ್ನಾಟ್‌ಗಳಲ್ಲಿ 
ಹಾಗೂ ಸ್ಟೋರೊಡಾಕಿಯಗಳಲ್ಲಿ ಅಥವಾ ತಂತುಜಾಲದಲ್ಲಿ ಹುಡಿಯಂತಹ ಪದರು 
ಗಳಲ್ಲಿರುತ್ತವೆ. ಬನಿಡಿಯದಂಡಗಳು ವಿಧವಿಧವಾಗಿದ್ದು, ಆಗಾಗ್ಗೆ ಕವಲೊಡೆದು 
ವೃತ್ತ ಗಳಲ್ಲಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ಅಂತರ್ಬೆಳವಣಿಗೆಯಾಗಿದ್ದು, ಏಕ 
ಕೋಶಯುತ, 7-74, ಗೋಳಾಕಾರ ಅಥವಾ ದ್ವಿಕೋಶಯುತ, 126.5 
ಅಥವಾ ಸರಣಿಗಳಲ್ಲಿ ಅಂಟಿಕೊಂಡಿರುತ್ತವೆ. 

ಮಣ್ಣಿನಿಂದ : ಭಾರತ (185). 

ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140). 


228. ಫ್ಮಸೇರಿಯಂ ಡೈಮಿರಂ ಪೆಂಜಿಂಗ್‌ ತಳಿ ನೆಕ್ಕಿಯಾಯ್ಡಿಸ್‌ ವುಲ್ಲನ್‌ವೆಬರ್‌ 


ಮೂಲ ಪ್ರಭೇದದಿಂದ ತೆಳುವಾಗಿರುವ ಏಕ ಅಥವಾ ದ್ವಿಅಡ್ಡಭಿತ್ತಿಯುಳ್ಳ 
ಕೊನಿಡಿಯ ಇರುವುದರಿಂದ ಮತ್ತು ಅಸಂಖ್ಯಾತ ಕೆಂಪು ಕಂದು, ಗೋಳಾಕಾರದ 
ಸೈ ರೋಷಿಯಗಳು 0.1 ಮಿಮಿ ವರೆಗೂ ದಪ್ಪವಿರುವುದರಿಂದಲೂ ಭಿನ್ನವಾಗಿದೆ. 


ಕೊನಿಡಿಯಗಳು ಏಕ ಅಡ್ಡಭಿತ್ತಿಯುಳ್ಳವು, 8-242-3. 
ಮಣ್ಣಿನಿಂದ : ಹಾಂಡುರಾಸ್‌ (238). 


ವಿಭಾಗ 1711. ಅರಾಕ್‌ನೈಟ್ಸ್‌ 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 
“23. ಫ್ರಸೇರಿಯಂ ನೈವೆಲ್‌ (ಫ್ಲೈ ಏಸ್‌) ಸೆಸಾಟಿ 
ಕೊನಿಡಿಯಗಳು ಜೇಡನ ಬಲೆಯಂತಹ ಚೆದುರಿದ, ಪಾರದರ್ಶಕದಿಂದ ಗುಲಾಬಿ 
ಯಂತೆ, ಗೊಂಚಲಾಗಿದ್ದು, ಸಡಿಲ ಅಥವಾ ಪೊದೆಯುತಹ ಮೇಲ್ಮೈ ಶಂತುಜಾಲ 


623 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮೇಲೆ, ನೀಲಿ ಕಿತ್ತಳೆಯಂತಹ ಗುಂಪುಗಳಲ್ಲಿದ್ದು, ಅವು ಕ್ರಮೇಣವಾಗಿ ಬದಲಾಗುತ್ತ 
ಕಪ್ಪಾಗುತ್ತವೆ, (ದಾಲ್ಚಿನ್ನಿ ಕಂದು) ರೆಸಿನ್ನಿನಂತೆ ಒಣಗಿದ್ದು, ನಸು ಬಣ್ಣದ (ಇಸಾ 
ಬೆಲ್ಲಿನ್‌)ಲ್ಲಿ ತೇವಾಂಶ ಸ್ಥಿತಿಯಲ್ಲಿದ್ದಾಗ ಇದ್ದು, ಸಾಧಾರಣವಾಗಿ ಕದರಿನ ಕುಡು 
ಗೋಲಿನ ಆಕಾರದಲ್ಲಿ, ತಿರುಚೆದ್ದು, ತುದಿಗಳಲ್ಲಿ ಕಿರಿದಾಗಿದ್ದು ಮತ್ತು ಟಿನ್‌ಪಿನ್ನಿನಾ 
ಕಾರದಿಂದ ದುಂಡಾಕಾರದ, ತೊಟ್ಟುರಹಿತ್ತ ಒಂದೊಂದು ಸಾರಿ ಬುಡದಲ್ಲಿ ಸ್ವಲ್ಪ 
ಸಂಕುಚಿತವಾಗಿದ್ದು, ಒಂದು ಅಥವಾ ಮೂರು ಅಥವಾ ಆಗಾಗ ನಾಲ್ಕರಿಂದ ಏಳು 
ಅಡ್ಡಭಿತ್ಸಿಯುಳ್ಳ, ಜೊತೆಗೆ ಏಕಕೋಶವುಳ್ಳ ಸ್ವರೂಪಗಳು ಹರಡಿಕೊಂಡು ಮಿಶ್ರಣ 
ವಾಗಿರುತ್ತವೆ. 

0- ಅಡ್ಡಭಿತ್ತಿಯುಳ್ಳವು, 5-182-4 

1. ಅಡ್ಡಭಿತ್ತಿಯುಳ್ಳವು, 9-23%2.2-4.5 

3- ಅಡ್ಡಭಿತ್ತಿಯುಳ್ಳವು, 13-36:2.3-4.5, 

4 ರಿಂದ? ಅಡ್ಡಭಿತ್ತಿಯುಳ್ಳವು, 19-30 2.5-ಕ್ಕೈ. 

ಕ್ಲುಮಿಡೊಬೀಜಾಣುಗಳು ಮತ್ತು ಸ್ಕೈರೋಷಿಯಗಳ ಕೊರತೆಯಿರುತ್ತದೆ. 

ಸ್ಟ್ರೋಮಾಗಳು ಸೂಕ್ಷ್ಮವಿದ್ದು, ತೆಳು, ಕ್ಷಣಿಕ ಅಥವಾ ಪ್ಲೆಕ್ಕಂಕೈಮಾದಂತೆ, ಸುಕ್ಕಾ 
ಗಿದ್ದು, ಪಾರದರ್ಶಕ, ಇಸಾಬೆಲಿನ್‌ನಂತೆ, ಗುಲಾಬಿಯಂತೆ, ಕಿತ್ತಳೆಯಿಂದ ಇಟ್ಟಿಗೆ 
ಕೆಂಪು, ಅನಂತರ ತೊಗಲು ಕಂದು. 


ವಿಭಾಗ 17111 ಲಾಟಿರಿಟಿಯಂ 
ಪ್ರಭೇದಗಳಿಗೆ ಸಂಕೇತ 


೩. ಸ್ಫೋರೊಡಾಕಿಯ ಚಿಕ್ಕವು ಅಥವಾ ತೋರಿಬಂದಿಲ್ಲ. 240, ಫ್ಶ. ಲಾಟಿರಿಟಿಯಂ 


ತಳಿ ಮೈನಸ್‌ 
೩೩. ಸ್ಪೋರೊಡಾಕಿಯ ಮಾದರಿಯಂತಿದ್ದು ಯಾವಾಗಲೂ 
ಇರುತ್ತವೆ. 
b. ಕೊನಿಡಿಯ ಸ್ಪೋರೊಡಾಕಿಯಗಳಲ್ಲಿ ಮತ್ತು 
ಪಿಯನ್ನಾಟ್‌ಗಳಲ್ಲಿದ್ದು, ಮೂರರಿಂದ ಐದು 
ಅಡ್ಡಭಿತ್ತಿಗಳುಳ್ಳವು. 24, ಫ್ಯ. ಲಾಟಿರಿಟಿಯಂ 
bb. ಕೊನಿಡಿಯ ಸ್ಟೋರೊಡಾಕಿಯ ಮತ್ತು ಪಿಯ 


ನ್ನಾಟ್‌ಗಳಲ್ಲಿ ಐದು ಅಡ್ಡಭಿತ್ತಿಯುತ. 24೩. ಘ್ಯ. ಲಾಟೆರಿಟಿಯಂ 
ತಳಿ ಲಾಂಗಂ 


624 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


24. ಫ್ರೃಸೇರಿಯಂ ಲಾಟಿರಿಟಿಯಂ ನೀಸ್‌ 


ಸ್ಫೋಮಾ ರಸಭರಿತ, ಒಡೆದಿದ್ದು, ನಯವಾದ ಜೇಡನ ಬಲೆಯಂತೆ ಅಥವಾ 
ಒರಟಾಗಿದ್ದು, ಸೆ ಎ ರೋಷಿಯದಂತ, ಪ್ಲೆಕ್ಕ ೦ಕ್ಕೆ ೈಮಾದಿಂದಾಗಿದ್ದು , ಓರಟೊರಟಾಗಿ 
ಜಿಂಕೆ ಕೊಂಬಿನಂತೆ, ದ್ವಿಕವಲೊಡೆದು ಅಥವಾ ಮೊನಚಾಗಿದ್ದು ಕಡುನೀಲಿ (ಆಮ್ಲದ 
ಜೊತೆ ನೇರಿಳೆಯಾಗುತ್ತದೆ) ಜೊತೆಗೆ ಕೆಲವು ಸಾರಿ ಗೋಳಾಕಾರದ ನೀಲಿಮಿಶ್ರಿತ ಕಪ್ಪು 
ಅಥವಾ ನಸುಬಣ್ಣವುಳ್ಳೆ ಸ್ಕೈ ರೋಷಿಯಗಳಿರುತ್ತವೆ. ಮೇಲ್ಮೈ ತಂತುಜಾಲ ಪಾರ 
ದರ್ಶಕವಿದ್ದು, ಗುಲಾಬಿ ಅಥವಾ ಹಳದಿ ಮಿಶ್ಚಿತ ಜೊತೆಗೆ ಸ್ಟೋಮಾದ ಪ್ಲೆಕ್ಟಂ 
ಕೆ ಮಾ ಭಾಗದ ಬಣ್ಣವಿರುತ್ತವೆ. ಕೊನಿಡಿಯೆ ವಿವಿಧ ಗಾತ್ರಿಗಳಲ್ಲಿ ಚೆದುರಿದಂತೆ 
ಮೇಲ್ಮೈ ತಂತುಜಾಲದಲ್ಲಿರುತ್ತವೆ, ಅನಂತರ ಒಡೆದು ಚಿಕ್ಕ ಗಡ್ಡೆಯಂತಹ ಸ್ಫೋರೊ 
ಡಾಕಿಯಗಳು ಒಂಟಿಯಾಗಿ ಅಥವಾ ಗುಂಪುಗಳಲ್ಲಿ, ಸಾಧಾರಣವಾಗಿ ಕ್ಷಣಿಕವಾದ ಪಿಯ 
ನ್ನಾಟ್‌ಗಳಲ್ಲಿ ಚಪ್ಪಟೆಯಾಗಿ ವಿಸ್ತಾರವಾದ ಸ್ಫೊಮ್ಮಾಟಗಳ ಮೇಲೆ ಗುಂಪಿನಲ್ಲಿದ್ದು, 
ಇಟ್ಟಿಗೆ ಕೆಂಪು, ಹೊಂಬಣ್ಣ ಹಳದಿ, ವೃತ್ತಗಳಲ್ಲಿನ ಕೊನಿಡಿಯದಂಡಗಳಿಂದ ಕತ್ತರಿಸ 
ಲ್ಪಟ್ಟಿರುತ್ತವೆ. ಕೊನಿಡಿಯದಂಡಗಳು ಸಡಿಲ ಗುಂಪುಗಳಲ್ಲಿ ಬೆಳೆದಿದ್ದು ಅಥವಾ 
ನಿಬಿಡ ಕವಲೊಡೆದು, ಪೊದರಿನಂತಹ ಗುಂಪುಗಳಿದ್ದು, ಮೂರರಿಂದ ಐದು ಅಡ್ಡ ಭಿತ್ತಿ 
ಯುಕ್ಛ ಪ, ಒಂದೊಂದು ಸಲ ಸುಮಾರು ಅಡ್ಡಭಿತ್ತಿಯುಳ್ಳವು : ಕದರಿನ ಕುಡು 
ಗೋಲಿನಾಕಾರ ; ಉದ್ದವಾಗಿದ್ದು, ಅವುಗಳ ಮಧ್ಯಭಾಗ ಉರುಳೆಯಾಕಾರ ಆಥವಾ 
ಸ್ವಲ್ಪ ದ್ವಿಮುಖವಿದ್ದು » ತುದಿಯಲ್ಲಿ ಆಗಾಗ್ಗೆ ಕೊಕ್ಕಿನಂತ ಹಿಂಬದಿ ಸಾಲಿರುತ್ತದೆ. 
ತುದಿಕೋಶ ಸಂಕುಚಿಸಿದ್ದು ಕೆಲವು ಸಾರಿ ಮೂಗಿನಾಕಾರದ, ಬುಡದಲ್ಲಿ ಮಾದರಿಯ 
ಒಂದು ಪಾದಕೋಶವಿದ್ದು, ಭಿತ್ತಿಗಳು ಮತ್ತು ಅಡ್ಡಭಿತಿಗಳಿದ್ದು ಸ್ವಲ್ಪ ವಿಕಿರಣಿತ 
ಕೊನಿಡಿಯಗಳಿರುತ್ತವೆ ; 

0- ಅಡ್ಡಭಿತ್ತಿಯುಳ್ಳವು, 7-11 %2.5-3.5,, ವಿರಳವಾಗಿರುತ್ತ ವೆ. 

1- ಅಡ್ಡಭಿತ್ತಿಯುಳ್ಳವು, 11-352-4 

3- ಅಡ್ಡಭಿತ್ತಿಯುಳ್ಳವು, 13-522-5, 

5. ಅಡ್ಡಭಿತ್ತಿಯುಳ್ಳವು, 24-84 %x2.5-5 

7- ಅಡ್ಡಭಿಶ್ರಿಯುಳ್ಳವು, 32-843-5, 

ಕ್ಲಾಮಿಡೊಬೀಜಾಣುಗಳು ಅಪರೂಪ ಅಂತರ್ಬೆಳವಣಿಗೆಯಾಗಿದ್ದು, ಕೊನಿ 

ಡಿಯಗಳು ತಂತುಜಾಲದಲ್ಲಿರುತ್ತವೆ. ಸ್ಕೈರೋಷಿಯದ ಪ್ಲೆಕ್ಸಂಕೈಮಾಗಳು 5 ಮಿಮಿ 
ವಾಸವಿದ್ದು, ಕಂದು ಅಥವಾ ಬಣ್ಣರಹಿತ. 


244, ಫೈಸೇರಿಯಂ ಲ್ಯಾಟರಿಟಿಯ ನೀಸ್‌ ತಳಿ ಲಾಂಗಂ ವುಲ್ಲನ್‌ವೆಬರ್‌ 


ಕೊನಿಡಿಯ ಉದ್ದವಾಗಿದ್ದು, ಉರುಳೆಯಾಕಾರದ, ದ್ವಿತುದಿಗಳಲ್ಲಿ ಕಿರಿದಾಗಿದ್ದು, 
ತುದಿಯಲ್ಲಿ ಸಂಕುಚಿತವಾಗಿ, ಬುಡದ ಕೋಶ ತೊಟ್ಟುಳ್ಳದ್ದಾಗಿದ್ದು, ಸ್ಫೋರೊ 


ಮೊನಿಲಿಯೇಲ್ಲ್‌ 625 


ಡಾಕಿಯ ಮತ್ತು ಎಯನ್ನಾಟ್‌ನೊಳಗಡೆ ಶ್ಲೇಷ್ಠದ ಗುಂ ಪುಗಳಲ್ಲಿದ್ದು, ಕಿತ್ತ ಳೆಗೆಂಪು, 
ಸಾಧಾರಣವಾಗಿ ಐದು ಅಡ್ಡಭಿತ್ತಿ ಯಿದ್ದು, ಒಂದೊಂದು ಸಾರಿ ಮೂರು, ನಾಲ್ಕು, 
ಆರು ಅಥವಾ ಏಳು ಆಡ್ಡ ಭಿತ್ತಿಗಳಿದ್ದು ಸ, ಅಪರೂಪಕ್ಕೆ ಒಂಭತ್ತು ಅಡ್ಡಭಿತ್ತಿಗಳಿದ್ದು ; 

೧ 


ಚಿಕ್ಕದರಲ್ಲಿ ಶೂನ್ಯ ಅಥವಾ ಏಕ ಅಡ ಭಿತ್ತಿ ರುವ ಬೀಜಾಣುಗಳ ಜೊತೆಗೆ ಮಿಶ್ರಿತ 
ಗೊಂಡು ಚಿದುರಿದುತೆ ತಂತುಜಾಲದ ಮೇಲ್ಮೈ ಬುಲ್ಲಿ ವಿರಳವಿರುತ್ತವೆ : 


0- ಅಡ್ಡಭಿತ್ತಿಯುಳ್ಳಪು, 8-16 : 2-33 
1- ಅಡ್ಡಭಿತ್ತಿ ಯುಳ್ಳವು, 9-20; 2.5-3.5 
3- ಅಡ್ಡಭಿತ್ರಿಯುಳ್ಳವು, 19-54 x3-4.2 
5- ಅದ್ದಭಿತ್ತಿ ಯುಳ. ವು, 45-80 x 3.5-5.5 
7- ಅಡ. ಭಿತ್ತಿ ಯುಳ್ಳವು, 56-90 + 4-6 

9_ ಅ ಡ್ನಭಿತ್ತಿ ಯುಳ್ಳಪ್ತ, 80-94 x 45-6). 


ಸ್ಫೋವಾಗಳಲ್ಲ, ಚಿಕ್ಕ ಗೋಳಾಕಾರದ ಕಡುನಿ ಅಥವಾ ನಸುಬಣ್ಣದ 


ಬಿ 
ಸ್ಕೈ ರೋಷಿಯಗಳು ಸಾಧಾರಣವಾಗಿ ಕಂಡುಬರುತ್ತವೆ, ನಸುಬಣ್ಣದ ಅಥವಾ ನೀಲಿ 
ಮಹಿ ಗಳನ್ನು ಉತ್ಪತ್ತಿ ಮಾಡುತ್ತವೆ. 


ಟಟ 
2410, ಘ್ಯಸೇರಿಯಂ ಲ್ಯಾಟಿರೈಟಂ ನೀಸ್‌ ತಳಿ ಮೈನಸ್‌ ವುಲ್ಪನ್‌ವೆಬರ: 
ಮೂಲ ಪ್ರಭೇದಕ್ಕಿಂತ ಭಿನ್ನವಾಗಿರುವುದು. ಕೊನಿಡಿಯಗಳಲ್ಲಿನ ಕಿರಿದಾದ 

ಅಡ್ಡ ಭಿತ್ತಿಗಳಿಂದ, ಅವು ಚಪ್ಪಟೆಯಾದ ಸ್ಟೋಮಾದ ಒಂದು ಪದರದಲ್ಲಿ ಅಥವಾ 
ಸಡಿಲವಾದ ಹುಡಿಯಂತೆ ಮೇಲ್ಮೈ ತಂತುಜಾಲದಲ್ಲಿ ಚೆದುರಿಕೊಂಡಿರುತ್ತವೆ. ಕೊನಿ 
ಡಿಯಗಳು ಅಡ್ಡ ಭಿತ್ತಿಗಳಿಲ್ಲದೆ ಅಥವಾ ಏಕ ಅಡ್ಡಭಿತ್ತಿಯುಳ್ಳವು, ಒಂದೊಂದು ಸಾರಿ 
ಶೇ. 19 ಭಾಗದಷ ಸ್ಟ ಮೂರು ಅಡ್ಡ ಭಿತ್ತಿ ಯುಳ್ಳ ವ: 

0- ಅಡ್ಡಭಿಶ್ತಿಯುಳ್ಳವು, 4-14 ೬ 2-3.84 

1- ಅಡ್ಡಭಿತ್ತಿಯುಳ್ಳೆವು, 15-23 x 3-3.75, 

3- ಅಡ್ಡ ಭಿತ್ತಿ ಶ್ರ್ರಿಯುಳ್ಳವು, 22-25 3-4. 


ವಂಣ್ಣಿನಿಂದ: ಈಜಿಪ್ಟ್‌ ( 156). 
ವಿಭಾಗ 1% ರೋಸಿಯಂ 
ಪ್ರಭೇದಗಳಿಗೆ ಸಂಕೇತ 


a. ಕೊನಿಡಿಯ ಪ್ರಧಾನವಾಗಿ ಮೂರು ಆಡ್ಡಭಿತ್ತಿ 
ಯಂಳ್ಳವು, 33 x 3.24. 25. ಪ. ಗ್ರಾಮಿನಂ 


[40] 


6206 ಮಣ್ಣು ಶಿಲೀಂಧ್ರಗಳ ಕೈಷಿಡಿ 


೩4. ಕೊನಿಡಿಯ ಸಾಧಾರಣವಾಗಿ ಮೂರರಿಂದ ಐದು ಅಡ್ಡ 
ಭಿತ್ತಿಯುತ ; ಮೂರು ಅಡ್ಡಭಿತ್ರಿಯುಳ್ಳವು, 35 


3.3. 
b. ಕಾರ್ಮೈನ್‌ ಕೆಂಪ್ರ ವರ್ಣದ್ರವ್ಯ ಸ್ಫೋಮ 
ದಲ್ಲಿರುತ್ತದೆ. 26. ಘ್ಯ. ಅವಿನೇಸಿಯಂ 


bb. ಕಾಮೆನ್ಮನ್‌ ಕೆಂಪು ವರ್ಣದ್ರವ್ಯ ಸ್ಕೋಮದಲ್ಲಿ 
ಕೊರತೆಯಿರುತ್ತದೆ. 26, ಫ್ಮ. ಅವಿನೇಸಿಯಂ 


ಎಫ್‌. | 


25. ಫ್ಯಸೇರಿಯಂ ಗ್ರಾಮಿನಂ ಕಾರ್ಡ 


ಕೊನಿಡಿಯ ಸ್ಪೋರೊಡಾಕಿಯಗಳ ಮೇಲೆ ಕಮಾನಿನಾಕಾರದ ಚರ್ಮಪೊರೆಯಲ್ಲಿ 
ಚಪ್ಪಟೆಯಾದ ಸ್ಟೊಮ್ಯಾಟಗಳ ಮೇಲಿದ್ದು, ಒರಟು ಅಥವಾ ನಯವಾಗಿ ವಿವಿಧ 
ಬಗೆಗಳಿರುತ್ತವೆ.. ಅಂಟುದ್ರವ್ಯದಂತಹ ಗುಂಪುಗಳಲ್ಲಿ ಕಿತ್ತಳೆ ಬಣ್ಣದ, ಶಂಷ್ಕ ಸಿತಿ 
ಯಲ್ಲಿದ್ದಾಗ ಹುಡಿಯಂತೆ ಮತ್ತು ಪಾರದರ್ಶಕ, ಗುಲಾಬಿಂಂಂತ್ಕೆ ಒಣಗುತ್ತಿರು 
ವಾಗ ಕಪ್ಪಾಗಿ, ತಾವು ಇರುವ ಸ್ಮಳಕ್ಕನುಗುಣವಾಗಿ ಮತ್ತು ತಂತುಜಾಲದ ವೃದ್ಧಿ 
ಗನುಗುಣವಾಗಿ ತೋರುತ್ತವೆ. ಸ್ಫೋಮ ಪಾರದರ್ಶಕ, ಗುಲಾಬಿಯಂತೆ ನಿಂಬೆಹಳದಿ 
ಮಾಸಲು ಕಂದು, ಕಾರ್ಮೆನೈನ್‌ನಿಂದ ಕಂದುಗೆಂಪು. ಕೊನಿಡಿಯಗಳು ಕದರಿನ ಕುಡು 
ಗೋಲಿನ ಆಕಾರ ; ಕರಿದಾಗಿ, ತೆಳು, ಸೂಕ್ಷ್ಮಭಿತ್ತಿಯುಳ್ಳ, ಮಧ್ಯದಲ್ಲಿ ಬಹುಪಾಲು 
ಉರುಳೆಯಾಕಾರ ಅಥವಾ ಸ್ವಲ್ಪ ದ್ವಿಮುಖವುಳ್ಳ, ಸ್ವಲ್ಪ ತಿರುಚಿದ್ದು, ಹಲವು 
ಸಮಯಗಳಲ್ಲಿ ತುದಿಯು ಬಹು ಬಾಗಿದ್ದು, ದ್ವಿ ತುದಿಗಳು ಕ್ರಮೇಣ ಕಿರಿದಾಗಿ, ತುದಿ 
ಯಲ್ಲಿ ಬಹುಪಾಲು ವಿಸ್ತರಿತವಾಗಿ ಒಂದು ಎಳೆಯಂತಾಗಿ, ಇದರ ಜೊತೆಗೆ ಚಿಕ್ಕ, 
ದೊಡ್ಡ ವ್ಯಾಸವುಳ್ಳ ಕೊನಿಡಿಯಗಳಿವೆ ; ಬುಡವು ಮಾದರಿಯಂತೆ ತೊಟ್ಟುಳ್ಳದ್ದು ; 
ಕೊನಿಡಿಯ ಸಾಧಾರಣವಾಗಿ ಮೂರು ಅಡ್ಡಛಿತ್ತಿಯುತ, ಒಂದೊಂದು ಸಾರಿ ಸಾಧಾ 
ರಣವಾಗಿ ಕಡಮೆ ಅಡ್ಡಭಿತ್ತಿಯುತ : 


0- ಅಡ್ಡಭಿತ್ತಿಯುಳ್ಳವು, 11 ೬3.0 

1- ಅಡ್ಡಭಿತ್ತಿಯುಳ್ಳವು. 11-24 ೬ 2-5 

3- ಅಡ್ಡಭಿತ್ತಿಯುಳ್ಳವು, 20-52» 2-54 

5- ಅಡ್ಡಭಿತ್ತಿಯುಳ್ಳವು, 32-62% 2.5-5.3 
) ಅಡ್ಡಭಿತ್ತಿ ಯುಳ್ಳವು, 40-80 x 3-5.ತ. 


ಮೊನಿಲಿಯೇಲ್ಲ್‌ 627 


26. ಘ್ಯಸೇರಿಯಂ ಅವಿನೇಸಿಯಂ (ಫ್ರೆ ಸ್‌) ಸ್ಕಾಕರ್ಡೊ 
ಸಹನಾಮ ಫ್ಯ. ಸಬುಲೇಟಂ ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 


ಕೊನಿಡಿಯ ಒಂದೊಂದು ಸಾರಿ ಚೆಲ್ಲಾಪಿಲ್ಲಿಯಾಗಿ, ಮಿಥ್ಕಾ ಚೆಂಡುಗಳಲ್ಲಿ 

ಅಥವಾ ಉಂಡೆಗಳಲ್ಲಿ ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ ಪದರಗಳಾಗಿದ್ದು, 
ಅಂಟುದ್ರವ್ಯದ ಗುಂಪುಗಳಲ್ಲಿದ್ದು, ಕಿತ್ತಳೆ, ಅಚ್ಚಗೆಂಪು, ಕೇಸರಿಯಂತೆ, ರೆಸಿನ್ನಿನಂತಹ 
ಹನಿಗಳು ಕಪ್ಪಾಗಿರುತ್ತವೆ. ಒಣಗಿ, ಪುಡಿಯಾದಾಗ ಸ್ವಲ್ಪ ಬಣ್ಣವಿದ್ದು, ಬದಲಾಯಿ 
ಸುತ್ತ ಗುಲಾಬಿಯಾಗಿ, ಅವುಗಳ ಕೆಳಗಡೆ ಸ್ಟ್ರೋಮಾ ಬಣ್ಣವು ಬದಲಾಗುತ್ತದೆ. 
ಸೊ ಸೀಮ ಹಳದಿ ಮಾಸಲು ಕಂದು, ಕಾಮ್ಮೆನ'ನಿಂದ ಕಂದುಗೆಂಪು. ಮೇಲ್ಮೈಯಲ್ಲಿನ 
ತುತುಜಾಲ ಪ್ರಕಾಶಮಾನ ಬಿಳಿ ಅಥವಾ ಸೊ ್ರಿಮ್ಮಾಟದ ಛಾಯೆಗಳಿಂದ ಪ್ರಭಾವಿತ 
ವಾಗಿರುತ್ತವೆ. ಒಡೆದ ಸ್ಕೈರೋಷಿಯದ ಗಂಟಾಗಿರುವ ಒರಟಾದ ಸ್ಟ್ರೊಮ್ಕಾಟಗಳು 
ಮತ್ತು ನೈಜ ಗೋಳಾಕಾರದ, ಒಂಟಿ ಅಥವಾ ಗುಂಪಾಗಿರುವ ಸ್ಕೈ ರೋಷಿಯಗಳು 
(60-804 ವ್ಯಾಸ) ಕಡುನೀಲಿ ಅಥವಾ ನಸುಬಣ್ಣದ, ಒಂದೊಂದು ಸಾರಿ ಮೊಟ್ಟೆ 
ಯಾಕಾರದಲ್ಲಿ ತಿರುಚಿದ್ದು, ಅಥವಾ ಎರಡು ತುದಿಗಳು ಬಹುವಾಗಿ ಮಧ್ಯಭಾಗ 
ಕೈಂತಲೂ ಅಧಿಕವಾಗಿ ಬಾಗಿರುತ್ತವೆ. ತುದಿಗಳ ಅಡ್ಡ ಸೀಳಿಕೆಯನ್ನು. ಸಾಮಾನ್ಯವಾಗಿ 
ಪರೀಕ್ಷಿಸಲಾಗಿದೆ ; ಸಾಧಾರಣವಾಗಿ ಬುಡದ ಕೋಶವು ಎದ್ದು ತೋರುವಂತಹ 
ತೊಟ್ಟುಳ್ಳದ್ದಾಗಿರುತ್ತದೆ. ಕೊನಿಡಿಯ ಮೂರರಿಂದ ಐದು: ಒಂದೊಂದು ಸಾರಿ 
ಹೆಚ್ಚು ಆಥವಾ ಕಡಮೆ ಭಿತ್ತಿಗಳಿರುತ್ತವೆ. 

0- ಅಡ್ಡ ಭಿತ್ತಿಯುಳ್ಳವು, 6-17 x 2.5-4 

1- ಅಡ್ಡಭಿಶ್ತಿಯುಳ್ಳವು, 10-25 2.4 

3- ಅಡ್ಡಭಿತ್ತಿಯುಳ್ಳವು, 22-61 x 2.3-64 

5- ಅಡ್ಡಭಿಶ್ತಿಯುಳ್ಳೆವು, 35-80 x 2.5-6್ಯ; 

7- ಅಡ್ಡಭಿತ್ತಿಯುಳ್ಳವು, 61-74 ೬ 3.4-5 

ಕೊನಿಡಿಯದಂಡಗಳು ಸರಳ ಅಥವಾ ಸಡಿಲವಾಗಿರುವುದರಿಂದ ಪೊದರಿನಂತೆ 

ಕವಲೊಡೆದು ಚೆಲ್ಲಾಪಿಲ್ಲಿಯಾಗಿ ಅಥವಾ ಎರಡರಿಂದ ನಾಲ್ಕು, ಒಂದೊಂದು ಸಾರಿ 
ಐದು ವೃತ್ತಗಳಲ್ಲಿ ಬದಿಗವಲುಗಳಿರುತ್ತವೆ. ` 


ಮಣ್ಣಿನಿಂದ : ಕೆನಡ (22), ಭಾರತ (185) (186). 
ಪ್ರಭೇದ 1 ಪುಲ್ಲನ್‌ ವೆಬರ್‌ ಮತ್ತು ರಿಯಿಂಕಿಂಗ್‌ 
ಈ ಶಿಲೀಂಧ್ರ ಮೂಲ ಪ್ರಭೇದಕ್ಕಿಂತ ಭಿನ್ನವಾಗಿರುವುದು, ಸ್ಫೋಮಾದೊಳ 


ಗಡೆ ಕಾಮೆಗ್ಯನ್‌ ಕೆಂಪು ಬಣ್ಣರಹಿತವಾಗಿರುವುದರಲ್ಲಿ. ಹಳದಿ ಬಣ್ಣಗಳು ಕಂಡು 
ಬರುತ್ತವೆ. ಅವು ಅಮೋನಿಯ  ಉಪಯೋಗಿಸಿದಾಗಲೂ ಹಳದಿಯಾಗಿಯೇ 


028 ಮಣ್ಣು ಶಿ 
ಣ 


ಲೀಂಧ್ರಗಳ ಕೈಪಿಡಿ 


ಇದ್ದು ಮೂಲ ಪ್ರಭೇದವು ನೀಲಿಗೆ ಬದಲಾಯಿಸಿದಂತೆ ಬದಲಾಗುವುದಿಲ್ಲ. ಕೊನಿಡಿಯ 
ಗಳು ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ ಕಿತ್ತಳೆಯಾಗಿದ್ದು, ಮೂರ 
ರಿಂದ ಐದು ಅಡ್ಡಭಿತ್ತಿಯುತ, ಒಂದೊಂದು ಸಾರಿ ಹೆಚ್ಚು ಅಥವಾ ಕಡಮೆ ಇರುತ್ತವೆ; 


೧. 
1- 


ಅಡ್ಡಭಿತ್ತಿಯುಳ್ಳವು, 8-14 x1.5-4.7 
ಅಡ್ಡ ಭಿತ್ತಿಯುಳ ವು, 12-22 % 2-6 
ಅಡ್ಡ ಭಿತ್ತಿ ಯುಳ್ಳ ವ್ರ, 22-48 2-53 
ಅಡ್ಡಭಿಶ್ರಿಯುಳ್ಳವು, 24-88 . 2.8-5.5 
ಅಡ್ಡಭಿತ್ತಿಯುಳ್ಳವು. 46-91 - 3-55, 
ಅಡ್ಕಭಿತ್ತಿಯಯಿಳ್ಳ ವು, 65-102 » 3-5. 


ವಿಭಾಗ ೫, ಆತರ್ತ್ರೊಸ್ಪೋರಿಯೆಲ್ಲ 
ಪ್ರಭೇದಗಳಿಗೆ ಸಂಕೇತ 


೩. ಸ್ಫೋರೊಡಾಕಿಯಿಗಳ ಕೊರತೆಯಿರುತ್ತದೆ. 


ಬ 


೧. ಹಿಯನ್ನಾಟ್‌ಗಳ ಕೊರತೆಯಿರುತ್ತದೆ. 
ಆ. ಗುರುಕೊನಿಡಿಯ ನೇರವಾಗಿದ್ದು ಒಂದೊಂದು 
ಸಾರಿ ತಿರುಚಿರುತ್ತೆವೆ. 


d. 


dd. 


ಕೊನಿಡಿಯ ಮೂರು (ನಾಲ್ಕರಿಂದ 
ಐದು) ಅಡ್ಡಭಿತ್ತಿಯುಳ್ಳವು, ಮೂರು 
ಅಡ್ಡಭಿತ್ರಿಯುತ 264.2; ಐದು 
ಅಡ್ಡಭಿತ್ತಿಯುತ 34 :: 4,5. 27. ಘ್ಯ. ಸೆಮಿಟೆಕ್ಟಂ 
ಕೊನಿಡಿಯ ಐದು (ಮೂರರಿಂದ ಏಳು) 
ಅಡ್ಡಭಿತ್ತಿಯುತ, ಮೂರು ಅಡ್ಮಭಿತ್ತಿ 
ಯುತ 243.6, ಐದು ಅಡ್ಮಭಿತ್ತಿ 


ಯುತ 39x 4.3. 278. ಫೈ. ಸೆಮಿಟೆಕ್ಟಂ 
ತಳಿ ಮೇಜಸ್‌ 
೧೦, ಗುರು ಕೊನಿಡಿಯ ಬಹು ತಿರುಚೆಕೊಂಡಿರು 
ವೆ. 28. ಫ್ಯ. ಕ್ಯಾಂಪ್ಟೊಸಿರಾಸ್‌ 


ತ್ನ 


ನಿ 


bb. ಪಿಯನ್ನಾಟ್‌ಗಳಂತಹ ಕೊನಿಡಿಯಶ್ಲೇಷ್ಮವಿರು 


ತ್ತದೆ. 


29. ಫ್ಯ. ಅಂಗ್ಲಿಯಾಯಿಡಿಸ್‌ 


ಮೊನಿಲಿಯೇಲ್ಲ್‌ 629 


೩೩. ಸ್ಟೋರೊಡಾಕಿಯ ಮತ್ತು ಪಿಖಾನ್ನಾಟ್‌ ಕೆಲವು ಸಾರಿ 
ಇರುತ್ತವೆ. ಕೊನಿಡಿಯ ತೊಟ್ಟು Wk ವು. 


೧, ಸ್ಟೋಮ ಮತ್ತು ಮೇಲ್ಮೈ, ತಂತುಜಾಲ ಒಂದೇ 
ಬಣ್ಣ ವಿದ್ದು, ಪಾರದರ್ಶಕ. 30. ಫ್ಯ. ಕನ್‌ಕಲರ್‌ 
bb. ಸ್ಫೋಮಗಳ ಬಣ್ಣ ವಿವಿಧ. 31. ಫೈ. ಡೈವರ್ಸಿಸ್ಟೋರಂ 
27. ಫ್ರಸೇರಿಯಂ ಸೆಮಿಟೆಕ್ಟ ಬರ್ಕ್‌ಲಿ ಮತ್ತು ರ್ಯಾವೆನೆಲ್‌ 


ಬಿಳಿ ಮಾಂಸಲ ಅಥವಾ ಪಟಲದಂನಹ ಮೇಲ್ಮೆ ತುತುಚಾಲವಿರುತ್ತದೆ. 


ವ 


ಸ್ಕ್ರೊೋಮಾದ ತಳಜಾಗವು ಪ್ಲೆ ಕ್ರ ಮಾದಂಶಿದ್ದು, ಪ್ರಕಾಶಮಾನ ಕಂದು (ಬಿಡಿಯಾಗಿ 


ಬೆಳೆಸಿದಾಗ ಊದಾ ಕಾರ್ಮೈನ್‌ಶ.. ಕಾ ಬುಡೆ: ಬೀಜ ಬಗಳು ಆಂಶರ್ಬೆಳೆವಣೆಗೆ 
ಯಲ್ಲಿ ಉತ್ಪತ್ತಿಯಾಗಿದು, ಸ್ಫೋ ರೆ ಇಡಾಕಿಯಗಳ ಕೊರತೆಯಿದ್ದು. ಕೊನಿಡಿಯ 
ಮು ದಾತ ಕ್ಷೆ « ೦ 
ಗಳು ಚೆಲ್ಲಾಪಿಲ್ಲಿಯಾಗಿ ಮೇಲ್ಮೈ ಶಂಶುಜಾಲದಲ್ಲಿದ್ದು, ಕದಿನ, ಭರ್ಜಿ ಅಥವಾ 
ಕುಡುಗೋಲಿನಾಕಾರದಲ್ಲಿ. ನೇರ ಆಥವಾ ಸ್ವಲ್ಪ ತಿರುಚಿದ್ದು, ತೊಟ್ಟಿರದೆ, ಜೊ 
ಗೊಂದು ಅಂಟಿಸಲಾದ ಉಬ್ಬು ಬುಡದಭಿರುತ್ತದೆ. ಚಿಕ್ಕ ಕೊನಿಡಿಯಗಳು 
ಯಿಲ್ಲದೆ ಇರುವುದರಿಂದ ದ್ವಿಭಿತ್ತಿಯುಳ್ಳ ಪ್ಪ ದೊಡ್ಡವು, ಮೂರು ಅಡ್ಡಭಿತ್ತಿಯುತ, 
ಒಂದೊಂದು ಸಾರಿ ನಾಲ್ಕು ಅಥವಾ ಐದು ಅಡ ಭಿಶ್ತಿಯುತ. ಆಗಾಗೆ ಆರು ಅಥವಾ 
ಆಳ 11 


ಏಳು ಅಡ್ಡಭಿತ್ರಿಯುತದಿರುತ್ತವೆ : 
0- ಅಡ್ಡಭಿತ್ತಿಯುಳ್ಳಃ,, 4-162-4 
1- ಅಡ್ಕಭಿತ್ತಿಯುಳ್ಳವು. 8-20: 2-4.5,, 
3- ಅಡ್ಡಭಿತ್ತಿಯುಳ್ಳದ. 23-50; 3.2-6 23, 
7- ಅಡ್ಕಭಿತ್ತಿಯುಳ್ಳನ, 36-77 » 4-6. 


278%, ಘ್ಯಸೇರಿಯಂ ಸೆಮಿಟೆಕ್ಟಂ ಬರ್ಕ್ಶ್‌ಲಿ ಮತ್ತು ರ್ಯಾವೆನೆಲ್‌ 


ಪೆ ಶಿ 
ಇವೆ ಬಾ ಧಾ ಚ್‌ pe 
ತಳಿ ಮೇಜಸ್‌ ವ್ರಬನ್‌ಪೆಬರ್‌ 


ಸಹನಾಮ ಫ್ಯಾ. ಇನ್‌ಕಾರ್‌ನೇಟಂ (ರಾಬಿನ್‌) ಸ್ಕಾ ಕರ್ಡೊ 


ಬಹು ಅಡ 


t 


* 


ಮೂಲ ಪ್ರಭೇದದಿಂದ ಭಿನ್ನವಾಗಿರುವುದು, ದೊಡ್ಡ ದಾ: ಭಿತ್ತಿ 
ಯುಳ್ಳ ಕೊನಿಡಿಯಗಳಿರುವುದರಿಂದ. ಕೊನಿಡಿಯ ಹುಡಿಯಂತ ಬಿಳಿಯಿಂದ ಗುಲಾಬಿ 
ಅಥವಾ ಕಂದು, ಉಣ್ಣೆ ಪ್ರಚ್ಛದ ದೆಂತಡ ಮೇಲೆ ಎ ತಂತುಜಾಲದಿಂದ ಅಥವಾ ಒಗ್ಗೂಡಿದ 
ಚೆಂಡಿನಂತಹ ಹುಸಿ ಚೆಂಡುಗಳಲ್ಲಿದ್ದು, ಗುಂಪಿನಲ್ಲಿದ್ದಾಗ ತಿಳಿನೀಲಿ ಗುಲಾಬಿಯಂತೆ 
ಐದು ಅಡ್ಡಭಿತ್ತಿಯುಳ್ಳವು. ಒಂದೊಂದು ಸಾರಿ ಮೂರು ಅಥವಾ ನಾಲ್ಕು ಅಡ್ಡಭಿತ್ತಿ 
ಯುಳ್ಳವು, ಆಗಾಗ್ಗೆ ಐದರಿಂದ ಹತ್ತು ಅಡ್ಡಭಿಶ್ರ್ರಿಯುಳ್ಳವು ವು ಜೊತೆಗೆ ಚಿಕ್ಕವು. ಅಡ್ಡ 


630 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಭಿತ್ತಿ ಇಲ್ಲದಿರುವುದರಿಂದ ದ್ವಿ ಅಡ್ಡಭಿತ್ತಿಯುತ ರೂಪಗಳು ಪರಸ್ಪರ ಮಿಶ್ರಿತವಿರು 
ತ್ತೆವೆ. ದೊಡ್ಡ ಕೊನಿಡಿಯ ಕದರಿನ ಭರ್ಜಿ ಆಕಾರದ, ನೇರ ಅಥವಾ ಅಲ್ಪ ತಿರು 
ಚಿದ್ದು, ಸಾಧಾರಣವಾಗಿ ಟಿನ್‌ಪಿನ್ನಿನಂತೆ, ಹಲವು ಬಾರಿ ಜೊತೆಗೊಂದು ಅಂಟಿಸಿದ 
ಉಬ್ಬು ಬುಡದಲ್ಲಿದೆ, ಅದು ಅಪರೂಪಕ್ಕೆ ಒಂದು ಪಾದಕೋಶವನ್ನು ರೂಪಿಸಿರುತ್ತದೆ: 

0- ಅಡ್ಡಭಿಶ್ತಿಯುಳ್ಳವು, 5-152-4 

]-- ಅಡ್ಡಭಿತ್ತಿಯುಳ್ಳವು, 9-24 : 2,5-ಕ್ಕೈ 

3- ಅಡ್ಡಭಿತ್ತಿಯುಳ್ಳವು, 13-40 : 2.5-4.8ಿ 

5- ಅಡ್ಡಭಿತ್ತಿಯುಳ್ಳವು, 29-52 x2.5-6 

7- ಅಡ್ಡಭಿತ್ತಿಯುಳ್ಳವು, 45-70 x 3.7-6.2 

9 ಅಡ್ಡಭಿತ್ತಿಯುಳ್ಳವು, 50-70 x 4-6. 


28. ಫ್ಯಸೇರಿಯಂ ಕ್ಕಾಂಪ್ಲೊಸಿರಾಸ್‌ ವುಲ್ಲನ್‌ವೆಬರ್‌ ಮತ್ತು ರಿಯಿಂಕಿಂಗ್‌ 
ಮೇಲ್ಮೈ ತಂತುಜಾಲ ಕಾರ್ಮ್ರೈನ್‌ ಗುಲಾಬಿ ಅಥವಾ ಪಾಟಲ; ಸ್ಫ್ರೋಮಾದ 
ಕೆಳಭಾಗ ತೊಗಲಿನಂತೆ, ಕಂದು ಅಥವಾ ಗುಲಾಬಿಯಂಶಿರುತ್ತದೆ. ಕ್ಲಾಮಿಡೊ 
ಬೀಜಾಣುಗಳು ಅಂತರ್ಚೆಳವಣಿಗೆಯಲ್ಲಿರುತ್ತ ದೆ. ಸ್ಪೋರೊಡಾಕಿಯಗಳ ಕೊರತೆ 
ಯಿರುತ್ತದೆ. ಕೊನಿಡಿಯಗಳು ಮೇಲ್ಮೈ ತಂತುಜಾಲದಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದು, 
ಕುಡುಗೋಲಿನಾಕಾರದಲ್ಲಿ ಬಹು ತಿರುಚಿದ್ದು, ಎರಡು ತುದಿಗಳಲ್ಲೂ ಕಿರಿದಾಗಿರುತ್ತವೆ ; 
ಸಾಧಾರಣವಾಗಿ ತುದಿ ಸಂಕುಚಿಸಿದ್ದು, ಬುಡದ ಕೋಶವು ದುಂಡಾಗಿದ್ದು ಅಥವಾ 
ಕೋನದಂತೆ ಮೊನಚು, ತೊಟ್ಟುರಹಿತ, ಅದರೆ ಹಲವು ಸಾರಿ ಜಂಟಿಸಲಾದ 
ನೀರ್ಗುಳ್ಳಿ ಇರುತ್ತದೆ. ಚಿಕ್ಕ ಕೊನಿಡಿಯ ಅಡ್ತ ಭಿತ್ತಿಯಿಲ್ಲದಿರುವುದರಿಂದ ದ್ವಿ ಅಡ್ಡ 
ಭಿತ್ತಿಯುತ, ದೊಡ್ಡವು, ಮೂರರಿಂದ ಐದು (ಆರು ಅಥವಾ ಏಳು) ಅಡ್ಡಲಭಿತ್ತಿ 
ಯುಳ್ಳವು : 
0- ಆಡ್ಡಭಿತ್ತಿಯುಳ್ಳವು, 7-12 x 2.5-3.5, 
]- ಅಡ್ಡಭಿತ್ತಿಯುಳ್ಳವು, 11-18: 3-4, 
3- ಅಡ್ಡಭಿತ್ತಿಯುಳ್ಳವು, 17-28 /3.5-5.5,, 
5- ಅಡ್ಡಭಿತ್ತಿಯುಳ್ಳವು, 32-37 x4.5-6, 
7- ಅಡ್ಡಭಿತ್ತಿಯುಳ್ಳವು, 36-46 4-5. 
ಮಣ್ಣಿನಿಂದ : ಹಾಂಡುರಾಸ್‌; ಕೇಂದ್ರೆ ಅಮೇರಿಕ (238). 


29. ಫ್ರ್ಯಸೇರಿಯಂ ಅಂಗ್ವಿಯಾಯ್ಡಿಸ್‌ ಷೆರ್ಬಾಕೋಫ್‌ 
ವಿವಿಧಾಕಾರದ ಕೊನಿಡಿಯಗಳಿದ್ದು, ಚಿಕ್ಕ, ಕದರಿನ, ಭರ್ಜಿಯ ಬೆಣೆ ಆಕಾರದ, 
ದುಂಡು ಅಥವಾ ಎರಡು ತುದಿಗಳು ಕತ್ತರಿಸಿದ್ದು, ಅಡ್ಡಭಿತ್ತಿಯಿಲ್ಲದಿರುವುದರಿಂದ 


ಮೊನಿಲಿಯೇಲ್ಸ್‌ 631 


ಮೂರು ಅಥವಾ ಬಹು ಅಡ್ಡ ಭಿತ್ರಿಯುತ. ಮಾದರಿಯಂತೆ ತೆಳುವಾಗಿದ್ದು, 
ಫೃ. ಅವಿನೇಸಿಯಂ ವನ್ನು ಹೋಲುತ್ತಿದ್ದು, ಸ್ವಲ್ಪ ತಿರುಚಿದ್ದು ಅಥವಾ ಬಹುಪಾಲು 
ನೇರವಾಗಿದ್ದು ಅಥವಾ ಸುರುಳಿಯಾಗಿದ್ದು, ಒದರಿಂದ ಹದಿನೈದು ಅಡ್ಡಭಿತ್ತಿಯುಳ್ಳ 
ಕೊನಿಡಿಯಗಳಿಗೆ ಸಾಧಾರಣವಾಗಿ ತೊಟ್ಟುಳ್ಳ ಬುಡವಿರುತ್ತದೆ : 


3- ಆಡ್ಡಭಿತ್ತಿಯುಳ್ಳವು. 20-38: 3,9-5.3 

5- ಅಡ್ಡಭಿತ್ತಿಯುಳ್ಳವು, 47-68 » 3.9.4,.6ಠೃ. ಸಾಧಾರಣವಾಗಿ 
ರುತ್ತವೆ. 

6 ರಿಂದ 7-ಅಡ್ಡಭಿಶ್ತಿಯುಳ್ಳವು, 65-86 ೬ 4.2-5.2, ಒಂದೊಂದು 


ಸಲ ಇರುತ್ತವೆ. 

8 ರಿಂದ 9-ಅಡ್ಡಭಿಶ್ರಿಯುಳ್ಳೆ ವ, 80-102%4,3-5.8. ಅಪ 

ರೂಪವಾಗಿರುತ್ತವೆ. 

ಶ್ಲೇಷ್ಮ್ಠದಂತಹ ಕೊನಿಡಿಯ ಗುಂಪ್ರಗಳ ಬಣ್ಣವು ಗುಲಾಬಿಯುಂತಿದ್ದು, ಕಿತ್ತಳೆ 

ಹಳದಿಯಿಂದ ದಾಲ್ವಿನ್ನಿಕಂದು. ಸ್ಟ್ರೋಮಾಗಳು ತೊಗಲು ಕಂದು, ಮಾಸಲು ಕಂದು 
ಮತ್ತು ಇಟ್ಟಿ ಗೆ ಕೆಂಪು (ಮಾಸಲು ಕಂದಿನಿಂದ ಕಂದುಬಣ್ಣವು ಅಕ್ಕಿಯ ಮೇಲೆ ಬೆಳಿ, 
ದಾಗ ವೃದ್ಧಿಯಾಗಿದ್ದು, ಅಮೋನಿಯ ಸೇರಿಸಿದಾಗ ಊದಾ ಬಣ್ಣಕ್ಕೆ ಪರಿವರ್ತನೆ 
ಯಾಗದೆ ಹಳದಿ ಅಥವಾ ಆಲಿವ್‌ ಹಸುರಾಗುತ್ತದೆ). ಕ್ಲಾಮಿಡೊಬೇಜಾಣುಗಳು 
ತಂತುಜಾಲದಲ್ಲಿ ಅಂತರ್ಜೆಳವಣಿಗೆಯಾಗಿ. ಒಂಟಿಯಾಗಿ (8 ವ್ಯಾಸ) ಮತ್ತು ಸರಣಿ 
ಗಳಲ್ಲಿ ಅಥವಾ ಗಂಟುಗಳಲ್ಲಿದ್ದು , ತೊಗಲು ಕಂದು. 


ಮಣ್ಣಿನಿಂದ : ಇಂಗ್ಲಂಡ್‌ (15). 


30. ಘ್ಯಸೇರಿಯಂ ಕನ್‌ಕಲರ್‌ ರಿಯಿಂಕಿಂಗ್‌ 


ಮೇಲ್ಮೈಯ ತಂತುಜಾಲ ಉಣ್ಣೆಪ್ರಚ್ಚದಂತಿದ್ದು, ಬಿಳಿಯಿಂದ ಮಾಂಸಲ 
ಬಣ್ಣವಿದ್ದು, ಸ್ಫೋಮ ಭಾಗದ ಕೆಳಗಡೆ ಸಾಧಾರಣವಾಗಿ ಸ್ಲೆಕ್ಟಂಕೈಮಾದಂತೆ: 
ತೊಗಲು ಹಳದಿಯಿಂದ ಪ್ರಕಾಶಮಾನ ಕಿತ್ತಳೆ, ಒಂದೊಂದು ಸಲ ಗುಲಾಬಿ ಕೆಂಪು. 
ಕೊನಿಡಿಯ ಚೆಲ್ಲಾಪಿಲ್ಲಿಯಾಗಿ ಅಥವಾ ಕೆಂಪಾದ ಶ್ಲೇಷ್ಮದ ಗುಂಪುಗಳಲ್ಲಿದ್ದು, ಅಪ 
ರೂಪಕ್ಕೆ ಸ್ಪೋರೊಡಾಕಿಯಗಳಲ್ಲಿ ಕಂಡುಬರುತ್ತವೆ. ಚಿಕ್ಕ ಕೊನಿಡಿಯಗಳು 
ಅಸಂಖ್ಯಾತ. ಉದ್ದ, ಅಂಡಾಕಾರದಲ್ಲಿ, ಏಕಕೋಶವುಳ್ಳ ಅಥವಾ ಆಡ್ಸಭಿತ್ತಿ 
ಯುಳ್ಳ ದೊಡ್ಡ ಕೊನಿಡಿಯ, ಉದ್ದ ಕದಿರಿನ, ಕುಡುಗೋಲಿನ ಆಕಾರದಲ್ಲಿ ಬಹು 
ವಾಗಿ ತಿರುಚಿ ಮೂಗಿನಂತಾಗಿದ್ದು, ಬುಡದ ಕೋಶಿಕೆ ಕೋನಾಕಾರವಾಗಿ ಕತ್ತರಿಸಿ 
ದಂತಿದ್ದು, ದುಂಡಾಗಿ ಅಥವಾ ಬಹುಪಾಲು ತೊಟ್ಟು ಇದ್ದು. ಮೂರರಿಂದ ಐದು. 
ಒಂದೊಂದು ಸಾರಿ ಆರು ಅಥವಾ ಏಳು ಅಡ್ಮಭಿತ್ತಿ ಇರುತ್ತವೆ: '` 


4 


632 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


0- ಅಡ್ಡಭಿತ್ತಿಯುಳ್ಳವು, 10-16: 2,5-3,3,, 

1- ಅಡ್ಡಭಿತ್ತಿಯುಳ್ಳವು, 13-30 x 2.5-4.3 

3- ಅಡ್ಡೆಭಿತ್ತಿಯುಳ್ಳವು, 24-70 x 3-5.5 

5. ಅಡ್ಡಭಿಶ್ರಿಯುಳ್ನೆ ವು, 46-77 x 3.7-5.3y 

7- ಅಡ್ಡಭಿತ್ತಿಯುಳ್ಳವು, 68-80 » 4-5. 

ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ ಅಥವಾ ಅಂತರ್ಬೆಳವಣಿಗೆಯಲ್ಲಿದ್ದು, 

ಗೋಳಾಕಾರ, ನಯವಾಗಿದ್ದು, ನಂತರ ಸುಕ್ಕಾಗಿ ಬದಲಾಗುತ್ತವೆ ; ಏಕಕೋಶವುಳ್ಳವು 
(7-12 x 7-114), ದ್ವಿಕೋಶವುಳ್ಳವು (13-15% 9-104). ಹಲವು ಬಾರಿ 
ಉದ್ದೆ ಸರಣಗಳಲ್ಲಿರುತ್ತವ.  ಸ್ಮೈರೋಷಿಯಗಳೆ ಕೊರತೆಯುರು್ವಿಬೆ. 


ಜೈನ 


ಜ್‌ 


31. ಫ್ರಸೇರಿಯಂ ಡೈವರ್ಸಿಸ್ಟೋರಂ ಷರ್ಬಾಕೋಫ್‌ 

ಕೊನಿಡಿಯ ವಿಧವಿಧವಾದ ಚಿಕ್ಕ, ಕದಿರಿನಾಕಾರ, ಅಡ್ಡಭಿತ್ತಿಯುಳ್ಳ (ಮೂರು 
ಅಡ್ಡಭಿಶ್ಚಿಯುತಗಳು, 28 ೬ 4.3ಿ)ದ್ದೆರಿಂದ ಕುಡುಗೋಲಿನಾಕಾರದವು, ಸ್ಟೋರೊ 
ಡಾಕಿಯಗಳಲ್ಲಿದ್ದು ಮತ್ತು ವಿಸ್ತಾರವಾದ ಶ್ಲೇಷ್ಮದ ಗುಂಪುಗಳಲ್ಲಿದ್ದು ಸಾಧಾರಣ 
ವಾಗಿ ಅಡ್ಡಭಿತ್ತಿಯುಳ್ಳವ. 41-61 2.9-4.4ಿ, ಸ್ವಲ್ಪ ತಿರುಖಿದ್ದು ಅಥವಾ 
ಸ್ವಲ್ಪ ಸುರುಳಿಯಾದಂತಿದ್ದು, ತುದಿ ಮೊನಚು ಮತ್ತು ಬುಡದಲ್ಲಿ ತೊಟ್ಟುಳ್ಳ ಗುಂಪಿ 
ನೆಲ್ಲಿದ್ದಾಗ, ಗುಲಾಬಿಯುಂತೆ ದಾಲ್ಚಿನ್ನಿ ಕಂದು. ಕ್ಲಾಮಿಡೊಬೀಜಾಣುಗಳು ತಂತು 
ಜಾಲದಲ್ಲಿ ಮತ್ತು ಕೊನಿಡಿಯಗಳಲ್ಲಿ ಅಂತರ್ಬೆಳವಣಿಗೆಯಲ್ಲಿರುತ್ತವೆ. ಕೆಲವು ಬಹು 
ಚೆನ್ನಾಗಿ ವೃದ್ಧಿಗೊಂಡ ಸ್ಫೋರೊಡಾಕಿಯಗಳು ಇರುತ್ತವೆ. ವಿಪುಲವಾದ ಮೇಲ್ಮೈ 
ತಂತುಜಾಲವಿದ್ದು .- ಮಧ್ಯೆ ಒತ್ತಾಗಿದ್ದು ಬಿಳಿ, ಹಳದಿ, ಗುಲಾಬಿ, ಬೂದು ಅಥವಾ 
ಅಂಬರು ಕಂದು ಸ್ಟ್ರೋಮಾಗಳಲ್ಲಿ ಕಂಡುಬರಬಹುದು. ಚಿಕ್ಕ ತೊಟ್ಟುಗಳುಳ್ಳ ಬೆಣೆಯಾ 
ಕಾರದ ಕೊನಿಡಿಯಗಳು ಇರುವುದರಿಂದಾಗಿ ಈ ಶಿಲೀಂಧ್ರವು ರೋಸಿಯಂ ಪ್ರ್ಯಸೇರಿಯಂ 
ಅನ್ನು, ದಪ್ಪ ಭರ್ಜಿಯಾಕಾರದ ಕೊನಿಡಿಯ ಇರುವುದರಿಂದಾಗಿ ಸೆಮಿಟೆಕ್ಟಂ ಅನ್ನು 
ಹೋಲುತ್ತದೆ. ಚಿಕ್ಕ ಏಕ ಅಥವಾ ದ್ವಿಕೋಶವುಳ್ಳ ಸಾಕಷ್ಟು ಕೊನಿಡಿಯಗಳು 
ಸಮೂಹದ ಎಳೆಯ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅಳತೆಯಲ್ಲಿ ಅಡ್ಡಭಿಶ್ತಿ 
ರಹಿತ, 10೬3.25, ಮತ್ತು ಏಕ ಅಡ್ಡಭಿಶ್ತಿಯುತ 12 . ತ್ಯ. 


ಮಣ್ಣಿನಿಂದ: ಅಮೇರಿಕ ಮತ್ತು ಏಷ್ಯ (238). 
ವಿಭಾಗ 1. ಗಿಬ್ಬೋಸಂ 
ಪ್ರಭೇದಗಳಿಗೆ ಸಂಕೇತ 
೩. ದೊಡ್ಡ ಕೊನಿಡಿಯ ಬದಿಗಳು ಸಮಾನಾಕ್ಷದಲ್ಲಿ ಸಾಧಾ 
ರಣವಾಗಿ ಬಗ್ಗಿ ರುತ್ತವೆ. oe 


ಮೊನಿಲಿಯೇಲ್ಲ್‌ 633 


b. ಕೊನಿಡಿಯ ಮೂರು ಅಡ್ಡಭಿಶ್ಚಿಯುಳ್ಳ ವು, 
33 x4 : ಐದು ಆಡ ಭಿತ್ತಿ ಯುಳ್ಳವು 46% 
4.6. 32. ಫೃ. ಈಕ್ತಿಸಿಟ್ಛೆ 


bb. ಕೊನಿಡಿಯ ಮೂರು ಅಡ ಭುತ್ತಿಯು ವು, 
33x 3.754 : ಐದು ಅಡ್ಡಭಿನ್ತಿಯುಳ ವು, 
42 4.3. \ 32. ಫ್ಯ. ಈಕ್ಕಿಸಿಟ್ಟೈ 
ತಳಿ ಬುಲ್ಲೇಟಂ 
೩೩. ದೊಡ್ಡ ಕೊನಿಡಿಯ ಬದಿಗಳು ಅಸವ ಮ ಅಕ್ಷದಲ್ಲಿ ಸಾಧಾ 
ರಣವಾಗಿ ಬಗ್ಗಿ ರುತ್ತವೆ. 
b. ಸೊ ನೀಮ ಕಾಮೆನ್ಸನ್‌ ಕೆಂಪಿನಿಂದ ಹೊಂಬಣ್ಣ 
ಹಳದಿಯ ಖಾಗಿರುವುದಿಲ್ಲ. 


ಆ, ಕೊನಿಡಿಯ ಬದು ಜಇಡ್ಡಭಿತ್ತಿಯುಳ್ಳವು, 


434.4; ಏಳು ಅಡೆ ಭಿಶ್ತಿಯುಳ್ಳವು, 
53 ೬4.7. 33, ಫೃ. ಸಿರಿ 


€೦. ಕೊನಿಡಿಯ ಇದು ಅಡ್ಡಭಿತ್ತಿಯುಳ್ಳ ದು, 
41x4, ಏಳು ಅಡ್ಡಭಿಶ್ರಿಯಿಳ್ಳವು, 
53 x 4.34. 33೩. ಫೈ. ಸಿರ್ಪಿ 
ತಳಿ ಕಾಡೇಟಂ 


bb. ಸ್ಫೋಮ ಕಾಮೆನ್ಶನ್‌ ಕೆಂ x 
ಹಳದಿ; ಕೊನಿಡಿಯ ಐದು ಭಿತ್ತಿಯುತ, 45x 

4.1 : ಏಳು ಭಿತ್ತಿಯುತ 55x43. 330, ಘೃ ಸರ್ಪ 
ತಳಿ ಅಕ್ಕುಮಿನೇಟಂ 


32. ಫ್ಯಸೇರಿಯಂ ಕಕ್ತಿಸಿಟ್ಟಿ (ಕಾರ್ಡ) ಸ್ಕಾಕರ್ಡೊ 

ಸಹನಾಮ ವೈಟಿಕೋಲ ತುಮಿಮೆನ್‌ 

ಮೊದಲು ಕೊನಿಡಿಯಗಳು ವಿರಳವಾಗಿ ಅಲ್ಲಲ್ಲಿ ಬಿಳಿಮಿಶ್ರಿತದಿಂದ ಹಳದಿಯಿಂದ 
ಗುಲಾಬಿ ಬಣ್ಣದ ಮೇಲ್ಮೈ ತಂತುಜಾಲದಲ್ಲಿ ಚೆಲ್ಲಾ ಪಿಲ್ಲಿಯಾಗಿ ಉತ್ಪತ್ತಿಯಾಗಿದ್ದು, 
ಏಕಕೋಶಿಕ ಅಥವಾ ಅಡ್ಡಭಿತ್ತಿಯುತ, ಅಂಡಾಕಾರ ಅಥವಾ ಉದ್ದನೆ ಕದಿರಿನ, ಕುಡು 
ಗೋಲಿನ ಆಕಾರ, ಕೆಲವು ಸಲ ಅರ್ಧ ವಿರಾಮ ಚಿನ್ಹೆಯ ಆಕಾರದಂತೆ, ಮಾದರಿಯ 
ದೊಡ್ಡ ಕುಡುಗೋಲಿನಾಕಾರಿತದವು ತೋರಿಬರುತ್ತಿದ್ದಂತೆಯೇ ಶೀಘ್ರವಾಗಿ ಅದೃಶ್ಯ 
ವಾಗುತ್ತವೆ. ಸಣ್ಣ ಕೊನಿಡಿಯಗಳು ಗಡ್ಡೆಯಾಕಾರದ ಸ್ಟೋರೊಡಾಕಿಯಗಳಲ್ಲಿ 


634 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪ್ಲೆಕ್ಟಂಕೈಮಾದ ಮೇಲಿದ್ದು, ನಸುಬಣ್ಣ ಅಥವಾ ಕಂದು. ಯಾವಾಗಲೂ ಕಾಮನ್‌ 
ಕೆಂಪಾಗಿರದ ಸೊ ್ರೀಮಾವಿರುವುದಿಲ್ಲ. ವಿವಿಧ ಬಗೆಯದಾಗಿ ಅಥವಾ ಶ್ಲೇಷ್ಮವಾಗಿರು 
ವುದಿಲ್ಲ ಸುಲಭವಾಗಿ ಕರಗಬಲ್ಲ ಗುಂಪಾಗಿದ್ದು, ಹಾಗೆಯೇ ಚೆಂಡುಗಳಲ್ಲಿದ್ದು, 
ಒಂದೊಂದು ಸಾರಿ ಚೆಲ್ಲಾಡಿ ಹುಡಿಯಾಗಿದ್ದು, ಮೊದಲು ನಸುಬಣ್ಣದಲ್ಲಿದ್ದು, ಬಹು 
ಪಾಲು ಹಾಲುಬಿಳಿ, ಅನಂತರ ಮಾಸಲು ಕಂದಿನಿಂದ ತಿಳಿನೀಲಿ ಗುಲಾಬಿ, ಒಣಗುವಾಗ 
ರೆಸಿನ್ನಿನಂತಾದಾಗ ಜೇನುತುಪ್ಪದಿ:ದ ದಾಲ್ಚಿನ್ನಿ ಕಂದಾಗುತ್ತದೆ. ಹುಡಿಯಾಗಿ ಹೊಳ: 
ಪುಳ್ಳೆ ಬಣ್ಣಗಳಲ್ಲಿ, ಮಾದರಿಯಂತೆ ಕದರಿನಾಕಾರದ ಸಮಾನಾಕ್ಷ ತಿರುವು ಕೇಂದ್ರಭಾಗ 
ದಲ್ಲಿದ್ದು ಮತ್ತು ಕ್ರಮೇಣ ಶುದಿಗಳೆಡೆಗೆ ಕಿರಿದಾಗಿರುತ್ತದೆ. ತುದಿಯಲ್ಲಿ ಒಂದು ಭಾಗ 
ವಾದ ವಿಸ್ತರಿತ ತೆಳು ನೇರ ಅಥವಾ ಬಹುವಾಗಿ ತಿರುಚು' ಮೊನೆಯಿದ್ದು 
ಒಂದು ಪಾದಕೋಶವು ಬುಡದಲ್ಲಿರುತ್ತದೆ; ಹಿಂಭಾಗದ ಸಾಲು ಸಾಧಾರಣವಾಗಿ 
ಹೊರಗೆ ಬಾಗಿರುತ್ತದೆ." ಹೊಟ್ಟಿ ಶೈ ಸಾಲು ಒಳಗಡೆಗೆ ಚಪ್ಪ ಯಾಗಿದ್ದು , ಸಮ ಅಡ್ಡ 
ಭಿತ್ತಿಗಳಿಂದ ವಿಭಾಗಿಸಲಾಗಿದ್ದು, ಸಾಧಾರಣವಾಗಿ ಐದು ಅಡ್ಡಳಭಿತ್ತಿಯುತ. 
ಒಂದೊಂದು ಸಲ ಮೂರು ಅಥವಾ ನಾಲ್ಕು ಅಡ್ಡಭಿತ್ತಿಯುತ, ಅಪರೂಪಕ್ಕೆ ಮಾತ್ರ 
ಹನ್ನೆರಡರವರೆಗೆ ಅಡ್ಡಭಿತ್ತಿ ಇರುತ್ತವೆ : 


0- ಅಡ್ಡಭಿತ್ತಿಯುಳ್ಳವು, 7-18 x 2.5-6 
1- ಅಡ್ಡಭಿತ್ತಿಯುಳ್ಳವು, 12-24 x 2-8 
3- ಅಡ್ಡಭಿಶ್ತಿಯುಳ್ಳವು, 12-44 x 2.3-5.5 
5 ಅಡ್ಡಭಿತ್ತಿಯುಳ್ಳವು, 26-74 x 2.8-5.7/ 
17. ಅಡ್ಡಭಿತ್ರಿಯುಳ್ಳವು, 42-80 ೬ 4.6್ಯ. 

“ಇನಿಡಿಯದಂಡಗಳು ಸರಳ ಅಥವಾ ಕವಲೊಡೆದಿರುತ್ತವೆ. ಬದಿಕವಲುಗಳು 
ವಿಸ್ತರಿತವಾಗಿ ಮರದಂತೆ ಇದ್ದು ಅಥವಾ ಚಪ್ಪಟೆಯಾದ ಪೊದೆಯಂತಿದ್ದು : ಕೊನಿ 
ಡಿಯದಂಡಗಳು ಎರಡು ಅಥವಾ ಮೂರು, ಅಪರೂಪಕ್ಕೆ ಮಾತ್ರ ಹೆಚ್ಚಾಗಿರುತ್ತವೆ ; 
ಅನೇಕ ಸಲ ಬಹುವರ್ಧಿತ ವೃತ್ತಗಳಲ್ಲಿದ್ದು ಮತ್ತು ಅವುಗಳ ತುದಿಗಳಲ್ಲಿ ಚಿಕ್ಕ 
ಸ್ಪೆರಿಗ್ಮಾದಂತಹ ನೀರ್ಗುಳ್ಳೆಗಳು ಕೆಲವೊಂದರಲ್ಲಿ, ಎರಡು ಅಥವಾ ಮೂರರಂತೆ ಮತ್ತು 
ಹಾಗೆಯೇ ಉದ್ದವಾದ ಬೀಜಾಣುಗಳನ್ನು ಬಿಟ್ಟಿರುತ್ತವೆ. ಗೊಡ್ಡು ಮತ್ತು ಫಲಿತ 
ತಂತುದಾರಗಳು ಅನಿಯಮಿತ ಅಡ್ಡ ಭಿತ್ತಿಯುತ ಮತ್ತು ದಪ್ಪದಲ್ಲಿ 3-6 ಇರುತ್ತವೆ. 
ಕ್ಲಾಮಿಡೊಬೀಜಾಣುಗಳು (ವ್ಯಾಸದಲ್ಲಿ 6-14) ದುಂಡಗಿರುತ್ತವೆ ; ನಯ ಅಥವಾ 
ಒರಟಾಗಿರುತ್ತವೆ, ತಂತುಜಾಲದ ಮೇಲಿರುವ ಹಿರಿಯ ಕೊನಿಡಿಯದಂಡ ಹಾಗೂ 
ಕೊನಿಡಿಯಗಳಲ್ಲಿರುತ್ತವೆ. ಬಹುವಾಗಿ ತುದಿಗಳಲ್ಲಿರುವುದಕ್ಕಿಂತಲೂ ಅಂತರ್ಬೆಳವಣಿಗೆ 
ಯಲ್ಲಿರುವುದೇ ಹೆಚ್ಚು ಸಾಮಾನ್ಯವಾಗಿ ಏಕಕೋಶಗಳಿರುವುದಕ್ಕಿಂತಲೂ ಬಹುಕೋಶ 
ವುಳ್ಳವುಗಳಾಗಿ ಸರಣಿಗಳಲ್ಲಿ ಅಥವಾ ಗಂಟುಗಳಲ್ಲಿರುತ್ತವೆ, ಗುಂಪ್ಯಗಳಿದ್ದಾಗ ಕಂದು, 


ಲೆಪ್ಪೊಮ್ಮೆಟೇಲ್ಲ್‌. 635 


ಮಣ್ಣಿನಿಂದ : ಕೆನಡ (22) (23), ಡೆನ್ಮಾರ್ಕ್‌ (90), ಭಾರತ (185) 
(186), ಯು.ಎಸ್‌.ಎಸ್‌.ಆರ, (143). 


32a. ಪೈಸೇರಿಯಂ ಈಕ್ಚಿಸಿಟ್ಟೆ (ಕಾರ್ಡ) ಸ್ಕಾಕರ್ಡ 

ತಳಿ ಬುಲ್ಲೇಟಂ (ಷರ್ಬಾಕೋಫ್‌) ಪುಲ್ಲನ್‌ವೆಬರ್‌ 
ಸಹೆನಾಮ ವ್ಯ. ಬುಲ್ಲೇಟಂ ಪರ್ಬಾಕೋಫ್‌ 
ಈ ಪ್ರಭೇದದಲ್ಲಿನ ಕೊನಿಡಿಯಗಳು ಸಾಧಾರಣವಾಗಿ ಮೂಲ ಪ್ರಭೇದಕ್ಕಿಂತ 
ಮತ್ತು ಈ ಗುಂಪಿನ ಬೇರೆ ಮಾದರಿಗಳಿಗಿಂತ ಸ್ವಲ್ಪ ಶಿರುಚಿದ್ದು, ಕೊನಿಡಿಯ ಬುಡ 
ತೊಟ್ಟು ಯಾವಾಗಲೂ ಮೊನಚಜಾಗಿ ಎದ್ದು ಕಾಣುವಂತಿರುವುದಿಲ್ಲ. ಅಡ್ಡಭಿತ್ತಿ 
ಗಳಿರುವುದು ಕಡಮೆ. ಆಗಾಗ ತಂತುಜಾಲದಲ್ಲಿ ಭರ್ಜಿಯಾಕಾರದ ಕೊನಿಡಿಯದಂತಹ 
ಸ್ವರೂಪಿಗಳು ಕಂಡುಬರುವುದರಿಂದ, ಆರ್ತ್ರೊಸ್ಪೋರಿಯೆಬವನ್ನು ಹೋಲುತ್ತದೆ 
ಅಥವಾ ಸ್ವಲ್ಪ ಸಾಧಾರಣ ಸ್ವರೂಪಗಳಿದ್ದಾಗ ಡಿಸ್ಕಲರ್‌ ಫ್ಯಸೇರಿಯವನ್ನು ಹೋಲು 
ತ್ತವೆ. ಮಾದರಿಯ ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿರುವ ಕೊನಿಡಿಯ 
ಅಳತೆಯಲ್ಲಿ ಐದು ಅಡ್ಡಭಿತ್ತಿಯವು, 31-47 %4.1-4.94 ಮತ್ತು ಮೂರು ಅಡ್ಡ 
ಭಿತ್ತಿ ಯುಳ್ಳವ, 30-36: 3.7-3.8್ಕ. ಅವು ಕೆನೆಯಂತಹ ಬಣ್ಣದಿಂದ ತಿಳಿನೀಲಿ 
ಬಣ್ಣದಲ್ಲಿ ಗುಂಪಿನಲ್ಲಿದ್ದಾಗ ಇರುತ್ತವೆ. ಕ್ಲಾಮಿಡೊಬೀಜಾಣುಗಳು ಮೂಲಪ್ರಭೇದ 
ದಂತೆಯೇ ಇದ್ದು, ಸಾಧಾರಣವಾಗಿ ಅಂತರ್ಬೆಳೆವಸೆಗೆಯಾಗಿದ್ದು ಸರಣಿಗಳಲ್ಲಿ ಮತ್ತು 
ಚಿಕ್ಕ ಅಥವಾ ದೊಡ್ಡ ಚೆಂಡುಗಳಲ್ಲಿರುತ್ತವೆ. ಸಾಧಾರಣವಾಗಿ ಮೇಲ್ಮೈತಂತುಜಾಲವು 
ಸಮೃದ್ಧವಾಗಿದ್ದು, ಮಧ್ಯಮ ಎತ್ತರ ಮತ್ತು ದಪ್ಪವುಳ್ಳೆದ್ದಾಗಿರುತ್ತದೆ. ಬಣ್ಣವು 
ಬಹುಪಾಲು ಅಪ್ಪಟ ಬಿಳಿ, ಸ್ಟ್ರೋಮ ತೊಗಲು ಬಣ್ಣದಲ್ಲಿದ್ದು, ಈ ಬಣ್ಣವು ಆಧಾರ 
ಸ್ಮಳಗಳಲ್ಲಿ ಹಲವು ಸಾರಿ ಇರುತ್ತದೆ. 

ಮಣ್ಣಿನಿಂದ: ಅಮೇರಿಕ ಸಂಯುಕ್ತ ಸಂಸ್ಥಾನಗಳು: ನ್ಯೂಜರ್ಸಿ (209). 


33, ಫ್ರ್ಯಸೇರಿಯಂ ಸಿರ್ಪಿ ಲ್ಯಾಂಬೋಟಿ ಮತ್ತು ಫಾಟ್ರಿ 

ಸ್ಫೋರೊಡಾಕಿಯ ನಸುಹಳದಿ ಮಿಶ್ರಿತ ಕೆಂಪು ಅಥವಾ ಮಾಸಲು ಕಂದಿನಿಂದ 
ನೀಲಿಬಣ್ಣದಂತೆ ಕಂಡುಬಂದು, ಒಣಗಿದಾಗ ತುಕ್ಕುಕಂದು, ಗುಂಡುಸೂಜಿ ಚೆಂಡಿಷಂತಹ 
ಮೊನೆಗಳು ತೋರಿಬಂದು, ಸೂಕ್ಷ್ಮ ಹುಡಿಯು ಮರಳಿನಂತಿದ್ದು : ತೇವದಲ್ಲಿ ಕರಗಿ 
ಮತ್ತು ಶ್ಲೇಷ್ಮದಂತಾಗಿ, ಒಣಗಿದಾಗ ಲವಣಪೊರೆ ಆವೃತ, ಹೊಳಪ್ರಕಂದು ಅಥವಾ 
ನಸುಬಣ್ಣದಲ್ಲಿದ್ದು, ಹಲವು ಸಾರಿ ದಾಲ್ಚಿನ್ನಿ ಕಂದು. ಮೇಲ್ಮೈ ತಂತುಜಾಲ ಸಡಿಲ 
ವಾಗಿದ್ದು, ಮಂಜಿನಂತಿರುವುದರಿಂದ ಫೆಲ್ಮಿನಂತಿದ್ದು, ಅನಂತರ ಅದೃಶ್ಯವಾಗುತ್ತದೆ. 
ಮೊದಲು ಪಾರದರ್ಶಕ ಅಥವಾ ಕಂದುವಮಿಶ್ರಿತ ; ಸ್ಫೋಮ ತಳಭಾಗಗಳು ತೊಗಲಿ 
ನಂತಹ ಕಂದಿನಿಂದ ಕಡುಗಂದು, ಅಪರೂಪಕ್ಕೆ ನೀಲಿಗಪ್ಪು, ಗೋಳಾಕಾರದ ಸ್ಕೈರೋ 


636 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಹಿಯಗಳಿರುತ್ತವೆ. ಕೊನಿಡಿಯಗಳು ಫ್ಯ. ಈಕ್ಚಿಸಿಟೈನಲ್ಲಿದ್ದಂತೆ, ಆದರೆ ತುದಿಗಳು 
ಉದ್ದಕ್ಕೆ ವಿಸ್ತರಿತಗೊಂಡು ಮತ್ತು ಮೊನಚಾದ ತುದಿಯಿದ್ದು, ಹಿಂಬದಿ ಸಾಲು ಬಹು 
ಬಲಿಷ್ಕ ಅಸಮಾಕ್ಷದಲ್ಲಿ ಬಾಗಿದ್ದು, ಅಡ್ಡಭಿತ್ತಿಗಳು ಅಧಿಕ ಸಂಖ್ಯೆಯಲ್ಲಿದ್ದು ಮತ್ತು 
ತುದಿಯಲ್ಲಿರುವವುಗಳಿಗಿಂ-ಲೂ ಮಧ್ಯಭಾಗದಲ್ಲಿ ಅತಿ ಸಮೀಪವರ್ತಿಗಳಾಗಿರುತ್ತವೆ. 
ಅತಿ ಚಿಕ್ಕ ಕೊನಿದಿಯಗಳು ಮೊದಲು ಸುಮಾರಾಗಿ ಚೆಲ್ಲಾಪಿಲ್ಲಿಯಾಗಿದ್ದು. ಅಡ್ಡಭಿತ್ತಿ 
ರಹಿತ ಅಥವಾ ಮೂರು ಅಡ್ಡಭಿತ್ತಿ ಯುತ, ಆಂಡಾಕಾರ, ಕದರಿನಾಕಾರ, ಮೂತ್ರಪಿಂಡ 
ಅಥವಾ ಅರ್ಥವಿರಾಮ ಚಿನ್ಹೆಯ ಆಕಾರ ಹಾಗೆಯೇ ಗದೆಯಿಂದ ಭರ್ಜಿಯಾಕಾರ. 
ದೊಡ್ಡ ಸ್ಫೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿರುವ ಬೀಜಾಣುಗಳು ಮಾದರಿ 
ಯಂತೆ ಕುಡುಗೋಲಿನಾಕಾರ, ಐದು (ಐದರಿಂದ ಏಳು) ಅಡ್ಡಭಿತ್ತಿಯುಳ್ಳವು, 
ಒಂದೊಂದು ಸಾರಿ ಮೂರು ಆಥದಾ ನಾಲ್ಕು ಆಡ್ಡಭಿಕ್ತಿಯುಳ್ಳವು ಆಥವಾ ಎಂಟರಿಂದ 
ಹನ್ನೊಂದು ಆಡ ಭಿತ್ತಿಯುಳ್ಲೆಪು : 


೨ 
oR 
pe] 


0-— ಅಡ್ಡಭಿತ್ತಿಯುಳ್ಳವು, 5-12 ೬32.4್ಯೈ 

1- ಅಡ್ಡಭಿಶ್ತಿಯುಳ್ಳವು, 8-20 x 2-4 

ತಿ. ಅಡ್ಡಭಿಶ್ತಿಯುಳ್ಳವು, 10-55 x 2.5-7.3 
5- ಅಡ್ಡಭಿತ್ತಿಯುಳ್ಳವ. 20-73 x 3-6, 

7- ಅಡ್ಡಭಿತ್ತಿಯುಳ್ಳವು, 30-75 x 3.3-6 


ತ್ರಿ 
9- ಅಡ್ಡಭಿತ್ತಿಯುಳ್ಳಪ್ಪ, 51-83 » 4.5-6. 

ಕ್ಲಾಮಿಡೊಬೀಜಾಣುಗಳು ಅಂತರ್ಬೆಳವಣಿಗೆಯಲ್ಲಿದ್ದು, ಒಂದೊಂದು ಸಾರಿ 
ತುದಿಯಲ್ಲಿದ್ದು, ಸಾಧಾರಣವಾಗಿ ಸರಣಿಗಳಲ್ಲಿ ಅಥವಾ ಗಂಟುಗಳಲ್ಲಿದ್ದು, ಕಂದುಬಣ್ಣ 
ದಲ್ಲಿರುತ್ತವೆ, ಒಂದೊಂದು ಸಾರಿ ಒಂಟಿಯಾಗಿದ್ದು, 7-144 ವ್ಯಾಸ, ಗೋಳಾಕಾರ. 
ಸೈ ರೋಷಿಯ ಇದ್ದಾಗ, ಗೋಳಾಕಾರ, ಕುದಿನಿಂದ ಕಡುನೀಲಿ, 60-804 ವ್ಯಾಸ. 


ಮಣ್ಣಿನಿಂದ : ಕೆನಡ (22). ಭಾರತ (185) (186). 


338. ಫ್ಯಸೇರಿಯಂ ಸರ ಲ್ಯಾಂಬೊಟೆ ಮತ್ತು ಫಾಟ್ರಿ ತಳಿ ಕಾಡೇಟಂ ವುಲ್ಲನ್‌ವೆಬರ್‌ 
ಸಹನಾಮ ಫ್ಯ. ಕಾಡೇಟಂ ಪುಲ್ಲನ್‌ವೆಬರ್‌ 
ಕೊನಿಡಿಯ ಚಿಕ್ಕವು, ಮಾದರಿಯಂತೆ ಸ್ವಲ್ಪ ಎಳೆಯಂತೆ ವಿಸ್ತರಿತವಾದ ಅಥವಾ 
ವಿವಿಧವಾಗಿ, ಬಹುವಾಗಿ ತಿರುಚಿರುವ ತುದಿಕೋಶವಿದ್ದು ತೊಟ್ಟಾದ ಬುದ 
ಕೋಶವಿದ್ದು, ಐದು ಅಡ್ಡಭಿತ್ತಿಯುತ, ಒಂದೊಂದು ಸಾರಿ ಸಾಧಾರಣವಾಗಿ ಹೆಚ್ಚು 
ಅಡ್ಡ ಭಿತ್ತಿಯುತ : 
]- ಅಡ್ಡಭಿಶ್ತಿಯುಳ್ಳವು, 14 : ತ್ಯ 
3- ಅಡ್ಡಭಿತ್ತಿಯುಳ್ಳವು, 13-33% 23-5 


ಮೊನಿಲಿಯೇಲ್ಸ್‌ 637 


5 - ಅಡ್ನಭಿತ್ರಿಯುಳ ವು, 22-80 x 3-5, 
7- ಅಡ್ಡಭಿತ್ತಿಯುಗೆ ಪ್ರ, 54-80 « 3.5-4.5,. 


ಪಿಳಿ 


ಅಸಂಖ್ಯಾತ ಕ್ಲಾಮಿಡೊಬೀಚಾರ್ಣುಳು ಇರುತ್ತವೆ. ಸೊ ಕ್ರೀಮಾಗಳು ಪಾರ 
ದರ್ಶಕ ಆಥವಾ ಕಂದು. ಯಾವಾಗಲೂ ಕಾರ್ಮೆ ಎನ್‌ ಅಥವಾ ನೀಲಿಯಾಗಿರುವುದಿಲ್ಲ. 


ಮಣ್ಣಿನಿಂದ : ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ನ್ಯೂಜರ್ಸಿ (209). 


33b. ಘ್ಯಸೇರಿಯಂ ಸರಿ ಲ್ಯಾಂಬೊಟಿ ಮತ್ತು ಫಾಟ್ರಿ ತಳಿ ಅಕ್ಕುಮಿನೇಟಂ 
(ಎಲ್ಲಿಸ್‌ ಮತ್ತು ಎವರ್‌ಹಾರ್ಟ್‌) 
ಸಹನಾಮ ಫ್ಯ. ಆಕ್ಕುಮಿನೇಟಂ ಎಲ್ಲಿಸ್‌ ಮತ್ತು ಎವರ`ಹಾರ್ಟ್‌ 
ಫ್ಯ. ಸಂಗುಯಿನಿಯಂ ಷೆರ್ಬಾಕೋಫ" (ನಾನ್‌ಫ್ರೆ ಸ್‌) 
ಫ್ಯ. ಲ್ಯಾನ್ಸಿಯೊಲೇಟಂ ಪ್ರಟ್‌ 


ಸ್ಟ್ರೋಮಾಗಳು ಪ್ಲೆಕ್ಟಂಕೈಮಾದಂತಹ, ವಿವಿಧ ಬಣ್ಣಗಳಲ್ಲಿದ್ದು, ರಕ್ತಗೆಂಪ್ಲು 
ಊದಾ, ಹಳದಿ, ಹಲವು ಸಾರಿ ಒಡೆದ ಸೈ ರೋಷಿಯಗಳಿದ್ದು ಕಡುನೀಲಿ, ಕಂದು 
ಅಥವಾ ನಸುಬಣ್ಣವಿರುತ್ತವೆ, ಮೇಲ್ಮೈ ತಂತುಜಾಲ ಬಿಳಿ ಆಥವಾ ಗುಲಾಬಿ. 
ಕೊನಿಡಿಯ ಸ್ಫೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳು ಕಿತ್ತಿಳೆಯುತಿರುತ್ತವೆ, 
ಕುಡುಗೋ ಲಾಕಾರ, ಎರಡು ತುದಿಗಳೆಡೆ ಕಿರಿದಾಗಿರುತ್ತ, ತುದಿ ಸಾಧಾರಣವಾಗಿ ಉದ್ದ 
ವಾಗಿರುವುದರಿಂದ ಒಂದು ಎಳೆಯಾಗಿ, ಬುಡವು ತೊಟ್ಟುಸಹಿತ ಅಥವಾ ಜೊತೆಗೆ 
ಒಂದು ಉಪಾಂಗವಿರುತ್ತದೆ. ಆಗಾಗ ದುಂಡಗೆ ಅಥವಾ ಛೇದಿಸಿದಂತಿದ್ದು , ಐದು 
ಅಡ್ಡಭಿತ್ತಿಯುಳ್ಳ, ಒಂದೊಂದು ಸಾರಿ ಮೂರು ಅಥವಾ ನಾಲ್ಕು ಅಡ್ಡಭಿಶ್ರಿಯುತ, 
ಅಪರೂಪಕ್ಕೆ ಮಾತ್ರ ಅಡ್ಡಭಿತ್ತಿರಹಿತದಿಂದ ಎರಡು ಆಥವಾ ಆರು ಆಥವಾ ಎಳು 
ಅಡ್ಡಭಿತ್ರಿಯುಳ ವು: 
0- ಅಡ್ಡಭಿತ್ತಿಯುಳ್ಳವು, 4-12 « 2-5 
1... ಅಡ್ಡಭಿಶ್ತಿಯುಳ್ಳವು, 11-12 « 22-4,, 
3- ಅಡ್ಡಭಿತ್ತಿಯುಳವು, 16-44 . 2.5-4.54 
5- ಅಡ್ಡಭಿತ್ತಿಯುಳ್ಳವು, 28-61 ೬3-5ತ 
7- ಅಡ್ಡಭಿತ್ತಿಯುಳ್ಳವು, 45-84 ೩ 3.2-5.2 
ಕ್ಲಾಮಿಡೊಬೀಜಾಣುಗಳು ಅಂತರ್ಬೆಳವಣಿಗೆಯಾಗಿ, ಸಾಧಾರಣವಾಗಿ ಸರಣಿ 
ಗಳಲ್ಲಿ ಅಥವಾ ಗುಟುಗಳಲ್ಲಿದ್ದು, ಅಪರೂಪಕ್ಕೆ ತುದಿಯಲ್ಲಿದ್ದು, ಕೊನಿಡಿಯಗಳಲ್ಲಿ 
ಆಗಾಗ್ಗೆ ಏಕ ಅಥವಾ ದ್ವಿಕೋಶಯುತ, ಗೋಳಾಕಾರ, 7-20, ಏಕಕೋಶಯುತ, 
20-30 ೬ 10-18, ಗುಂಪಿನಲ್ಲಿದ್ದಾಗ ಕಂದು. 


638 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಮಣ್ಣಿನಿಂದ : ಚೇನ (110). 
ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140), ನ್ಯೂಜರ್ಸಿ 
(209). 


ಎಭಾಗ ೫1] ಡಿಸ್ಕಲರ್‌ 

ಪ್ರಭೇದಗಳಿಗೆ ಸಂಕೇತ 
೩. ಕೊನಿಡಿಯಗಳಲ್ಲಿ ಪಾದಕೋಶಗಳು ಪ್ರಧಾನವಿರು 
ವುದಿಲ್ಲ; ಫಲಿತ ಪದರ ಉಣ್ಣೆ ಪ್ರಚ್ಛದಂತೆ (ಉಪ 


ಗುಂಪು ಟ್ರೈಕೊತೀಸಿಯಾಯ್ಡಿಸ್‌) 35. ಫ್ಯ. ಟ್ರೈಕೊತೀಸಿ 
ಯಾಯ್ಡಿ ಸ್‌ 


೩೩. ಕೊನಿಡಿಯಗಳಲ್ಲಿ ಪಾದಕೋಶಗಳು ಪ್ರಧಾನವಾಗಿದ್ದು; 
ಓಯನ್ನಾಟ್‌ಗಳಲ್ಲಿ ಮತ್ತು ಸ್ಟೋರೊಡಾಕಿಯಗಳಲ್ಲಿರು 
ತ್ತವೆ (ಉಪಗುಂಪು ಸಾಬಿನೇಟೈ). 

b. ಮೂರು ಅಡ್ಡಬಭಿತ್ತಿಯುತ, ಕೊನಿಡಿಯ ವ್ಯಾಸ 


3-4. 35. ಫೃ. ರೆಟಿಕ್ಕುಲೇಟಂ 
bb. ಮೂರು ಅಡ್ಡಭಿಶ್ತಿ ಯುತ, ಕೊನಿಡಿಯ ವ್ಯಾಸ 
4-5y. 


€. ದೊಡ್ಡ ಕೊನಿಡಿಯಗಳ ವ್ಯಾಸ ಕ. ವರೆಗೆ. 
6, ಸ್ಫ್ರೋಮಗಳು ಕಾರ್ಮೈನ್‌ ನೇರಿಳೆ, 
ಚೆಸ್ಟ್‌ನಟ್‌ ಕಂದು, ಹಳದಿ, ಗುಲಾಬಿ 
ಯಂತೆ. 
€. ಕೊನಿಡಿಯಗಳು ಸಾಕಷ್ಟು ಬಲಿಷ್ಠ, 
ಸ್ಫೋರೊಡಾಕಿಯ ಮತ್ತು ಪಿಯ 
ನ್ನಾಟ್‌ಗಳಲ್ಲಿರುತ್ತವೆ. 
೯. ಸಾಧಾರಣವಾಗಿ ಕೊನಿಡಿಯ 
ಗಳು ಮೂರಂ, ಒಂದೊಂದು 
ಸಾರಿ ನಾಲ್ಕು ಅಥವಾ ಐದು 
ಅಡ್ಡಭಿತ್ತಿಯುಳ್ಳವು. 36. ಫ್ರ. ಸಾಂಬುಸೀನಂ 
ಎಫ್‌, 2 
ಗ. ಕೊನಿಡಿಯಗಳು ಮೂರರಿಂದ 
ಐದು ಅಡ್ಡಭಿತ್ತಿಯುಳ ವು. 


8. ನೀಲಿ ಸ್ಕೈ ರೋಷಿಯ 
ಮತ್ತು ಪ್ಲೆಕ್ಟಂಕೈಮಾಗಳಿರು 
ವುದಿಲ್ಲ. 36. ಫ್ಯ. ಸಾಂಬುಸೀನಂ 
88. ನೀಲಿ ಸ್ಸೆರೋಷಿಯ ಮತ್ತು 
ಪ್ಲೆಕ್ಟಂಕೈಮಾಗಳಿರುತ್ತವೆ. 36. ಫ್ಯ. ಸಾಂಬುಸೀನಂ 
ಎಫ್‌. 1 
೮೦. ಕೊನಿಡಿಯ ಉದ್ದ ಮತ್ತು ತೆಳು. 
£, ಕೊನಿಡಿಯ ಐದು (ಮೂರ 


ರಿಂದ ಐದು) ಅಡ್ಡಭಿಶ್ತಿಯುತ. 41೩, ಫೈ. ಸಬ್‌ಲೂನೇಟಂ 
ತಳಿ ಇಲಾಂಗೇಟಂ 


ಗಿ, ಕೊನಿಡಿಯ ಮೂರರಿಂದ ಐದು 
ಅಡ್ಡಭಿತ್ತಿಯುಳ್ಳವು. 

£. ಕೊನಿಡಿಯ ಮೂರು ಅಡ್ಡ 
ಭಿತ್ತಿಯುಳ್ಳವು, 414. 
34 : ಐದು ಅಡ್ಡಭಿಶ್ತಿಯು 
ಳ್ಳವು, 514.9; ಏಳು 
ಅಡ್ಡಭಿತ್ತಿಯುಳ್ಳವು, 73 

x 5.4. 37. ಘ್ಯ. ಗ್ರಾಮಿನೆಯಾರಂ 
88. ಕೊನಿಡಿಯ ಮೂರು ಅಡ್ಡ 
ಭಿತ್ತಿಯುಳ್ಳವು, 30» 
4.34 : ಐದು ಅಡ್ಡಭಿತ್ತಿ 
ಯುಳ್ಳವು 364.5; 
ಏಳು ಅಡ್ಡಭಿತ್ತಿಯುಳ್ಳವು, 

41x47. 38. ಫೃ. ಫ್ಲಾಕ್ಸಿಫೆರಂ 
dd. ಸ್ಟ್ರೋಮ ಕಾಮೆಗ್ಸನ್‌ ಗುಲಾಬಿ ಬಣ್ಣ 
ವಾಗುವುದಿಲ್ಲ. 

€. ಸ್ಫೊ ಕ್ರಮ ವಿವಿಧ ಹಳದಿ ಛಾಯೆ 
ಗಳಲ್ಲಿದ್ದು, ಕೊನಿಡಿಯ ಮೂರು 
ಅಡ್ಡಭಿತ್ತಿಯುಳೆ ವು, 284.5: 
ಐದು ಅಡ್ಡಳಭಿತ್ತಿಯುಳ್ಳವು. 38 

ಎಫ್‌. 6 


640 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೭6. ಸ್ಫೋಮಾಗಳು ಮಾಸಲು ಕಂದು 
ಹಳದಿ, ಕಂದು, ನೀಲಿ; ನೀಲಿ 
ಬಣ್ಣದ ಪಿಯನ್ನಾಟ್‌ಗಳಲ್ಲಿದ್ದು ; 
ಕೊನಿಡಿಯಗಳು ಮೂರು ಅಡ್ಡ 
ಭಿತ್ತಿಯುಳ್ಳವು, 255.2; 
ಐದು ಅಡ್ಡಭಿತ್ತಿಯುಳ್ಳವು. 29 « 


5.5. 36. ಫ್ಯ. ಸಾಂಬುಸೀನಂ 


೦0, ದೊಡ್ಡ ಕೊನಿಡಿಯದ ವ್ಯಾಸ 5-9. 
6, ದೊಡ್ಡ ಕೊನಿಡಿಯ ಮೂರು ಅಡ್ಡೆ ಭಿತ್ತಿ 
ಯುಳ್ಗೆವು, ಒಂದೊಂದು ಸಲ ನಾಲ್ಕು 


ಎಫ್‌. 5 


ಅಥವಾ ಐದು ಆಡ್ಡಭಿತ್ತಿಯುಳ್ಳವು. 39೩, ಫ್ಯ. ಟುಮಿಡಂ 


dd. ದೊಡ್ಡ ಕೊನಿಡಿಯ ಮೂರರಿಂದ ಐದು 
ಅದ್ಭಭಿತ್ತಿಯುಳ್ಳವು. 
€. ಸೊ ್ರೀಮ ನಸುಬಣ್ಣದವು, ಹಳದಿ 
ಯಿಂದ ಕಂದುಮಿಶ್ರಿತ ಬಿಳಿ. 


6. ಸ್ಟ್ರೋಮ ಗುಲಾಬಿಯುಂತೆ ಆದರೆ 


ತಳಿ ಹ್ಯೂಮಿ 


39. ಘೃ, ಟುಮಿಡಂ 


ಕಾಮೆಗ್ಸನ್‌ನಂತಿರುವುದಿಲ್ಲ. 34. ಫ್ಯ. ಟ್ರೈಕೊತೀಸಿ 


666, ದೊಡ್ಡ ಕೊನಿಡಿಯ ಐದು (ಮೂರ 
ರಿಂದ ಐದರಿಂದ ಏಳು) ಅಡ್ಡ ಭಿತ್ತಿಯು 
ೃವು. 
€. ನೀಲಿಗಪ್ಪ, ಗೋಳಾಕಾರದ ಸ್ಟೆ 

ರೋಷಿಯಗಳು ಕೊರತೆಯಾಗಿರು 

ತ್ತವೆ. 

8. ಕೊನಿಡಿಯ ಮೂರು ಅಡ್ಡ ಭಿತ್ತಿ 
ಯುಳ್ಳ ವು, 296.1, ; 
ಐದು ಅಡ್ಡಭಿತ್ತಿಯುಳ್ಳವು 


ಯಾಯ್ಡಿಸ್‌ 


44:59. 40೩, ಫೈ. ಕಲ್ಮೊರಂ 


ತಳಿ ಸೆರಿಯೇಲ್‌ 


ಮೊನಿಲಿಯೇಲ್ಲ್‌ 641 


೭೮, ನೀಲಿಗಪ್ಪಾದ ಸ್ಕೈ ರೋಹಿಯಗಳು 
ಗಳು ಇರುತ್ತವೆ. 41. ಪ್ಯು. ಸಬ್ಲೂನೇಟಂ 


34, ಫ್ರ್ಯುಸೇರಿಯಂ ಟ್ಟೆ ಆಕೊಯಾಯ್ದಿ ಸ್‌ ವುಲನ್‌ವೆಬರ್‌ 
ಕೊನಿಡಿಯ ಅಪರೂಪವಾಗಿ ಸ್ಪೋರೊಡಾಕಿಯಗಳಲ್ಲಿ ಪ್ರತ್ಯೇಕವಾಗಿ ಅಥವಾ 
ಹುಸಿ ಚೆಂಡುಗಳಲ್ಲಿ ಜೋಡಣೆಯಾಗಿ, ಚೆಲ್ಲಾಪಿಲ್ಲಿಯಾಗಿದ್ದು, ಮೇಲ್ಮೈ ತಂತುಜಾಲ 
ದಲ್ಲಿ ಗುಲಾಬಿಯಂತಹ ಹುಡಿ ಅಥವಾ ಪ್ರಕಾಶಮಾನ ಕಿತ್ತಳೆ ಶ್ಲೇಷ್ಠದಂತಹ ಗುಂಪು 
ಗಳಲ್ಲಿದ್ದು » ಚಿಕ್ಕವು, ಏಕಕೋಶದ ಅಥವಾ ಒಂದರಿಂದ ಮೂರು ಅಡ್ಡ ಭಿತ್ತಿಯುತ, 
ಮೊಟ್ಟೆಯಾಕಾರದ ಉರುಳೆ, ಕದಿರಿನ ಆಕಾರ, ದುಂಡು ಅಥವಾ ಛೇದಿಸಲಾದ ತುದಿ 
ಗಳು ನೇರ ಅಥವಾ ಸ್ವಲ್ಪ ತಿರುಚಿದ್ದು, ಫ್ಯ. ಸಾಂಬೂಸಿಯಾನಂನಲ್ಲಿರುವಂತಹ ದೊಡ್ಡ 
ಕೊನಿಡಿಯಗಳನ್ನು ಹೋಲುತ್ತಿದ್ದು, ಕದಿರಿನ ಕುಡುಗೋಲಿನ ಆಕಾರ, ಬಹುವಾಗಿ 
ಸಂಕುಚಿಸಿದ್ದು, ತಿರುಚಿಕೊಂಡ ಮೂಗಿನಂತಿದ್ದು, ಬಹುಮಟ್ಟಿಗೆ ಮಧ್ಯಕ್ಕಿಂತಲೂ 
ಕೊಕ್ಕಿನಂತಹ ಶುದಿಯುಳ್ಳವು, ಜೊತೆಗೆ ತೊಟ್ಟಾದ ಬುಡವಿದ್ದು , ಮೂರರಿಂದ ಐದು: 
ಅಪರೂಪಕ್ಕೆ ಸ್ಪ ಲ್ಪ ಆಡ್ಡಭಿತ್ತಿಯುಳ್ಳವು : 
0- ಅಡ್ಡಭಿತ್ತಿಯುಳ್ಳವು, 7-17 : 3.1-5.5,, 
1- ಅಡ್ಡಭಿತ್ತಿಯುಳ್ಳವು, 12-26 x 3.5-7 
3- ಅಡ್ಡಭಿತ್ತಿಯುಳ್ಳವು, 14-42 x4-7 
5- ಅಡ್ಡಭಿತ್ತಿಯುಳ್ಳೆವು, 30-52 x 4-7 
6... ಅಡ್ಡಭಿತ್ತಿಯುಳ್ಳೆವು, 39-47» 5-7, ಅಪರೂಪಕ್ಕೆ ಮಾತ್ರ 
ಎರುತ್ತವೆ. 
ಕ್ಲಾಮಿಡೊಬೀಜಾಣುಗಳು ವಿರಳ, ಅಂತರ್ಬೆಳವಣಿಗೆಯಾಗಿರುತ್ತವೆ. 
ಮಣ್ಣಿನಿಂದ : ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140). 


35, ಫ್ಯಸೇರಿಯಂ ರೆಟಿಕುಲೇಟಂ ಮಾಂಟೆ:ನ್‌ 

ಫಲಿತೆ ಪದರ ಗುಲಾಬಿಯಂತೆ, ವಿಪುಲ ಮೇಲ್ಮೈ ತಂತುಜಾಲವಿದ್ದು, ಪ್ಲೆಕ್ಟಂ 
ಕೈಮಾದ ಬುಡವಿದ್ದು, ಹೊಂಬಣ್ಣ ಹಳದಿಯಿಂದ ನೇರಿಳೆ ಕೆಂಪು ಮತ್ತು ಕೆಲವು ಸಾರಿ 
ಒಂದು ಕಡುನೀಲಿ ಸ್ಕೈರೋಷಿಯ ಅಂಗಗಳು ಇರಂತ್ರವೆ. ಕೊನಿಡಿಯಗಳು ಸ್ಪೋರೊ 
ಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ ಅಂಟುದ್ರವ್ಯದಂತಿದ್ದು ಹೊಳಪಾದ ಕಿತ್ತಳೆ 
ಬಣ್ಣದ ಗುಂಪುಗಳಾಗಿದ್ದು, ಹೇರಳವಾಗಿ ಕವಲೊಡೆದ ದಂಹಗಳಲ್ಲಿರುತ್ತವೆ. ಕುಡು 
ಗೋಲಿನಾಕಾರ, ಸಮತುದಿಗಳಿದ್ದು, ಇದ್ದಕ್ಕಿದ್ದಂತೆ ಕಿರಿದುಗೊಂಡಿದ್ದು, ತೊಟ್ಟುಳ್ಳೆ 
ಮೂರು (ನಾಲ್ಕು ಅಥವಾ ಐದು) ಅಡ್ಡಭಿತ್ರಿಯುತ, ಅಪರೂಪಕ್ಕೆ ಮಾತ್ರ ಸಾಧಾ 
ರಣವಾಗಿ ಸ್ವಲ್ಪ ಅಡ್ಡಭಿತ್ತಿಗಳಿರುತ್ತವೆ. 


[41] 


642 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


3- ಅಡ್ಡಭಿತ್ತಿಯುಳ್ಳವು, 17-40 «2.5-4 
5- ಅಡ್ಡಭಿತ್ತಿಯುಳ್ಳೆವು, 28-40 » 3-4. 


ಮಣ್ಣಿನಿಂದ : , ಕೆನಡ (22). 


36. ಫ್ಯಸೇರಿಯಂ ಸಾಂಬುಸೀನಂ ಫಕ್ಕೆಲ್‌ 
ಸಹನಾಮ ಫ್ಯ. ಎರಿಡಂ ಪ್ರಟ್‌ 
ಫ್ಯ. ಡಿಸ್ಕಲರ್‌ ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 


ಕೊನಿಡಿಯ ಕದಿರಿನ ಕುಡುಗೋಲಿನ ಆಕಾರ, ತಿರುಚಿಕೊಂಡಿದ್ದು, ದ್ವಿತುದಿಗಳು 
ಒಳಭಾಗಕ್ಕೆ ಬಗ್ಗಿ ಕೊಕ್ಕೆಯಂತಾಗಿದ್ದು, ತುದಿ ಸಂಕುಚಿತವಾಗಿ ಅಥವಾ ಟೆನ್‌ಿನ್ನಿ 
ನಂತೆ, ಬುಡದಲ್ಲಿ ತೊಟ್ಟಾಗಿದ್ದು, ಆಳಭಿಶ್ರಿಗಳಿದ್ದು, ಕೆಲವು ಸಾರಿ ಚಿಕ್ಕವು ಅಡ್ಡಭಿತ್ತಿ 
ರಹಿತ ಅಥವಾ ದ್ವಿಭಿತ್ತಿಯುತ. ಸ್ವಲ್ಪ ಸಾಧಾರಣ ಬೀಜಾಣುಗಳು ವಿಧವಿಧವಾದ 
ಆಕಾರಗಳಲ್ಲಿ ಸಂಮ್ಮಿಳಿತವಾಗಿ, ಚೆಲ್ಲಾಪಿಲ್ಲಿಯಾಗಿದ್ದು, ಮೊದಲು ಬಿಳಿ, ನಂತರ 
ಹಳದಿ ಅಥವಾ ಗುಲಾಬಿಯಂತಹ ಮೇಲ್ಮೈ ತಂತುಜಾಲವಿರುತ್ತದೆ. ಸ್ಪೋರೊ 
ಡಾಕಿಯ ಮತ್ತು ಪಿಯನ್ನಾಟ್‌ಗಳಲ್ಲಿ ಕುಡುಗೋಲಿನಾಕಾರದಂತಹ ಗುಂಪಗಳಲ್ಲಿದ್ದು, 
ಕೆಲವು ಸಾರಿ ಸ್ಟ್ರೋಮಾದಂತೆ ಬದಲಾದಂತೆಲ್ಲ ಕಾಮೆ ನ್‌ ಚೆಸ್ಟ್‌ ನಟ್‌ ಕಂದು ಅಥವಾ 
ಮಾಸಲು ಕಂದುಬಣ್ಣದ ಪ್ಲೆಕ್ಕಂಕೈಮಾದಂತೆ ಅಥವಾ ಸ್ಕೈೆರೋಷಿಯದ ಸ್ಟ್ರೋಮಾ 
ಗಳಿದ್ದು, ಮೂರರಿಂದ ಐದು ಬಹು ಅಪರೂಪಕ್ಕೆ ಆರು ಅಥವಾ ಏಳು ಅಡ್ಮಭಿತ್ತಿ 
ಇರುತ್ತವೆ : 
3- ಅಡ್ಡಭಿತ್ತಿಯುಳ್ಳವು, 16-140 x 3-6 
5- ಅಡ್ಡಭಿತ್ತಿಯುಳ್ಳವು, 22-55 x 3.5-6 
7- ಅಡ್ಡಭಿತ್ತಿಯುಳ್ಳವು, 35-56 » 3.7-6. 
ಸ್ಥೆರೋಷಿಯದ ಸ್ಟೋಮಾಗಳು ಆಗಾಗ್ಗೆ ಹೂಕೋಸಿನಂತಾಗಿ, 1 ಸೆಮಿ 
ಎತ್ತರವಾಗಿ, ಗಂಟಾಗಿ, ಬಲೆ ಅಥವಾ ಚೀಲದಂತಾಗಿ, ಸ್ಟಿಲ್ಬಾಯಿಡ್‌ ಅಂಗಗಳು 
ಸಾಧಾರಣವಾಗಿ ಆಳಕಂದು ಬಣ್ಣವಾಗಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ಅಂತ 


೯ಳವಣಿಗೆಯಾಗಿದ್ದು, ಗೋಳಾಕಾರ, ಬಿಡಿಯಾಗಿ ಸರಣಿಗಳಲ್ಲಿ ಅಥವಾ ಗಂಂಪುಗಳ 
ಲ್ಲಿದ್ದು, ಬಹಳ ಕಡಮೆ ಇರುತ್ತವೆ. 


ಮಣ್ಣಿನಿಂದ : ಕೆನಡ (22), 


ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : . ಇಡಾಹೊ (140), 
ಕ 


ಮೊನಿಲಿಯೇಲ್ಸ್‌ 643 
ಪ್ರಭೇದ 1 ವುಲ್ಲನ್‌ವೆಬರ್‌ 
ಸಹನಾಮ ಫ್ರ್ಯ. ಎಲಿಗೆಂಟಂ ಪ್ರಟ್‌ 


ಮೂಲ ಪ್ರಭೇದಕ್ಕಿಂತಲೂ ಭಿನ್ನವಾಗಿರುವುದು, ಕಡುನೀಲಿ ಬಣ್ಣದ ಗೋಳಾ 
ಕಾರದ 0.1-0.15 ಮಿಮಿ ವ್ಯಾಸದಲ್ಲಿ ಸ್ಲೆರೋಷಿಯಗಳು ಮತ್ತು ಅನಿಯಮಿತಾ 
ಕಾರದ ಒಡೆದ ಸ್ಮೈರೋಷಿಯಗಳ ಸ್ಕೊ ಕ್ರೀ ಮಾಗಳಿರುವುದೆರಿಂದ ಹಾಗೂ ಕಿರಿದಾದ 
ಕೊನಿಡಿಯಗಳಿರುವುದರಿಂದು. ಮೂರು ಅಡ್ಡಭಿತ್ತಿಯುತ,. 20-353-55, 
ಮತ್ತು ಐದು ಅಡ್ಡಭಿತ್ತಿಯುಳ ವು, 24-46 » 4-64, ನ ಅಪರೂಪಕ್ಕೆ ಮಾತ್ರ 
ಆರು ಅಥವಾ ಏಳು ಅಡ್ಡಭಿಶ್ತಿಯುಳ್ಳ ಕೊನಿಡಿಯಗಳು (ಏಳು ಅಡ್ಡಭಿತ್ತಿಯುಳ್ಳವು, 
35-50 4-6್ಯ)ಕಂಡುಬರುತ್ತವೆ. ಸ್ಟೋಮಾಗಳು ಮೂಲ ಪ್ರಭೇದದಲ್ಲಿದ್ದಂತೆಯೇ 
ಇದ್ದು, ಕಾಮ್ಮೆಣ್ಯನ್‌, ಚೆಸ್ಟ್‌ನಟ್‌ಕಂದು ಅಥವಾ ಮಾಸಲು ಕಂದು. ಆಗಾಗ್ಗೆ ನಸು 
ಬಣ್ಣದಲ್ಲಿದ್ದು, ಆದರೆ ಸ್ಮೈರೋಷಿಯಗಳು ಮಧ್ಯೆ ಸೇರಿರುವುದರಿಂದಾಗಿ ಹಸುರು 
ಮಿಶ್ರಿತ ಕಪ್ಪು ಅಥವಾ ಆಲಿವ್‌ನಂತೆ ಬದಲಾಗುತ್ತವೆ. 

ಮಣ್ಣಿನಿಂದ : ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140), 
ಟೆಕ್ಸಾಸ್‌ (123), - 


ಪ್ರಭೇದ 2 ವುಲ್ಲನ್‌ವೆಬರ್‌ 

ಸಹನಾಮ ಫ್ಯ. ಸಬ್‌ಪೆಲ್ಲಿಡಂ ತಳಿ ರೋಸಿಯಂ ಷರ್ಬಾಕೋಫ್‌ 

ಸುಮಾರಾಗಿ ಇದು ನಸುಬಣ್ಣದ ತಂತುಜಾಲವಾಗಿದ್ದು ಬೆಳೆಯುತ್ತಿರುವಾಗ 
ಪಾರದರ್ಶಕ, ಬಿಳಿ, ಹಳದಿಮಿಶ್ರಿತ ಅಥವಾ ಗುಲಾಬಿಯಂತಹ ತಂತುಜಾಲವು ಬೂಷ್ಟಿ 
ನಂತೆ ಒಂದು ಸ್ಫೋಮಾದ ಮೇಲಿದ್ದು, ಅದು ಸ್ವಲ್ಪ ಕೆಂಪು ಅಥವಾ ಕೆಂಪುರಹಿತವಾಗಿ 
ರೂಪಿತವಾಗಿದ್ದು, ಯಾವಾಗಲೂ ನೀಲಿ ಬಣ್ಣವಾಗಿರುವುದಿಲ್ಲ. ಕೊನಿಡಿಯ ಶ್ಲೇಷ್ಮ 
ದಂತಹ ಸ್ಫೋರೊಡಾಕಿಯ ಅಥವಾ ಪಿಯನ್ನಾಟ್‌ಗಳಲ್ಲಿ ಗುಲಾಬಿಯಿ:ದ ಹೊಳ್ಳಪುಳ್ಳ 
ಕಿತ್ತಳೆಗೆಂಪು ಅಥವಾ ಮಾಸಲು ಕಂದುಬಣ್ಣದ ಗುಂಪುಗಳಲ್ಲಿದ್ದು ಮತ್ತು ಮೂರು 
ಅಡ್ಡಭಿತ್ತಿಯವು 254.9, ಒಂದೊಂದು ಸಾರಿ ನಾಲ್ಕು ಆಥವಾ ಐದು ಅಡ್ಡಭತ್ತಿ 
ಯುತ; ಐದು ಅಡ್ಡಭಿತ್ತಿಯುಳ್ಳವು ಸುಮಾರು 30 » 5.34. 


ಪ್ರಭೇದ 5 ವುಲ್ಲನ್‌ವೆಬರ್‌ 
ಸಹನಾಮ ಫ್ಯ, ಸೆಬ್‌ಪೆಲ್ಲಿಡಂ ಷರ್ಬಾಕೋಫ್‌ 
ಈ ತಂತುಜಾಲದಲ್ಲಿ ಬಲವಾಗಿ ವೃದ್ಧಿಯಾದ ನೀಲಿ ಅಥವಾ ವರ್ಡಿಗ್ರಿಬಣ್ಣದ 
ಸ್ಟ್ರೋಮಾಗಳು ಒಂದು ಶ್ಲೇಷ್ಮದಂತಹ ಪ್ರಕಾಶಮಾನ ಕಿತ್ತಳೆ ಬಣ್ಣದ ಕೊನಿಡಿಯ 
ಗುಂಪುಗಳಿಂದ ಆವೃತಗೊಂಡಿರುವುದು ಮಾರ್ಟಿಯೆಲ್ಲ ವಿಭಾಗದಲ್ಲಿರುವಂತೆಯೆ ಇದೆ. 


644 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಕೊನಿಡಿಯ ಮೂರರಿಂದ ಐದು ಅಡ್ಡಭಿತ್ತಿಯುತ, ಮೂರು ಅಡ್ಡಭಿತ್ತಿಯುಳ್ಳವು, 
25 ೬4.6 ಮತ್ತು ಐದು ಅಡ್ಡಭಿತ್ತಿಯುಳ್ಳವು, 35 «4.9. " 
ಮಣ್ಣಿನಿಂದ : ಆಸ್ಟ್ರಿಯ (189). 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು: ಇಡಾಹೊ (140). 


ಪ್ರಭೇದ 6 ವುಲ್ಲನ್‌ವೆಬರ್‌ 
ಸಹನಾಮ ಫ್ರ. ಸಲ್ಫ್ಯೂರಿಯಂ ಷ್ಲೆಟಿಂಡಾಲ್‌ 
ಫ್ಯ. ಡಿಸ್ಕಲರ್‌ ಅಪ್ಪೆಲ್‌ ಮತ್ತು ವುಲ್ಲನ್‌ವೆಬರ್‌ 
1 ಫ್ರು. ಜಿನಿವೆನ್ಸ್‌ ಡಾಜೊಸ್ಕ 
ಮೂಲ ಪ್ರಭೇದದಿಂದ ಮತ್ತು ಇತರ ರೂಪಗಳಿಂದ ಗಂಧಕದಂತಹ ಹಳದಿ 
ಬಣ್ಣದ ಸೊ ಕೀಮಾ ಭಾಗದಲ್ಲಿರುವ ಪ್ಲೆಕ್ಕ ೦ಕ್ಕೆ ೈಮಾವಿರುವುದರಿಂದಲೂ ಹಾಗೂ 
ಮೇಲ್ಮೈ ತಂತುಜಾಲದಿಂದಲೂ ಮತ್ತು ಕಾಮೆನ್ಫನ್‌ ಬಣ್ಣವಿಲ್ಲ (ಕೊರತೆ) ದಿರುವುದ 
ರಿಂದ ಭಿನ್ನವಾಗಿದೆ. ಕಡುನೀಲಿಯ ಗೋಳಾಕಾರದ ಸ್ಮೈರೋಷಿಯ ಮತ್ತು ಪಿಯ 
ನ್ನಾಟ್‌ಗಳು ಇರುವುದಿಲ್ಲ ಅಥವಾ ಇರುತ್ತವೆ ಮತ್ತು ಗುಂಪಿನಲ್ಲಿದ್ದಾಗ ಪ್ರಕಾಶಮಾನ 
ಕಿತ್ತಳೆ. ಸ್ಲೈೆರೋಷಿಯಗಳು ಪ್ಲೆಕ್ಟಂಕೈಮಾ ತೊಗಲಿನಂತಿರುವುದರಿಂದ ಸಿಪಿಯ 
ಕಂದು. ಕ್ಲಾಮಿಡೊಬೀಜಾಣುಗಳು ಅಂತರ್ಬೆಳವಣಿಗೆಯಾಗಿದ್ದು, ಮಾದರಿಯಂತಿರು 
ತ್ತವೆ. ಕೊನಿಡಿಯ ಮೂರರಿಂದ ಐದು ಅಡ್ಡಭಿತ್ತಿಯುಳ್ಳವು, 28 4.5, ಐದು 
ಅಡ್ಡಭಿತ್ನಿಯುಳ್ಳವು 38 x 1.5. 
ಆಮ್ಲಯುಕ್ತ ಮಣ್ಣಿನಿಂದ : ವಿಶ್ವವ್ಯಾಪಿ. 
ಮಣ್ಣಿನಿಂದ : ಆಸ್ಟ್ರಿಯ (88), ಸ್ವಿತ್ಸರ್‌ಲಂಡ್‌ (52). 


37. ಫ್ಯಸೇರಿಯಂ ಗ್ರಾಮಿನೆಯಾರಂ ಷ್ವೇಬಿ 


ಫಲಿತ ಪದರದ ವಿವಿಧ ಬಣ್ಣದಲ್ಲಿದ್ದು, ಬಿಳಿ ಗುಲಾಬಿಯಂತೆ, ಹೊಂಬಣ್ಣ 
ಹಳದಿ, ಮಾಸಲು ಕಂದು (ಅಮೋನಿಯದೊಂದಿಗೆ ಪ್ರವರ್ತಿಸಿದಾಗ ನೀಲಿ ಊದಾಕ್ಕೆ 
ಬದಲಾಗುತ್ತ ದೆ) ಅಥವಾ ಕಾರ್ಮನ್‌ ಊದಾ, ಕೆಲವು ಸಾರಿ ಪ್ಲೆಕ್ಟಂಕೈಮಾದಂತೆ, 
ಎಸ್ತರಿತವಾಗಿ ಸಾಧಾರಣವಾಗಿ ಉಣ್ಣೆ ಪುಚ್ಛದಂತೆ ಮೇಲ್ಮೈ ತಂತುಜಾಲ ಆವರಿಸಿದ್ದು, 
ಕೆಲವು ಸಾರಿ ಸೀಮಿತವಾಗಿದ್ದು, ಒಡೆದ ಸ್ಲೈೆರೋಷಿಯಗಳ ಮೇಲೆ ಕೊನಿಡಿಯಗಳ 
ಗುಂಪು ಇದ್ದು ಪಿಯನ್ನಾಟ್‌ ಅಥವಾ (ಒಂದೊಂದು ಸಾರಿ) ಸ್ಟೋರೊಡಾಕಿಯಗಳನ್ನು 
ಹೋಲುತ್ತವೆ. ಮಾಸಲು ಕಂದು ಅಥವಾ ಹೊಳಪಾದ ಕಿತ್ತಳೆಗೆಂಪು. ಕೊನಿಡಿಯ 
ಹಲವು ಸಾರಿ ಫ್ಯ. ಕಲ್ಮೊರಂನಲ್ಲಿ ಇದ್ಮಂತಿರುತ್ತವೆ. ಹಲವು ಸಾರಿ ಆ'ತಳಿಯಲ್ಲಿರು 
ವುದಕ್ಕಿಂತಲೂ ಉದ ವಿದ್ದು, ಕದರಿನ, ಕುಡುಗೋಲಿನ ಆಕಾರ, ಬಹುವಾಗಿ ತಿರು , 


ಮೊನಿಲಿಯೇಲ್ಸ್‌ 645 


ಚಿದ್ದು, ತುದಿಗಳೆರಡೂ ಕಿರಿದಾಗಿದ್ದು, ಜೊತೆಗೆ ದುಂಡನೆ ಅಥವಾ ಸಂಕುಚಿತ ತುದಿ 
ಮತ್ತು ತೊಟ್ಟಾದ ಬುಡವಿದ್ದು, ಮೂರರಿಂದ ಐದು ಅಡ್ಡಭಿತ್ತಿಯುತ ಒಂದೊಂದು 
ಸಾರಿ ಏಕ ಅಥವಾ ದಿ ಅಡ್ಡ ಭಿತ್ರಿಯುತ ಅಥವಾ ಆರರಿಂದ ಒಂಭತ್ತು ಅಡ್ಡಭಿತ್ತಿ 
ಯುಳ್ಳವು : 

3- ಅಡ್ಡಭಿತ್ತಿಯುಳ್ಳವು, 25-66 x 3-6, 

5- ಅಡ್ಡ ಭಿತ್ತಿಯುಳ್ಳವು, 28-72 x 3.2-6 

7- ಅಡ್ಡಭಿಶ್ತಿಯುಳ್ಳವು, 50-88 : 4-7, 

9- ಲಡ್ಡಭಿತ್ತಿಯುಳ್ಳವು, 55-106 » 4-8 

ಕ್ಲಾಮಿಡೊಬೀಜಾಣುಗಳು ಕೊರತೆಯಾಗಿದ್ದು ಅಥವಾ ಬಹು ಅಪರೂಪ 

ವಾಗಿರುತ್ತವೆ, ಅಂತರ್ಬೆಳವಣಿಗೆಯಾಗಿರುತ್ತೆವೆ. 


38. ಫ್ರ್ಯಸೇರಿಯಂ ಫ್ಲೆಕ್ಸಿಪೆರಂ ಕಾರ್ಡ 
ಸಹನಾಮ ಫಘ್ಯ. ಇಡಾಹೊನಂ ಪ್ರಟ್‌ " 
ಫ್ಶ್ಯ. ನೈಗ್ರಂ ಪ್ರಟ್‌ 
ಸ್ಫೋರೊಡಾಕಿಯಗಳು ಸ್ವಲ್ಪ ಕಮಾನಿನಾಕಾರದಂತಿದ್ದು, ಹುಡಿ ಅಥವಾ 
ಅಂಟುದ್ರವ್ಯದುತಿರುತ್ತ ವೆ. ತಂತುಜಾಲ ಬಿಳಿ, ಹಳದಿ, ಗುಲಾಬಿಯಂತೆ, ಪ್ಲೆಕ್ಟಂ 
ಕೈಮಾದ ಸ್ಟ್ಟೋಮ ಹೊಂಬಣ್ಣದ ಹಳದಿ, ಕಾರ್ಮೈನ್‌ ಕೆಂಪಿನಿಂದ ಚೆಸ್ಟ್‌ನಟ್‌ 
ಕಂದು, ಒಣಗುತ್ತಿ ರುವಾಗ ಕಡು ಕಂದಾಗುತ್ತದೆ. ಸಾಧಾರಣವಾಗಿ ಒಡೆದು ಸ್ಮೈರೊಃ 
ಹಿಯದಂತಿರುತ್ತವೆ. ಕೊನಿಡಿಯ ಕದರಿನ ಕುಡುಗೋಲಿನ ಆಕಾರದಲ್ಲಿ ಉದ್ದವಾಗಿ, 
ಪ. ಸಾಂಬುಸೀನಂ ನಲ್ಲಿರುವುದಕ್ಕಿಂತಲೂ ಬಹು ತೆಳುವಾಗಿದ್ದು, ಮೂರರಿಂದ ಐದು 
ಅಡ್ಡಭಿತ್ತಿಯುತ ; ಒಂದೊಂದು ಸಾರಿ ಆರು ಅಥವಾ ಏಳು ಅಡ್ಡಭಿತ್ತಿ ಯುತ ಅಥವಾ 
ಅಡ್ಡಭಿತ್ತಿಯಿಲ್ಲದಿರುವುದರಿಂದ ಎರಡು ಅಡ್ಡ ಭಿತ್ತಿಯುಳ್ಳ ವು ; 
3- ಅಡ್ಡಭಿತ್ತಿಯುಳ್ಳವು, 17-39 x 3-5.4 
5- ಅಡ್ಡಭಿತ್ತಿಯುಳ್ಳವು. 29-54 x 3.7-5.7), 
7- ಅಡ್ಮಭಿಶ್ತಿಯುಳವು, 36-58 . 4-6. 
ಸ್ಪೋರೊಡಾಕಿಯ ಮತ್ತು ಪಿಯನ್ನಾಟ್‌ಗಳು ಹೊಳಪಾದ ಗುಖಾಬಿಯಂತೆ, 
ಪಾಟಲದಂತೆ, ಮಾಸಲು ಕಂದಿನಿಂದ ನಸು ಕಿತ್ತಳೆಗೆಂಪು. ಕ್ಲಾಮಿಡೊಬೀಜಾಣುಗಳು 
ಅಸಂಖ್ಯಾತ, ಗೋಳಾಕಾರ, 6.8 ವ್ಯಾಸ, ಹಲವು ಸಾರಿ ದ್ವಿಗುಣಿತವಾಗಿ ದೊಡ್ಡ 
ವಾಗಿದ್ದು, ಅಂತರ್ಬೆಳವಣಿಗೆಯಲ್ಲಿದ್ದು, ಒಂಟಿ ಆಥವಾ ಸರಣಿಗಳಲ್ಲಿ ಅಥವಾ ಗಂಟು 
ಗಳಲ್ಲಿದ್ದು, ಕಂದು. , | 
' ಮಣ್ಣಿನಿಂದ : `. ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : 'ಇಡಾಹೊ (140). 


646 ಮಣ್ಣು `ಶಿಲೀಂಧ್ರಗಳ ಕೈಪಿಡಿ 
39, ಘ್ಯಸೇರಿಯಂ ಟುಮಿಡಂ ಷರ್ಬಾಕೋಫ್‌ 


ಫಲಿತ ಪದರ ಹಳದಿಯಿಂದ ತೊಗಲಿನಂತಹ ಕಂದು, ಕೆಲವು ಸಾರಿ ಕಿತ್ತಳೆ, 
ಆದರೆ ಯಾವಾಗಲೂ ಕಾರ್ಮೆ ನ್‌ ಆಗಿರುವುದಿಲ್ಲ, ಕೊನಿಡಿಯ ಗುಂಪುಗಳು ಸ್ಟೋರೊ 
ಡಾಕಿಯ ಅಥವಾ ಪಿಯನ್ನಾಟ್‌ ಕ್ಷೇತ್ರಗಳು, ಪಾಟಲ, ಮಾಂಸಲ ವರ್ಣದಿಂದ ಹೊಳ 
ಪಾದ ಕಿತ್ತಳೆ, ವಯಸ್ಸಾದಂತೆ ದಾಲ್ಚಿನ್ನಿ ಕಂದು. ಮೇಲ್ಮೈ ತಂತುಜಾಲ ಬಿಳಿಯಿಂದ 
ಗುಲಾಬಿ ಅಥವಾ ಹಳದಿ ಮಿಶ್ರಿತ. ಕೊನಿಡಿಯ ಕದರಿನ ಕುಡುಗೋಲಿನ ಆಕಾರ, 
ತಿರುಚಿದ್ದು, ಬಲಿಷ್ಠ, ಅಡ್ಡಭಿತ್ತಿ ಗಳು ನೇರವಾಗಿ ಅಥವಾ ಆಗಾಗ ಓರೆಯಾಗಿರುತ್ತವೆ, 
ಮಾದರಿಯಂತೆ ಮೂರರಿಂದ ಐದು ಅಡ್ಡಭಿತ್ತಿಯುತ, ಒಂದೊಂದು ಸಾರಿ ಆರರಿಂದ 
ಎಂಟು, ಅಪರೂಪಕ್ಕೆ ಒಂಭತ್ತು ಅಥವಾ ಹತ್ತು ಅಡ್ಡಭಿತ್ತಿ ಯುತ ಕೊನಿಡಿಯಗಳು 
ಬಹು ವಿರಳ. 


0- ಅಡ್ಡಬಿತ್ರಿಯುಳ್ಳವು, 12-21%4.5-8, 
(. 1- ಅಡ್ಡಬಭಿತ್ತಿಯುಳ್ಳವು, 12-35 5-8.5,, 
3- ಅಡ್ಡಭಿತ್ತಿಯುಳ್ಳವು, 12-50 x4-11.5, 
5- ಅಡ್ಡಭಿತ್ತಿಯುಕ್ಳವು. 25-88: 5.5-11, 
7- ಅಡ್ಡಭಿತ್ತಿಯುಳ್ಳವು, 35-100 » 6-14, 
9- ಅಡ್ಡಭಿತ್ತಿಯುಳ್ಳವು, 70-112» 6-14). 


ಸ್ಮ ರೋಷಿಯಗಳು ಕೊರತೆಯಾಗಿರುತ್ತವೆ. ಕ್ಲಾಮಿಡೊಬೀಜಾಣುಗಳು ಅಪ 
ರೂಪ, ಆಂತರ್ಚೆಳವಣಿಗೆಯಲ್ಲಿರುತ್ತವೆ. 


394. ಫ್ಯಸೇರಿಯಂ ಟುಮಿಡಂ ಷರ್ಬಾಕೋಫ್‌ ತಳಿ ಹ್ಕೂಮಿ ರಿಯಿಂಕಿಂಗ್‌ 


ಮೂಲ ಪ್ರಭೇದಕ್ಕಿಂತ ಭಿನ್ನವಾಗಿರುವುದು, ಉದ್ದವಾದ ಮತ್ತು ಸಾಧಾರಣ 
ವಾಗಿ ಮೂರು ಅಡ್ಡಭಿತ್ತಿಯುತ, ಅಪರೂಪಕ್ಕೆ ಮಾತ್ರ ನಾಲ್ಕು ಅಥವಾ ಐದು 
ಆಡ್ಡಭಿತ್ತಿ ಯ ಕೊನಿಡಿಯಗಳಿದ್ದು, ಮೇಲೆ ತಿಳಿಸಿದ ಬಣ್ಣದಲ್ಲಿರುತ್ತವೆ. ಗುಂಪಿನಲ್ಲಿ 
ದ್ದಾಗ ಕೆನೆಯಂತೆ, ಗುಲಾಬಿಯಿಂದ ಪ್ರಕಾಶಮಾನ ಕಿತ್ತಳೆ, ಸ್ಪೋರೊಡಾಕಿಯ ಮತ್ತು 
ಪಿಯನ್ನಾಟ್‌ಗಳಲ್ಲಿ ಅಥವಾ ಚಿಕ್ಕ ಹನಿಗಳಲ್ಲಿದ್ದು,' ಅನಂತರ ಹುಡಿಯಾಗಿ, ಚೆಲ್ಲಾಪಿಲ್ಲಿ 
ಯಾಗಿದ್ದು, ಕದರಿನ ಕುಡುಗೋಲಿನ ಆಕಾರ : 


1- ಅಡ್ಡಭಿತ್ತಿಯುಳ್ಳವು, 30-8.5,, 


| 2- ಅಡ್ಡಭಿತ್ತಿಯುಳ್ಳವು, 28-37 » 10.5, ಸ್ವಲ್ಪವಿರುತ್ತವೆ. 
3- ಅಡ್ಡಭಿತ್ತಿಯಿಳ್ಳವು, 43-56 x 7.3-12,, | 
5- ಅಡ್ಡಭಿತ್ತಿಯುಳ್ಳವು, 40-67 x 7.5-12.54 


ಮೂನಲಯೀಲ್ಡ್‌ 0೩/ 


ಕ್ಲಾಮಿಡೊಬೀಜಾಣುಗಳು ಅಂತರ್ಚಿಳವಣಿಗೆಯಲ್ಲಿದ್ದು, ಒಂಟಿ ಅಥವಾ ಜೋಡಿ 
ಗಳಲ್ಲಿ ಅಥವಾ ಗಂಟುಗಳಲ್ಲಿದ್ದು, ನಯ ಅಥವಾ ಸುಕ್ಕಾಗಿ ಸುಮಾರು 15, ವ್ಮಾಸ 
ಎರುತ್ತವೆ. 


ಮಣ್ಣಿನಿಂದ : ಹಾಂಡುರಾಸ್‌, ಕೇಂದ್ರ ಅಮೆರಿಕ (238). 


». ಜಿ. ಸ್ಮಿತ್‌) ಸ್ಮಾಕರ್ಡೊ 


40. ಘ್ಯಸೇರಿಯಂ ಕಲ್ಮೊರಂ (ಡಬ್ಲು ತಿ 
ಸಹನಾಮ ಫ್ಯ. ರುಬಿಜಿನೋಸಂ ಅಪ್ಪೆಲ್‌ 


ಮೇಲ್ಮೈ ತಂತುಜಾಲದಲ್ಲಿ ಮೊದಲು ಕೊನಿಡಿಯಗಳು ಚೆಲ್ಲಾಪಲ್ಲಿಯಾಗಿದ್ದು 
ಬಿಡಿಯಾಗಿ ಅಥವಾ ಹುಸಿ ಚೆಂಡುಗಳಲ್ಲಿ ಭೇದಿಸಲಾಗಿದ್ದು » ಅನಂತರ ಶ್ಲೇಷ್ಟದ ಗುಂಪ 
ಗಳಲ್ಲಿ ಸ್ಟ್ರೋಮವನ್ನು ಆವರಿಸಿದ್ದು ಅಥವಾ ಸ್ಟೋರೊಡಾಕಿಯದಂತೆ ಟ್ಯೂಬರ್ಕು 
ಲೇರಿಯವನ್ನು ಆವರಿಸಿದ್ದು, ವಿವಿಧ ಬಣ್ಣಗಳಲ್ಲಿದ್ದು, ಹಳದಿ, ಕೆಂಪು, ಅನಂತರ 
ಮಾಸಲು ಕಂದಿನಿಂದ ಕಾಫಿ ಕಂದು, ಹೊಳಪಾದ ಬಹುಪುಡಿಯಂತಹ ಪದರಗಳಲ್ಲಿದ್ದು K 
ಸಾಧಾರಣವಾಗಿ ಊದಾ ಕೆಂಪು ಬಣ್ಣದಿಂದ ಅಥವಾ ಹೊಂಬಣ್ಣ ಹಳದಿಯಿಂದ 
ಮಾಸಲು ಕಂದು (ಅಮೋನಿಯದೊಂದಿಗೆ ಪ್ರವರ್ತಿಸಿದಾಗ ನೀಲಿಗೆ ಬದಲಾಯಿಸು 
ತ್ತದೆ) ಛಾಯೆಗಳ ಸ್ಟ್ರೋಮವಿರುತ್ತದೆ. ಕೊನಿಡಿಯ ಕದರಿನ, ಕುಡುಗೋಲಿನಾಕಾರ. 
ಕ್ರಮೇಣವಾಗಿ ಕಿರಿದಾದ ಅಥವಾ ಚೂಪಾದ ಎರಡು ತುದಿಗಳಿರುತ್ತವೆ. ತುದಿಕೋಶ 
ಕೆಲವು ಸಾರಿ ಸಂಕುಚಿತವಾಗಿ ಮೂಗಿನಂತಹ ಅಥವಾ ಶೀಸೆಯಂತಹ ಕಂಠವಾಗಿದ್ದು, 
ಬುಡದ ಕೋಶ ತೊಟ್ಟಾಗಿದ್ದು, ಭಿತ್ತಿಗಳು ದಪ್ಪವಿದ್ದು, ಆಗಾಗ ಕಂದು. ಜೊತೆಗೆ 
ಐದು ಅಡ್ಡಭಿತ್ತಿಯುತ, ಒಂದೊಂದು ಸಲ ಮೂರು ಆಥವಾ ನಾಲ್ಕು ಆಡ್ಡಭಿತ್ತಿ 
ಅಥವಾ ಆರರಿಂದ ಎಂಟು ಅಡ್ಡಭಿತ್ತಿ ಯುತ ಅಪರೂಪಕ್ಕೆ ಮಾತ್ರ ಮೂರಕ್ಕಿಂತ 
ಕಡಮೆ ಅಡ್ಡಭಿತ್ತಿಗಳಿರುತ್ತವೆ : 


3- ಅಡ್ಡಭಿಶ್ರಿಯುಳ್ಳವು, 19-40 4-7.6್ಯ 

5- ಅಡ್ಡಭಿತ್ತಿಯುಳ್ಳವು, 23-74 x 4-8.84 

7- ಅಡ್ಡ ಭಿತ್ತಿಯುಳ್ಳೆವು, 36-75 x 4-9 | 

ಕ್ಲಾಮಿಡೊಬೀಜಾಣುಗಳು ಬಹುವಾಗಿ ತುದಿಯಲ್ಲಿರುವುದಕ್ಕಿಂತಲೂ ಅಂತರ್ಬೆಳ 

ವಣಿಗೆಯಾಗಿ, ಗೋಳಾಕಾರ ಅಥವಾ ಅಂಡಾಕಾರವಾಗಿ ತಂತುಜಾಲ ಹಾಗೂ ಕೊನಿ 
ಡಿಯಗಳಲ್ಲಿ ಇರುತ್ತವೆ. ಏಕ ಅಥವಾ ದ್ವಿಕೋಶಯುತ, ಸರಣಿ ಅಥವಾ ಗಂಟುಗಳ 
ಲ್ಲಿದ್ದು, ಗುಂಪಿನಲ್ಲಿದ್ದಾಗ ಕಂದು, ಏಕಕೋಶದವು 9-144 ವ್ಯಾಸ, ದ್ವಿಕೋಶದವು, 
13-27 7-19, ವ್ಯಾಸೆವಿರುತ್ತವೆ. 5 


ಮಣ್ಣಿನಿಂದ : ಆಸ್ಟ್ರಿಯ (88), ಡೆನ್ಮಾರ್ಕ್‌ (90), ಭಾರತ (185), 


648 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಮೇರಿಕ ಸಂಯುಕ್ತ ಸಂಸ್ಕಾನಗಳು: ಇಡಾಹೊ (140), ಐಯೋವ (1 
ಉಟಾಹ್‌ (71). 


40೩. ಫ್ಯಸೇರಿಯಂ ಕಲ್ಮೊರಂ (ಡಬ್ಬು. ಜಿ. ಸ್ಮಿತ್‌) ಸ್ಮಾಕರ್ಡೊ ತಳಿ ಸಿರಿಯೇ 
ವಲ್ಲನ್‌ವೆಬರ 

ಫ್ಯ. ಕಲ್ಮೊರಂಗಿಂತಲೂ ಭಿನ್ನವಾಗಿರುವುದು, ತೆಳುವಾದ, ಉದ್ದವಾದ ಐದ 
ಅಡ್ಡ ಭಿತ್ತಿಯುಳ್ನ, ಒಂದೊಂದು ಸಲ ಮೂರು ಆಥವಾ ನಾಲ್ಕು ಅಥವಾ ಆರು ಅಡ 


ಭಿತ್ತಿಯುತ, ಅಪರೂಪಕ್ಕೆ ಮಾತ್ರ ಶೂನ್ಯದಿಂದ ಎರಡು ಅಥವಾ ಏಳರಿಂದ ಒಂಭತು 
ಅಡ್ಡಭಿತ್ರಿಯುತ ಕೊನಿಡಿಯಗಳಿರುವುದರಿದ. 


ಯು 
3- ಅಡ್ಡಭಿತ್ತಿಯುಳ್ಳವು, 18-44 »:3.7-8.5, 
5- ಅಡ್ಡಭಿತ್ತಿಯುಳ್ಳವು, 26-60 x 4-9, 
7- ಅಡ್ಡಭಿತ್ತಿಯುಳ್ಳವು, 40-63 «4-8 
9_ ಅಡ್ಡಭಿತ್ತಿಯುಳ್ಳವು, 50-74 x 5-6್ಯ. 
ಮಣ್ಣಿನಿಂದ : ಕೆನಡ (22). 


41. ಫ್ರೃಸೇರಿಯಂ ಸಬ್ಲುನೇಟಂ ರಿಯಿಂಕಿಂಗ್‌ 


ಸ್ಫ್ರೋಮ ಪ್ಲೆಕ್ಟಂಕೈಮಾದಿಂದಾಗಿದ್ದು, ಪಾರದರ್ಶಕ, ಗುಲಾಬಿ, ದಾಲ್ಚಿನ್ನಿ 
ಕಂದು ಜೊತೆಗೆ ದ್ರಾಕ್ಷಾರಸ ಕೆಂಪು ಸಾಲುಗಳಿದ್ದು, ವಿರಳವಾಗಿ ಬಿಳಿ ಮೇಲ್ಮೆ ತಂತ 
ಜಾಲ ಆವರಿಸಿದ್ದು (ಸ್ಟ್ರೊಮ್ಯಾಟಗಳು 'ಓಡೆದಂತಿದ್ದು ್ಲಿ) ಅಥವಾ ಗೋಳಾಕಾರ. ಕಿರಃ 
ಗಳಂತಹ ಸ್ಕೈ ರೋಪಿಯಗಳಿದ್ದು, ಬಹು ಶೀಘ್ರವಾಗಿ ಶ್ಲೇಷ್ಮದಂತಾಗಿ ಜೊತೆ 
ಮಾಂಸಲವರ್ಣ ಗುಲಾಬಿಯಂತಿರುವುದರಿಂದ ತಿಳಿನೀಲಿ ಕಿತ್ತಳೆ, ಕೊನಿಡಿಯ ಗುಂ 
ಗಳ ಹೊಳಪು ಬಣ್ಣಗಳು ವಯಸ್ಸಾದಂತೆ ಬಣ್ಣಗುಂದುತ್ತವೆ ಅಥವಾ ಸ್ಟ್ರೋಮ 
ಗಳಿಂದಲೂ ಬದಲಾಗುತ್ತವೆ. ಕೊನಿಡಿಯ ಕದರಿನ ಕುಡುಗೋಲಿನಾಕಾರ, ತಿರುಚಿದ್ಕು 
ಎರಡು ತುದಿ ಕಿರಿದಾಗಿದ್ದು, ತುದಿಯಲ್ಲಿ ಸಂಕುಚಿತವಾಗಿರುವುದರಿಂದ ಒಂದು ಶೀ 
ಯಂತಹ ಕಂಠವಾಗಿ, ಬುಡದಲ್ಲಿ ತೊಟ್ಟುಳ್ಳದ್ದಾಗಿದ್ದು, ತೇವಾಂಶಕ್ಕೆ ತಕ್ಕಂತೆ ದಪ 
ಅಥವಾ ತೆಳುವಾಗಿದ್ದು, ಐದು (ಮೂರರಿಂದ ಐದು ಅಡ್ಡಭಿತ್ತಿಯುತ) ಒಂದೊಂದ 
ಸಲ ಶೂನ್ಯದಿಂದ ಎರಡು ಅಥವಾ ಆರರಿಂದ ಎಂಟು ಅಡ್ಡಭಿತ್ತಿ ಯುತ : 
0- ಅಡ್ಡಭಿತ್ತಿಯುಳ್ಳವು, 10-16 x 3.5-4 
1- ಅಡ್ಡಭಿತ್ತಿಯುಳ್ಳವು, 20-29 x 3.5-4.5 
3- ಅಡ್ಡಭಿತ್ತಿಯುಳ್ಳವು, 12-50 x4-6.5 
5- ಅಡ್ಡಭಿತ್ತಿಯುಳ್ಳವು, 41-81 x4.8-7.54 

1 


ಇ 


ಮೊನಿಲಿಯೇಲ್ಲ್‌ 649 


7- ಅಡ್ಡಭಿತ್ತಿಯುಳ್ಳವು, 66-90 x 5.8-6.8 
8- ಅಡ್ಡಭಿತ್ತಿಯುಳ್ಳವು, 81: 6.8. 
ಕ್ಲಾಮಿಡೊಬೀಜಾಣುಗಳು ಅಸಂಖ್ಯಾತವಿದ್ದು, ತುದಿಯಲ್ಲಿ ಮತ್ತು ಅಂತರ್ಬೆಳ 
ವಣಿಗೆಯಲ್ಲಿದ್ದು, ಗೋಳಾಕಾರ, ನಯವಾಗಿದ್ದು, ಏಕಕೋಶದವು, 7-9, ಅಥವಾ 
ಎರಡು ಕೋಶದವು 9-5 : 7-9, ಸ್ಮೈರೋಷಿಯ ಗೋಳಾಕಾರ, ಒಂಟಿ ಅಥವಾ 
ಗುಂಪುಗುಂಪಾಗಿದ್ದು, ಸುಕ್ಕಾಗಿದ್ದು, ಹೊಗೆಯಂತೆ ಕಡುಹಸುರು 0.25-0.5 ಮಿಮಿ. 
ಮಣ್ಣಿನಿಂದ : ವಿಶ್ವವ್ಯಾಪಿ (169). 


41೩. ಫ್ರೈಸೇರಿಯಂ ಸಬ್ಲೂನೇಟಂ ರಿಯಿಂಕಿಂಗ್‌ ತಳಿ ಇಲಾಂಗೇಟಂ 


ಈ ಶಿಲೀಂಧ್ರ ಮೂಲ ಪ್ರಭೇದಕ್ಕಿಂತ ಮುಖ್ಯವಾಗಿ ಕಿರಿದಾದ ಕೊನಿಡಿಯ 
ಗಳಿರುವುದರಿಂದ ಭಿನ್ನವಾಗಿದೆ : 
ಸ್ಟ್ರೋಮಾ ಕ:ದುಮಿಶ್ರಿತ ಬಿಳಿ, ತೆಳುವಾದ ಚರ್ಮದ ಹುರುಪೆಯಂತಿದ್ದು, 
ತೆಳುವಾದ ಬಿಳಿಯಿಂದ ಗುಲಾಬಿಯಂತಹ ಮೇಲ್ಮೈ ತಂತುಜಾಲವು ಆವರಿಸಿದ್ದು, 
ನಂತರ ಕಡುನೀಲಿಯಿಂದ ಹಸುರಾಗಿ (ಅಮೋನಿಯದ ಜೊತೆಗೆ ಪ್ರವರ್ತಿಸಿದಾಗ 
ಪಿಯರ್‌ ಹಣ್ಣಿನ ಬಣ್ಣವಾಗಿರುತ್ತದೆ)ರುತ್ತವೆ. ಗೋಳಾಕಾರದ ಸ್ಕೈರೋಷಿಯ 
ಗಳಿದ್ದು ಮತ್ತು ಶ್ಲೇಷ್ಮದಂತೆ, ಗುಲಾಬಿಯಿಂದ ತಿಳಿನೀಲಿ ಕಿತ್ತಳೆಯ ಕೊನಿಡಿಯ 
ಗುಂಪುಗಳಿದ್ದು, ಅವುಗಳು ಅನಂತರ ಹಸುರಿನಿಂದ ಕಪ್ಪು ಕಂದಾಗಿ ಬದಲಾಯಿಸುತ್ತ ವೆ. 
ಕೊನಿಡಿಯ ಉದ್ದವಿದ್ದು ಉರುಳೆಯಾಕಾರದಿಂದ ಕದರಿನ ಕುಡುಗೋಲಿನಾಕಾರ, ಐದು 
(ಮೂರರಿಂದ ಐದು) ಅಡ್ಡ ಭಿತ್ತಿಯುತ, ಅಪರೂಪಕ್ಕೆ ಮಾತ್ರ ಆರರಿಂದ ಹನ್ನೊಂದು 
ಅಡ್ಡಭಿಶ್ತಿಯುತ, ಉದ್ದ, ಮೊಟ್ಟೆಯಾಕಾರದ ಕೊನಿಡಿಯವು ಬಹು ವಿರಳವಾಗಿ 
ಚೆಲ್ಲಾಪಿಲ್ಲಿಯಾಗಿರುತ್ತವೆ ; 
` 0_ ಅಡ್ಡಭಿತ್ತಿಯುಳ್ಳವು, 14-19 x 3-3.8 
1- ಅಡ್ಡಭಿತ್ತಿಯುಳ್ಳವು, 19-24 » 3.5-3.8 
3- ಅಡ್ನಭಿಶ್ರಿಯುಳ್ಳವು, 33-47 x 3.8-5.8 
5- ಅಡ್ಡಭಿತ್ರಿಯುಳ್ಳವು, 43-78 » 3.8-6 
7- ಅಡ್ಡಭಿತ್ರಿಯುಳ್ಳವು, 80-89 x 4.3-5,ಕ್ಯ,. 
9- ಅಡ್ಡಭಿತ್ರಿಯುಳ್ಳವು, 89x 5, 
11- ಅಡ್ಡಭಿತ್ತಿಯುಳ್ಳವು, 1165. 
` ಕ್ಲಾಮಿಡೊಬೀಜಾಣುಗಳು ತುದಿಯಲ್ಲಿ ಮತ್ತು ಅಂತರ್ಬೆಳವಣಿಗೆಯಲ್ಲಿದ್ದು, 
ಏಕಕೋಶದವು 7-12 x 7-104, ಏಕಕೋಶದ, 9-18: 6-10, ಸ್ಕೈರೋ 
ಷಿಯಗಳಿರುತ್ತವೆ ಆಥವಾ ಕೊರತೆಯಾಗಿದ್ದು, ಗೋಳಾಕಾರ, ಮೊದಲು ಚಿಕ್ಕದು. 


650 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


0.03-0.05 ಮಿಮಿ; ಅನಂತರ ಕೆಲವು ಗಾತ್ರದಲ್ಲಿ ದಪ್ಪವಾಗುತ್ತವೆ ಅಥವಾ 
ಎಲ್ಲವೂ ಸಾಧಾರಣ ನೀಲಿಗಪ್ಪ ಚೆಂಡುಗಳಾಗಿ, 0.25-1.5 ಮಿಮಿ ಇರುತ್ತವೆ. 
ಮಣ್ಣಿನಿಂದ : ಅಮೇರಿಕ ಸಂಯುಕ್ತ ಸಂಸ್ಥಾನಗಳು :. ಟೆಕ್ಸಾಸ್‌ (123). 


ವಿಭಾಗ 111 ವೆಂಟ್ರಿಕೋಸಂ 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 
42. ಘ್ಯಸೇರಿಯಂ ಆರ್ಜಿಲ್ಲೇಸಿಯಂ (ಫ್ರೈ ಸ್‌) ಸ್ಕಾಕರ್ಡೊ 
ಸ್ಟ್ರೋಮ ಮೆದೆಯಂತಿದ್ದು, ಕೆಳಗಡೆ ಶ್ಲೇಷ್ಮದಂತೆ, ಮೇಲ್ಭಾಗ ಪೋಷಕ 
ಮಾಧ್ಯಮದಲ್ಲಿ ನೆಟ್ಟ ಂತೆ ಅಥವಾ ಮಾಸ್‌ನಂತಿದ್ದು, ಉಣ್ಣೆ ಪ್ರಚ್ಛದಂತೆ, ಸಡಿಲವಾಗಿ 
ಒಡ್ಡೆಗಳಿದ್ದು ಮತ್ತು ಚೂರಾಗಿರುತ್ತವೆ. ಬಿಳಿಯಿಂದ ಕೆನೆ ಬಣ್ಣವಿದ್ದು, ಲೇಪಿತ 
ಅಥವಾ ಆಧಾರಸ್ಸಳಗಳು ಪೃಥಕ್ಕರಣಗೊಳ್ಳುವುದರಿಂದ ಬೂದು ಬಣ್ಣವಾಗುತ್ತದೆ. 
ಕೊನಿಡಿಯದಂಡಗಳು ಸಾಧಾರಣವಾಗಿ ಒಂದಕ್ಕೊಂದು ಪರಸ್ಪರ ಉದ್ದವಾಗಿ ಸುತ್ತಿ 
ಕೊಂಡಿದ್ದು ಅಥವಾ ಅನಿಯಮಿತವಾಗಿ ಕವಲಾದ ತುದಿಗಳಲ್ಲಿ ಕೊನಿಡಿಯಗಳು ಬಿಟ್ಟಿ 
ರುತ್ತವೆ. ಬೆಣ್ಣೆಯಂತಿರುವುದರಿಂದ ಕದರಿನ, ಕುಡುಗೋಲಿನ ಆಕಾರ, ಮಧ್ಯದಲ್ಲಿ 
ಹೊಟ್ಟೆಯುತಿದ್ದು, ಜೊತೆಗೆ ಟಿನ್‌ಪಿನ್ನಿನಂತೆ, ಕತ್ತರಿಸಿದಂತೆ ಆಥವಾ ದುಂಡಾದ 
ತುದಿಗಳಿದ್ದು, ಸಾಧಾರಣವಾಗಿ ಕಿರಿದಾಗುತ್ತದೆ; ಹಲವು ಸಾರಿ ದುಂಡಾದ ಬುಡದಲ್ಲಿ 
ರುವ ತೊಟ್ಟು ಸಂಕುಚಿಸಿದ್ದು ಆಥವಾ ಗೂಟದಂತಿದ್ದು ದೆಪ್ಪಭಿತ್ತಿಯುವ, ಬಲಿಷ್ಠ 
ಅಡ್ಡಭಿತ್ತಿಯುತ, ಸಾಧಾರಣವಾಗಿ ಮೂರು ಅಡ್ಡಭಿತ್ತಿಯುತ, ಕೆಲವು ಸಲ ಒಂದು 
(ಶೂನ್ಯ, ಎರಡು, ನಾಲ್ಕರಿಂದ ಆರು) ಅಡ್ಡಭಿತ್ತಿಯವು ; 
0- ಅಡ್ಡಭಿತ್ರಿಯುಳ್ಳವು, 10: 4.5 
1- ಅಡ್ಡಭಿತ್ತಿಯುಳ್ಳವು, 14-43 x 5.7.5, 
3- ಅಡ್ಡಭಿತ್ತಿಯುಳ್ಳವು, 24-67 x 4-11 
5 ರಿಂದ 6 ಅಡ್ಡಭಿತ್ತಿ ಯುಳ್ಳವು, 44-107 - 5.9. 
ಅಧಿಕವಾಗಿ ಅವುಗಳಲ್ಲಿ ಹನಿಗಳಿದ್ದು ಅಥವಾ ತಂತುಜಾಲದ ಬುಡದಲ್ಲಿ ಒಂದು 
ಕೆನೆಯಂತಹ ಬಣ್ಣದ ಕೆಳಪದರವು ಇರುತ್ತದೆ. ಹಿರಿಯ ಕೊನಿಡಿಯದಂಡಗಳು 
ಕ್ಲಾಮಿಡೊಬೀಜಾಣುಗಳು ಕಂಡುಬರುತ್ತವೆ: 5-12 ದಪ್ಪ; ನಯವಾಗಿದ್ದು, 
ಮಾಗಿದ ನಂತರ ಸುಕ್ಕಾದ ಅಥವಾ ದಂತ (ಹಲ್ಲು) ಭಿಶ್ತಿಯುತ. 
ಮಣ್ಣಿನಿಂದ : ಚೀನ (110), ಯೂರೋಪ್‌ ಮತ್ತೂ ಉತ್ತರ ಅಮೇರಿಕ 
(238). 


ಹಾ ದ 


ಮೊನಿಲಿಯೇಲ್ಸ್‌ 651 ' 


(6) ಸಿಲಿಂಡ್ರೊ ಕಾರ್ಪಾನ್‌ ವುಲ್ಲನ್‌ವೆಬರ್‌ 

ಸಣ್ಣ ಕೊನಿಡಿಯ ಸಾಧಾರಣವಾಗಿ ಅವಿಚ್ಛಿನ್ನವಾಗಿದ್ದು, ಅಂಡಾಕಾರ, 
ಕದಿರಿನಾಕಾರ ಆಥವಾ ಪಿಯರಾಕಾರ, ದೊಡ್ಡ ಕೊನಿಡಿಯ, ಇಲ್ಲದಿರುವುದರಿಂದ 
ಬಹು ಅಡ್ಡಭಿತ್ತಿಯುತ, ಉರುಳೆಯಾಕಾರ, ಉರುಳೆ ಕದಿರಿನಾಕಾರ, ಗದೆಯಾಕಾರ, 
ನೇರ ಆಥವಾ ತಿರುಚಿದ್ದು. ಕೆಲವು ಸಾರಿ ಮೊಂಡು, ಮೊಂಡು ಶಂಕಾಕಾರ, ಸಾಧಾ 
ರಣವಾಗಿ ಉನ್ನತ ಯವದಾಕಾರದ ; ಬುಡವು ಹಲವು ಸಾರಿ ಅಗ್ರ ಸ್ವಭಾವಯುತ, 
ಇತರವುಗೆಳಲ್ಲಿ ತೊಟ್ಟಾಗಿದ್ದು, ಚೆಲ್ಲಾಪಿಲ್ಲಿಯಾಗಿ, ಹುಸಿ ಚೆಂಡುಗಳಲ್ಲಿರುತ್ತವೆ. 
ಗೆಡ್ನೆಯಾಕಾರದ ಸ್ಟೋರೊಡಾಕಿಯ, ಪಿಯನ್ನಾಟ್‌ಗಳು, 
ನೆಟ್ಟಗಿರುವ ಕಂಬಗಳಲ್ಲಿ ಒಡೆದಿದ್ದು ; ಬಿಳಿ, ಕೆನೆಯಂತೆ 
ಹಳದಿ, ಊದಾ, ಗುಲಾಬಿ, ಸಾಧಾರಣವಾಗಿ ಕೊನಿಡಿಯ 
ದಂಡಗಳ ತುದಿಯ ಬದಿಯಲ್ಲಿ ಅಥವಾ ಚಿಕ್ಕ ಫೈಯಲಿಡ್‌ 
ಗಳ ಮೇಲೆ ರೂಪಿಶವಾಗಿರುತ್ತವೆ. ಕೊನಿಡಿಯದಂಡ 
ಗಳು ಸರಳ ಅಥವಾ ಅನಿಯಮಿತವಾಗಿ ಪಂರ್ಚಾಯ 
ಆಥವಾ ವೃತ್ತಗಳಲ್ಲಿ ಕವಲೊಡೆದು, ಸ್ವತಂತ್ರವಾಗಿ, 


ಉಣ್ಣೆ ಪುಚ್ರ,ದಂತೆ, ಗುಂಪಾಗಿದ್ದು ವಾ ಸೋರೊ 4 
ಣಿ 20ಪಾ “ಹಿ ಅಥವಾ ಸ್ಟೋ ಚಿತ್ರ 150. ಸಿಲಿಂಡ್ರೊ 
ಡಾಕಿಯದಲ್ಲಿರುತ್ತವೆ. ಸ್ಟೊಮ್ಯಾಟ ಸಾಧಾರಣವಾಗಿ ಕಾರ್ಪಾನ್‌ ಕೊನಿಡಿಯದಂಡ 


ಪ್ಲೆಕ್ಕ ಕ್ಕೆ ೈಮಾದಂತಿದ್ದು, ಹೊರಹೊಮ್ಮಿ, ಪಚ್ಚೆ ಮೊಗರಿ ಗಳು ಮತ್ತು ಕೊನಿಡಿಯ 
ನಂತೆ ಅಥವಾ ಗೆಡ್ಡೆಯಾಕಾರ, ಗೋಳಾಕಾರ, ನಯ  (ವುಲ್ಲನ್‌ವೆಬರ್‌ ಕೃಪೆ). 
ಅಥವಾ ಒರಟಾಗಿದ್ದು, ಕಿರಣಗಳಂತೆ ಒಡೆದು, ಪಾರದರ್ಶಕ, ಹಳದಿ, ಹೊಂಬಣ್ಣ, 
ಕೆಂಪು, ಊದಾ, ಮಾಸಲು ಕಂದು, ಕಂದು, ಅಪರೂಪಕ್ಕೆ ಹಸುರು ಅಥವಾ ಕಪ್ಪ. 
ತಂತುಜಾಲವು ಬಿಳಿ, ಹಳದಿ, ನಿಂಬೆಯಂತೆ, ಗುಲಾಬಿ ಕಾಮನ್‌ ಊದಾ. ಕ್ಲಾಮಿಡೊ 
ಬೀಜಾಣುಗಳು ಕೆಲವು ಪ್ರಭೇದಗಳಲ್ಲಿ ಕೊರತೆಯಾಗಿದ್ದು, ಇನ್ನು ಕೆಲವುಗಳಲ್ಲಿ ಗೋಳಾ 
ಕಾರ, ಸರಳ, ಸರಣಿಗಳಲ್ಲಿ ಅಥವಾ ಗೆಣ್ಣುಗಳ ಗೊಂಚಲಲ್ಲಿ ಸಾಧಾರಣವಾಗಿ ಅಂತರ್ಬೆಳ 
ವಣಿಗೆಯಲ್ಲಿರುತ್ತವೆ ; ಅಪರೂಪಕ್ಕೆ ಕಂದು. 


ಸಿಲಿಂಡ್ರೊ ಕಾರ್ಪಾನ್‌ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕ್ಲಾಮಿಡೊಬೀಜಾಣುಗಳು ಕೊರತೆಯಾಗಿದ್ದು ಅಥವಾ 
"ಅಪರೂಪಕ್ಕೆ ತಂತುಜಾಲದಲ್ಲಿರುತ್ತವೆ. 
೪. ಸ್ಟೋರೊಡಾಕಿಯಗಳು ಮಾದರಿಯಂತೆ ಕೊರತೆ 
ಯಾಗಿರುತ್ತ ವೆ. 1, ಸಿ. ಹೆಟಿರೊನೆಮಂ 


bb. ಸ್ಫೋರೊಡಾಕಿಯ ಇರುತ್ತವೆ. 


652 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


0. ದೊಡ್ಡ ಕೊನಿಡಿಯ ತಿರುಚಿದ್ದು, ಮಾದರಿ 

ಯಃತಿರುತ್ತವೆ. ಐದು ಅಡ್ಡ ಭಿತ್ತಿಯುತ, ' 

ಕೊನಿಡಿಯ ಮಾಧ್ಯಮಿಕವಾಗಿ ತಿರುಚಿರು 

ತ್ತವೆ. 2. ಸಿ, ಕ್ಕಾಂಡಿಡಂ 
€೦, ದೊಡ್ಡ ಕೊನಿಡಿಯ ತಿರುಚಿದ್ದು ಮಾದರಿ 

ಯಂತೆ ಐದೆರಿಂದ ಏಳು ಅಡ್ಡಭಿತ್ತಿಯುತ. 28, ಸಿ. ಕ್ಕಾಂಡಿಡಂ 


ತಳಿ ಮೇಜಸ 
೩೩. ಕ್ಲೊಮಿಡೊಬೀಜಾಣುಗಳು ಮಾದರಿಯಂತೆ ತಂತು 
ಜಾಲದಲ್ಲಿರುತ್ತವೆ. 
b. ಕೊನಿಡಿಯ ಮಾದರಿಯಂತೆ ಏಕಲಡ್ಡಭಿತ್ತಿ 
ಯುಳ್ಳೆವು. 3. ಸಿ. ಡೈಡಿಮ 
೧0, ಕೊನಿಡಿಯ ಮಾದರಿಯಂತೆ ಒಂದರಿಂದ ಮೂರು 
ಅಡ್ಡಭಿತ್ತಿಯುಳ್ಳ ವು. 4, ಸಿ. ಹ್ಯಾಡಿಸಿಕೋಲ 


1. ಸಿಲಿಂಡ್ರೊಕಾರ್ಪಾನ್‌ ಹೆಟಿರೊನೆಮಂ (ಬರ್ಕ್‌ಲಿ ಮತ್ತು ಬ್ರೂಮ್‌) ವುಲ್ಲನ್‌ವೆಬರ 
ತಂತುಜಾಲ ಬಿಳಿಯದು, ನಸು ಹಳದಿಗೆ ನಂತರ ಬದಲಾಯಿಸಿ ಉಣ್ಣೆ ಪುಚ್ಚ 
ದಂತಿರುತ್ತವೆ. ಕೊನಿಡಿಯ ಚೆಲ್ಲಾಪಿಲ್ಲಿಯಾಗಿ ಆಥವಾ ಹುಸಿ ಚೆಂಡುಗಳಲ್ಲಿದ್ದು 
ಮೊದಲು ಮೊಟ್ಟೆಯಾಕಾರ, ಅಂಡಾಕಾರ, ಏಕಕೋಶಯುತ, ಅನಂತರ ಉರುಳೆಯ್‌ 
ಕಾರ, ನೇರ ಅಥವಾ ಸ ಲ್ಪ ತಿರುಚಿದ್ದು ದಿ ಿಕೋಶಯುತ p 
0- ಅಡ್ಡಭಿತ್ತಿಯುಳ್ಳವು, 8-12 x 2.3-2.5 
]- ಅಡ್ಡಭಿತ್ತಿಯುಳ್ಳವು, 11-17 x 2.3-3.5y. 
ಸ್ಫೋರೊಡಾಕಿಯಗಳು ಇರುವುದಿಲ್ಲ. 
ಮಣ್ಣಿನಿಂದ : ಕೆನಡ (23). 


2,  ಸಿಲಿಂಡ್ರೊಕಾರ್ಪಾನ್‌ ಕ್ಕಾಂಡಿಡಂ (ಲಿಂಕ್‌) ಪುಲ್ಲನ್‌ವೆಬರ್‌ 

ಮೇಲ್ಮೈ ತಂತುಜಾಲ ಬಿಳಿಯಾಗಿದ್ದು, ಅಪರೂಪಕ್ಕೆ ಸ್ವಲ್ಪ ಹಳದಿ ಹಸುರ: 
ಮಿಶ್ರಿತ ಪ್ಲೆಕ್ಟಂಕೈಮಾ ಅಥವಾ ಸ್ಟ್ರೋಮಗಳಿದ್ದು, : ಮಾಸಲುಕಂದು, ಕಂದ: 
ಆಥವಾ ಕಡುಹಸುರು. ಸಣ್ಣ ಕೊನಿಡಿಯ ಅಂಡಾಕಾರ, ಉರುಳೆಯಾಕಾರ, ಬಿಡಿಯಾಗಿ 
ಅಥವಾ ಹುಸಿ ಚೆಂಡುಗಳಲ್ಲಿದ್ದು, ಅಪರೂಪಕ್ಕೆ ಸ್ಪೋರೊಡಾಕಿಯಗಳಲ್ಲಿದ್ದು 3.5- 
19-1.3-ತ್ಯ. ದೊಡ್ಡ ಕೊನಿಡಿಯ ಸಾಧಾರಣವಾಗಿ ಸ್ಪೋರೊಡಾಕಿಯ ಅಥವಾ 
ಪಿಯನ್ನಾಟ್‌ಗಳಲ್ಲಿ ಇದ್ದು, ಕೆನೆಯಂತಹ ಬಿಳಿ ಅಥವಾ ಹಳದಿ, ಉರುಳೆಯಾಕಾರ, 


ಮೊನಿಲಿಯೇಲ್ಡ್‌. 653 


ನೇರ ಅಥವಾ ಸ್ವಲ್ಪ ತಿರುಚಿದ್ದು ಮೊಂಡು ತುದಿ ಆಥವಾ ಉಪಗೋಳಾಕಾರ ತುದಿ 
ಯಿದ್ದು, ಐದು ಅಡ್ಡಭಿತ್ತಿ ಯುತ, ಅಪರೂಪಕ್ಕೆ ಮೂರು, ನಾಲ್ಕು, ಆರು ಅಡ್ಡಭಿತ್ತ್ವಿ 
ಯುತ, ಬಹು ಅಪರೂಪಕ್ಕೆ ಏಳು ಅಡ್ಡ ಭಿತ್ತಿಯುತ : 

3- ಅಡ್ಡಭಿತ್ತಿಯುಳ್ಳವು, 44% 5.1 

5. ಅಡ್ಡಭಿಶ್ತಿಯುಳ್ಳವು, 50-80 » 4.5-6.5,, 

7- ಅಡ್ಡಭಿತ್ತಿಯುಳ್ಳವು, 71% 5.3. 

ಕೊನಿಡಿಯ ಮೊದಲಿಗೆ ಸರಳ, ಅನಂತರ ವೃತ್ತಗಳಲ್ಲಿ ಕವಲೊಡೆದಿರುತ್ತವೆ. 

ಕ್ಲಾಮಿಡೊಬೀಜಾಣುಗಳು ಇರುವುದಿಲ್ಲ. 


ಮಣ್ಣಿನಿಂದ : ಕೆನಡ (23), 


2೩, ಸಿಲಿಂಡ್ರೊಕಾರ್ಪಾನ್‌ ಕ್ಕಾಂಡಿಡಂ (ಲಿಂಕ್‌) ತಳಿ ಮೇಜಸ್‌ ಪುಲ್ಲನ್‌ವೆಬರ್‌ 
ಮೇಲ್ಮೈ » ತಂತುಜಾಲ ಬಿಳಿಯದು, ಪ್ಲೆಕ್ಷಂಕೆ ಮಾದಂತೆ ಮಾಸಲು ಕಂದು. 


ಸಣ್ಣ ಕೊನಿಡಿಯ ಮೊದಲು ಅಂಡ ಉರುಳೆಯಾಕಾರ, 'ಬಿಡಿಯಾಗಿದ್ದು ಅಥವಾ ಹುಸಿ 
ಚೆಂಡುಗಳಲ್ಲಿದ್ದು, ಅಪರೂಪವಾಗಿ ಸ್ಫೋರೊಡಾಕಿಯಗಳಲ್ಲಿದ್ದು, ಅಡ್ಡಭಿತ್ತಿರಹಿತ, 
4-12: 2.52, ಏಕ ಅಡ್ಡಭಿಶ್ತಿಯವು 9-22 x 3-4ಿ. ದೊಡ್ಡ ಕೊನಿಡಿಯ 
ಸ್ಫೋರೊಡಾಕಿಯಗಳಲ್ಲಿ ಮತ್ತು ಪಿಯನ್ನಾಟ್‌ಗಳಲ್ಲಿ, ಕೆನೆಯಂತಹ ಬಿಳಿ ಅಥವಾ 
ಹಳದಿ, ಉರುಳೆ ಗದೆಯಾಕಾರ, ತಿರುಚಿದ್ದು, ಅಸಮವಾದ ಬದಿಗಳಿದ್ದು, ಮೊಟ್ಟೆಯಾ 
ಕಾರ ಅಥವಾ ಮೊಂಡಾದ ಬುಡವಿದ್ದು , ಐದರಿಂದ ಏಳು ಆಡ್ಡ ಭಿತ್ತಿಯಂುತ, ಅಪರೂ 
ಪಕ್ಕೆ ಮೂರು ಅಥವಾ ನಾಲ್ಕು ಅಥವಾ ಎಂಟರಿಂದ ಹತ್ತು ಅಡ್ಡ ಭಿತ್ತಿ ಯಂತ: 

3- ಅಡ್ಡಭಿತ್ತಿಯುಳ್ಳವು, 20-54 ೬ 3.5-5, 

5- ಅಡ್ಡಭಿತ್ತಿಯುಳ್ಳವು, 51-75 x 5-64, 

7- ಅಡ್ನಭಿತ್ತಿಯುಳ್ಳೆವು, 75-100 x 5-6.54 

9_ ಅಡ್ಡಭಿತ್ತಿಯುಳ್ಳವು, 82-110 x 5-7. 

ಕೊನಿಡಿಯದಂಡಗಳು ಮೊದಲು ಸರಳವಾಗಿದ್ದು, ಅನಂತರ ವೃತ್ತಾಕಾರದಲ್ಲಿ 

ಕವಲೊಡೆದಿರುತ್ತವೆ. ಕೊನಿಡಿಯ ಕ್ಲಾಮಿಡೊದಂಡಗಳು ಕೆಲವು ಸಾರಿ ಇರುತ್ತವೆ. 


ಮಣ್ಣನಿಂದ : ಕೆನಡ (23). 
3. ಸಿಲಿಂಡ್ರೊಕಾರ್ಪಾನ್‌ ಡೈಡಿಮಂ ವುಲ್ಲನ್‌ವೆಬರ್‌ 
ಸಹನಾಮ ರಾಮುಲೇರಿಯ ಯೂಡೈಡಿಮ ವುಲ್ಲನ್‌ವೆಬರ್‌ 


ಮೇಲ್ಮೈ ತಂತಂಜಾಲ ಬಿಳಿಯದಾಗೆದ್ದು, ಬದಲಾಗುತ್ತ ಹಳದಿಯಾಗುತ್ತದೆ. 
ಪ್ಲೆಕ್ಟಂಕೈಮಾ ಕಂದು. ಪ್ರಾಥಮಿಕ (ಮೂಲ) ಕೊನಿಡಿಯ ಚೆಲ್ಲಾಪಿಲ್ಲಿಯಾಗಿದ್ದು, 


654 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅನಂತರ ಸ್ಟೋರೊಡಾಕಿಯೆ ಮತ್ತು ಪಿಯನ್ನಾಟ್‌ಗಳಲ್ಲಿರುತ್ತವೆ. ಹಲವು ಸಾರಿ 
ಕಂಬಗಳಲ್ಲಿದ್ದು ಸಾಧಾರಣವಾಗಿ ಒಡೆದಿರುತ್ತವೆ. ಒಂದಾದನಂತರ ಒಂದು ಪೇರಿಸಲ್ಪ 
ಟ್ವಿದ್ದು, ಬಿಳಿ ಅಥವಾ ಕೆನೆಯಂತೆ, ಉರುಳೆಯಾಕಾರ, ಅಸಮಭುಜಗಳಿದ್ದು, ಮೊಂಡು 
ಶಂಕಾಕಾರ, ಬುಡದಲ್ಲಿ ಅಗ್ರಸ್ಮ ಭಾಗವಿದ್ದು, ಅಪರೂಪಕ್ಕೆ ಎರಡು ಅಥವಾ ಮೂರು 
ಅಡ್ಡಭಿಶ್ಚಿ ಯುತ : 

0- ಅಡ್ಡಭಿತ್ತಿಯುಳ್ಳವು, 7-12 x 3-54 

1- ಅಡ್ಡಭಿಶ್ತಿಯುಳ್ಳವು, 21-29 x4-5.5 

3- ಅಡ್ಡಭಿತ್ತಿಯುಳ್ಳವು, 35-43 » 5.5-6.3. 


ಕ್ಲಾಮಿಡೊಬೀಜಾಣುಗಳು ಕಂದು, ಅಂತರ್ಬೆಳವಣಿಗೆಯಾಗಿರುವುದಕ್ಕಿಂತಲೂ 
ಬಹು ಅಪರೂಪವಾಗಿ ತುದಿಯಲ್ಲಿ ಹೆಚ್ಚಾಗಿರುತ್ತವೆ. ನಯ ಅಥವಾ ಮುಳ್ಳಾಗಿದ್ದು, 
ಏಕಕೋಶಯುತ ಅಥವಾ ಸರಣಿಗಳಲ್ಲಿದ್ದು, 8-114 ವ್ಯಾಸವಿರುತ್ತವೆ. 


ಮಣ್ಣಿನಿಂದ : ಕೆನಡ (23). 


4. ಸಿಲಿಂಡ್ರೊಕಾರ್ಪಾನ್‌ ರ್ಮಾಡಿಸಿಕೋಲ ವುಲ್ಲನ್‌ವೆಬರ್‌ 
ಸಹನಾಮ ರಾಮುಲೇರಿಯ ಮ್ಯಾಕ್ರೊಸ್ಟೋರ ವುಲ್ಲನ್‌ವೆಬರ್‌ 


ಕೊನಿಡಿಯ ಬಿಡಿಯಾಗಿ, ಹುಸಿ ಚೆಂಡುಗಳಲ್ಲಿ, ಪಿಯನ್ನಾಟ್‌ಗಳಲ್ಲಿ, ಅಪರೂ 
ಪಕ್ಕೆ ಸ್ಪೋರೊಡಾಕಿಯಗಳಲ್ಲಿರುತ್ತವೆ; ಗುಂಪಿನಲ್ಲಿದ್ದಾಗ ಬಿಳಿಯಿಂದ ಕೆನೆಯಂತೆ, 
ಮೊದಲು ಚಿಕ್ಕವು, ಅವಿಚ್ಛಿನ್ನವಾಗಿದ್ದು, ಅಂಡಾಕಾರ ಅಥವಾ ಮೊಟ್ಟೆಯಾಕಾರ, 
ಉರುಳೆಯಾಕಾರ, 7-20 « 2-5, ಅನಂತರ ಮಾದರಿಯಂತೆ ಒಂದರಿಂದ ಮೂರು 
ಅಡ್ಡಭಿತ್ತಿಯುತ, ದೊಡ್ಡದು, ಉರುಳೆಯಾಕಾರ, ನೇರವಾಗಿದ್ದು, ಅಪರೂಪಕ್ಕೆ 
ಸ್ವಲ್ಪ ತಿರುಚಿಕೊಂಡಿದ್ದು . ಉಪ ಅಗ್ರಸ್ಥಭಾಗವುಳ ಗ ಬುಡವಿದ್ದು, ಏಕ ಅಡ್ಡ ಭಿತ್ತಿ 
ಯುಳ್ಳವು, 24-29 x4.5-6.54, ಮೂರು ಅಡ್ಡಭಿತ್ತಿಯುಳ್ಳವು, 30-38 » 
4.7-7.5. ಕ್ಲಾಮಿಡೊಬೀಜಾಣುಗಳು ಅಂತರ್ಬೆಳವಣಿಗೆಯಾಗಿದ್ದು, ಅಸಂಖ್ಯಾತ, 
ಸಾಧಾರಣವಾಗಿ ಸರಣಿಗಳಲ್ಲಿ ಅಥವಾ ಗಂಟುಗಳಲ್ಲಿದ್ದು, ಕಂದು, ಗೋಳಾಕಾರದವು 
10-164 ವ್ಯಾಸವಿರುತ್ತವೆ. ಮೇಲ್ಮೈ ತಂತುಜಾಲ ಉಣ್ಣೆ ಪುಚ್ಛದಂತೆ. ಹಳದಿ ' 
ಮಿಶ್ರಿತ ಬಿಳಿ, ಕೆಳಮುಖ ಮಾಸಲು ಕಂದು ಬೇಡಿಯಂನಂತಿರುತ್ತವೆ. ಕೊನಿಡಿಯ 
ದಂಡಗಳು ಮೊದಲು ಸ್ವಲ್ಪ ಅನಂತರ ಕುಂಚದಂತೆ ಆಥವಾ ವೃತ್ತಗಳಲ್ಲಿ ಕವಲೊಡೆ 
ದಿರುತ್ತವೆ. 


ಮೊನಿಲಿಯೇಲ್ಸ್‌. 655 


ಕೆ 


ಮಣ್ಣಿನಿಂದ ; ಕೆನಡ (22), ಯೂರೋಪ್‌ 
(234). 


(7) ಮೈರೊತೀಸಿಯಂ ಟೋಡ್‌ 


ಕೊನಿಡಿಯ ಪದರ ಗುರಾಣಿ ಅಥವಾ ಲೋಡಿನ 
ಆಕಾರವಿದ್ದು, ಕಪ್ಪು, ಅಂಚಿನ ಸುತ್ತಲೂ ಪಾರದರ್ಶಕ 
ಕೂದಲು ಸುತ್ತು ವರಿದಿರುತ್ತವೆ. ಕೊನಿಡಿಯದಂಡಗಳು 3 5! ಮೈರೊ 
- ರು ತೀಸಿಯಂ ಕೊನಿಡಿಯದಂಡ 
ಚಿಕ್ಕ ದಂಡದಾಕಾರ. ಕೊನಿಡಿಯ ಬಹು ಚಿಕ್ಕವು, ಅಂಡಾ ಗಳು ಮತ್ತು ಕೊನಿಡಿಯ 
ಕಾರ ಅಥವಾ ಉರುಳೆಯಾಕಾರ. (ಲಿಂಡಾವು ಕೃಪೆ). 


ಮೈರೊತೀಸಿಯಂ ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಸ್ಪೋರೊಡಾಕಿಯ ಗುರಾಣಿಯಾಕಾರ, ಕೊನಿಡಿಯ 
8-10 x 2. 
b. ಕೊನಿಡಿಯ ಕಿರಿದು ಮತ್ತು ಉರುಳೆಯಾಕಾರ. 1. ಮೈ, ರೊರಿಡಂ 
bb. ಕೊನಿಡಿಯ ಗೋಳಾಕಾರ, ಅಂಡಾಕಾರ. 2. ಮೈ. ವೆರ್ರುಕೇರಿಯ 
೩೩. ಸ್ಫೋರೊಡಾಕಿಯ ನೀರ್ಗುಳ್ಳೆಯಾಕಾರ, ಕೊನಿಡಿಯ 
7x 34. 3. ಮೈ. ಕಾನ್ಫೆಕ್ಸಂ 


|. ಮೈರೊತೀಸಿಯಂ ರೊರಿಡಂ ಟೋಡ್‌ 


ಸ್ಪೋರೊಡಾಕಿಯ ಗುರಾಣಿಯಾಕಾರ, ಅನಂತರ ಒಂದುಗೂಡಿ ಬೆಳೆದುತೊಟ್ಟು 
ರಹಿತವಾಗಿದ್ದು, ಕಪ್ಪು, ಎತ್ತರಿಸಲಾದ ಬಿಳಿ ಅಂಚಿದ್ದು, 2-6 ಮಿಮಿ ವ್ಯಾಸ, 
ಕೊನಿಡಿಯದಂಡ ಕವಲೊಡೆಯದೆ ಅಥವಾ ದ್ವಿಕವಲಾಗಿ, ಪೊದರಿನಂತೆ, 30-40 
ಉದ್ದ, 24 ಅಗಲ.  ಕೆಸನಿಡಿಯ ಉರುಳೆಯಾಕಾರ, ಎರಡು ತುದಿಗಳು ಎತ್ತರಿಸಿ 
ದಂತಿದ್ದು, ಎರಡು ಎಣ್ಣೆ ಹನಿಗಳಿದ್ದು, ಹೊಗೆಯಂತಹ ಆಲಿವ್‌ ಹಸುರು, 8-10, 
ಒಂದೊಂದು ಸಾರಿ :14,, ಉದ್ದ, 2, ದಪ್ಪವಿರುತ್ತವೆ. - 

ಮಣ್ಣಿನಿಂದ : ಭಾರತ (70), ಸ್ವಿತ್ಸರ್‌ಲಂಡ್‌ (24). 

ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಉತ್ತರ ಡಕೋಟ (210). 


2. ಮೈರೊತೀಸಿಯಂ ವೆರ್ರುಕೇರಿಯ (ಆಲ್ಬರ್ಟಿನಿ ಮತ್ತು ಸ್ಕಿನಿಯಿನಿಟ್ಸ್‌) ಡಿಟ್ಮಾರ್‌, 
ಸಹನಾಮ ಮೆಟಾರೇಜಿಯಂ ಗ್ಲೂಟಿನೋಸಂ ಪೋಪ್‌ 


ತಂತುಜಾಲ ಚಾಪೆಯಂತಿದ್ದು, ಶೋಧಕ ಕಾಗದದ ಮೇಲೆ ಬೆಳೆದಿದ್ದು, ಅಪ್ಪಟ 
ಬಿಳಿಯದ್ದು ಜೊತೆಗೆ ಮಬ್ಬು ಆಲಿವ್‌ ಹಸುರಿನಿಂದ ಅಲಿವ್‌ ಕಪ್ಪಾದ ಕೊನಿಡಿಯ 


656 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಗುಂಪುಗಳು ತಂತುಜಾಲದ ಮೆದೆಗಳಲ್ಲಿರುತ್ತವೆ. ಕೊನಿಡಿಯದಂಡಗಳು 75, ಉದ್ದ, 
ನೇರಕ್ಕೆ ಬೆಳೆದಿದ್ದು, ಅಡ್ಡಭಿಶ್ತಿಯುತ ; ಕುಂಚದಂತೆ ಮೇಲೆ ಕವಲೊಡೆದು, ಗೂಟಗಳ 
ಬೇಲಿಯಂತಹ ಪದರ ಕಂತೆಗಳಲ್ಲಿ ರೂಪಿತವಾಗಿದ್ದು ಅವುಗಳಲ್ಲಿ ಆಲಿವ್‌ ಕಪ್ಪು 
ಗ್ಲೂಟಿನ್‌ನಂತಹ ಕೊನಿಡಿಯ ಗುಂಪುಗಳು ಉತ್ಪತ್ತಿಯಾಗುತ್ತವೆ. ಕೊನಿಡಿಯ 
ಸರಣಿಗಳಲ್ಲಿ ಬಿಟ್ಟಿದ್ದು, ನೇರವಾದ ಬೆರಳಿನಂತಹ ಫೈಯಲಿಡ್‌ಗಳಲ್ಲಿ ಬಿಟ್ಟಿರುತ್ತವೆ. 
ಕೊನಿಡಿಯ ನೀಳಾಕಾರ ಅಂಡಾಕಾರ, ನಯ, ಮಬ್ಬು ಆಲಿವ್‌ ಹಸುರಿನಿಂದ ಆಲಿವ್‌ 
ಕಪ್ಪು, 6-9.5x1.5-3.9. 

ಮಣ್ಣಿನಿಂದ: " ಅಮೇರಿಕ ಸಂಯುಕ್ತ ಸಂಸ್ಥಾನಗಳು : ಮೆರಿಲ್ಯಾಂಡ್‌, 
ವಿಸ್ಕಾನ್ಸಿನ್‌ (206). 


3. ಮೈರೊತೀಸಿಯಂ ಕಾನ್ಜೆಕ್ಸಂ ಬರ್ಕ್‌ಲಿ ಮತ್ತು ಕರ್ಟಿಸ್‌ 


ಸ್ಪೋರೊಡಾಕಿಯ ನೀರ್ಗುಳ್ಳೆಯಾಕಾರ, ಬಿಳಿಯ ಒಂದು ಸಿಪ್ಪೆಯಿಂದ ರಚಿತ 
ವಾಗಿರುತ್ತವೆ. ಕೊನಿಡಿಯ ಚಿಕ್ಕ ಎಳೆಯಾಕಾರ, 7» ತ್ಯ. 


ಮಣ್ಣಿನಿಂದ : ಅಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಲಿನಾಯಿಸ್‌ (187). 


(8) ಎಪಿಕಾಕಂ ಲಿಂಕ್‌ 


ಸ್ಫೋರೊಡಾಕಿಯ ಗೋಳಾಕಾರ ಆಥವಾ ಕಮಾ 
ನಿನಾಕಾರ, ಸಾಧಾರಣವಾಗಿ ಬಹಳ ಚಿಕ್ಕವು, ಸಾಧಾರಣ 
ವಾಗಿ ಸ್ಫೊಮ್ಮಾಟದ ಒಂದು ಕೆಳಪದರವು ಚಪ್ಪಟೆ 
ಅಥವಾ ಅರೆ ಗೋಳಾಕಾರದ ಕೋಶಿಕೆಗಳಿಂದ ಆಗಿರುತ್ತದೆ. 
ಕೊನಿಡಿಯದಂಡಗಳು ಈ ಸ್ಫ್ರೋಮದಿಂದ ಉದ್ಭವಿಸಿ 
ಸಾಧಾರಣವಾಗಿ ಚಿಕ್ಕವು, ಬಣ್ಣದಲ್ಲಿ ಕಪ್ಪು, ಎಲ್ಲ ಬದಿ, ಚಿತ್ರ 152. ಎಪಿಳಾಕಂ 
ಗಳಿಂದಲೂ ಛೇದಿಸಲಾಗಿರುತ್ತವೆ. ಕೊನಿಡಿಯ ಒಂಟಿ ಸೊ ರೊಡಾಕಿಯಂ ಮತು 
ಯಾಗಿ, ಕೊನಿಡಿಯದಂಡಗಳ ತುದಿಗಳಲ್ಲಿ ಬಿಟ್ಟಿದ್ದು, ಕೊನಿಡಿಯ (ಲಿಂಡಾವು ಕೃಪ. 
ಗೋಳಾಕಾರ ಅಥವಾ ಮೊಟ್ಟೆ ಕೈಯಾಕಾರ, ಕಪ್ಪು, ನಯ 
ಅಥವಾ ಮುಳ್ಳು ಆಥವಾ ಗುಬುಟಗಳಂತಾಗಿದ್ದು, ಆಗಾಗ್ಗೆ ಬಲೆ ನಾಳದಂತಹ ಬಾಹ್ಯ 
ಮೇಲ್ಮೆ ಎಯಿದ್ದು, ಏಕಕೋಶಿಕ ಆಥವಾ ಅಡ್ಡಭಿತ್ತಿಗಳಿಂದ ವಿಭಾಜಿತ. 





ಎಪಿಕಾಕಂ  ಜಾತಿಯಲ್ಲಿನ ಪ್ರಭೇದಗಳ ಸಂಕೇತ 
೩. ಕೊನಿಡಿಯ 21-25,, ವ್ಯಾಸ. 1. ಎ. ನೈಗ್ರಂ 
೩೩. ಕೊನಿಡಿಯ 16-224 ವ್ಯಾಸ. 2. ಎ. ಪರ್ಫ್ಮೂರಸೆನ್ಸ್‌ 


657 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


1. ಎಪಿಕಾಕಂ ನೈಗ್ರಂ ಲಿಂಕ್‌ (ಪ್ಲೇಟ್‌ X11, E) 

ಸ್ಲೋರೊಡಾಕಿಯ ಚೆಲ್ಲಾಪಿಲ್ಲಿಯಾಗಿದ್ದು , ಮೊನಚು, ಕಪ್ಪ, ಅರೆ ಗೋಳಾ 
ಕಾರದ ಗುಳಿಬಿದ್ದ ಕಪ್ಪಾದ ಸ್ಟ್ರೋಮಾದ ಮೇಲಿರುತ್ತದೆ. ಕೊನಿಡಿಯದಂಡಗಳು 
ಗದೆಯಾಕಾರ, ಅಡ್ಡಭಿತ್ತಿರಹಿತ, ಕಪ್ಪು, 12-14. 5-7. ಕೊನಿಣಯ ಗೋಳಾ 
ಕಾರ, ವಿರಳವಾಗಿ ತೊಟ್ಟುಯುತ, ಕಡುಗಪ್ಪು ಕಂದು, ಸೂಕ್ಷ್ಮ ಉಬ್ಬುಳ್ಳವು, ಒರೆ 
ನಾಳದಂತೆ ಸುಕ್ಕಾಗಿದ್ದು, 21-25 ವ್ಯಾಸ. " 

ಮಣ್ಣಿನಿಂದ : ಕೆನಡ (23). 


2. ಎಪಿಕಾಕಂ ಪರ್ಪ್ಯೂರಸೆನ್ಸ್‌ ಎರೆಂಬರ್ಗ್‌ 

ಸ್ಪೋರೊಡಾಕಿಯ ಕಪ್ಪುಕಂದು, ಗೋಳಾಕಾರ, 120-1504 ವ್ಯಾಸ, 
ಒಂದುಗೂಡಿ 2-3 ಮಿಮಿ ಉದ್ದವಾದ ಮೆದೆಯ ಮೇಲೆ ನೀಳವಾದ ನೇರಿಳೆ ಮಿಶ್ರಿತ 
ಮಚ್ಚೆಗಳಂತಾಗುತ್ತವೆ. ಕೊನಿಡಿಯ ಗೋಳಾಕಾರ, ಮೊದಲು ಹಳದಿ, ಅನಂತರ 
ಕಂದು, ಬಲೆನಾಳದಂತಿದ್ದು, ಗುಳ್ಳೆಗಳಂತಿದ್ದು, ಜೊತೆಗೊಂದು ಕಿರಿದಾಗುತ್ತ ಹೋದ 
ಪಾರದರ್ಶಕ ತೊಟ್ಟು ಬುಡದಲ್ಲಿದ್ದು, 16-22, ವ್ಯಾಸ. 


ಮಣ್ಣಿನಿಂದ : ಈಜಿಪ್ಟ್‌ (142). 


[42] 


po 


IV. ಬರಡು ಶಿಲೀಂಧ್ರಗಳು 


ಬರಡು ಶಿಲೀಂಧ್ರಗಳ ಜಾತಿಗಳ ಸಂಕೇತ 


a. ಸ್ಕೈರೋಷಿಯಗಳಿರುತ್ತವೆ 
b. ಸ್ಮೈರೋಷಿಯಗಳಿಗೆ ನಿರ್ದಿಷ್ಟ ಆಕಾರವಿರುವುದಿಲ್ಲ. (1) ಕೈಜಾಕ್ಟೊನೀಯ 
(ಪೆಲ್ಲಿಕುಲೇರಿಯ) 
bb. ಸ್ಮೈರೋಷಿಯ ನಿರ್ದಿಷ್ಟವಾದ ಗೋಳಾಕಾರದ 
ಅಂಗಗಳಾಗಿರುತ್ತವೆ. (2) ಸ್ಕೈರೋಷಿಯಂ 


(1) ರೈಜಾಕ್ಟೊನೀಯ ಡಿ. ಕ್ಯಾಂಡೊಲ್‌ 


ಸ್ಮೈರೋಷಿಯ ನಿರ್ದಿಷ್ಟಾಕಾರ 
ವಿಲ್ಲದೆ, ಆಗಾಗ ಒಂದುಗೂಡಿ ಬೆಳೆದಿದ್ದು, 
ಕೊಂಬಿನಂತೆ, ರಸಭರಿತ, ಜೊತೆಗೊಂದು 
ತೆಳುವಾದ ಸರಿಯಾಗಿ ರೂಪಿತವಿರದ ಅಂಚು 
ಗಳು ಇದ್ದು ತಂತುಜಾಲದಲ್ಲಿ ಹೂತಿರು 
ತ್ತದೆ ಮತ್ತು ತಂತಂಜಾಲದ ಎಳೆಗಳಿಂದ 
ಆವರಿತವಿರುತ್ತವೆ. 





ಚಿತ್ರ 153, ರೈಜಾಕೊನೀಯ 9. 
ಒಂದು ಪ್ರಭೇದವನ್ನು ಪರಿಗಣಿಸ ತ್ರತುದಾರ ಫಿ. ಬೆಸಿಡಿಯಂ ಮತ್ತು ಬೀಜಾ 
ಲಾಗಿದೆ. ಣುಗಳು €. ಸ್ಲೈರೋಷಿಯ ತಂತುದಾರಗಳು 


1. ರೈಜಾಕ್ಟೊನೀಯ ಸೊಲಾನಿ ಕುನ್‌ 


ಈ ಪ್ರಭೇದವನ್ನು ಬೆಸಿಡಿಯೊ ಮೈಸಿಟೀಸ್‌ನ ಕಾರ್ಟಿಸಿಯಂ ವೇಗಂ ಕ್ರ, ಮತ್ತು 
C. ಗೆ ಸೇರಿಸಲ್ಪಟ್ಟಿರುವುದನ್ನೂ ಪೆಲ್ಲಿಕುಲೇರಿಯ ಜಾತಿಗೆ ವರ್ಗಾಯಿಸಲಾಗಿದೆ 
(155), ಇದರ ವಿವರಣೆಯು ಕೆಳಕಂಡಂತಿದೆ. 


ಪೆಲ್ಲಿಕುಲೇರಿಯ ಕುಕ್‌ 


ಫಲಿತ ಫಲ ಬುಡಮೇಲಾಗಿ ತಿರುಗಿದ್ದು, ಶ್ಲೇಷ್ಮದಂತೆ ಅಥವಾ ಅಸಮವಾದ 
ಜೇಡರ ಬಲೆಯಂತಿದ್ದು, ಬಲೆನಾಳದಂತಹ ಪೊರೆಯಾಗಿದ್ದು, ಸೂಕ್ಷ ವಾಗಿ ಹರಳು 
ರೂಪಿತವಾಗಿದ್ದು, ಮಸೂರದ ಅಡಿಯಲ್ಲಿ ಸಾಧಾರಣವಾಗಿ ಉಂಡೆಯಾಗಿದ್ದು ಅಥವಾ 


660 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಮ ಮತ್ತು ಸಡಿಲ ಚರ್ಮದ ಹುರುಪೆಯುಂತಿರುತ್ತದೆ. ತಂತುದಾರಗಳು ದಪ್ಪವಾದ, 
ಚಿಕ್ಕ ಕೋಶದ ಬುಡದ ಎಳೆಗಳನ್ನು ಬಿಟ್ಟು ಆನಿಲಿನ್‌ ನೀಲಿ ಬಣ್ಣವನ್ನು ಹೆಚ್ಚಾಗಿ 
ತೆಗೆದುಕೊಳ್ಳುತ್ತವೆ. ಬದಿಗೆ ಲಂಬರೂಪವಾಗಿ ಕವಲೊಡೆದು ಮತ್ತು ಆಗಾಗ್ಗೆ 
ಶಿಲುಬೆಯಾಕಾರದ ಕೋಶಗಳು ರಚಿತವಾಗಿರುತ್ತವೆ. ಓರೆಯಾಗಿರುವ ತಂತುದಾರಗಳು 
ಮಧ್ಯಾರಂಭಿಗಳಲ್ಲಿ ವಿಭಜಿತವಾಗಿ ಅನೇಕ ಸಾರಿ ಸಾಧಾರಣವಾಗಿದ್ದು, ತುದಿಯಲ್ಲಿ 
ಬೆಸಿಡಿಯೆಗಳನ್ನು ಸಾಧಾರಣವಾಗಿ ಕ್ಕಾಂಡೆಲಬ್ರಂನಂತೆ ಗೊಂಚಲುಗಳಲ್ಲಿ ಬಿಟ್ಟಿರುತ್ತವೆ 
ಅಥವಾ ಪರಾವಲಂಬಿ ಪ್ರಭೇದಗಳಲ್ಲಿ ಕೆಲವು ಸಾರಿ ಚಿಕ್ಕದು ಮತ್ತು ಸ್ವಲ್ಪ ವಿಭಜಿತ 
ವಾಗಿರುತ್ತದೆ. ಬೆಸಿಡಿಯ ಉಪಳರುಳೆಯಾಕಾರ, ಆಸರೆ ಕೋಶಗಳು ವ್ಯಾಸದಲ್ಲಿ 
ಅಧಿಕವಾಗಿರದೆ, ಹೋಲಿಕೆಯಲ್ಲಿ ಚಿಕ್ಕವು, ನಾಲ್ಕು ಅಥವಾ ಅನೇಕ ಪ್ರಭೇದಗಳಲ್ಲಿ 
ಆರರಿಂದ ಎಂಟು ಸ್ಪೆರಿಗ್ಮಾಟಗಳನ್ನು ' ಬಿಟ್ಟಿರುತ್ತವೆ. ಬೀಜಾಣುಗಳು ನಯಭಿತ್ತಿ 
ಯುತ ಅಥವಾ ಅಪರೂಪಕ್ಕೆ ಒರಟು ಅಥವಾ ಮುಳ್ಳು ಯತ, ಬಣ್ಣರಹಿತ ಅಥವಾ 
ನಸುಮಾಸಲು ಕುದು, ಸಿಸ್ಟಿಡಿಯಗಳು ಕೊರತೆ ಆಥವಾ ಇರುತ್ತವೆ ಮತ್ತು ವಿವಿಧ 
ಆಕಾರಗಳಲ್ಲಿರುತ್ತವೆ. 
ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


ಪೆಲ್ಲಿಕುಲೇರಿಯ ಫಿಲಮೆಂಟೋಸ (ಪಾಟಾಲಾರ್ಡ್‌) ರೋಜರ್ಸ್‌ 
ಸಹನಾಮ ಕಾರ್ಟಿಸಿಯಂ ವೇಗಂ ತಳಿ ಸೊಲಾನಿ ಬರ್ಕ್‌ಲಿ ಮತ್ತು ಕರ್ಟಿಸ್‌ 


ಫಲಿತ ಫಲ ಒಂದು ತೆಳುವಾದ, ಬೇರ್ಪಡೆಯಾಗಬಲ್ಲ ಶೀಸೆಯಾಕಾರದ ಅಥವಾ 
ಅಸಮ ಜೇಡರ ಬಲೆಯಂತಹ ಹುರುಪೆಯಂತೆ ರಚಿತವಾಗಿದ್ದು, ಒಣಗಿದಾಗ ಬಿಳಿ 
ಯಿಂದ ಕಾಕಿಯುಂತೆ ಅಥವಾ ಅರೆ ಪಾರದರ್ಶಕ : ತಂತುದಾರ ಸಮಕೋನಗಳಲ್ಲಿ ಕವ 
ಲೊಡೆದು, ಕೆಲವು ಶಿಲುಬೆ ಆಕಾರದ ಕೋಶಗಳಿರುತ್ತವೆ. ಜಂಟಿನಳಿಕೆಗಳಿರುವುದಿಲ್ಲ; 
45-14 (-17), ವ್ಯಾಸ; ಬುಡದಲ್ಲಿ ಉದ್ದಕೋಶಯುತ. ಪೀಪಾಯಿಯಾಕಾರದ 
ಉಂಗುರಗಳಿದ್ದು, ಹೇರಳವಾಗಿ ಕವಲೊಡೆದು, ಮತ್ತು ಬೆಸಿಡಿಯಗಳನ್ನು ಚಿಕ್ಕದಾದ 
ಅಸಮರ್ಪಕ ಅಸಮಸೂತ್ರ ವಿಭಜಿತ ಮಧ್ಯಾರಂಭಿಗಳಲ್ಲಿ ಬಿಟ್ಟಿರುತ್ತವೆ. ಬೆಸಿಡಿಯ 
ಉಪ ಉರುಳೆಯಾಕಾರ ಮತ್ತು ಪೀಪಾಯಿಯಾಕಾರ ಅಥವಾ ಗದೆಯಾಕಾರ (ತುದಿ 
ಹತ್ತಿರ ಅಗಲ), (10-)12-18 (-23) x 8-11 (-12,53,, ನಾಲ್ಕು ಸ್ಪೆರಿಗ್ಮಾಟ 
ಗಳನ್ನು ಬಿಟ್ಟಿ ಕದ್ದು, ಅವ ಮೊಂಡು ಗುಬುಟಗಳಿಂದ ಉದ್ಭವಿಸಿದ್ದು ಅನಂತರ ಕೊಂಬು 
ಗಳಾಕಾರವಿದ್ದು, (3-) 5.5-12 (-20)x1.5-3.5 (-4.54), ಬೀಜಾಣು 
ಗಳು ಮೊಟ್ಟೆಯಾಕಾರ ಅಥವಾ ಆಯತ ಮೊಟ್ಟೆಯಾಕಾರ, ತೆಳುಭಿತ್ತಿಯುತ, ಒಳಬದಿ 
ಚಪ್ಪಟೆಯಾಗಿ, ಒಂದು ಭಾಗದಿಂದ ಸ್ವಲ್ಪ ಕೆಳಗಡೆ ಸ್ವಲ್ಪ ಅಗಲವಿದ್ದು, ಕತ್ತರಿಸಲ್ಪಟ್ಟ 
ಅಗ್ರಸ್ಥಭಾಗವಿದ್ದು, 7-12,5 ೬4-77; ಬಲವಾದ ಮೂಲ ತಂತುಜಾಲದಿಂದ 


ಬರಡು ಶಿಲೀಂಧ್ರಗಳು 061 


( 


ಆಗಾಗ್ಗೆ ಮೊಳೆತು ಅದರ ಮೇಲೆ ಇದೆ: ಬಗೆಯ ದ್ವಿತೀಯ ಬೀಜಾಣುಗಳು ಬಿಟ್ಟಿರು 
೬ 


ದತ 
WwW. 


et 


ಮಣ್ಣಿನಿಂದ : ಕೆನಡ (22). 
ಆಮೆರಿಕ ಸಂಯುಕ್ತ ಸಂಸ್ಥಾನಗಳು : ಇಡಾಹೊ (140). 


(2) ಸೈ ಎರೋಷಿಯಂ ೬ ಟೋಡ್‌ 


ಸ್ಮೈರೋಷಿಯ ವಿವಿಧವಾಗಿ ರಚಿತವಾಗಿದ್ದು, ಗೋಳಾಕಾರ, ನೀಳಾಕಾರ, 
ಉಬ್ಬಿದ ಅಥವಾ ಚಪ್ಪಟೆಯಾಗಿದ್ದು, ಆಗಾಗ್ಗೆ ಪಟ್ಟೆಯಂತಿದ್ದು, ಒಂಟೆಯಾಗಿ 
ಅಥವಾ ಒಗ್ಗೂಡಿದ್ದು, ಕೆಲವ್ಪ ಸಾರಿ ವಿಸ್ತಾರವಾದ ಮೇಲೆ ಯನ್ನು ಆವರಿಸಿರು 
ತ್ತದೆ. ಬಹುಪಾಲು ಕಪ್ಪು ಬಣ್ಣದ್ದಾಗಿದ್ದು, ಸಾಧಾರಣವಾಗಿ ಕಪ್ಪ ಗಡಸು, ವಿಶೇಷ 
ವಾಗಿ ಒಣಗಿದ್ದು, ಒಳಗಡೆ ಸಾಧಾರಣವಾಗಿ ಹೊಳಪುಳ್ಳ ಬಣ್ಣ ವಿರುತ್ತ ದೆ. ತೊಗಟೆಯ 
ಅಂಗಾಂಶವು ಒಳಗಡೆಯಿರುವ ಬಣ್ಣದಿ:ದ ಮತ್ತು ಕೋಶದ ರು ಕನೆಯಿಂದ ಭಿನ್ನವಾಗಿರು 
ವುದು ಎದ್ದುಕಾಣುತ್ತದೆ. 


ಒಂದು ಪ್ರಭೇದವನ್ನು ಪರಿಗಣಿಸಲಾಗಿದೆ. 


ತ ಶಿ ಅಸಂಖ್ಯಾತ, 
ಗುಲಾಬಿ ಮಿಶ್ರಿತ ಕಾಕಿಯಿಂದ ಹಸುರು ಕಂದಿನಿಂದ ಏಲಕ್ಕಿ ಎಣ್ಣೆ ಕಂದು. ಗೋಳಾ 
ಕಾರದ ಸ್ಕೈ ರೋಷಿಯಗಳನ್ನು ಬಿಟ್ಟೂ. 0.8-2.5 ಮಿಮಿ ವರಿಗೂ ವ್ಯಾಸವಿರುತ್ತವೆ. 


ಮಣ್ಣಿನಿಂದ: ದೆಕ್ಷಿಣ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು. 


ಸೇರ್ಪಡೆಯಾಗದ ಪ್ರಭೇದಗಳು 


ಈ ಕೆಳಗಿನ ಪ್ರಭೇದಗಳನ್ನು, ಅವುಗಳ ಸ್ಥಾನ ಮತ್ತು ಕಂಡುಬರುವಿಕೆಗೆ 
ಸಂಬಂಧಪಟ್ಟ ಮಾಹಿತಿಯು ಸಾಕಷ್ಟು ದೊರೆತಿಲ್ಲವಾದುದರಿಂದ ಅವುಗಳನ್ನು ಸಂಕೇತ 
ಗಳಲ್ಲಿ ಸೇರಿಸದೆ ಬಿಟ್ಟುಬಿಡಲಾಗಿದೆ. 


ಆಕ್ರೊತೀಕ ಲುಂಜಿನೆನ್ಸ್‌ ಜಿಲ್ಪಿನಿಯಿ (189). 

ಬೈಸ್ಟೋರ ಪುಸಿಲ್ಲ ಸ್ಯಾಕರ್ಡೊ (89). 

ಕೆಟಿನುಲೇರಿಯ ಫುಲಿಜೀನಿಯ ತಳಿ ಲುಂಜಿನೆನ್ಸ್‌ ಜಿಲ್ವಿನಿಯಿ (189). 

ಡಿಯಾಟಿಯಂ ಲುಜಿನೆನ್ಸ್‌ ಜಿಲ್ವಿನಿಯಿ (189). 

ಡಿಕೊಲ್ಲ ಪೈರಿನ ಪ್ರಿಲಿಯಕ್ಸ್‌ ಮತ್ತು ಡೆಲಕ್ರೊಯಿಕ್ಸ್‌ (189). 

ಫ್ರ್ಯಮಾಗೊ ವೇಗನ್ಸ್‌ ಪರ್ಸೂನ್‌ (188) (189). 

ಜಿಯೊಮೈಸಿನ್‌ ವಲ್ಗ್ಯಾರಿಸ್‌ ಟ್ರಾಹೆನ್‌ (205). 

ಹಾಡ್ಪೊಟ್ಟೈಕಂ ಲುಂಜಿನೆನ್ಸ್‌ ಜಿಲ್ವಿನಿಯಿ (189). 

ಹಾಪ್ಲೊಟ್ಟೈಕಂ ರೋಸಿಯೊಫ್ಲೇವಂ ಜಿಲ್ವಿನಿಯಿ (189). 

ಮೈಸೀಲಿಯಾಫ್ಟರ ಸಲ್ಫ್ಫೂರಿಯ ಗಡ್ಡರ್ಡ್‌ (73). 

ಈಡೊಸೆಫಾಲಂ ಲುಂಜಿನೆನ್ಸ್‌ ಜಿಲ್ವಿನಿಯಿ (189). 

ಆಯಿ ಪಿಡಿಯೊಡೆಂಡ್ರಾನ್‌ ಫ್ಲೇವಂ ಜಿಲ್ವಿನಿಯಿ (189). 

ರೀನೊಟ್ಟೈಕಿಯಂ ರೋಸಿಯೊ ಫ್ಲೇವಂ ಜಿಲ್ರಿ )ಿನಿಯಿ (189) 

ಸಾಕ್ಷಿಯ ಆಲ್ಬಿಕನ್ಸ್‌ ಬೇ (89) 

ಸೆಪ್ಲೊಗ್ಲೊಯಂ ಪ್ರೊಪಿನ್‌ಕೃಂ (ಬೂಬಾಕ್‌ ಮತ್ತು ವ್ಹುಜೆಲ್‌) ವಲ್ಲನ್‌ವೆಬರ್‌ 
(143). 

ಸ್ಪೆರೊನೀಮ ಫಾಗಿ ಆಡೆಮನ್ಸ್‌ (89). 

ಬಾರುಲಾಯಿಡಿಯ ಟಬಾಯಿಕಂ ಜಿಲಿ ಿನಿಯಿ (188), 


6. 


ಸಂಬಂಧಿಸಿದ ಗ್ರಂಥಗಳು 


., Asso, EV, 


1923. The occurrence and action of fungi in soils, Soif Sci. 
16 : 207-16. 





1926. A study of the microbiological activities in some Louisiana 
soils : A preliminary survey. La. Agr. Exp. Sta. Bul. 194, 25 pp. 





1926 aaxonomic studies on 5011 fungi. lowa State Coll. Jour. Sci., 


1927. Scolecobasidium, a new genus of soil fungi. Mycologia 
19 : 29-31. 


ಹಿ೧೬೦೫1, M., AND 5. HIRABAYASHI 
1932. Mikrobiologische Untersuchungen uber die Boden in Taiwan 
{Formosa}. 4. Studien uber die mikrobiologische Eigenschaften der 
Humussaureboden bei Zozan in der Nahe von Taihoku. 11. Uber 
die Schimmelpilzflora. Jour. Soc. Trop. Agr. 4 (4) : 389-401, 


AvautTz, L. 
1886. Untersuchungen uber die niederen Pilze der Ackerkrumme. 
Inaugural Dissertation, Liepzig. 78 pp. 


AoniHorRrupy, V. 
1953. Soil conditions and root diseases. VIIl. Rhizosphere micto- 
fiora of some of the important crop plants of South India, Proc. 
Indian Acad. 501. B, 37: 1.13, 


AjzLLo, 118880 ಎ ಇ 
1956, Soil as natural reservoir for human pathogenic fungi. Science 
123 ; 876-79. 


AtcoxN, ಆ. D., anv ಛಿ, ಛಿ, YeaGeR | | WN 
1938. A monograph of the genus Cunninghamelia with additional 
descriptions of several common species. Mycologia 30 : 653-58. 


, Auzs, L.M. 


1950. New species of celiulose decomposing fungi. 1}. Mycologia 
44 : 642-45. 


, Arpt ಲಿ. anv H. W. 1೦೭೭೯೩೪8೫೬೬ 


1910. Grundlagen einer Monographie der Gattung Fusarium. Arb. 
K. biol. Anst. Land- und Forstw. 8: 1-207 


°- ATKINSON, ಔ. ೧. 


1952. A new species of Heterosporium from soil. Mycologia 
44 : 813-22. 


. ೫8418178, ೧. 


1907. Scopulariopsis. Bul. Soc. Myc. France 23 : 98. 


ಹಾರಾಡಿ 


1919, Mycotheque de 180016 de Pharmacie. XXX. Monographic 
des Chaetomidium ‘et des 0೩೦1೦೧1೪17, Bul. Soc. Myc. France 
25 : 191-237. 


664 


15, 


16. 


17. 


21. 


22. 


23. 


24. 


25. 


26. 


27, 


28. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಔ41%1156-51.1.1077, J. 
1930. The soil fungi of the Dovey salt marshes. Ann. Appl. Biol. 
17 : 284-305. 


Beoxwrn, 7. D. 
1911. Root and culm infections of wheat by 8011 (ಬಗ! in North 
Dakota. Phytopath. 1: 169-76. 


Benjyanin, ಲಿ. R. 
1355. Ascocarps of Aspergillus and Penicilium. Mycologia 47: 
669-87. 


, Bevma, F.H. vAN 


1933. Beschreibung einiger neuer Pilzarten aus dem Centraalbureau 
voor Schimmelcultures-Baarn (Holland). Zentralbl. f. Bakt. Parasit. 
u. Inf. (Abt. 11) 88 : 132-41. 





1937. Beschreibung 61718೦೯ neuer Pilzarten aus dem “Centraal 
bureau voor Schimmelcultures” Baarn (Holland). VI. Mitteil. 
Zentralbl. f. Bakt. Parasit. u. Inf. (Abt. 11) 96 : 411-32. 





1939-40. Beschreibung einiger neuer Pilzarten aus dem ‘‘Centraal 
bureau voor Schimmelcultures" Baarn (Holiand). Vl. Mitteil. 
Antoni van Leeuwenhoek Nederl. Tijdschr. 6 : 263-300. 


B:ourazr, P. 
1923. Les moisissures du groupe Penicilium Link. La Cellule 
33 : 331 pp. 


Busy, G. R., N. 1.೬೫5 AND M, TIMONIN 
1933. Fungi isolated from Manitoba soil by the plate method. 
Canadian Jour. Res. 8: 253-75. 


, M. TiMoniN AnD ೮, 341೫6 
1935. Fungi isolated from soii profiles in Manitoba. Canadian Jour. 
Res. (Sec. C. Bot. Sci.) 13: 47-65. 





BLunrer, 5, 
1945, Bodenpilze aus den Schieferschutthalden vou Engi (Glarus). 
Mitteil. d. Naturf. Gesells. d. Kantons Glarus 7 : 185-203, 


Boreniy, K. B. 
1933. Ueber einige phragmosporen Dematiazeen. Bul. Jard. Bot. 
Buitenzorg (Ser. IIT) 13 : 120-34. 


Bourzv, H.L. 
1901. ೫18% wilt and flax-sick 5011, North Dabota Agr. Exp. Sta. 


Bul. 50 : 27-58. 


8087, E.A. 
1926. Thelephoraceae of North America XV. Ann. Mo, Bot. Gard. 


13: 295. 


Burize, E. J. 
1907. An account of the genus Pythium and some Chytridiaceae. 
Mem. Dept. Agr. India. (Bot. Ser.) 15: 1-160, 


. Can, R.F. 


1956. Studies of soil fungi. Saturnomyces, a new genus of the 
Aspergillaceae, 08786188 Jour. Bot, 35 ; 135-41, 


30. 


31. 


32, 


33, 


34. 


36. 


37. 


38, 


39, 


41. 


42. 


43. 


44, 


ಸಂಬಂಧಿಸಿದ ಗ್ರಂಥಗಳು 665 


CamPprLs, W. A. 
1951. The occurrence of Phytophthora cinnamomi in the soil under 
pine stands in the south-east. Photopath. 41 : 742-46. 


Cnano, H. 


1937. Study of the fungus flora of the Lahore soils. Proc. Indi 
Acad. Sci. B, 5: 324-31. ೦೦. (86180 


111೮೧೫೮೦೫1, H. 8೫೧ G. 5. SAcHaR 
Ke dy of the fungus flora of the Punjab soils. Ann. Mycol. 


Curses, C. ೧. ೧, 
1940. A method of isolating soil fungi. Trans. Brit. Mycol. Soc. 
24 : 352-55. 


1948, A contribution to the study of the fungi in the soil. Trans. 
Brit. Mycol. Soc. 30: 100-117. 


ಲ 


1950. Concerning fungi inhabiting 8011. Trans. Brit. Mycol Soc. 
32 : 197-216 


Cnivers, A. H. 
1915. A monograph of the genera Chaetomium and Ascoiricha. 
Mem. Torrey Bot. Club. 14 : 155-240. 


(0 ೫157೬7೫8೫೫೪, G. A. 
1940. A taxonomic study of the Mucorales in the Southeastern 
United States. Jour. Elisha Mitchell Sci. Soc. 56 : 333-66. 


Cerri, R. AND P. REDARLLI | 
1934, Sporendonema epizoum (Corda) Cif. et Red., an entity inclu- 
ding Hemispora stella Oospora d’ Agatae. Jour. Trop. Med. Hyg. 
37 : 167-70. 


೮೦೫೫೩, W.C. | 
1923. The Saprolegniaceae. Univ. North Carolina Press, Chapel 
Hill, Pp. 1-201. 


1927. Other water molds from the soil. Jour. Elisha Mitchell 501, 
Soc. 42 : 207-26. 





AND H. H. BRAXTON . | . 
1926. New water molds of the soil. Jour. Elisha Mitchell Sci. Soc. 
42 : 139-49. 


——— AND 3, N. CoucH . . . 
1923. A new species of Thraustotheca. Jour. Elisha Mitchell Sci. 
500, 39 : 112-15. 





AND ಶೆ ` 
1934. Revision of the genus Thraustotheca, with a description of a 


species. Jour. Elisha Mitchelt Sci. Soc, 40 : 197-201. 





ಕಾರದ AND V. ಐ. MATTHEWS | 
1937. Blastocladiales, Monoblepharidales, Saprolegniales. N. Amer. 


Flora 2 (1) : 1-76. 


666 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


45. CooxsoN, I. 
1937. On Saprolegnia terrestris sp. nov. with some preliminary 
observations on Victorian soil Saprolegniales. Proc. Royal Soc. 
Victoria 49 : 235-43. 


46. ೮೧೮೦೫, J.N. 
1927. Some new water fungi from the soil, with observations on 
spore formation, Jour. Elisha Mitchell Sci. Soc. 42 : 227-42. 


47. —— 
1931. Observation on some species of water molds connecting 
Achlya and Dict yuchus. Jour. Elisha Mitchell Sci. Soc. 46 : 225-29. 
48. AND A.J. WHIrFEN 





1942, Observation on the genus Blastocladiella. Amer. Jour. Bot. 
29: 522-91. 


49. Curr, JN. anp C. THom 


1915, An oxalic acid producing Penicilium, Jour. Biol, Chem. 
22 :287-93. 


50. Daix, ELIZABETH 
1912. On the fungi of the soil. Ann. Mycol. 10: 452-77. 


51, 





1914. On the fungi of the soil. Ann. Mycol. 12 ; 32-62. 


52. DaszEwsrA, W. 
1912, Etude sur 18 desagregation de la cellulose dans 18 terre de 
bruyere et la tourbe. Bul. Soc. Bot. Geneva. Il, 4: 294 


53. 21೫೩೧೫, F. } 
1901. Essai de revision du genre Penicillium Link. Soc. Scientif., 


Bruxelles. 


54, DissMANN, E. 
1931. Zur Kenntnis einer neuen Isoachlya-Art aus dem Erdboden. 


Botan. Zentralbl. Beih. 48 (2) : 103-11. 


55, Dixon DoroThHY 
1928, The micro-organisms of cultivated and bush soil in Victoria. 
Australian Jour. Exp. Biol, and Med. Sci. 5: 223-32. 


56, —— 
1930. The micro-organisms of the tertiary red sands near Melbourne, 


Victoria. Australian Jour. Exp. Biol and Med. Sci. 7 : 161-69. 


57. Dixon, STEwART, D. 
1932. Species of Mortierella isolated from soil. Trans. Brit. Mycol. 


Soc. 17 : 208-20. 


58. Down, ಔ, 5, 
1933. Gelasinspora, a new ಕ of Pyrenomycetes with pitted 


spores. Canadian Jour. Res. 9 : 294-305. 


59, Dowxino, Marv H. 
1953. Botryotrichum and Cocospora. Mycologia 45 ; 934-40. 


60. E1us, E. . 
1940. Fungi isolated from pinewood 5011. Trans. Brit. Mycol. Soc. 


24 : 87-97. 


61, 


62, 


63. 


64. 


65. 


66. 


67. 


68. 


69. 


70. 


71. 


72. 


73. 


74. 


75. 


76, 


77. 


ಸಂಬಂಧಿಸಿದ ಗ್ರಂಥಗಳು 667 


Eurnson, R. 


1938. A new life cycle involving cyst-formation in A 
Mycologia 30 : 120-32. 8 n Allomyces. 





1941, An experimental study of the life cycles and taxono f 
Allomyces. Lloydia 4 : 77-144, Y 8ಸ೦೧೦೫ ೦ 


೫7೦೫೫, C. W. . 
1930. Coniothyrium terricola proves to be ೩ species of 71618118. 
But. Torrey Bot. Club. $7: 123-26. 


೫1೧೬೯೫, A. AND K. PRANTL 
1897-1900. Die naturlichen Planzenfamilien. Teil 1, Abt. 1 and 
145, W. Engelmann, Leipzig. 


Farrow, W. M, 
1954. Tropical soil fungi. Mycologia 46 ; 632-46, 


1955. A new species Chaetoceratostoma. Mycologia 47 : 416-19, 


Fav, 20೬೦೫38 J. 
1947. Chyiriomyces spinosus nov, sp. Mycologia 39 : 152-57. 


5೧೫18೫೩, Huco 
1910. Ueber Coremium arbuscula n. sp Zentralbl, f. Bakt. Parasit. 
u. Inf (Abt. 11) 26: 57-58. ೩ 


GaLLowav, L. ಐ. 
1933. Note‘on an unusual mould fungus. Trans. Brit. Mycol, Soc. 
18: 163-66. 


1936. Indian soil fungi. Indian Jour. Agr. Sci. 6 (pt.1) : 578-85. 


GrLMAN, J. C. aNp ಔ. V. Asso ಶೆ 
1927. A summary of the soil fungi, 10% State Coll. Jour. Sci. 
1: 225-344, 


೦೧೧೩೧, H. N. | _ | 
1911. A preliminary report of fungi found in agricultural 5011, 13th 
Rept. Mich, Acad. Sci., 208-13. 





1913. Can fungi living in agricultural 8011 assimilate free nitrogen ? 
Bot. Gaz. 56: 249-305. 


Grrrrirus D. anD F. J. SEAVER 
1910. Fimetariaceae. N. Amer. Flora 3 (1): 65-88. 


೩೬೬೬5, M., M. O'Connor ಸಿ೬೦ H. A. 0೮೬೧೩ 
1932. A study of some Phoma species. Trans. British Mycol. Soc. 
17: 97-111. 


Haass, ಲಿ, ಶೆ 
1907. Untersuchungen uber Norwegische Mucorineen, 1. 11166858 


Selsk., 1 Math. Naturw. Klasse, 7: 1-50. 


ಲಾ 


1910; Untersuchungen uber Norwegische Mucorineen, Tl. Vidensk. 
Selsk., 1. Math. Naturw. ತಾ) ; 1-152 


668 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


78. ——— 
1910 Neue Untersuchungen uber Norwegische Mucorineen. Ann. 
Mycol. 8 : 265-86. 


79. Harvey, J.V. 
1925. A study ofthe water molds and pythiums occurring in the 
soils of Chapel Hill. Jour. Elisha Mitchell Sci. Soc. 41: 191-64. 


80. —— 
1927. Brevilegnia diclina n. sp. Jour. Elisha Mitchell Sci. Soc 42: 
243-46. 

8). —— 
1927. A survey of water molds occurring in the soils of Wisconsin 
as studied during the summer of 1926. Trans. Wisconsin Acad, Sci. 
23: 551-65. 

82, 
1930, A toxonomic and morphological study of some members of 
the Saprolegniaceae. Jour. Elisha Mitchell Sci. Soc. 45: 319-32. 

83. ತ್‌ 


1942, A study of western water molds. Jour. Elisha Mitchell Sci. 
Soc. 53 : 16-42, 


84, HessciTiNe, ೮. W. 
1954, The section 50೧೮೪೮೧815 of the genus Mucor. Mycologia 46: 


368-66. 


85. 8108/1೩, W. 
1932. A new parasitic Pythium. Mycologia 24 : 489-507. 


86, Iviury-Coox, W. R. aNp 0110 MORGAN R 
1934. Some observations on the Saprolegniaceae of the soils of 
Wales. Jour. Bot. 72 ; 345-49. 


87. JamirseN, ಲಿ. ೧. aN H. W. WOLLENWEBER 
1912. An external dry rot of potato tubers caused by Fusarium 
richothecioides Wollenweber, Jour. Washington Acad, Sci. 2: 
146-52. 


88, Jans, ಡಿ aN H. 110/1288 
1929.” Ueber die Schimmelpilzflora des Erdbodens. Zentralbl. f 
Bakt. Parasit. u. Inf. (Abt. 11) : 79: 50-74. 


89. JenseN, C. NN. 
1912. Fungus flora of the soil. N. Y. (Cornell) Agr. Exp. Sta.. Bul. 


315 : 414-501. 


91. Jensen, HL. 
1931. The fungus flora of the soil. Soil Sci. 31 : 123-58. 


91. 370೦885೦೫೩, T. W., Jr. | 
1949. A new species of Achlya with coiled oogonial stalks, Myco- 


10812 41 : 678-87. 


9. ——— 
1950. A study of an 1301806 of Brevilegnia from New Caledonia. 


Mycologia 42 : 242-52, 
93, ——— 
1950. A new Achlya from Mackinac Island, Michigan, with notes 
on other species. Mycologis 42 : 391-402 


94, 


95, 


96, 


97. 


98, 


99. 


101. 


102. 


103, 


105. 


106. 


107. 


108. 


109, 


ಸಂಬಂಧಿಸಿದ ಗ್ರಂಥಗಳು 669 


1952. Notes on the taxonomy of the Achlya flugellatn, Achlya in- 
perfect complex, Mycologia 44 : 239-44, 08. 11486/3810, ye 1m 


Jones, F. R., AND ಲಿ. DREcHsLER 
1925, Root rot of peas in the United States caused by Aphanomyces 
euteiches (೧. sp.) Jour. Agr. Res 30: 293-325. 


Kier, H. 
1929. Allomyces javanicus, n. sp., ein anisogamer Phycomycet mit 
Planogameten. Ber. Deut. Bot. Ges. 47: 199-212. 


Komani, K. 
1915. Zygorhynchus japonicus, une ೧೦೦೪೮11೮ Mucorinee heterogame. 
Mycol. Centralbl. 5: 1-4, 


Kusiena, W. 
1931. Mikropedologische Studien. Wiss. Arch. Landwirtsch. Abt. 
A. Arch. Pflanzenbun. 5 (4) : 613-48. 


Kuru, H.H. 
1955. Observations on Gymnoascaceae. 1]. Two new species of 
Myxotrichum. Mycologia 47: 878-70. 


147೧೫೫೦೫, M., AND R. V. TaLicE 
1932, Nouvelles methodes d’etude et essai de classification des 
champignons levuriformes. Ann. Parasitol. 10: 1--80. 


Le Cuero, E.L. 
1930. Cultural studies of some soil fungi. Mycologia 22: 186-210, 


1931. Distribution of certain fungi in Cotorado soils. Phytopath. 
21 : 1073-8]. 


, AND F.B. 5-71 
1928. Fungi in some Colorado soils. Soil Sci. 25: 433-41. 


LENDNER, A. R 
1908. Les Mucorinees de 1೩ Suisse. Beitr. Kryptogamenfl. Schwiez. 
3 (1): 1-180. \ 


Linc-Youna, M. 
1930-31. Etude des phenomenes de 12 sexualite chez les Mucorinees 
Rev. Gen. Bot. (Paris) 42: 144, 205, 283, 348, 409, 491, 535, 618, 

81; 43:30. 


LiNNEMANN, G. f 
1935. Beitrag zu einer Flora der Mucorineae Marburgs. Flora 


74, ೫. 30; 176-217. 





+ 





1941, Die Mucorineen-Gattung Mortierella Coemans. Pfianzenfor- 
schung (Kolkwitz) 23: 1-64, 


Luwo, A. 
1934. Studies on Danish freshwater Phycomyceter. XK. Danske 


Vidensk. Selsk. Skrifter. Nat. 0g Math. Ad., Ser. 9, 6(1): 1-98. 


Lurraze, E. ೩. | _ } 
1954, ಚ Approaches to the classification of Helminthosporium species. 


೫1. Dis. Reporter. Suppl. 228: 111-12. 


670 


110, 


112. 


113. 


114. 


115. 


116. 


117. 


118, 


119. 


120. 


121. 


122, 


123, 


124. 


125. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


Ma, ೩. 14. 
1933. A study of the soil fungi of the Peking district. Linguan Sci. 


Jour, Supp. 12: 115-18. 


1933. Seasonal variations of fungi in soils in the vicinity of Peiping. 
Peking Nat. Hist. Bul. 1932-33. 7: 293-97. 


McLean, H. C., anv G. W, WilsoN 
1914, Ammonification studies with soil fungi. N.J. Agr. Exp. Sta. 
Bul. 270: 1-39 


Marin, J. P. 
1950. Use of acid, rose bengal and streptomycin in the plate 
method for estimating 5011 fungi. Soil Sci. 69:215-32. 


Maso, E. W. 
1927. On species of the genus Nigrospora Zimmermann recorded on 
monocotyledons. Trans. Brit. Mycol. Soc. 12: 152-65. 





1933. Annotated account of fungi received at the Imperial Bureau 
of Mycology. List 11 (Fascicle 2) pp. 1-67. Imperial Mycological 
Inst., Kew., Surrey. 


MarTrhews, ೫. D. 
1931. Suudies on the genus Pythium. Univ. North Carolina Press. 


Chapel Hill. Pp. 1-136. 


೫1888717382, C. H. 
1938. Phycomycetes in Towa soil. Phytopath. 28: 15-16. (Abstract). 


1940. A,quick method of isolating certain phycomycetous fungi 
from the soil. Phytopath. 30: 1055-56. 


Mess, M. 
1929, ೦೧ (೧6 identity of Dematium scabridum Gilman and Abbott 


with the conidial from of Ceratostomella adiposum (Butl.) Sartoris, 
Verhandel. K. Akad. Watenschap. Amsterdam Afd. Natuurk. 26 
(4) : 30-31. 


MipDizerTon, J. T. 1] 
1943, The taxonomy, host range and geographic distribution of the 
genus Pythium. Mem. Torrey Bot. Club 20: 1-171, 


7102೭148೩7, ಗಿಗೆ, 
1902. 80813001471 gallarum, ೧. gen., n. sp. Bul. Soc. Myc. France 


18 : 167-70. 


Moras, E. ೫. 
1955, A new genus of Dematiaceae. Mycologia 47: 602-5, 


Morrow, M. B. | 
1931. Correlation between plant communities and the reaction and 


microflora of the soil in south central Texas. Ecology 12: 497-507, 





1932. The soil fungi of a pine forest. Mycologia 24: 398-402. 


Nacal, ಸಿಗೆ, 
1931, Studies on the Japanese Saprolegniaceae. Jour. Fac. Agr. 


Hokkaido Imp. Univ. Sappro. 32(1): 1-43. 


126. 


127. 


128. 


129, 


130. 


131. 


133. 


134. 


135. 


136. 


137. 


138. 


139, 


ಸಂಬಂಧಿಸಿದ ಗ್ರಂಥಗಳು 671 


NauvsLowski, B. 
1910, Studien uber Mucorineen. Bul. Acad, Sci. Cracovie, Ser. 8, 
Sci. Nat.477-520. 





1910. Zyeorhynchus vuilleminii, une nouvelle Mucorinec isolee du sol 
et cultivee, Ann. Mycol. 8 : 152-55. 


Nizisen, N. 
1927. Fungi isolated from soil and from excrements of arctic animals 
gerived from Disko and North Greenland. Meddel. om Gronland 


NIETHAMMER, ANNELIKSE 
1933. Studien uber die Pilzflora bohmischer Boden. Archiv. 
Mikrobiol. 4 : 72-98. 


1935. Die Mucorineen des Erdbodens. Zeitschr, Pflanzenkr. 45 : 241- 
80. 


1937. Die mikroskopischen Boden-pilze. W. Junk. The Hague. 193 
pr. 


. Omvik, AasA 


1955. Two new species of Chaetomium and one new Humicola 
species. Mycologia 47 : 748-57. 


೦೫೬೫೨, C.A.J.A.,aNpC.J. Konino 
1902. Prodrome d‘une flore mycologique obtenu la culture sur 
gelatine preparee de la terre humeuse du Spanderwoud pres Bussum. 
Arch. Neerl. Sci. Nat., ser. 2, 7: 286-98. 


Pains, F.S. | | 
1927. Studies on the fungus flora of virgin soils. Mycologia 19 : 248- 
66. 


PaLLiser, Hee L. 
1910, Chaetomiaceae, N. Amer. Flora 31 : 59-64. 


71898೫, ೫. A. 
1929. Edafske mukorineje Jugoslavije. Acta Inst. Bot. Univ, Zagreb 
4:1-36. 


iS Keontnis der biologischen Tatigkeit von Pilzen 

. Beitrage zur Kenntnis der biologischen Ta 

in Waid bode. Zentrabl. f. Bakt. Parasit. u. Inf. (Abt. 11) 80: 169- 
200, 378-410. 


Porruas, A. W. | 1 
1955, Observations ೦೧ asexual and sexual reproductive structures ೦ 


the Choanephoraceae. Mycologia 47 : 702-13. 


Povan, A. H.W. 
1917. A critical study of certain species of Mucor. Bul. Torrey 


Club 44 : 241-59, 287-321. 


. Prax, ಐ. A. 


1918, Soil fungi in relation to diseases of the Irish potato in southern 
Idaho. Jour. Agr. Res. 13: 73-100. 


672 


141, 


142. 


143. 


144. 


145. 


146. 


147, 


148, 


149. 


150. 


151. 


152, 


153, 


154. 


155. 


156. 


157. 


158. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


RazeNuorsT, L. 
1884-1910, Kryptogamen-Flora von Deutschland, Oesterreich und 


der Schweiz, Bd, 1. Abt, 1-9 (2nd Aufl.) Leipzig. 


Racas, M.A. 
1956. A contribution to the fungi of Egypt. Mycologia 48 : 167-68 


Rano, A.J. 
1928, Microflora of the soil, Jour. All. Russ. Congr. Bot., Leningrad, 
1928. 181-82. 





1929, Beitrage 207 Kenntnis der Boden-pilze. Zentralbl. f. Bakt. 
Parasit. u. Inf. (Abt. 11) 78 : 515-24. 


RAMAKRISHNAN, K. 
1955. Some asnects of soil fungal ecology. Proc. Indian Acad. Sci B, 
41 : 110-16. 


Rarer, K. B., AND 12080೦7887 1, FENNELL 
1949, New species of Penicillium. Mycologia 40 : 507-46. 








» AND 
1952. Two noteworthy fungi from Liberian soil. Amer. Jour. Bot, 
39 : 79-87. 


, AND ಲಿ, Tuo 
1944. New Aspergilli from 5011, Mycologia 36 : 555-75, 











» AND~ 
1949. A manual of the Penicillia. Williams and Wilkins Co., 
Baltimore. 875 pp. 


೫೬7೫೫೮೫, Annie E. 
1918. The fungous flora of pine seed beds. Phytopath. 8 : 469-83. 


Rzinking,O. A., AND M. M. MaNNs 
1934, Parasitic and other fusaria counted 17 Colombia soils. Zentralbl. 
f. Bakt. Parasit. u. Inf. (Abt. 1) 89 : 502-9. 


೫೫150೫೫೩, H.S. 
1949. A new species of Achlya. Mycologia 41 : 339-4, 


೫೧೫7೫೩, W. | 
1935. Vorarbeiten zu ciner Saprolegniaceenflora von Marburg. Flora 


131 (೧. f. 31) : 227-62. 


Rincwav, R. 
1912. Color standards and color nomenclature. Washigton. Published 


by the author. 


Rooks, D. P. 
1943. The genus Pellicularia (Thelephoraceae). Farlowia 1 : 95-118. 


SasrT, Y.S. | 
1935. A preliminary study of the Egyptian 58011 fungi. Egyptian 
Univ. Bul. Faculty Sci. 5: 1-29. 


540೦8೩೦, P. 
1882-1931. Sylloge Fungorum. Padua. 


54೧೬೨1೪4೩೫, T. 5. 
1939. Succession of fungi decomposing wheat straw in different soils 
With special reference to Fusarium culmerum, Ann. Appi. Biol. 26: 

7508, 


159. 


160. 


165. 
166. 


167. 


168, 


169. 
170. 
171. 
172. 
173. 


174, 


175. 


176, 


ಸಂಬಂಧಿಸಿದ ಗ್ರಂಥಗಳು 673 


» AND C. B. SUBRAMANIAN. 


1954 Recent advances in the study of soil-borne fusaria. « Indi 
Bot. Soc. 33 : 162-76. 5೩72. Jour, Indian 


Saxsrna, S.B. 


1353 ಬಿ New species of Paecilomyces from soil. Jour. Indian Bot. 500, 





1953. A new genus of the Mucorales. Mycologia 45 : 426-36. 


. SaksrnA,S, B. 


1954. A new genus of Monitiaceae. Mycologia 46 : 660-66. 


1955. A new species of Cephalosporium. Mycologia 47 ; 895-98. 


. SaRToRIS, G. B. 


1927. A cytological study of Ceratostomella adiposum (Butl.) comb. 
nov., the black-rot fungus of sugarcane, Jour. Agr. Res. 35: 577-85. 


504185, F. M. 
304, The enzymes of Aspergillus terricola, Jour. Biol. Chem. 19: 
259-72. 


Seaver, F. J. 
1928. The North American cup-fungi (Operculates). Published by the 
author, New York. 284 pp. ` 


51೬1೦೫, LELAND 
1942. A new Monoblepharella from Mexico. Mycologia 34 : 241-47, 


511೫೫೫1೫೦೫, A. ೫. 
1927. Data on surface soil fungi in different plant associations. Bul. 
Jard. Bot. Princ. U.S.S.R. 26 : 205-8. 


SuERBAKorr, C.D. 
1915. Fusaria of potatoes. N. 3, (Cornel) Mem. 6 : 87-270. 


508858. C, P. an G. E. PAXTON ಎ 
1929. A new species of Mortierella. Mycologia 21 : 174-77. 


5೬೧೧೯, Annie L. 
1897. New or rare British fungi. Jour. Bot. 36 : 180-82. 


ರಾದಾ AND C. REA 
1908. New and rare British fungi. Trans. Brit. Mycol. Soc. 3 : 34-46. 


5೬17೫, G. 
1952. Masoniella nom. nov. Trans. Brit, Mycol. Soc. 35 : 237. 
1956. Some new species ೦18011 moulds. Trans, Brit, Mycol. Soc. 
39: 111.14. 

5ರ ೫, H.R. anpV.T DAWSON 


1944, The bacteriostatic action of rose bengal in media used for plate 
counts of soil fungi. Soil Sci. 58 : 467-71. 


Sxvosr, W. ಲ, ax H. N, Hansen 
1940. The species concept of Fusarium, Aruer. Jour. Bot. 27 ; 64-67. 


[43] 


674 


177. 


178. 


179. 
180. 


181. 
182. 


183. 


184, 


186. 


187. 


188. 


189. 


190. 


191. 


192, 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


೨೧೫೫, O. J. ಗ. 
1912. Monographie der Pilzgruppe Penicillium. Vidensk, 5018, 1. 


Math, Naturw. Klasse, 1912, 11. 208 pp. 


Sparrow, F.K., J. 
1940, Phycomycetes recovered from soil samples collected by W. R. 
Taylor on the Allan Hancock 1939 expedition. Univ. Southern Calif 
Publ. Allan Hancock Pacific Expendition 3 : 101-12, 


1343 Aquatic Phycomycetes. Univ, Michigan Studies, Scient. Ser. 
15: 1-785 


1948, Soil Phycomycctes from Bikini, Eniwetok, Rongerik and 
Rongelap atolls. Mycologia 40 : 445-53, 


1953. A new species of Monoblepharella, Mycologia 45 : 592-95. 


581೫೧೫೩, MakTisa E. 
1945. Two new species of Monoblepharella. Mycologia 37: 204-16. 


Siok, AmrLia C. 
1955. Emericellopsis minima sp. nov. and Westerdvkella ornata gen. 
nov., sp. nov. Trans. Brit. Myco}. Soc. 38 : 419-24. 


STRATiON, RonERY 
1921, The Fimetariales of Ohio. Ohio Biol. Surv. Bul. 3: 75-144, 


, SUBRAMANIAN, C. V. 


1952. Fungi isolated and recorded from Indian soils. Jour. Madras 
Univ, 22B : 206-22. 


1955. The ecological and taxonomic problems in Fusaria. Proc. 
Indian Acad. Sci. 41 8 : 102-9. 


Swirr, M.E. . 
1929, Contributions to a mycological flora of local 50118. Mycologia 


21 : 204-21. 


511೪1೪1, A.V. 
1936, Zur mikrobiologischen Kenntnis der Tobaheide auf Sumatra. 


Archiv, f. Hydrobiol. Supp. Bd. 14 : 512.62, 


1941. Mikrobiologische Bodenutersuchungen in Lunzer Gebiet. 
Zentralbl. f. Bakt. Parasit. u, Inf. (Abt. 11) 103 : 133-89. 


TaxaHasH, R. 
1919, On the fungous flora of the soil. Ann. Phytopath. Soc. Japan 


1 : 17.22, 


೬೮೫೫2೫೯1೩೮5, J. J. 
1920. Wilts of the watermelon and related crops. Texas Agr. Exp. 


Sta. Bul, 260 : 1-50. 


1142೧೫೧, R. 
1903. New or peculiar North American Hyphomycetes. 181. Bot. 


Gaz. 35 ; 153-59. 


193. 


194. 


195, 


196. 


197. 


198. 
199. 


200, 


201. 


202, 


203. 


204. 


205. 


206. 


207. 


208. 


ಸಂಬಂಧಿಸಿದ ಗ್ರಂಥಗಳು 675 


Tron, C. 11 | 
1910, Cultural studies of species of Penicillium. United States 
Department of Agriculture Bur. Animal Ind. Bul. 118 : 109 pp. 


1915, The Penicillium luteum-purpurogenum group. Mycologia 


1930, The Penicillia. Williams and Wilkins Co., Baltimore, 644 pp 


, AND M. B. Cuurcnu 
1918. Aspergillus fumigatus, A. nidulans, A, terreus ೧. sp., and their 
allies. Amer. Jour. Bot. 5: 84-104. 








AND ——~ 


1921, Aspergillus flavus, A oryzae and associated species. Amer. Jour. 
Bot, 8 : 103-26, 





, AND 
1926, The Aspergilli. Williams and Wilkins Co., Baltimore. 272 pp. 


ದಾ. aN K.B. Rapex 
1939. The Aspergillus nidulans group. Mycologia 31 : 653-69. 


Tnom, C., ೬೫7 K. B. Raper 
1941. The Aspergillus glaucus group. United States Department of 
Agriculture Misc. Publ. 426 : 1-46. 





ದಾಗ AND 
1945. A manual of the Aspergilli. Williams and Wilkins Co., Balti- 
more. 373 pp. 





71808183, P. van, AND G, LEMONIER 
83. Recherches sur 165 Mucorinees. Ann. Sci, Nat. (5 ser.) 17 : 261- 
399, 


Tinonin, M. 1, | | 
1940. The interaction of higeer plants and soil micro-organisms. 11, 
The study of the microbial population. Canadian Jour. Res. 18C: 
3 


Toop, Romona _ NK 
1932. Phycomycetes, Ascomycetes, and Fungi Imperfecti in Oklahoma 
soil. Science 76 : 464. 


Traarn, A.E. 
1914. Untersuchungen uber Bodenpilze aus Norwegen. Nyt Magaz. f. 
Naturvidensk.. 52 : 19-120. 


Tresnzr, H. D., M, P. Backus, AND 3. 7. Cori R 
1954. Soil microfungi in relation to the hardwood forest continuum 
in Southern Wisconsin. Mycologia 46: 314-33. 


೮೩೦೦೫7, M., AND L. 11೯೫೫1 | ` 
1918. Note 71100108106 e fitopathologiche. Att. Ist. Pav. Ser. 2 : 15: 
143-49. 


Vuuren, ಔ, R ಶೆ 
1910, Materiaux pour une classification naturelle des Fungi Imper- 


fecti. Comp. Rend. Acad. Sci. (Paris) 150 : 882-84. 


676 


209. 


217. 


218. 


219. 


220, 


221. 


223. 


224. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 
3141೭94೫, S.A. 
1916. Soil fungi and their activities. Soil Sci., 2 : 103-56. 


1917. Is there any fungous flora of the soil? Soil Sci. 3: 565-89. 


ಎಂ ೧ನ, ANDE. B. Frep 


1922. A tentative outline for the plate method for determining the 
number of microorganisms in the soit. Soil Sci. 14 : 27-28. 


, Waker, A. 0. 


1941. The colonization of buried wheat straw by soil fungi with 
special reference 10 Fusarium culmorum. Ann Appi. Biol. 28 : 333-50, 


3. Wakcup, 3. 11. 


1950. The soii-plate method for isolation of fungi from the soil. 
Nature 166 : 117. 


1951. The ecology of soil fungi. Trans. Brit. Mycol. Soc. 34 : 376-400. 


1951, Effect of partial sterilization by steam or formalin on the 
fungus flora of an old forest nursery soil. Trans. Brit. Mycol. Soc. 
34: 519-32. 


1951. Soil steaming; a selective method for the isolation of Ascomy- 
cetes from soil. Trans. Brit. Mycol. 500, 34 : 515-18, 


Warp. M. W. 
1939. Observation on a new species of Thraustotheca. Jour. Elisha 
Mitchell. Sci. Soc. 55 : 346-52. 


1939. Observation on Rhizophlyetis 7೦೩೦, Jour. Elisha Mitchell Sci. 
Soc. 55 : 353-59, 


WeHMrR, C. 
1893. Beitrag zur Kenntins einheimischer Piize. 1. Zwei neue 
Schimmelpilze ೩15 Erreger einer Citronensauregahrung. Hannover 
and Licpzig (Hahn) 92 pp. 


WERKENTHIN, F.C. 
1916. Fungous flora of Texas soils. Phytopath. 6: 241-53. 


Wesr, B., ano L, AjELLo 
1956. The occurrence of Arachniotus ciirinns in soil. Mycologia 48: 
163-65. 


. WEsILING, ಔ. | 


1912. Uber die gruen Spezies der Gattung Penicillium. Ark. f. Bot. 
11: 1-156. 


೪111೯೫೫೫, A:J. 
1943, New species of Nowakowskiella and Blastocladia. Jour. Elisha 
Mitchell Sci. Soc. 59 : 37-44, 


Wuire, W. L,, anv Mary H. 720೪711೧ 
1347. The identity of Merarrhizium glutinosum, Mycologia 39 : 546- 
55, 


225. 
226. 
227. 


228. 


231. 


232. 


235. 


239. 


240. 


ಸಂಬಂಧಿಸಿದ ಗ್ರಂಥಗಳ: 677 





ದಾರಾ AND 


1951. Coccospora agricola Goddard, 115 specific status hips 
and 06110107110 activity. Mycologia 43 : ASST 8108, relationships 





ಕಾರಾ AND 


1953. Humicola grisea, a soil-inhabiting cellulytic hyp! > 
Mycologia 45 : 951-63. 8 ytic hyphomyceie. 


ಟರ ರನ J. CAMERON, ಸಿ೫೧ ಲಿ. B. ೫/।:.1.14148 
acultatively anaerobic mold of unusual heat resis . 
Food Research 6 : 69-73, "ಗಟ resistance 


Worr, F.T. 


1939, A study of some aquatic Phycomycetes isolated from Mexican 
soils. Mycologia 31 : 376-87. 


1941. A contribution to the life history and geographic distribution 
of the genus Allomyces. Mycologia 33 : 158-7). 





1941, A new species of Achlya from Costa Rica. Mycologia 33: 
274-78. 


1942. An addition to the fungous flora of Barro Colorado Island. 
Trans. Brit. Mycol. Soc. 25 : 191-93. 





ಎ ANDF.A. ೪01೫ 
1941. Aquatic Phycomycetes from the Everglades Region of Florida. 
Lloydia 4 : 270-73. 


. Worltnwezrr, Hl, W. 


1913. Studies on the Fusarium problem. Phytopath. 3 : 24-50. 


1913, Ramularia, Mycosphaerella, Nectria, and 21೧೧೮೦1110 
Phytopath. 3 : 197-240. 





1914, Identification of species of Fusarjum occurring on the Swect 
potato Ipomoea batatas. Jour, Agr. Res. 2: 251-85. 


. WolLENwEbEkx, H. W. 


1917. Fusaria autographice delineata. Ann. Mycol. 15: 1-56. 





1928, Ueber Fruchtformen der Krebserregenden Nectriabecn. 
Zeitschr. f. Parasitenk. | : 138.73. 





-, AND ಲಿ. A. REINkING 1 
1935. Die Verbreitung der Fusarien in der Natur. P. Parcy. Berlin. 
80 pp. 





ದಾರರ AND | 
1935. Die Fusarien. R. Friedlander und Sohn, Berlin. pp. 1-355. 


ಎರಾ ಿ, C.D. SuexBakorr, 0. A. ReINkiNG, HELEN JOHANN, AND ಸ: 
A. Batty. 1925. Fundametals for taxonomic studies of Fusarium. 
Jour Agr. Res. 30 : 833-43. 


678 


241. 


232. 


243. 


244, 


245. 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


Younkin, 5. ಆ. 
1938, Fythium irregulare and damping off of watermelons. Phytopath. 
28 : 596. 


Zales, K. 
1927. Ueber die in Polan gefundenen Arten der Gruppe Penicillium 
Link. 7, 11, 111, Bul. Internat. Acad. Polonaise Sci. et Lett. Cl. Sci. 
Math. et Nat., Ser. B. Sci. Nat. 1927 (68) : 417-57, 459-513; 515-63. 


71/೫01೫, A. W., AND R.H. ೮೬% 
1954, A description of a new species of Achlya with some observa- 
tions on its physiology. Mycologia 46 : 647-51. 


Zucx, ೫. ಓ. 
1946. 15018165 intermediate between Stachybotrys and Memnoniella. 
Mycologia 38 : 69-76. 


Zvcna, H. 
1935, Mucorineae. Kryptogamenfl. Mark Brandenburg. 68 : 1-256. 


ಪ್ಲೇಬ್‌ಗಳು 








ಪ್ಲೇಟ್‌ ]]. 
೩. ಜೈಗೊರಿಂಕಸ್‌ ಪ್ರಭೇದ. .ಯುಗ್ಮಾಣುಗಳು ಗ. ಸಿನ್‌ಸೆಫಾಲಿಸ್‌ ರಿಫ್ಲೆಕ್ಷ . 
೫, ಜೈಗೊರಿಂಕಸ್‌ ಪ್ರಭೇದ - ಜಿ ವೀರು ಜೊತ: 
ಬೀಜಾಣುದಾನಿಗಳು E. ಸಾಚ್ಣಿಸಿಯ ಸ್ಪೈತೋಧೋ 


ತ ಾನಲರಿಕಂಸ MHS | ಮುಸ್ಯರೀಕಾಗ 








A. ಕೀಟೊಮಿಯಂ ಬಾಟ್ರಿಕೋಡ್ಡ್‌ E. ಕೀಟೊಮಿಯಂ ಕ್ಕಾಪ್ರೈನಂ-- ಪೆರಿತೀಸಿಯಂ 
1 ಪೆರಿತೀಸಿಯಂ ' 
B. ಕೀಟೊಮಿಯಂ ಬಾಟ್ರಿಕೋಡ್ಸ್‌ F. ಕೀಟೊಮಿಯಂ ಕ್ಕಾಪ್ರೈನಂ-- 
ಆಸ್ಕೊಬೀಜಾಣುಗಳು ಗ ಆಸ್ಕೊಬೀಜಾಣುಗಳು 
ತೆ ಕೀಟೊಮಿಯಂ ಕಾಚ್ಚಿಯಾಯ್ಡಿಸ್‌.... G. ಕೀಟೊಮಿಯಂ ಗ್ಲೊಬೋಸೆಂ 
D. Pde sp ap APS H. ಕೀಟೊಮಿಯಂ ಗ್ಲೊಬೋಸಂ ೪ 





ಪ್ಲೇಟ್‌ 1 . 


A. ಸ್ಫೋರೊರ್ಮಿಯ ಇಂಟರ್ಮಿಡಿಯ.... D. ಪ್ಲ್ಯುರೇಜ್‌ ಪ್ರಭೇದ. -ಪೆರಿತೀಸಿಯಂ 
ಪೆರಿಶೀಸಿಯಂ 8. ಪ್ಲ್ಯರೇಜ್‌ ಪ್ರಭೇದ..-ಅಸ್ಲೈ ಮತ್ತು 


B. ಸ್ಫೋರೊರ್ಮಿಯ 'ಇಂಟರ್ಮಿಡಿಯ--ಅಸ್ಲೈ ಆಸ್ಕೊಬೀಜಾಣುಗಳೊ 
€. ನಿಯೊಕಾಸ್ಮೊಸ್ಸೋರ ವಾಸಿನ್‌ಫೆಕ್ಟ--ಪೆರಿತೀಸಿಯಂ 


೬! 





ಪ್ಲೇಟ್‌ ೪] by 
A. ಥೀಲವಿಯ ಟೆರಿಕೋಲ--ಪೆರಿತೀಸಿಯಂ D. ಥೀಲವಿಯ ಟೆರಿಕೋಲಆಸ್ಟೋ 


B. ಥೀಲವಿಯ ಟೆರಿಕೋಲ... ಪೆರಿತೀಸಿಯಂನ  ಬೀಜಾಣುಗಳು 
ಅಡ್ಡಸೀಳಿಕೆ ನೋಟ E. ಕೀಟೊಮಿಯಂ ಡೊಲಿಕೊಟ್ಟೈಕಂ-- su 


೧. ಕೀಟೊಮಿಯಂ ಡೊಲಿಕೊಟ್ಟೈಕಂ- ಅಸ್ಲೈ ಮತ್ತು AR 


ANNAN 





ಪ್ಲೇಟ್‌ VII 
i ಸ್‌ ವರಿಕಲರ್‌- 
ಸಿ. ಜಿಯೊಟ್ಟೈಕಂ ಪ್ರಭೇದ D. ತು ಕಡು 


ಕೊನಿಡಿಯದಂಡಗಳು ಮತ್ತು ಕೊನಿಡಿಯ : 
dee E. ಆಸ್ಪರ್ಜಿಲ್ಲಸ್‌ ಕ್ಲಾವೇಟಸ್‌- 

ಜೆ hp nC Spe 2ಂರಷ್ಟ 

೦. ಹೈಯಲೊಪಸ್‌ ಪ್ರಭೇದ ೫. ಅಸ್ಪರ್ಜಿಲ್ಲನ್‌ ಪ್ರ ಸತಾ 
ನೃ ಮತ್ತು ಕೊನಿಡಿಯ ಕೊನಿಡಿಯದಂಡಗಳು ಮತ್ತು ಕೆ 


ರ್ಥ. p 
v 1 uy pe 1. 
ESE 


| 





ಪ್ಲೇಟ್‌ VIII 
ಸಿ. ಆಸ್ಪರ್ಜಿಲ್ಲಸ್‌: ಫ್ಲೇವಸ್‌- -ಕೊನಿಡಿಯ ಗ. ಆಸ್ಪರ್ಜಿಲ್ಲಸ್‌ ಕ್ವೈರ್ಸಿನಸ್‌...ಕೊನಿಡಿಯ 


B. ಆಸ್ಪರ್ಜಿಲ್ಲಸ್‌ ಸೈಡೋವಿ- -ಕೊನಿಡಿಯ 8, ಆಸ್ಪರ್ಜಿಲ್ಲಸ್‌ ನೈಗರ್‌....ಕೊನಿಡಿಯ 
`ದಂಡಗಳು ಮತ್ತು ಕೊನಿಡಿಯ ದಂಡಗಳು ಮತ್ತು ಕೊನಿಡಿಯ 
ಲ. ಆಸ್ಪರ್ಜಿಲ್ಲಸ್‌ ಯುಸ್ಟಸ್‌.. -ಕೊನಿಡಿಯ ವರ್ಯ 


ದಂಡಗಳು ಮತ್ತು ಕೊನಿಡಿಯ 


ಪ್ಲೇಟ್‌ IX 


A. ಪೆನಿಸಿಲಿಯಂ ಚಾರ್ಲಿಸೈ --ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
B. ಪೊಸಿಲಿಯಂ ಜಂತಿನೆಲ್ಲಮ್‌- -ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
€. ಪೊಸಿಲಿಯಂ ಸಿಟ್ಟೈನಂ- -ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
D. ಪೆನಿಸಿಲಿಯಂ ಫ್ರೀಕ್ವೆಂಟನ್ಸ್‌-.-ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
E. ಪೆನಿಸಿಲಿಯಂ ಸ್ಪೇಕೈ-ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
[441 





್ಣ. ಪೆನಿಸಿಲಿಯಂ ಟರ್ಚಿಟಂ--ಕೊನಿಡಿಯ 
ದಂಡಗಳು ಮತ್ತು ಕೊನಿಡಿಯ 
೧. ಪೆನಿಸಿಲಿಯಂ ಲ್ಯಾನೋಸಿಕಾರುಲಂ- 
ಕೊನಿಡಿಯದಂಡಗಳು ಮತ್ತು ಕೊನಿಡಿಯ 
ಟ. ಪೆನಿಸಿಲಿಯಂ ಲ್ಯಾನೋಸಂ 
ಕೊನಿಡಿಯದಂಡ ಮತ್ತು ಕೊನಿಡಿಯ 
1. ಪೆನಿಸಿಲಿಯಂ ಪರ್ಪ್ರರೊಜೀನಂ-- 
ಕೊನಿಡಿಯದಂಡ ಮತ್ತು ಕೊನಿಡಿಯ 





ಪ್ಲೇಟ್‌ 3 


ಹಿ, ಪೆನಿಸಿಲಿಯಂ ರೂಬ್ರಂ--ಕೊನಿಡಿಯ E. ಪೆನಿಸಿಲಿಯಂ ಮಾರ್ಟಿನ್ಲಿ..... 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡ ಮತ್ತು ಕೊನಿಡಿಯ 
B. ಪೆನಿಸಿಲಿಯಂ ಹರ್ಕ್ವ- __ಕೊನಿಡಿಯ F. ಪೆನಿಸಿಲಿಯಂ ಗ್ರಾನುಲೇಟಂ 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡ ಮತ್ತು ಕೊನಿಡಿಯ 
C. ಪೆನಿಸಿಲಿಯಂ ಸೈಕ್ಲೊಪಿಯಂ--ಕೊನಿಡಿಯ 6G. ಪೆನಿಸಿಲಿಯಂ ಗ್ರಾನುಲೇಟಂ.... 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡಗಳು ಮತ್ತು ಕೊನಿಡಿಯ 
D. ಪೆನಿಸಿಲಿಯಂ ಪ್ಯಬರುಲಂ-.-ಕೊನಿಡಿಯ 
ದಂಡ ಮತ್ತು ಕೊನಿಡಿಯ 





ಪ್ಲೇಟ್‌ X1 
A. ಸ್ಪೈಕೇರಿಯ ಡೈವಾರಿಕೇಟ--ಕೊನಿಡಿಯ 0. ಕ್ಲಾಡೊಸ್ಟೋರಿಯಂ ಹರ್ಬರಂ 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡಗಳು ಮತ್ತು ಕೊನಿಡಿಯ 
B. ಪಾಪುಲೇರಿಯ ಸ್ಟೇರೊಸ್ಟಮ--ಕೊನಿಡಿಯ  ಔ. ಪುಲ್ಲುಲೇರಿಯ ಪಲ್ಗುಲನ್ಸ್‌. 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡಗಳು ಮತ್ತು ಕೊನಿಡಿಯ 
€. ವರ್ಟಿಸಿಲಿಯಂ ಟೆರ್ರಸ್ಟೈ--ಕೊನಿಡಿಯ 7. ನೈಗ್ರೊಸ್ಟೋರ ಸ್ಪೆರಿಕ.... 
ದಂಡಗಳು ಮತ್ತು ಕೊನಿಡಿಯ ಕೊನಿಡಿಯದಂಡಗಳು ಮತ್ತು ಕೊನಿಡಿಯ 





ಪ್ಲೇಟ್‌ 211 


ff 


ಹಿ. ಟ್ರಿಚುರಸ್‌ ಟರೊಪೈಲಸ್‌. _ಕೊರಿಮಿಯಂ ೫. ಗೊನಿಟ್ಟೈಕಂ ಮಾಕ್ಟೊಕ್ಲಾಡಂ 


8. ಸ್ಪೈಸಾನಸ್‌ ಸೈಮೊನೈಟಿಸ್‌...ಕೊರಿಮಿಯಂ 


` ೮, ಮೆಮ್ನೊನಿಯೆಲ್ಲ ಎಕೈನೇಟ--ಕೊನಿಡಿಯ  G. ರ್ಸನೆಲ್ಲ ಸಿಂಪ್ಲೆಕ್ಸ್‌...-ಬೀಚಾಚಂದಾನಿ, 


ಚೆಂಡು 


`ಈ. ಪಾಪುಲೇರಿಯ ಸ್ಪೆರೊಸ್ಟರ್ಮ- -ಕೊನಿಡಿಯ ಗ. ಕರ್ಪುಲೇರಿಯ 


8. ಕ್ಲಾಸ್ಟರೊಸ್ಟೋರಿಯಂ ಕಾರ್ಪೊಫೈಲಂ--ಕೊನಿಡಿಯ 


2 
ದ ರ TY 
pS 


ಇ 





A. ಹೆಲ್ಮಿಂತೊಸ್ಟೋರಿಯಂ ಸಟೈವಂ... D. ಗ್ರಾಫಿಯಂ--ಕೊರಿಮಿಯಂ ಚೆಂಡಿನಭಾಗ 


ಕೊನಿಡಿಯದಂಡ ಮತ್ತು ಕೊನಿಡಿಯ 0, 


B. ಅಲ್ಬರ್ನೇರಿಯ ಟೆನಿಯಸ್‌-- ಕೊನಿಡಿಯ 


ದಂಡಗಳು ಮತ್ತು ಕೊನಿಡಿಯ F. 


C, ಆಲ್ಬರ್ನೇರಿಯ ಟೆನಿಯಸ್‌...ಕೊನಿಡಿಯ 


ಎಪಿಕಾಕಂನ್ಸೆ ಗ್ಗ ಸಂಸ್ಥೊ ಸ್ರೀರೊಡಾಕಿಯಂ 
ಮತ್ತು ಕೊನಿಡಿಯ 
ಫ್ರುಸೇರಿಯಂ- -ಕೊನಿಡಿಯ 


ಅರ್ಥಕೋಶ 


ಅಖಂಡ : ಅಡ್ಡಭಿಶ್ಚಿರಹಿತ ; ಏಕಕೋಶಿಕೆಯುಳ್ಳ 
ಆಚಲಿತ : ಸ್ವತಂತ್ರವಾಗಿ ಚಲನೆಹೊಂದಿಲ್ಲದಿರುವುದು 
ಅಟೆನುಯೇಟ್‌ : ಕಿರಿದಾಗೊಳ್ಳುತ್ತ, ಚಿಕ್ಕದಾಗುತ್ತ ಹೋದದ್ದು 


ಅಡ್ಡಭಿತ್ರಿ : ಅಡ್ಡಭಿತ್ತಿ 


ಅಡ್ಡೆಳೆ : ಕೆಲವು ಶಿಲೀಂಧ್ರಗಳವದಿ ತಂತುದಾರಗಳು ಚಾಪೆಯಂತೆ ಫೆಲ್ಫಾಗಿರುತ್ತದೆ. 


ಅದೃಶ್ಯವಾಗುವ : ಶೀಘ್ರವಾಗಿ ಅದೃಶ್ಯವಾಗುವ 

ಅರ್ಧಸೂತ್ತ ವಿಭಜನೆ : ವರ್ಣತಂತುಗಳ ಅರ್ಥಸೂತ್ರ ವಿಭಜನೆ 

ಅನಿಶ್ಚಿತ : ಓಂದು ಬಗೆ ಅಪೊಗ್ಮಾಮಿ 

ಅಪೊಗ್ಮಾಮಸ್‌ : ಲೈಂಗಿಕ ಮಿಲನವಿಬ್ಲದೆ ನಿರ್ಲಿಂಗ ರೀತಿಯಲ್ಲಿ 
ಗಳು ಉದ್ಭವಿಸುವಿಕೆ. 


ಲೈಂಗಿಕ ಕೊೋಶಿಕೆ 


ಅಪೊತೀಸಿಯಂ : ಬಟ್ಟಲಾಕಾರದ, ಬಸಿಯಾಕಾರದ ಅಸ್ಲೆ ಗಳನ್ನೊಳಗೊಂಡ ಫಲಿತ 


ಫಲ 


ಅಪೊಫೈಸಿಸ* : ಮ್ಯೂಕರೇಲ್‌ಗಳಲ್ಲಿ ಬಿಜಾಣುದಾನಿಗಳ ಅಡಿಯಲ್ಲಿರುವ ಉಬ್ಬಿದ 


ಭಾಗಗಳು. 
ಅಪೊಫೈಸಿಟ್‌ ; ಉಬ್ಬಿದ ಭಾಗದಲ್ಲಿ ಬಿಟ್ಟ 


ಅಭಿಮುಖ ಪರ್ಯಾಯ : ಜೋಡಿಗಳಲ್ಲಿ ಮೇಲಿನ ಮತ್ತು ಕೆಳಗಿನ ಚೋಡಿಗಳು 


ಪರ್ಯಾಯವಾಗಿ ಜೋಡಿಸಿದವು. 
ಅಮೀಬದಂತ : ಅಸ್ಥಿರ ರೂಪವುಳ್ಳ ಅಮೀಬದಂತಹ 
ಅಲಂಟಾಯಿಡ್‌ : ತಟ್ಟೆಯಾಕಾರದ 
ಅಲ್ಪ ಮೊನೆಯುಳ್ಳ : ಅಲ್ಲ ಮೊನಚಾದ 
ಅಲೆಯೋಪಾದಿ : ಅಲೆಯೋಪಾದಿ, ಹಾವಿನಾಕಾರದಂತೆ 
ಆಯುಗ್ಮ್ಮಾಣು :. ಸಂಯೋಜಿತವಾಗದೆ ಯುಗ್ಮಾಣುವಾದದ್ದು 
ಅವರೋಹವಾಗಿ ಬೆಳೆಯುವ : ಬುಡದ ಕಡೆಯಿಂದ ಬೆಳೆಯುವ 
ಅವಲ್ಲೇನಿಯಸ್‌ : ಕಾಕಿಯಿಂದ ಕಪಿಲದಂತ ಅಸ್ಪಷ್ಟ ವರ್ಣ 
ಅಶಾಶ ಶತ : ಉದುರುವ 
ಅಸಮ ಯುಗ್ಮಕ : ಸಮವಲ್ಲದ ಯುಗ್ಮಕಗಳು 
ಅಸಮರೀತಿ ಬೆಳೆದ : ಸಮವಲ್ಲದ ಬಗೆಯಲ್ಲಿ ಬೆಳೆದ 


696 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಅಸರ್‌ವುಲ್ಲಸ್‌ : ನಿರ್ದಿಷ್ಟ ಬಗೆಯ ಫಲಿತ ಫಲದ ಮೇಲೆ ಶಿಲೀಂಧ್ರದ ಅಂಗಾಂಶವು 
ಆವರಿಸಿರುವುದಿಲ್ಲ; ಸಾಧಾರಣವಾಗಿ ತಂಪಾದ ಗುಂಪಿನಲ್ಲಿ .ತಟ್ಟೆಯಾಕಾರದ 
ಅಥವಾ ಸಮತಟ್ಟಿ ಕೊನಿಡಿಯದಂಡಗಳು ಗುಂಪಾಗಿ ಕೊನಿಡಿಯ ಬೀಜಾಣು 
ಗಳನ್ನು ಬಿಟ್ಟಿರುವಿಕೆ. 

ಅಂಕುರೋದೃವಿ ಹೊರತಳ್ಳಲ್ಪಟ್ಟು ಫಿ ಉದ್ಭವಿಸುವಿಕೆ. 

ಅಂಟಿಕೊಂಡ : ಅಗಲವಾಗಿ ಅಂಟಿದ 

ಅಂಡಾಕಾರಿತ : ಸುಮಾರಾಗಿ ಅಂಡಾಕಾರದ 

ಅಂಡಾಕಾರ : ಅಗಲವಾದ ಬುಡವುಳ್ಳ ಮೊಟ್ಟೆಯಾಕಾರ 

ಅಂಡಾಣುಗೋಳಾಕಾರ : ನಗ್ನ ಜೀವರಸದ ರಾಶಿಯು ಸಂಯೋಗ ಹೊಂದಿ ಸ್ತ್ರೀ 
ಬೀಜಾಣುವಾಗಿ ರೂಪಿತಗೊಂಡದ್ದು 

ಅಂಡಾಣುದಾನಿ(ಗಳು) : ಒಂದು ಆಥವಾ ಹೆಚ್ಚು ಅಂಡಕಗಳನ್ನೊ ಳಗೊಂಡ ಕೋಶ 

ಅಂತ್ಯಾರಂಭಿ :  ಬೀಜಾಣುದಾನಿಗಳು ಅಂತ್ಕಾ ರಂಭ ಮಾದರಿಗಳಲ್ಲಿ ಬೀಜಾಣುಗಳನ್ನು 
ಅಥವಾ ಬೀಜಗಳ ದಾನಿಗಳನ್ನು ತೊಟ್ಟುಗಳ ಮೇಲೆ ಬಿಟ್ಟಿರುವುದು. 

ಅಂತರ್ಬೆಳವಣಿಗೆ : ತುದಿ ಮತ್ತು ಬುಡಗಳ ಅಂತರದಲ್ಲಿ ಬೆಳೆಯುವುದು. 

ಅಂತರ : ಜಾಗವಿರುವ ಸ್ಮ ಳಗಳಲ್ಲಿ 

ಅಂಬೊ : ಎತ್ತರಿಸಲ್ಪಟ್ಟ ಗಂಟು ಅಥವಾ ದಿಣ್ಣೆ ಮಧ್ಯದಲ್ಲಿರುತ್ತದೆ. 

ಆಧಾರದಿಂದ ಹೊರಗೆ : ಬೆಳವಣಿಗೆಯು ಆ ಆಧಿಷ್ಕಾನದಿಂದ ಹೊರಗಡೆ ಇರುವಿಕೆ 

ಆಧಾರ ಸ್ಥಳದಲ್ಲಿ : ಅಧಿಷ್ಕಾನದ ಒಳಗಡೆ 

ಆಧಾರಸ್ಥ ಂಭ : ಬಂಜೆಯಾದ, ಬೀಜಾಣುದಾನಿದಂಡದ ತುದಿಯು ಉಬ್ಬಿ ಬೀಜಾಣು _ 
ದಾನಿಯೊಳಗೆ ಚಾಚಿರುತ್ತದೆ. 

ಆಸ್ಚರುಲೇಟ್‌ : ಸ್ವಲ್ಪ ಗಡುಸಾದ 

ಆಸ್ಕಸ್‌ : ಬೀಜಾಣು ಚೇ ಲದಲ್ಲಿ ಕೋಶಕೇಂದ್ರಕಗಳು ಸಂಮಿಲನಗೊಂಡು ಅರೆಸೂ 
ವಿಭಜನೆಗೊಂಡು ಆಸ್ಕೊಮೆ ಿಸಿಟ್‌ಗಳಲ್ಲಿ ಬೀಜಾಣುಗಳು ತ 
ಸಾಧಾರಣವಾಗಿ ಇದರಲ್ಲಿ ಎಂಟು ಬೀಜಗಳಿರುತ್ತವೆ. 

ಆಸ್ಫೊಕಾರ್ಪ್‌ :  ಆಸ್ಕೊಮ್ಮೆ ಸಿಟ್‌ಗಳ ಫಲಿತಫಲ 

ಆಸ್ಕೊ ಜೀನಸ್‌ : ಅಸ್ಸೈಗಳನ್ನು ಉತ್ಪತ್ತಿಮಾಡುವ ಅಂಗ 

ಆಸ್ಕೊ ಬೀಜಾಣು : ಆಸ್ಕೊವೆ ಮೈ ಸಸಿಟ್‌ಗಳಲ್ಲಿ ಅರ್ಧಸೂತ್ರ ವಿಭಜನೆಯಿಂದ ಉತ್ಪತ್ತಿ 
* ಯಾದ ಬೀಜಾಣುಗಳು ಚೀಲದಲ್ಲಿ (ಆಸ್ಕ ಸರುವ 

ಆಂಡ್ರೊಗೈನಸ್‌ : ಅಂಡಾಣುದಾನಿ ಮತ್ತು ಅದನ್ನು ಗರ್ಭಧರಿಸುವಂತೆ ಮಾಡುವ 
ಪುರುಷಾಣುದಾನಿ'ಸಹೆ ಒಂದೇ ತಂತುದಾರದ ಮೇಲೆ ಉದ್ಭವಿಸುವಿಕೆ. 

ಆಂಘಿಗೈನಸ್‌ : ಅಂಡಾಣುದಾನಿಯು ಪುರುಪಾಣುದಾನಿ ಮೂಲಕ ಬೆಳೆದು ಪುರು 
ಷಾಣುದಾನಿಯು ಅಂಡಾಣು ತೊಟ್ಟೆನ ಮೇಲೆ ಕೂತಾಗ ಕಾಲರ್‌ನಂತೆ ಕಂಡಂ 
ಬರುವಿಕೆ (ಉಭಯಾಂಡ ಕೋಶ). :.:... 


ರ ue 


ಅಯಿಡಿಯೆಂ : ಪುಡಿಯಾಗುವ ತಂತುದಾರಗಳಿಂದಾದ ಕೊನಿಡಿಯಂ 
ಅಯಿಡಿಯೋ ಬೀಜಾಣು : ಶಂತುದಾರಗಳು ಪುಡಿಯಾಗುವುದರಿಂದ ಬೀಜಾಣಂ 


ಉತ್ಪತ್ತಿಯಾಗುವಿಕೆ. 
ಇಂಗಾಲೀಯ (ಇಂಗಾಲದ) : ಕಪ್ಪಾದ ಮತ್ತು ಪುಡಿಯಾಗಬಲ್ಲ 
ಉಚ್ಛ ಅಂಡಾಶಯ : ಅಂಡಕದಾನಿಯ ಕೆಳಗಡೆ ಅದೇ ಶಂತುದಾರದ ಮೇಲೆ 


ಯುಗ್ಮಕಗಳು ರೂಪಿತಗೊಂಡಿರುವುದು. 

ಉದ್ದ ರೋಮವುಳ್ಳೆ : ಉದ್ದವಾದ ಮೆತು ಕೂದಲಿನಂತ ಎಳೆಗಳಿಂದ ಆವರಿಸಿದ 

ಉದುರುವ : ಕ್ಷಣಿಕ, ಅಶಾಶ ತ 

ಉಬ್ಬಿದ : ತುಂಬಿದ್ದ ಗಡುಸಾದ, ಮಧ್ಯೆ ಉಬ್ಬಾ ದ ಅಥವಾ ಹಿಗ್ಗಿದೆ ಹೊಟೆ ತ 
ಯಂತಾದೆ 

ಉಪಾಂಗ : ಎಳೆಯಂತೆ ಸಾಗಿದ ಉಪಾಂಗ 

ಎಕ್ಸಿಪುಲಂ : ಹೆ ಮೇನಿಯಂ ಪಕ್ಕಕ್ಕೆ ಆವರಿಸಿದ ಅಂಗಾಂಶ 

ಎಕ್ಸ್ಟೈನ್‌ (ಹೊರಭಾಗ) ು:. ಬೀಜಾಣುವಿನ ಹೊರಭಿತ್ತಿ. 

ಎರಡು ಸೀಳಾದ : ಎರಡೆರಡರಂತೆ ಭಾಗವಾದ 

ಎರಿಯೊಲೇಟ್‌ : ಸ್ಥಳದಲ್ಲಿ ಅಲ್ಲಲ್ಲಿ ಚಿಕ್ಕಚಿಕ್ಕದಾಗಿ ಗುರುತು ಮಾಡಿರುವುದು. 

ಎಳೆ: ದಾರದಂತೆ 

ಎಳೆಯಾಕಾರಿತ : ದಾರದ ಆಕಾರ 

ಏಕಎಣ್ಣೆ ಹನಿಯುಳ್ಳ : ಒಂದು ಹನಿ ಎಣ್ಣೆಯಿರುವಿಕೆ 

ಏಕಕೋಶಿತ : ಒಂದು ಕೋಶವುಳ ೈ 

ಏಕಮುಖ ಬೆಳವಣಿಗೆ : ಮೊದಲು ಬೆಳೆದ ಕಡೆಯೇ ಅದರ ತುದಿಯಿಂದ ಅದೇ ಕಡೆಗೆ 
ಬೆಳೆಯುವಿಕೆ. 

ಏಕತಂತು ಚಾಟಿಯುಳ್ಳ : ಒಂದು ತಂತುಚಾಟಿ ಇರುವಿಕೆ. 

ಏಕಸಾಲು ಅಥವಾ ಸಾಲುಗಳಲ್ಲಿ : ಒಂದು ಸಾಲು ಅಥವಾ ಅನೇಕ ಸಾಲುಗಳಲ್ಲಿ 

ಏಕಸುತ್ತು. ಳ್ಳ : ಒಂದು ಸುತ್ತುಳ್ಳದ್ದು (ವರ್ತುಲ) 

ಏಣ್ಣುಳ್ಳ : ದುಂಡಾಗಿರದೆ ; ಅಡ್ಡ ಸೀಳಿದಾಗ ಏಣುಗಳು ಇರುವುದು. 

ಏಪ್ಕಾರಫೈೈ ಸಿಸ್‌ : ಬಂಜೆ ಎಳೆಯು ಪ್ಯಾರಫೈಸಿಸ್‌ನಂಶಿದ್ದು ಆದರೆ ಅವುಗಳ ಉಗಮದ 
ಬಗೆ ಬೇರೆಯಾಗಿರುತ್ತದೆ. ` 

ಏಪ್ಲೆರಾಟಿಕ್‌ : ಅಂಡಾಣುದಾನಿಯಲ್ಲಿ ಸ್ತ್ರೀ ಬೀಜಾಣುಗಳು ಪೂರ್ಣ ತುಂಬದಿರುವಿಕೆ 

ಒಡೆಯುವಿಕೆ : ಒಡೆದುಹೋಗುವ 

ಒಳಜೀವಿ (ಅಂತರಜೀವಿ) : ಜೀವಿಗಳ ಒಳಗದೆಯಿರುವ 


ಒಳ ಬೀಜಾಣುಭಿತ್ತಿ : ಬೀಜಾಣುವಿನ ಒಳೆಭಿತ್ತಿ 


698 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 

ಒಳ ಸುರುಳಿಯಾದ : ಸುತ್ತಿಕೊಂಡ 

ಕದರಿನಾಕಾರ : ಸಿಲಿಕ್ಹಿ ಆಕಾರದಂತೆ ; ಕದಿರಿನ ಆಕಾರದಂತಿರುವಿಕೆ. 

ಕತ್ತರಿಸುವಿಕೆ : ಛೇದಿಸಿದಂತೆ ; ಛೇದಿತ ಭಾಗಗಳ ಏಣುಗಳ ಉದ್ದಾಕ್ಷಕ್ಕೆ ಅಡ್ಡವಾಗಿ 
ರುವಿಕೆ. 

ಕವೆಯಾಕಾರ : ಸುಮಾರಾಗಿ ದ್ವಿಕವಲಾದ 

ಕವಚಕೋಶ : ಕವಚ ಆಥವಾ ಟೊಳ್ಳು ಸಂದಿ, ದಪ್ಪಭಿತ್ತಿಯ ಸುಪ್ತಕೋಶ 

ಕವಲು ಗೊಂಚಲು : ಅನಿರ್ದಿಷ್ಟ ಬಗೆಯ ಸಂಯುಕ್ತ ಬೀಜಾಣುದಂಡದಲ್ಲಿ ಪ್ರತಿ 
ಬೀಜಾಣು ಅಥವಾ ಬೀಜಾಣುದಾನಿಯು ತೊಟ್ಟಿನ ಮೇಲೆ ಬಿಟ್ಟಿರುವಿಕೆ. 

ಕಾರ್ಟಿಕಲ್‌ : ತೊಗಟೆಗೆ (ಸಿಪ್ಪೆ) ಸಂಬಂಧಿಸಿದ 

ಕ್ಲಾಮಿಡೊ ಬೀಜಾಣು : ದಪ್ಪಭಿತ್ತಿಯುಳ್ಳೆ , ನಿರ್ಲಿಂಗ ರೀತಿಯ ಸಹಾಯಕ ಬೀಜಾಣು 
ಗಳು 

ಕಾಲರು : ಬೀಜಾಣುದಾನಿಯ ಭಿತ್ತಿಯು ಕರಗುವಾಗ ಸಾಧಾರಣವಾಗಿ ಒಂದು ಚಿಕ್ಕ 
ಕಾಲರಿನಂತೆ ಉಳಿಯುತ್ತದೆ. 

ಕಾಲುವೆ: ಸಂದುಗೆರೆ; ಕಾಲುವೆಯಂತಿರುವುದು. 

ಕಾವುರಹಿತ : ಕಾವಿನ ಆಸರೆಯಿಲ್ಲದ್ದು 

ಕ್ಯುಟಿನೈಸ್‌ : ಚರ್ಮದಿಂದ ಆವರಿಸಿದ 

ಕೃಶವಾದ : ಕ್ಷೀಣಿತ, ಸರಿಯಾಗಿ ವೃದ್ಧಿಯಾಗದ 

ಕೆರೊಟಿನಾಯಿಡ್‌ : ಸಸ್ಮಗಳಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದ ವಸ್ತುಗಳು ವಿವಿಧ 
ವಾಗಿ ಕಂಡುಬರುತ್ತವೆ, 

ಕೇಂದ್ರಕಯುತ : ಸೂಕ್ಷ್ಮದರ್ಶಿಯಲ್ಲಿ ಕುಡಾಗ ಎಣ್ಣೆ ಹನಿಯಂತಹ ಕೇಂದ್ರಕ ವಸ್ತು 
ತೋರಿಬರುವುದು. 

ಕ್ಲೈಸ್ಟೊತೀಸಿಯಂ : ತೆರೆದಿರದ ಒಂದು ಫಲಿತಫಲ, ರಂಧ್ರವಿರದ ಅಸ್ಲೈೈಗಳನ್ನು 
ಒಳಗೊಂಡಿರುತ್ತದೆ. 

ಕೊನಿಡಿಯದಂಡ : ಕೊನಿಡಿಯಗಳನ್ನು ಬಿಟ್ಟ } ತಂತುದಾರಗಳು 

ಕೊನಿಡಿಯಂ : ಒಂದು ನಿರ್ಲಿಂಗೀಯ ಕೋಶ ಅಥವಾ ಕೋಶಗಳು ತಂತುದಾರದ 
ತುದಿಯಿಂದ ಛೇದಿತಗೊಂಡು ಪ್ರಸರಿತವಾಗುವಿಕೆ. 

ಕೊನೆಯಲ್ಲಿರುವ : ಉದ್ಭವಿತ ಮೂಲದಿಂದ ದೂರವಿರುವಿಕೆ. 

ಕೊರಿಂಬ್‌ : ಉಬ್ಬಿದ ಅಥವಾ ಚಪ್ಪಟೆ ಮೇಲ್ಭಾಗವುಳ್ಳ ಲ ಫಲಿತ ಫಲದ ಕೊಂಬೆಗಳು 
ಮತ್ತು ಕಿರುಗೊಂಬೆಗಳು ಮೂಲಾಕ್ಷದ ವಿವಿಧ ಹಂತದಿಂದ ಹುಟ್ಟಿರುತ್ತವೆ:: 

ಕೊರಿಮಿಯಂ : ಸಮಾನಾಂತರವಾಗಿರುವ ಕೊನಿಡಿಯದಂಡಗಳ ಗೊಂಚಲು 

ಕೊಳೆತ : ದುರ್ಗಂಧಯುಕ್ತವಾಗಿ ಕೊಳೆತದ್ದು 464 

ಕುಂಚದಂತೆ : ಕೊನಿಡಿಯಗಳನ್ನು ಕುಂಚದಂತೆ ಬಿಟ್ಟ ಕವಲುಗಳ ಕ್ಲಿಷ್ಟ ಬಗೆ 


ಅರ್ಥಕೋಶ 699 

ಕೊಂಡಿಯಂತೆ : ಸರಣಿಗಳಲ್ಲಿ 

ಗೆಣ್ಣುಗಳು : ತೆಂತುದಾರದ ಮೇಲೆ ಅಂತರಗಳಲ್ಲಿ ಉಬ್ಬಿದ (ಗೆಣ್ಣು) ಗೆಣ್ಣುಗೆಣ್ಣಾದ 
ಭಾಗ; ಶಾಖೆಗಳು ಹುಟ್ಟುವ ಭಾಗ 

ಗೊಂಚಲಾಗಿರುವ : ದ್ರಾಕ್ಷಿಯಂತೆ ಗೊಂಚಲಾಗಿರುವ 

ಗೊಂಚಲು (ತೆನೆ) : ಅನಿರ್ದಿಷ್ಟ ಮಿಶ್ರಬಗೆಯ ಬೀಜಾಣು ಅಥವಾ ಬೀಜಾಣುದಾನಿ 
ಗಳನ್ನು ತೊಟ್ಟಿನ ಮೇಲೆ ಬಿಟ್ಟ ಬೀಜಾಣುದಾನಿದಂಡ 

ಚರ್ಮಕೂಪಗೊಂಡ : ಬಿಗಿ ಹೊದಿಕೆ ಅಥವಾ ಚರ್ಮ ರೂಪಿತಗೊಳ್ಳು ವಿಕೆ 

ಚಲನಾ ಬೀಜಾಣು : ಯುಗ್ಮ ಬೀಜಾಣು, ಚಲಿಸುವ ಬೀಜಾಣು 

ಚಲಿತ : ಚಲನೆ ಹೊಂದಿದ 

ಚಲಿತ ಗಂಡುಕೋಶ : ಚಲನೆಹೊಂದಿದ ಗಂಡುಕೋಶ 

ಚಲಿತ ಕೋಶ : ಚಲನೆಹೊಂದಿದ ಕೋಶ 

ಚಲಿತ ಯುಗ್ಮಜ : ಚಲನೆಹೊಂದಿದ ಯುಗ್ಮಜ 

ಚಿಕ್ಕ ಬೀಜಾಣುದಾನಿ : ಚಿಕ್ಕ ಬೀಜಾಣುದಾನಿಯಲ್ಲಿ ಅಲ್ಪ ಸಂಖ್ಯೆಯ ಬೀಜಾಣು 
ಇರುವಿಕೆ. 

ಛತ್ರಿಯಂತೆ : : ಬೀಜಾಣುದಾನಿ ದಂಡಗಳ ಗೊಂಚಲುಗಳ ಎಲ್ಲ ಕಾವುಗಳು ಒಂದೇ 
ಬಿಂದುವಿನಿಂದ ಹುಟ್ಟಿರುತ್ತವೆ. 

ಛೇದಿತ : ಛೇದಿತವಾಗುವಿಕೆ, ಕಳಚಿಬೀಳುವಿಕೆ 

ಜೀವಿ ದೇಹಗಳ ಮೇಲೆ : ಜೀವಿತ ದೇಹಗಳ ಮೇಲೆ ವಾಸಿಸುವ 

ಜೆಮ್ಮ : ವಂಶಾಭಿವೃದ್ಧಿ ಕೋಶಿಕೆ, ಕ್ಲಾಮಿಡೊ ಬೀಜಾಣುವನ್ನು ಹೋಲುತ್ತದೆ ; 
ಮೊಗ್ಗು 

ಟ್ರಿ ಗನಿ :  ಸ್ರೀಲಿಂಗದ ಎಳೆಯಂತಹ ಶಲಾಕಾಗ್ರ 

ಡಿಕ್ರಿಯೋಬೀಜಾಣುದಾನಿ : ಬೀಜಾಣುದಾನಿಗಳಲ್ಲಿಯೇ ಬೀಜಾಣು ಮೊಳೆಯುವಿಕೆ, 
(ಸ್ಕಾಪ್ರೊಲಿಗ್ನಿಯಗಳಂತೆ) 

ಡೆಸಮಿಡ್ಸ್‌ : ಶೈವಲಗಳಲ್ಲಿನ ಒಂದು ಕುಟುಂಬ 

ಡೈಆಟಂಸ್‌ :  ಶೈವಲಗಳಲ್ಲಿನ ಒಂದು ಕುಟುಂಬ 

ಡೈಕ್ಸೈನಸ್‌ : ಪುರುಷಾಣುದಾನಿಯು ಸಂಯೋಗಿಸುವ ಅಂಡಾಣುದಾನಿಯಿರುವ 
ತಂತುದಾರದಲ್ಲಿರದೆ ಪ್ರತ್ಶೇಕವಾಗಿರುವಿಕೆ. 

ಡೈಪ್ಲಾನೆಟಿಕ್‌ : ಎರಡು ಬಗೆಯ ಚಲನಾಬೀಜಾಣುಗಳುಳ್ಳ ಹಂತಗಳು (ಚಲನ 
ಬೀಜಾಣುಗಳು) 

ತಾಲಸ್‌ : - ಅಂಗಾಂಗಗಳಾಗಿರದ ದೇಹದ ಕೋಶಗಳು 

ತಿರು ಅಂಡಾಕಾರಿತ : ಹೊರಗಡೆ ಬುಡ ಅಗಲವಾದ ಅಂಡಾಕಾರದ 

ತಿರು ಗದೆಯಾಕಾರಿತ : ಬುಡದಲ್ಲಿ ಅಗಲವಾದ ಗದೆಯಾಕಾರದ 


700 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತಿರುಪಿಯರ್‌ ಹಣ್ಣಿನಾಕಾರ : ಬುಡದಲ್ಲಿ ಅಗಲವಾದ ಪಿಯರ್‌ ಹಣ್ಣಿನಾಕಾರ 

ತಿರು ಶಂಕಾಕಾರಿತ : ತಿರು ಕೋನಾಕಾರದ, ಅಗಲವಾದ ತುದಿ ಹೊರಗಡೆ ಇರುವಿಕೆ 

ತೀಕ್ಷಾಗ್ರ : ಕ್ರಮೇಣ ಮೊನಚಾಗಿರುವಿಕೆ. 

ತಂತುಚಾಟಿ : ಚಾಟಿಯಂತಹ ಅಂಗ; ಚಲಿಸುವ ಅಂಗ ಸಾಧಾರಣವಾಗಿ ಒಂಟಿ 
ಯಾಗಿ ಅಥವಾ ಆಲ್ಬಸಂಖ್ಯೆಯಲ್ಲಿ ಮತ್ತು ಸಾಕಷ್ಟು ಉದ್ದವಾಗಿ ಬಿಟ್ಟಿರುತ್ತ ವೆ. 

ದ್ವಿಕಶಾಂಗಿ : ಎರಡು ಕಶಾಂಗವುಳ್ಳದ್ದು. 

ದಿ ತುದಿಯುಳ್ಳ : ಎರಡು ತುದಿಯುಳ್ಳದ್ದು. 

ದ್ವಿಶಾಖಿ : ಬೋಡಿಯಲ್ಲಿ ಕವಲೊಡೆಯುವಿಕೆ. 

ದಿ ಲಿಂಗ ಸಸ್ಯ : ಎರಡು ಲಿಂಗಗಳು ಒಂದೇ ಸಸ್ಯದಲ್ಲಿರುವುದು. 

ದ್ವಿಸ್ನ ಕಂದನ ಲೋಮಾಂಗಿ : ಎರಡು ಸ್ಪಂದನ ಲೋಮಾಂಗವುಳ, ದ್ದು. 

ಧೂಳಿನಂತಹ : ಧೂಳಿನುತೆ ಹುಡಿಯಾದ 

ದೇಶಾಂತರ ಜೀವಿ: ಜೀವಿತ ದೇಹಿಗಳ ಮಧ್ಯದಲ್ಲಿ ವಾಸಿಸುವ ಜೀವಿ 

ದೊಡ್ಡ ಕೊನಿಡಿಯಂ : ಗಾತ್ರದಲ್ಲಿ ದೊಡ್ಡದಾದ ಕೊನಿಡಿಯ: 

ದೊಡ್ಡ ಬೀಜಾಣು : ಗಾತ್ರದಲ್ಲಿ ದೊಡ್ಡದಾದ ಬೀಜಾಣು 

ನಡುಗೆಣ್ಣು ೨? ಗೆಣ್ಣು ಗಳ ಅಥವಾ ಜಂಟಿಸಿದ ಭಾಗಗಳ ಅಂತರ 

ನರವಲಿ (ನರೋಲಿ ಗುಳ್ಳೆ) ; ಗುಳ್ಳೆಯಂತೆ ಉಬ್ಬಿದ 

ನಳಿಗೆಯಾಕಾರ : ಫ್ಲಾಸ್ಕ್‌ ಅಥವಾ ಸೋರೆಬುರುಡೆ ಆಕಾರ 

ನಿರ್ಲಿಂಗೀಯ : ಲಿಂಗೀಯವಲ್ಲದ 

ನೀರ್ಗುಳ್ಳಿ : ಸೂಕ್ಷ್ಮಕುಹರ 

ಫೈಯಲಿಡ್‌ :  ಬೀಜಾಣು ಬಿಡುವ ಕೋಶವು ನಳಿಗೆಯಂತಿದ್ದು ಇದರ ತುದಿಯಿಂದ 
ಬೀಜಾಣುಗಳು ಹೊರನೂಕಲ್ಪಡುತ್ತವೆ. 

ಪಾರದರ್ಶಕ : ಬೆಳಕು ಹಾಯ್ದು ಹೋಗಬಲ್ಲ. 

ಪ್ಲಾನೋಹೆಪ್ಲಾಂಟ್‌ : ಚಲನಾಯುಗ್ಮಕ ಸಸ್ಯ 

ಪ್ಯಾರಫೈಸಿಸ್‌ : ಫಲಿತ ಫಲಗಳಲ್ಲಿ ಬಂಜೆ ಎಳೆಗಳು ಸೇರಿಕೊಂಡಿರುವಿಕೆ. 

ಪಿಕ್ಷೀಡಿಯಂ : ಪೀಠಾಕ್ಷ ವಿವಿಧಾಕಾರದಲ್ಲಿದ್ದು ಇದರಲ್ಲಿ ನಿರ್ಲಿಂಗೀಯ ಬೀಜಾಣು 
ಗಳು ಇರುತ್ತವೆ. 

ಹಿಯನ್ನಾಟ್‌ಗಳು : ಒಂದು ಶ್ಲೇಷ್ಮದಂತಹ ಅಥವಾ ಅಂಟುದ್ರವ್ಯದಂತಹ ರಾಶಿಯಲ್ಲಿ 
ಕೊನಿಡಿಯದಂಡಗಳು ಮತ್ತು ಕೊನಿಡಿಯಗಳು ಅಡಕವಾಗಿರ:ವ ರಚನೆಗಳು 

ಫ್ಯೂನಿಕ್ಕು ಲಸ್‌ ; ಹಗ್ಗಗಳಲ್ಲಿ ಅಥವಾ ಕಂತೆಗಳಲ್ಲಿರುತ್ತವೆ. 

ಪ್ಲೆಕ್ಕ ಂಕೈಮಾ : ದಟ್ಟವಾದ ಅಂಗಾಂಶದಂತೆ ರಚಿತವಾಗಿದ್ದು ತಂತುದಾರಗಳು ಒಂದ 
ಕ್ಕೊಂದು ಹೊಸೆಯಲ್ಪಟ್ಟು ಅಂಟಿಕೊಂಡಿರುತ್ತವೆ. 11. 01 

ಪ್ಲೆರೋಟಿಕ್‌ : ಅಂಡಾಣುದಾನಿಯೊಳಗೆ ಸ್ಕ್ರೀಬೀಜಾಣು ತುಂಬುವಿಕೆ,. 


ಅರ್ಥಕೋಶ 701 


ಪೆರಿಡಿಯಂ : ಫಲಿತ ಫಲದ ಹೊರಪದರ 

ಪೆರಿತೀಸಿಯಂ : ದುಂಡಾಗಿದ್ದು ; ಅಂಡಾಕಾರಿತ ಅಥವಾ ಪಿಯರ್‌ ಹಣ್ಣಿನಾಕಾಂದ 
ಪೀಠಾಕ್ಷಕ್ಕೆ ಒಂದು ಬಾಯಿಯಿದ್ದು ಅಸ್ಸೈೈಗಳನ್ನು ಒಳಗೊಂಡಿರುತ್ತದೆ. 

ಪ್ಲೆರೋಟಿಕ್‌ : ಅಂಡಾಣುದಾನಿಯೊಳಗೆ ಸ್ತ್ರೀ ಬೀಜಾಣು ತುುಬಿರುವಿಕೆ, 

ಪೆಲ್ಲಿಕಲೆ : ಒಂದು ತೆಳುವಾದ ಹೊರಪದರು ; ಕಲ್ಲುಹೂಗಳಲ್ಲಿ ಮತ್ತು ಕೆಲವು 
ಶಿಲೀಂಧ್ರಗಳಲ್ಲಿನ ತೊಗಟೆಯಲ್ಲಿರುತ್ತ ದೆ. 

ಪೆಲ್ಲಿಕುಲೇಟ್‌ : ಮೇಲ್ಮೈಯಲ್ಲಿ ಒಂದು ತೆಳುವಾದ ಪದರವು ತಂಶುದಾರದಿಂದಾಗಿರು 
ತ್ತದೆ. 

ಪೈಲಿಯಸ್‌ ; ಅಣಬೆಗಳ ಟೊಪ್ಪಿಗೆ 

ಪ್ರಥಮ ತಂತುಜಾಲ : ಒಂದು ಬೀಜಾಣುವಿನ ನಳಿಕೆ ಮೊಳಕೆಯ ಒಂದು ಚಿಕ್ಕ 
ಮತ್ತು ಕ್ಷಣಿಕ ಜೀವಿತದ ರಚನೆ; ಇದು ಸ್ವಲ್ಪ ಸಂಖ್ಯೆಯ ಬೀಜುಣುಗಳನ್ನು 
ತುದಿಯಿಂದ ಛೇದಿಸಿ ಹೊರಹಾಕುತ್ತದೆ 

ಪ್ರೊಸೆಂಕೈ ಮಾಟಸ್‌ : ಒಂದು ಪ್ಲೆಕ್ಟಂಕ್ಷೆ ಮಾ ತಂತುದಾರದ ಬಿಡಿ ಎಳೆಗಳು ಇನ್ನೂ 
ಗುರುಶಿಸುವಂತಿ ತ್ತವೆ. 

ಬಹುಕೇಂದ್ರಯುತ : ಅನೇಕ ಬೆಳವಣಿಗೆ ಕೇಂದ್ರಗಳು ಮತ್ತು ಪ್ರತ್ಯೇಕೀಕರಣಗಳಿರು 
ಏಕೆ. 

ಬಹುಫಲಪ ಶ್ರದ : ತನ್ನ ಮೇಲೆಯೇ ಇತರ ತೊಟ್ಟುಗಳನ್ನು ಬುಡದ ಹತ್ತಿರ 
ಉತ್ಪತ್ತಿ ಮಾಡುತ್ತದೆ. 

ಬಹುರೂಪತೆ : ಅನೇಕ ಆಕಾರಗಳಿರುವಿಕೆ 

ಬಿಹುಬೀಜಾಣುತೆ : ಬಹು ಬೀಜಾಣುಗಳು ಇರುವಿಕೆ. 

ಬೃಹತ್‌ಅಂಡಾಣುತೆ : ಒಂದು ದೊಡ್ಡ ಅಚಲಿತ ಅಂಡಕ ಮತ್ತು ಒಂದು ಚಿಕ್ಕ 
ಚಲಿತ ವೀರ್ಯವಿರುತ್ತದೆ. 

ಬಾಗುವ : ಎದುರುಬದುರು ದಿಕ್ಕುಗಳಲ್ಲಿ ಬಾಗಬಲ್ಲದು, 

ಬೀಜಾಣು : ಲಿಂಗೀಯ ಕೋಶ ಅಥವಾ ಕೋಶಗಳು ಬೇರ್ಪಡೆಯಾಗಿ ಪ್ರಸರಣೆ 
ಯಾಗುವ ಅಥವಾ ವಂಶಾಭಿವೃದ್ಧಿ ಯಾಗುವ ರಚನೆಗಳು 

ಬೀಚಾಣುದಾನಿ : ಬೀಜಾಣುಗಳನ್ನು ಒಳಗೊಂಡ ಕೋಶ 

ಬೀಜಾಣುದಾನಿ ದಂಡ : ಬೀಜಾಣುದಾನಿಯನ್ನು ಬಿಟ್ಟ ತಂತುದಾರ 

ಬೀಜಾಣು ಸಸ್ಯ: ಬೀಜಾಣು ಬಿಡುವ ಸಸ್ಯ 

ಬೆಸಿಡಿಯಂ : ಬೀಜಾಣು ಬಿಡುವ ಕೋಶ, ಅರ್ಧಸೂತ್ರ ವಿಭಜನೆ ಫಲವಾಗಿ ಉದ್ಭ 
ವಿಸಿದ ಬೀಜಾಣುಗಳು ಸಾಧಾರಣವಾಗಿ ನಾಲ್ಕು ಇರುತ್ತವೆ. 

ಬೆಸಿಡಿಯೋ ಬೀಜಾಣು : ಅರ್ಥಸೂತ್ರ ವಿಭಜನೆಯಿಂದ ರೂಪಿತವಾದ ಬೀಜಾಣು 
ಬೆಸಿಡಿಯಂ ಮೇಲೆ ಬಿಟ್ಟಿ ರುತ್ತದೆ. 


102 ಮಣ್ಣು ಶಿಲೀಂಬ್ರಿಗಳ ಕೈಪಿಡಿ 


ಬೇರ್ಪಡಿಸು : ಬೀಜಾಣುದಾನಿ ದಂಡ ಬೆಳೆಯುತ್ತ ಅಡ್ನಭತ್ತಿ ಅಂಕುರಿಸಿ ಛೇದಿಸ 
ಲ್ಪಟ್ಟ ಬೀಜಾಣುಗಳ ಉತ್ಪತ್ತಿಯಾಗುವಿಕೆ. 

ಬಂಜೆ : ಬೀಜಾಣುಗಳನ್ನು ಬಿಡದಿರುವ ಸ್ಥಿತಿ 

ಬಂಧಿನಿ : ಆಧಾರಕ್ಕೆ ಬಂಧಿಸುವ ವಿಶೇಷ ತಂತುದಾರ 

ಭಿತ್ತಿಯಾವೃತ : ಕವಚಕೋಶಗಳಾಗುವಿಕೆ ಅಥವಾ ದಪ್ಪಭಿತ್ತಿಯಾಗುವಿಕೆ. 

ಭಿನ್ನಲಿಂಗೀಯ :  ಭಿನ್ನಲಿಂಗವುಳ್ಳ ಶಿಲೀಂಧ್ರ; ಗಂಡು ಮತ್ತು ಸ್ತ್ರೀಲಿಂಗಗಳು 
ಪ್ರತ್ಯೇಕ ತಾಲೈಗಳಲ್ಲಿರುವಿಕೆ. 

ಬ್ಲಾಸ್ಬೊಬೀಜಾಣು : ಅಂಕುರ ರೂಪಿತವಾಗಿ ಉದ್ಭವಿಸುವ ಬೀಜಾಣು 

ಬಾಹ್ಯೋದ್ಭ ವಿ: ಹೊರಗಡೆ ಉದ್ಭವಿಸುವಿಕೆ 

ಮಧ್ಯಾರಂಭಿ : ಉಬ್ಬಿದ ಮಸೂರ ಅಥವಾ ಚಪ್ಪಟೆ ಮೇಲ್ಭಾಗದ ಗೊಂಚಲಿನ 
ಫಲಿತ ಫಲದ ಗೊಂಚಲುಗಳಿದ್ದು , ಮಧ್ಯದಲ್ಲಿರುವ ಬೀಜಾಣುಗಳು ಅಥವಾ 
ಬೀಜಾಣುದಾನಿಗಳು ಮೊದಲು ಪಕ್ವವಾಗುತ್ತವೆ. 

ಮಣ್ಣಿನಲ್ಲಿರುವ : ಮಣ್ಣಿನಲ್ಲಿ ಜೀವಿಸುವ 

ಮಸೂರಾಕಾರಿತ : ಎರಡು ಕಡೆಗೂ ಉಬ್ಬಿದ ಮಸೂರದಾಕಾರದ 

ಮಾನೋಕೈನಸ್‌ ; ಪುರುಷಾಣುದಾನಿ ಜೊತೆಗೆ ಅಂಡಾಣುತೆಯು ಒಂದೇ ತಂತು 
ದಾರದಲ್ಲಿರುವಿಕೆ. 

ಮಿಥ್ಯ ಪಾರಂಕೈಮಾ : ಹುಸಿ ಪ್ಯಾರಂಕೈಮಾವು ನೈಜ ಪ್ಯಾರಂಕೆ ೈಮಾದಂತೆ ಸಮ 
ತ್ರಿಜ್ಯದ ಕೋಶಗಳಿಂದ ರೂಪಿತವಾಗಿರುವಿಕೆ. 

ಮೀರೊ ಬೀಜಾಣುದಾನಿ : ಉದ್ದವಾದ ಕೋಶವು ಅಂತರ್ಬೆಳವಣಿಗೊಂಡು ಉದ್ಭವ 
ವಾದ ಬೀಜಾಣುಗಳ ಸರಣಿಗಳು 

ಮುಚ್ಚಳಯುತ : ಟೊಪ್ಪಿಗೆ ಅಥವಾ ಮುಚ್ಚಳವುಳ್ಳದ್ದು. 

ಮುಚ್ಚ ಳಾಕಾರಿತ ; ಮುಚ್ಚಳದಂತೆ ಅಥವಾ ಮೇಣದೆ ತಟ್ಟೆಯಂತೆ 

ಮೃ ದು ರೋಮ: ಮೃ ದುವಾದ ಉದ್ದೆ ರೋಮವು ಸುತ್ತ ಲೂ ನಾರಿನಂತೆ ಆವರಿಸ 
ಲ್ಪಟ್ಟಿರುತ್ತವೆ. 

ಮೃತೋಪಜೀವಿ : : ಸತ್ತ ಜೀವಿಗಳ ಮೇಲೆ ವಾಸಿಸುವ ಜೀವಿ 

ಮೆಟುಲ : ಕವಲಾಗಿದ್ದು ಇದರಿಂದ ಫೈಯಲಿಡ್‌ಗಳುಉದ್ಭವಿಸುತ್ತವೆ. 

ಮೇಲು ಕೆಳಮುಖ : ಮುಂದಿನ ಮತ್ತು ಹಿಂದಿನ ಭಾಗವುಳ ದ್ದು. 

ಮೊನಚಾದ ತುದಿ : ಚಿಕ್ಕದಾದ, ಮೊನಚಾದ ಬೀಜಾಣುವಿನ ತುದಿ 

_ಯುಗ್ಮಕ ು: ಲೈಂಗೀಯ ಕೋಶ 

ಯುಗ್ಮಕದಾನಿ : ಯುಗ್ಮಾಣುಗಳನ್ನೊಳಗೊಂಡ ಕೋಶ 

ಯುಗ್ಮಾಣು : ಸಮಯುಗ್ಮಕಗಳ ಮಿಲನದಿಂದಾದುದು. 

ಯುಗ್ಮಾಣುಜ : ಯುಗ್ಮಾಣುಗಳ ಮಿಲನದಿಂದ ಉದ್ಭವಿಸಿದ್ದು » 


ಅರ್ಥಕೋಶ 70 


ಯುಗ್ಮಕ ಸಸ್ಯ : ಯುಗ್ಮಾಣು ಬಿಡುವ ಸಸ್ಯ 

ಯೂಕಾರ್ಪಿಕ್‌ : ತಾಲಸ್‌ನ ಅಲ್ಬಭಾಗ ಮಾತ್ರ ವಂಶವೃದ್ಧಿಗೆ ಸಹಾಯಕವಾಗಿರು 
ವಿಕೆ, 

ರೋಮವಮಯ : ರೋಮ ಆವರಿಸಿರುವಿಕೆ 

ಲಘು ಕೊನಿಡಿಯಂ : ಚಿಕ್ಕ ಕೊನಿಡಿಯಂ 

ಲತಾತಂತು : ಲತಾತಂತುವಿನ ಕುಡಿಯಂತೆ ಹೊರಬಂದ ಬೀಜಾಣುಗಳ ಭಾಗ 

ಲವಣಶೊರೆ ಆವೃತ : ಲವಣದ ಪೊರೆಯ ಪದರವು ಆವರಿಸಿರುವುದು. 

ಲ್ಯೂಮೆನ್‌ :. ಕೋಶದ ಟೊಳ್ಳು ಭಾಗವಾಗಿದ್ದು ಕೋಶಭಿತ್ತಿ ಆವರಿಸಿರುವಿಕೆ. 

ವಲಯೀಕೃತ : ಮಂಡಲ ಅಥವಾ ವಲಯಗಳಂತಾಗಿರುವಿಕೆ. 

ವೃತ್ತಾಕಾರಿತ : ದುಂಡಾದ ಆಕಾರ 

ವ್ಯಾಕ್ಠುಯೋಲ್‌ :  ಸೂಕ್ಷ್ಮಕುಹರ : ಆಥವಾ ಗಾಳಿ, ನೀರಿನಂತಹ ರಸಾಯನಿಕ 
ವಸ್ತು ಸಂಗ್ರಹ 

ವ್ಮಾಕ್ಕುಯೋಲೇಟ್‌ ; ಸೂಕ್ಷ ಮಹರ ಅಥವಾ ಗಾಳಿ, ನೀರಿನಂತಹ ರಸಾಯನಿಕ 
ವಸ್ತು ಸಂಗ್ರಹ ಅಥವಾ ಅಂಗಾಂಗಗಳನ್ನು ಅಂಗಾಂಶಗಳಲ್ಲಿ ಆಥವಾ ಕೋಶ 
ಗಳಲ್ಲಿ ಜೀವರಸವು ಒಳಗೊಂಡಿರುತ್ತದೆ. 

ಎರೋಹ : ಆಧಾರ ಸ್ಥಳದಲ್ಲಿ ಹರಡಿದ್ದು ಆಧಾರಕ್ಕೆ ಅಂಟಿದ ಸ್ಥಳದಲ್ಲಿ ಶಿಫಾವೃಂತ 
ಅಥವಾ ಬೀಜಾಣುದಾನಿಗಳನ್ನು ಅಥವಾ ಎರಡನ್ನೂ ಹೊಂದಿರುತ್ತದೆ. 

ಶಾಶ ತ ;  ಕಳಚ ಬೀಳದೆ ಹಾಗೆಯೇ ಅಂಟಿಕೊಂಡಿರುವಿಕೆ. 

ಶಿಫಾವೃಂತ :  ಬೇರಿನಂತಹ ರಚನೆ 

ಶ್ಲೇಷ್ಮ (ಲೋಳಿ) : ಒಂದು ಬಗೆಯ ಸ್ಲಿಗ್ಗವಸ್ತು ಸಸ್ಮಗಳಲ್ಲಿದ್ದು, ನೀರಿನಲ್ಲಿ ಕರಗು 
ತ್ತದೆ; ಆದರೆ ಮಧ್ಯಸಾರದಲ್ಲಿ ಕರಗುವುದಿಲ್ಲ. 

ಸಮಯುಗ್ಮಕ : ಸಮನಾದ ಯುಗ್ಮಕಗಳಿರುವಿಕೆ. 

ಸಮಲಿಂಗಿ ಸಸ್ಯಗಳು : ಕೆಲವು ಶಿಲೀಂಧ್ರಗಳಲ್ಲಿ ಲಿಂಗೀಯ ಬೀಜಾಣುಗಳು ಒಂದೇ 
ತಂತುದಾರದಲ್ಲಿ ಉತ್ಪತ್ತಿಯಾಗುವಿಕೆ. 

ಸಬಿಕಲ್‌ : ಒಂದು ಉಂಡೆ ಅಥವಾ ಚಾಪೆಯಂತಹ ಶಿಲೀಂಧ್ರವು ಬೀಜಾಣುದಾನಿಗಳ 
ಕೆಳಗಡೆ ಇರುವಿಕೆ. 

ಸಬಿಕುಲಂ ; ಸುಮಾರಾಗಿ ದಟ್ಟ ವಾಗಿ ಫೆಲ್ಟಿನಂತೆ ಆಧಾರಕ್ಕೆ ಆವರಿಸಿದ ತಂತುಜಾಲ 

ಸಾಲು ಗುರುತುಳ್ಳ : ಅತಿ ಸೂಕ್ಷ್ಮ ಸಾಲುಗಳು ಅಥವಾ ಅಳ್ಕೆಕಗಳಿರುವಿಕೆ. 

ಸ್ಕ್ಯಾಬ್ರಸ್‌ : ಚಿಕ್ಕ ಗಟ್ಟೆಯಾದ ಒರಟಾದ ಮುಂದೆ ಚಾಚಿರುವ ಭಾಗಗಳು 

ಸಿಡಿಸಿ: (ಕೋಡೆ ಡೆಸ್‌ ಕಾಲಿಯರ್ಸ್‌, ಕ್ಲಿಂಕ್‌ಸೀಕ್‌, ಪ್ಯಾರಿಸ್‌) ಬಣ್ಣಗಳ 

ಸ್ಕ್ರೀಬೀಜಾಣು : ಅಂಡಕ ಅಥವಾ ಅಂಡಾಣು ಗೋಳದ ಭಾಗ 


704 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಸಿಪ್ಪೆ : ಒಂದು ಹೊರಕವಚ ಅಥವಾ ಹೊದಿಕೆ 

ಸಿಸ್ಟೀಡಿಯಂ : ತೆಳು ಭಿಶ್ತಿಯ ವಿಶೇಷ ; ಆಲ್ಬ ಬಣ್ಣದ ಬಂಜೆ ಕೋಶ 

ಸುಕ್ಕುಲಾದ : ಒರಟಾಗಿ ಸುಕ್ಕುಲುಗಟ್ಟಿದ 

ಸುತ್ತು : ಶಾಖೆಗಳ ಒಂದು ಸುತ್ತು ಕಿರಣಗಳಂತೆ ಇರುವ ಗೊಂಚಲು 

ಸುರುಳಿಯಾಕಾರಿತ : ಸುರುಳಿಯಂತೆ ಅಂತರದಲ್ಲಿ ಅಲ್ಲಲ್ಲಿ ಉಬ್ಬಿರುವ 

ಸೂಕ್ಷ್ಮ ದಂತಾಕೃತಿಯುಳ್ಳ ; ಸಣ್ಣ ಹಲ್ಲಿನಂತಿರುವ 

ಸೂಕ್ಷ್ಮವಾಗಿ ಮುಳ್ಳಾದ ; ಸಣ್ಣ ಸಣ್ಣದಾಗಿ ಮುಳ್ಳಾಗಿರುವ 

ಸೆ ಎಪ್‌: ತೊಟ್ಟು ಅಥವಾ ಕಾಂಡ 

ಸ್ಟೋಮ : ಒಂದು ಮೆತ್ತೆಯಂತಹ ಭಾಗ. ಅದರ ಮೇಲೆ ಅಥವಾ ಅದರೊಳಗಡೆ 
ಫಲಿತ ಪದರಗಳು ಅಭಿವ ೈದ್ಧಿಗೊಳು ತ್ತವೆ. 

ಸ್ಫೋರೋಡಾಕಿಯಂ : ಇದು ಒಂದು ಫಲಿತ ಫಲವಾಗಿದ್ದು ಇದರೊಳಗಡೆ ರಾಶಿ 
ಯಲ್ಲಿ ಒತ್ತಾಗಿ ಹೆಣೆಯಲ್ಪಟ್ಟ ಕೊನಿಡಿಯ ಬೀಜಾಣುದಂಡಗಳಿರುತ್ತವೆ. 

ಸ್ಕೈ ರೇಷಿಯಂ :  ತಂತುದಾರಗಳಿಂದಾದ ಗಟ್ಟಿ ಸುಪ್ತ ಭಾಗಗಳು (ತುಣುಕುಗಳು) 

ಸಂಕೋತಶಿಕೆ : ಆಸಂಖ್ಯಾತ ಕೇಂದ್ರಕಗಳುಳ್ಳ ಒಂದು ಕೋಶ 

ಸ್ಪಂದನ ರೋಮ : ಸ್ಪಂದನವಾಗಬಲ್ಲ : ಚಾಟಿಯಂತಹ ; ಸಾಧಾರಣವಾಗಿ ಸಮಾನ 
ಉದ್ದವಿರುವ ಅಂಗಗಳಾಗಿವೆ. 

ಸಂಭೋಗ : ಲಿಂಗೀಂಯ ಕೋಶಿಕೆಗಳ ಮಿಲನ 

ಸಂವರ್ಣದ (ಸಮವರ್ಣದ) : ಒಂದೇ ಬಣ್ಣದ ; ಸಮಬಣ್ಣದ 

ಹುಲ್ಲೆ (ಜರ್ಮನ್‌ ಭಾಷೆಯಿಂದ) : ಹೊದಿಕೆ ; ವಿಶೇಷ ದಪ್ಪಭಿತ್ತಿ ; ಆವೃತ ಕೋಶ 
ಗಳು ಕ್ಲೈಸ್ಫೊತೀಸಿಯ (ಯೂರೋಷಿಯೇಸಿ)ವನ್ನು ಆವರಿಸಿರುತ್ತವೆ. 

ಹೈ ಮೇನಿಯಂ : ಫಲಿತವಲ್ಲದ ಪದರ 

ಹೈಪೊಗೈನಸ್‌ :  ಅಂಡಾಣುದಾನಿಯ ತಳಗಡೆ ಪುರುಷಾಣುದಾನಿಗಳು ಒಂದೇ ತಂತ: 
ದಾರದ ಮೇಲೆ ಬಿಟ್ಟಿರುವುದು. 

ಹೈಪೊಕ್ನೊಯಿಡ್‌ : ಫಲಿತವಲ್ಲದ ಪದರದಲ್ಲಿ ತೆಳು ಜೇಡನ ಬಲೆಯಂತ ತಂತುದಾರ 
ಇರುವಿಕೆ ; ಇದು ಹೈಪಾಕ್ನಸ್‌ ಪ್ರಭೇದದಲ್ಲಿರುತ್ತದೆ. 

ಹೈ ಪೊತೀಸಿಯಂ : ಹೆ ಕ[ೈಮೇನಿಯಂ ಕೆಳಗಡೆಯ ಒಂದು ಪದರದ ಅಂಗಾಂಶ 

ಹೊರ ಎಲ್ಲೆ ಅಥವಾ ಮೇಲ್ಮೆ 2 ಹೊರ ಎಲ್ಲೆ ಅಥವಾ ಮೇಲ್ಮೆ ೪ ಲಕ್ಷಣ 

ಹೊಟ್ಟು ಪೊರೆಯಾವೃತ :  ಹೊಟ್ಟಿನಂತಹ ಪೊರೆಯ ಹೊದಿಕೆ ಆವರಿಸಿರುವಿಕೆ ; 
ಹುರುಪೆ ` 

ಹೋಲೊಕಾರ್ಪಿಕ್‌ : ಪಚ್ಚೆಮೊಗರು ಪೂರ್ಣವಾಗಿ ಬೀಜಾಣುದಾನಿಯಾಗುವಿಕೆ. 

ಹೋಮೊತ್ಯಾಲಿಕ್‌ : ಕೆಲವು ಶಿಲೀಂಧ್ರಗಳಲ್ಲಿ ಲಿಂಗೀಯ ಬೀಜಾಣುಗಳು ಒಂದೇ 
ತಂತುದಾರದಿಂದ ಉತ್ಪತ್ತಿಯಾಗುವಿಕೆ. 


ಪಾರಿಭಾಷಿಕ 


ಅಂಕುರೋದ್ಭವಿ Budding 
ಆಖಂಡ-—Continuous 
ಅಗ್ರಸ್ಮಭಾಗವಿರುವ-.-Apculate 
ಅಚಲಯುಗ್ಮಕ --ಸA planogamete 
ಆಚcs.--Nonmotile 
ಅಂಚುಗಟ್ಟೆದ--Fimbricate 
ಅಂಟಿಕೊಂಡ ಸ gglutinate 
ಅಂಟಿಕೊಂಡು ಬೆಳೆಯುವ--ಸಿರೆಗಟೀ 
ಅಡ್ಡ ಭಿತ್ತಿ Septum 
ಅಡ್ಡ ಭಿತ್ತಿಯುತ-Septte 
ಅಂಡಾಕಾರಿತ.. 0೪೩1, Ovate, Ovoid, 
Ellipsoid 
ಅಂಡಾಣು--Oಂspore 
ಅಂಡಾಣುಗೋಳೆ--Oosphere 
ಅಂಡಾಣುದಾನ--Oogonium 
ಅಡ್ಡೆಳೆ, ಅಡ್ಡನೂಲು Weft 
ಅಂತ್ಕಾರಂಭಿ-Racemose 
ಅದೃಶ್ಯವಾಗುವ, ಕ್ಷಣಿಕ--Evanescent 
ಅರ್ಧಗೋಳಾಕಾರಿತ--Hemispheric 
ಅರ್ಧಚಂದ್ರಾಕಾರಿತ. 1111816 
ಅರ್ಧಸೂತ್ರ ವಿಭಜನೆ “Meiosis 
ಅನಿಶ್ಚಿತ [ndeterminate 
ಅನಿಷೇಕ ಜನಿತ Parthenogenetic 
ಅಭಿಮುಖ ಪರ್ಯಾಯ--Dcussate 
ಅಮಾಬಾದಂತಹ.-.-Ameoboid 
ಆಯುಗ್ಮಾಣು-. ೬278050೦೯6 
ಅಲ್ಬಮೊನೆಯುಳ್ಳ.... 7701816 
ಅಲೆ_.16180( 
ಅಲೆಯಾದ.-Undulate 
ಅಲೆಯೋಪಾದಿ- 51೧006 
ಅವರೋಹಗಿವಾಗಿ ಬೆಳೆಯುವ... 8೩6106181 
ಅಶಾಶ್ವತ, ಕ್ಷಣಿಕ-_08600005 


[45] 


ಕಬ್ಬಕೋಕೆ 


ಅಸಮಯುಗ್ಮಕ.Aಗsogamous 
ಅಸಮರೀತಿ ಬೆಳದ--್ಫcentric 
ಆಧಾರದಿಂದ ಹೊರಗೆ -Bxtramatrical 
ಆಧಾರಸ್ತಂಭ-“Columella 
ಆನೆಬೂದು ವರ್ಣ-. 1131718767 
ಆಯತಾಕಾರ-೦01018 
ಆಯಿಡಿಯಂ....೧161071 

ಆಯಿಡಿಯೊ ಬೀಜಾಣು.....0೦1610500765 
ಆಲಯಕ.-Suspentor 
ಆಲಿಕೆಯಾಕಾರಿತ Infundibuliform 
ಆಸ್ಕ್ಯಸ್‌-Ascus 

ಆಸ್ಕಸ್‌ ಬೀಜಾ ಸscospore 


ಇಂಗಾಲೀಯ, ಇಂಗಾಲದೆ--C೩rbಂ- 
೧೩೦೮೦೬ 


ಉಚ್ಛ ಅಂಡಾಶಯ... pogynous 
ಉಣ್ಣೆಪುಚ್ಛದಂತಹ--Fluccose 
ಉಣ್ಣೆಯಂತೆ--Lanose 
ಉದ್ದರೋಮಯುತ--Pilose 
ಉದುರುವ, ಕ್ಷಣಿಕ--Deciduous 
ಉಪಾಂಗ_Organeile 

ಉಪಾಂಗ, ಅನುಬಂಧ--ಸಿpp್ಭೀಗರೆ೩8ೀ 
ಉಬ್ಬಿದ-—Ventricose, Turgid 
ಉಭಯಾಂಡಕೋಶ--Amphigynous 
ಎರಡು ಸೀಳಾದೆ--ಔifurcate 
~ಳ—Filament 

ಎಳೆಯಂತಹ Filamentous 
ಎಳೆಯಾಕಾರಿತ-Filiform 
ಎಣ್ಣೆಯುತOleaginous 

ಏಕ ಎಣ್ಣೆ ಹನಿಯುತ--Uniguttulate 
ಏಕಕೋಶಿಕ-Unicel{ular 

ಏಕತಂತು ಚಾಟಿಯುಳ್ಳ.-Uniflagellate 


ಏಕಮುಖ ಬೆಳವಣಿಗೆ--Monocentric, 
Monopod 


706 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಏಕರೋಮಯುತ--.Uniciliate 
ಏಕೆಸಾಲುಯುತUniseriate 
ಏಕಸುತ್ತುಳ್ಳಿ --Monoverticellate 
ಒಟ್ಟಿಗೆ ಬೆಳೆದ--Concrescent 
ಒಡೆಯದ.-Indehiscent 
ಒಡೆಯುವ--Dehiscent 
ಒಡೆಯುವಿಕೆ “Erumpent 
ಒತ್ತಾಗಿರುವ--Appressed 
ಒಂದು ಅಥವಾ ಹೆಚ್ಚು ಎಣ್ಣೆಹನಿಯುತ 
—Guttulate 
ಒಳಬೀಜಾಣು, ಅಂತರ್‌ಬೀಜಾಣಂ 
| (16080080 
ಒಳಜೀವಿ, ಅಂತರ್‌ಜೀವಿ.. 5೧60010110 
ಒಳಸುರುಳಿಯಾದ.... Circinnate 
ಕತ್ತರಿಸುವಿಕೆ, ಊನಮಾಡುವಿಕೆ--Truncate 
ಕದರಿನಾಕಾರ-. 51110110೯71, 
Fusiform, Fusoid 
ಕಂದು ಅಥವಾ ಬೂದುಮಿಶ್ರಿತ 
ಕಪ್ಪು, ಕಪ್ಪಾದ ್ವFuscous 
ಕಂದುವರ್ಣದೆ--Fulvous 
ಕವಚ ಕೋಶ Cyst 
ಕವಲುಗೊಂಚಲು.... Paniculate 
ಕವೆಯಾಕಾರ Forked 
ಕಾಕಿಯಿಂದ ಅಸ್ಪಷ್ಟ--A೪vellaneous 
ಕಾಡಿಗೆಯಂತಹ, ಕರಿಯ-್ವFuliginous 
ಕ್ಲಾಮಿಡೊಬೀಜಾಣು -Chlamydo- 
spore 
ಕಾಲರುಳ್ಳ---Collerette 
ಕಾಲುವೆಯುಳ್ಳ -Canoliculate 
ಕುಂಚದಂತಹ- 76೧1011108 
ಕೃಶವಾದ.....೮0೩೫ ೮೯೩೬೦ 
ಕೆಂಪುಮಿಶ್ರಿತ ಕಂದು--Umber 
ಕೀಂದ್ರಕಯುತ. Nucleate 
ಕ ಇಂಡಿಯಾತಹ- ೮110801೩16 
1೨ನಿಡಿಯದಂಡ.೮ಿಂ1161008076 
ಕೊನೆಯದರ ಹಿಂದಿನ_-Penultimate 


ಕೊನೆಯಲ್ಲಿರುವ. 7181೩1 


ಕೊಳವೆಯಾಕಾರ--Pip-shaped 

ಕೊಳೆತ, ದುರ್ಗಂಧಯುಕ್ತ--Mucedinoid 
ಕೋನಾಕಾರಿತ-Aಗular 
ಗದೆಯಾಕಾರಿತClavate 
ಗುಚ್ಛಿಗಳಾಗಿ--Fasciculate 
ಗುಂಪಾಗು-Cಡespitose 
ಗುಂಪುಗುಂಪಾದ..... ೮8೩೯1೦೪5 
ಗುಳ್ಳೆ--Verrucose 

ಗೆಡ್ಡೆ ಯಂತಹ-- Tuberous 
ಗೆಣ್ನಾದ---Nodulate 

ಗೆಣ್ಣು--Node 

ಗೊಂಚಲಾಗಿರುವ. 801705೮ 

ಗೊಂಚಲು- 2೩71016 

ಗೋಳಾಕಾರಿತ- ೮1೦0೦೩6 

ಘಂಟಾಕಾರಿತ. 017087೬1810 

ಚಲನ ಬೀಜಾಣು..... 59/8877) spore 
ಚಲಿತ..1/0(16 

ಚಲಿತಕೋಶ.... 81೩071 

ಚಲಿತಯುಗ್ಮ- ೫1೩11028016 

ಚಿಕ್ಕ ಗುರಾಣಿಯಂತಹ--Scutellate 

ಚಿಕ್ಕ ಬೀಜಾಣುದಾನಿ.... 5೦೩೧81೦1 
ಚಿಕ್ಕ ಮುಳ್ಳುಳ್ಳಿ-Spicule, 5೧101056 
ಚೇಲVesicle 
ಚೀಲದಂತಹ.---ಔBursiform 

ಚುಕ್ಕೆ “Stipple 

ಚೆಂಡಿನಂತೆ ಶೇಖರಿತ---Glomerulns 
ಚೆದುರಿದ, ಬೇರೆ ದಿಕ್ಕುಹಿಡಿದ... 71೩೯1೦೩೬ 
ಛಶ್ರಿ...`11061 

ಛತ್ರಿ ಗೊಂಚಲಿನಂತಹ-Umbelliferous 
ಛೇದನ---Abತsciss 

ಜಂಟಿಸಿರುವ, ಕೂಡಿರುವ Articulate 
ಜೀವಿದೇಹಿಗಳ ಮೇಲೆ. 5೧10100 

ಜೂ ಬೀಜಾಣು-.-70087016 

ಜೂ ಬೀಜಾಣುದಾನಿ-Zoosporangium 
ಜೇಡನ ಬಲೆಯ ದಾರದಂತಹ- 47೩೦0/೬೦16 
ಜೇಬಿನಂತಹSarciniform 
ಜೋಲುಬಿದ್ದ--್ಥFlaccid 


ಟೋಪಿಯುಳ್ಳ, ಮುಂಡಾಸುಳ್ಳTurbi- 
nate 
ಡಿಕ್ಟಿಯೊ ಬೀಜಾಣುದಾಫಿ--Dictyo 
5porangium 
ಡೈಯಾಟಿಮ್ಸ್‌ (ಆಲ್ಲೆಯಲ್ಲಿನ 
ಒಂದು ಕುಟುಂಬ)-Diatoms 
ಡೆಸ್ಮಿಡ್‌ ೧ (ಅಲ್ಲೆಯಳ್ಲಿನ 
ಒಂದು ಕುಟುಂಬ)-_ 12657108 
ತಟ್ಟೆಯಾಕಾರಿತDiscoid 
ತಂತುಚಾಟಿ, ಕಶಾಬಿಕೆ_ ೫148611073 
ತಂತುಜಾಲ....11)/ 0611010 
ತಂತುದಾರಗHypha 
ತ್ರಿಭಾಗಿತTrifurcate 
ತಿರುಅಿಂಡಾಕಾರ--Obovate, Obovoid 
ತಿರುಗದೆಯಾಕಾರಿತObclavate 
ತಿರುಪಿಯರಾಕಾರ--Obpyriform 
ಕಿರುಶಂಕಾಕಾರಿತ- 0000810 
ತುಕ್ಕುವಣ್ಣದ್ವFerruginous 
ತುದಿಯ, ಅಗ್ರದ-Apಃcal 
ತುದಿಯುಳ್ಳ A piculus 
ತುರಿ, ಕಜ್ಜಿಯಂತಹ--Scabrous 
ತೆಳುವಾದ 11070೩16 
ತೆಳುವಾದ ಹೊರಪದರು---Pe!licle 
ತೊಗಲಿನಂತಹCoriaceous 
ತೊಟ್ಟಿಲ್ಲದ-ಸAಃterigmate 
ತೊಟ್ಟುPedicel 
ತೊಟ್ಟುಯುತ... 56೯1873೩ 
ತೊಟ್ಟುರಹಿತ--Apedicellate, Sessile 
ತೊಟ್ಟುಳ್ಳ ಶಿಖರ-Stilboid 
ದಂಡಾಕಾರಿತ-Bacillate 
ದ್ರವವಾಗುವDೀliquescing 
ದ್ರಾಕ್ಷಾರಸ ಬಣ್ಣ Vinaceous 
ದ್ವಿಕವಲಾದSympodial 
ದ್ವಿಕವಲುSympodium 
ದ್ವಿಕಶಾಂಗಿ-Biಗagellate 
ದ್ವಿತುಟಿಯುಳ್ಳೆ--Bilabiate 
ದ್ವಿಲಿಗAಗdrogynous 


ಜಾರಿಭಾಷಿಕ ಶಬ್ದಕೋಶ 707 


ದ್ವಿಲಿಂಗ ಸಸ-Monoecious 
ದ್ವಿಶಾಖಿ.- Dichotomous 
ದ್ವಿಸ್ತಂದನ ಲಮಾಂಗಿ- 31011216 
ದುರ್ಗಂಧದೆ--್ಜFetid 
ದುಂಡು ಕಲೆ Areಂlate 
ದೇಹಾಂತರ ಜೀವಿ- 1117010110 
ದೊಡ್ಡ ಬೀಜಾಣ)--Macrospore 
ಧನುಸ್ಸಿನಾಕಾರ.... Arcuate 
ಧೂಳಿನೆಂತಹ--Subpulverulent 
ನರವಲಿ, ಗುಳ್ಳಿ-.- Tubercle 
ನಳಿಗೆಯಾಕಾರಿತ-Legeniform 
ನಕ್ಷತ್ತಾಕಾರ-Stellate 
ನಿಂಬೆ ಹಣ್ಣಿನಾಕಾರCitriform 
ನಿರ್ಲಿಂಗ Asexual 
ನೀರ್ಗುಳ್ಳೆ--Papillae 
ನೀಚ ಅಂಡಾಶಯ... ೫೧18 nous 
ನೀಲಿಮಿಶ್ರಿತ ಹಸುರು... 618೯158೯೮೮0 
ಪಚ್ಚೆಮೊಗರು...೧೩1105 
ಪ್ರಥಮ ತಂತುಜಾಲ-... [೦110611077 
ಪ್ರಥಮ ಬೀಜಾಣುದಾನಿ-Pro- 
57024781070 

ಫರಿದ್ರವ್ಯ--Periplasm 
ಪ್ರಾಕೃತಿಕ ಸಂದರ್ಭದಲ್ಲಿ-.-1n situ 
ಪಾಟಲ-Tsabellin 
ಪಾರದರ್ಶಕ-Transluscent, Hyalin 
ಪ್ಯಾರಫೈಸಿಸ್‌ ರಹಿತ..-Aparaphyses 
ಪಿಯರ್‌ ಹಣ್ಣಿನಾಕಾರ, 

ಪಿಯರಾಕಾರ.....3 71೦೯೫1 
ಪಟೀಲಾಕಾರಿತPanduriform 
ಪುಂದಾವ.--Aಗtheridium 
ಫಲಿತ--್ವertile 
ಫಲಿತ ಫಲ. ೫70೦8081108 
ಬಂಜೆ Sterile 
ಬಂಧಿನಿ--Hಂld fast 
ಬಲೆಯಂತಹ--Reticulate 
ಬಹುಕೇಂದ್ರ ಬೆಳವಣಗೆ-Polycentric 
ಬಹು ಚೀಲಗಳಿಂದಾದ---Vesiculose 


708 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಬಹುಫಲಪ್ರದProliterate 
ಬಹುಬೀಚಾಣುತೆ.... Mu tisporous 
ಬಹುರೂಪತೆ. Polymorphic 
ಬಹುರೂಪಿತ-P]uriಗorm 
ಬಾಗಿದ-Geniculate 
ಬಾಗುವ--Flexuous 
ಬಾಯಿ, ರಂಧ್ರ ೦61016 
ಬ್ಲಾಸ್ಟೊ ಬೀಜಾಣು--Bಔlastospore 
ಬಾಹ್ಕೋದ್ಭವಿ, ಹೊರಮೂಲ-Exogenous 
ಬಿರುಗೂದಲು-Septa 
ಬಿಳಿಯ ಧೂಳು Pruinose 
ಬೀಜಾಣು ತೊಟ್ಟುಯುತ.-Funiculus 
ಬೀಜಾಣು--Spore 
ಬೀಜಾಣುದಾನಿ.--Sporangium 
ಬೀಜಾಣುದಾನಿದಂಡ-“Sporangiophore 
ಬೀಜಾಣುದಂಡಗಳ ಅಥವಾ ಫೈಯ 

ಲಿಡ್‌ಗಳ ಒಂದು ವೃತ್ತ---Verticel 
ಬೀಜಾಣುದಾನಿದಂಡ ಬಿಟ್ಟ-Sporangi- 

Berous 

ಬೀಜಾಣು ಬಿಡುವ ಸಸ್ಕ--Sporophyte 
ಬೀಸಣಿಗೆಯಂತೆ ಬಾಗಿದ--Plicate 
ಬೂದುಬಣ್ಣ Cinereous 
ಬೃಹತ್‌ ಅಂಡಾಣುತೆ- 0೦887೦05 
ಬೆಣೆಯಾಕಾರಿತCuneiform 
ಬೆಸಿಡಿಯೊ ಬೀಜಾಣು--ಔBasidiospore 
ಬೇರ್ಪಡಿಸು-ಸbತtriction 
ಭರ್ಜಿಯಾಕಾರಿತ__Lanceolate 
ಭಿತ್ತಿಯಾವೃತ-Encyst 
ಭಿನ್ನಲಿಂಗೀಯ-Dioecious 
ಮಣ್ಣಿನಲ್ಲಿರುವ--Terricolous 
ಮಧ್ಯಾರಂಭಿ --.Cyme 
ಮರದಂತಜಹ--Dendoroid 
ಮಸೂರಾಕಾರಿತLenticular 
ಮಾಲೆಯಾಣರಿತ-Moniliform 


ಮಿಥ್ಕಾPseudo 
ವಿರೋಹStolon 


ಮಿಥ್ಕಾ ಪ್ಯಾರಂಕೈಮ---P5eಟdೆಂ 
paranchyma 
ಮಾರೊ ಬೀಜಾಣುದಾನಿ--. Merospo- 
78781೧ 
ಮುಚ್ಚಳದಾಕಾರ.....೮ಿ11)/ ptriform 
ಮುಚ್ಚಳ--Operculum 
ಮುಚ್ಚಳಯುತOperculate 
ಮುಚ್ಚಳ ರಹಿತ. -Jnoperculate 
ಮುಚ್ಚಳವುಳ್ಳ--Calyptrate 
ಮುಳ್ಳಾದ-Echinate 
ಮುಳ್ಳುಯುತ.....5೧17080601 
ಮೂತ್ರಪಿಂಡಾಕಾರಿತ- - ೫6711೦೯೩ 
ಮೃತೋಪಜೀವಿ.. 54770010 
ಮೃದು ರೋಮ... 7೧೯1೦೧೪೫] 
ಮೊದಲ... Proximal 
ಮೊನಚಾದ Acuminate 
ಮೇಲು ಕೆಳಮುಖ..-Dorsiventral 
ಯುಗ್ಮ-..-2Zy ಜಂ 
ಯಂಗ್ಮಕ. ೧೩೫061೮ 
ಯುಗ್ಮಕದಾನಿ-Gametangium 
ಯುಗ್ಮಕ ಸಸ--Gametophyte 
ಯುಗ್ಮಾಣು---Zy spore 
ರೋಮಮಯ-Hirsute 
ಲಘುಕೊನಿಡಿಯ--. ಜMicroconidium 


ಲತಾತಂತುವುಳ್ಳ, ಸೊಕ್ಷ್ಮ 
ತಂತುವುಳ್ಳ Corrhu 


ಲವಣ ಪೊರೆಯಾವೃತ- 17005106 
ಲೈಂಗಿಕ Sexual 

ವಲಯೀಕ್ಕೃತ-- 70೦೧೩೬ 
ವೆಲ್ವೈಟ್ಟಿನಂತಹ--Velvetinose 
dtdR—Refringent, Refractive 
ವೃತ್ತಾಕಾರಿತ-Orbicular 

ವೃಶ್ಚಿಕ ಕೊಂಡಿಯಂತಹScorpioid 
ಶಂಕಾಕಾರ... Muriform 
ಶಂಕುವಿನಾಕಾರಿತ--Conic 
ಶಾವಿಗೆಯಂತಹVermiform 
ಶಾಶ್ವತ. Persistent 


ಶಿಫಾವೃಂತಔR 712016 
ಶಿಲುಬೆಯಾಕಾರದಂತಹ-“Cruciately 
ಶಿಲುಬೆಯಾಕಾರಿತCruciform 
ಶೀಘ್ರ ಅದೃಶ್ಯವಾಗುವ Fugacious 
ಶೀರ್ಷವಧಿ್ಣ--Acರogenous 
ಶ್ಲೇಷ್ಮ. ಲೊಳೆ-Mucus 
ಶ್ಲೇಷ್ಮದಂತಹ, 
ಲೋಳೆಯಂತಹ--Mucilagenous 
ಸಂಕೋಶಿಕೆ-Coenocyte 
ಸಣ್ಣ ಗೂಡುಗಳಿಂದಾದ--ಸA॥veolate 
ಸ್ಪಂದನರೋಮ-Cilium 
ಸಮಯುಗ್ಮಕIs0gamous 
ಸಮವರ್ಣದ--Concolours : 
ಸಂಯೋಗCopulation 
ಸರಳ- 5177೧16 
ಸ್ವಲ್ಪ ಕೆಳಗೆ. 50180681 
ಸ್ವಲ್ಪ ಗಡುಸಾದ--ಸAsperulate 
ಸ್ವಲ್ಪ ಗೋಳಾಕಾರಿತ---Subglobose 
ಸ್ವೈಲ್ಪ ಪಕ್ಕಕ್ಕೆ “Subcentric 
ಸ್ವಲ್ಪ ರೋಮಲಉಳ್ಳ-.Sublanose 
ಸಾಲುಗುರುತುStriate 
ಸಿಪ್ಪೆ--Integument 
ಸುಕ್ಕಾದ-Rಟugಂse 
ಸುತ್ತು, ವೃತ್ತ--Whorl 
ಸುರುಳಿಯಂತೆ-Helicoid. 


೩ 


ಪಾರಿಭಾಷಿಕ ಶಬ್ದಕೋಶ 709 


ಸುರುಳಿಯಾಕಾರಿತ, 
ಅಂತರದಲ್ಲಿ ಉಬ್ಬಿದ--Torulose 

ವಿವಿಧ ತಂತುದಾರಗಳೆಲ್ಲಿ--Diclinous 
ಸುಲಭವಾಗಿ ಕರಗುವ-- 7100671 
ಸೂಜಿಯಾಕಾರಿತ- _ Acicular 
ಸೂಕ್ಷ್ಮ ಕುಹರ--Va೩cuಂle 
ಸೂಕ್ಷ್ಮ ಗುಳ್ಳಿ-...೮೦೪1೦8೮ 
ಸೂಕ್ಷ್ಮ, ಮೃದು--Tenuous 
ಸೂಕ್ಷ್ಮ ದಂತಾಕೃತಿಯುಳ್ಳ- ೮7೮11೩1 
ಸೂಕ್ಷ್ಮ ನರೋಲಿ-Tubeculate 
ಸೂಕ್ಷ್ಮವಾಗಿ ಮುಳ್ಳಾದ.. 5001701816 
ಸ್ಟೈ ಲೊಬೀಜಾಣು-.. Stylospore 
ಸ್ಟ್ರೋಮ (ಮೆತ್ತೆಯಂತಹ ಭಾಗ)--5(೯೦೫೩೩ 
ಹೆಲ್ಲಿನಂತಹ--Denticulate 
ಪಸುರು ಬಣ್ಣಯುತ--Olivaceou$s 
ಹಾಲೆಗಳುಳ್ಳ-Lobulate 
ಹಿಂಬಾಗಿದ--Recurve 
ಹೀರುಬೇರು.... Haustorium 
ಹುಲ್ಲೆಕೋಶ--ಗHಟlle cells 
ಹೂಜಿಯಾಕಾರಿತ --Doliform 
ಹೊಟ್ಟು ಪೊರೆಯಾವೃತ, 

ಹುರುಪುಳ್ಳFurfuraceous 
ಹೊರ ಎಲ್ಲೆ ಅಥವಾ ಮೇಲ್ಮೈ-ೌeriphery 
ಹೊರಭಾಗ... ೧೫1೧೮ 
ಹೊರಹಾಕು-. ೫518001816 


ಪುಟ 


14 
27 
35 
72 
72 
77 
77 
80 
82 
85 
89 
90 
91 


92. 


93 

97 

99 
100 
100 
102 
103 
105 
105 
109 


ಸಾಲು 


ಒಪ್ಪೋಲೆ 


ತಪ್ಪು 

ಜೈಕಾ 
ಆಧಾರಸ್ಥಂಭ 
ಆರ್ಧಗೋಳಾಕಾರಿತ 
ಹುಳುಗಳ 

ಮ್ಮು. 
ಕವಲೊಡಯದೆ 
ಅಂಗುಲಿಸ್ಟೋರಸ*. 
ವಾಸವಿರುತ್ತದೆ. 
ಎಕೆನುಲೇಟ 
ತಂತುದಾರಗಳು 
ಮೊದಲಿಗ 
ಸಮರೂಪವುಳ್ಳ 
ವಾಸವಿರುತ್ತವೆ. 
ಚೆತ್ರ 14 ' 
ಗೊಳಾಕಾರಿತ 

1/0 
ಕನ್ನಿಂಗ್‌ಹ್ಮಾಮಿಯೆಲ್ಲ 
ಗೋಳಾಕಾರಿದಂತಹ 
ಪ್ರಭೇದ 
ಚಾಟಿತಂತು 
ಮಧ್ಯಮಕ್ಕೆ 
ರೆದುಕೊಳ್ಳುತ್ತವೆ. 
ತಂತುಧಾರದ 
ಪಜ್ಜೆಮೊಗರು 
ಪಜ್ಜೆಮೊಗರು 
ಪಜ್ಜೆಮೊಗರು 


ದ್‌ 
ಒಪ್ಪು 


ಜೆ ೈಕಾ 

ಆಧಾರಸ್ಥಂಭ 
ಅರ್ಧಗೋಳಾಕಾರಿತ 
ಹರಳುಗಳೆ 

ಮ್ಮು. 
ಕವಲೊಡೆಯದೆ 
ಅಂಗುಲಿಸ್ಟೋರಸ್‌ 
ವ್ಯಾಸವಿರುತ್ತದೆ. 
ಎಕಿನುಲೇಟ 
ತಂತುದಾರಗಳ 
ಮೊದಲಿಗೆ 
ಸಮರೂಪವುಳ್ಳವು 
ವ್ಯಾಸವಿರುತ್ತವೆ. 
ಚಿತ್ರ 14 
ಗೋಳಾಕಾರಿತ 

10 
ಕನ್ನಿಂಗ್‌ಹ್ಯಾಮಿಯೆಲ್ಲ 
ಗೋಳಾಕಾರಿತದೆಂತಹ 
ಪ್ರಭೇದ 
ತಂತುಚಾಟಿ 
ಮಾಧ್ಯಮಕ್ಕೆ 
ತೆರೆದುಕೊಳ್ಳುತ್ತವೆ. 
ತಂತುದಾರದ 
ಪಚ್ಚೆಮೊಗರು 
ಪಚ್ಚೆ ಮೊಗರು 
ಪಚ್ಚೆಮೊಗರು 


712 ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ಪುಟ ಸಾಲು ತಪ್ಪು 
118 6 ಸೃಷ್ಟ 
123 2 ಮಾನೊಬ್ಲೆಫಾರಿಲ್ಲ 
124 13 ನೈಕಾರ್ಗುವ 
125 16 ಮೂತ್ರಪಿಂಡಾಕಾರಿತ 
126 14 ಸ್ಕಾಪ್ರೊಲೆಗ್ನಿಯೇಸಿ 
133 32 ಚಲಿತವಾಗ 
134 2 ತ್ತದೆ. 
140 '25 ಸಮೃದ್ಧವಾಗಿರದೆ 
143 26 ಆಥವಾ 
181 24 1-7.5 
187 21 ಅಮೆರಿಕ ಸಂಸ್ಕಾನಗಳು 
205 19 ತಾಸ್ಫೋತೀಕ 
205 28 ತ್ರಾಸ್ಫೋತೀಕ ಕ್ಲಾವೇಟಿ 

ಆಕ್ಷಿಯ 

210 26 - 128-5 
216 2 ಮಿಸ್ಸೌರಿಯೆನ್ನಿಸ್‌ 
223 19 ಉದ್ದಕ್ಕಿತಲೂ 
226 18 ಚುತುರ್ಭುಜ 
259 15 ಆಸ್ಕೈ 
262 5 ಯು..ಎಸ್‌,ಏಸ್‌,ಆರ್‌. 
262 15 ಜಿಮ್ನೆಆಸ್ಕಸ್‌ 
274 8 ಉಪಾಂಗಗಳರುವುದಿಲ್ಲ. 
280 10 ಆಸ್ಲೆ 
283 31 64 ಆಗಲ 
285 12 ಆರ್ಧರಿ 
290 15 ಗ್ರಿಫತ್‌ ಕೃಪೆ 
295 6 ಗೊಂಚಲುಗಳಿಲ್ಲಿರುತ್ತವೆ. 
296 11 475 


303 7 90-12 


ಒಪು 


ಬ 


ಸ್ಪಷ್ಟ 

ಮಾನಾಬ್ಲೆಫಾರೆಲ್ಲ 

ನೈಕಾರ್ಗುವ 

ಮೂತ್ರಪಹಿಂಡಾಕಾರಿತ 

ಸ್ಮಾಪ್ರೊಲಿಗ್ನಿಯೇಸಿ 

ಚಲಿತವಾಗು 

ತ್ತವೆ. 

ಸಮ ೃದ್ಧವಾಗಿರುವುದಿಲ್ಲ. 

ಅಥವಾ 

1-1.5 

ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳು 

ತ್ರಾಸ್ಫೋತೀಕ : 

ತ್ರಾಸ್ಫೋತೀಕ ಕ್ಲಾವೇಟ 

ಆಕ್ಲಿಯ 

128.5 

ಮಿಸ್ಸೌರಯೆನ್ಸಿಸ್‌ 

ಉದ್ದಕ್ಕಿಂತಲೂ 

ಚತುರ್ಭುಜಾ 

ಅಸ್ಸ, 

ಯು.ಎಸ್‌.ಎಸ್‌.ಆರ್‌. 

ಜಿಮ್ನೊಲಿಸ್ಕಸ್‌ 

ಉಪಾಂಗಗಳಿರುವುದಿಲ್ಲ. 

ಆಸ್ಲೆ 

64 ಅಗಲ, 

ಆಧರಿ 

ಗ್ರಿಫಿತ್ಸ್‌ ಕೃಪೆ 

ಗೊಂಚಲುಗಳಲ್ಲಿರುತ್ತವೆ. 

47,5 

90 x12 


304 


329 
330 
335 
346 
347 
348 


358 
359 
369 
370 
376 
376 
377 
382 
389 
392 
393 
394 
394 
395 
399 
414 
417 
448 
449 
472 


30 


25 
26 


28 
18 
18 


18 
31 
11 
15 


23 
19 


12 


10 
31 
20 
26 
14 
12 
24 


22 


ತಪ್ಪು 


ಅಂತರ್ಬೆಳವೆಣಿಗಯಲ್ಲಿರು 


ತ್ತವೆ 


ಊ. ರೋರಿಯೊಫ್ಲೇವ 


ಸಾಲಂ 


: ಗೋಳಾಕಾರು 


ಬಹುಪಾಲ 
ಎರಡು ಸಂಖ್ಯೆ 


ಬಿಳಿಯವು ಉದ್ದನೆ ಕೊನಿ 
ಡಿಯದಂಡಗಳಲ್ಲಿರುತ್ತವೆ. 


ಐಯೋನ 
ಸಂಯುಕ್ಕ 
ಆಥವಾ 

viii 

ಆದರ 

2,5 

ವಾಳ್ಗೆ ಗಳಿದ್ದು 
ವೃತ್ತಗಳ ವೃತ್ತ 
ತೆಳು ಸೀಮಿತ 
ಕೋಳಿಗಳ 
ನಸುಹಸು ಮಿಶ್ರಿತ 
ಸೈರೂಹಿಯ 
ಆಥವಾ 
ಸಮೃದ್ಧವಾಗಿ 
25 

3,6 

ಮೈಸ್‌ 

ನಸಹಳದಿ 

6,5 
ಉದ್ಭವಿಸಿರುತ್ತವೆ. 


ಒಪ್ಪೋಲೆ 713 
ಒಪ್ಪು 


ಅಂತರ್ಬೆಳವಣಿಗೆಯಲ್ಲಿರು 
ತ್ತವೆ 
ಊ. ರೋಸಿಯೊಫ್ಲೇವ 
ಸಾಲು 
ಗೋಳಾಕಾರ 
ಬಹುಪಾಲು 
ಎರಡರ ಸಂಖೈಯಲ್ಲಿ 
ನೀಲಿಹಸುರು ಬಣ್ಣದವು 
ಚಿಕ್ಕ ಕೊನಿಡಿಯದಂಡ 
ಗಳಲ್ಲಿರುತ್ತವೆ. 
ಐಯೋವಪವ 
ಸಂಯುಕ್ತ 
ಆಥವಾ 
VII 
ಅದರ 
2.5 
ಮುಳ್ಳುಗಳಿದ್ದು 
ವೃತ್ತ 
ತೆಳು, ಸೀಮಿತ 
ಕೋಶಗಳ 
ನಸುಹಸುರು ಮಿಶ್ರಿತ 
ಸ್ಮೈರೋಷಿಯ 
ಅಥವಾ 
ಸಮೃದ್ಧವಾಗಿ 
2.5 
3.6 
ಮೆ ನ್‌ 
ನಸುಹಳದಿ 
6.5 
ಉದ್ಭವಿಸಿರುತ್ತ ವೆ. 


714 
ಪುಟ 


482 
485 
501 
505 
515 
548 
551 
557 
565 
565 
567 
579 


581 
584 
589 
593 
599 
609 
634 
634 
634 
634 
650 


ಸಾಲು 


16 
29 
21 
27 
31 

4 
19 
26 

4 
18 
27 

4 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 


ತಪ್ಪು 


ಸ್ವಲ್ಪ. 
ಹಸುರಾಗಿತ್ತವೆ, 
ಸಾಲಗಳಲ್ಲಿ 
ತುದಿಗಳಿರುತ್ತವೆ, 
ಸರಗಳಲ್ಲಿ 
ಚತುರ್ಕೋಶಕೆಯುತ 
ಕೊಶಿಕೆಗಳು 
ಹಚ್ಚು ಕಡಮೆ 
ಸಿ ಿತರ್‌ಲಂಡ್‌ 
ಐಸ್‌ಬೆಲ್‌ ಬಣ್ಣ 
ಮ್ಯಾಕ್ರೊಸ್ಟೋರಿಯಂ 
ಅಮೆರಿಕ ಸಂಯುಕ್ತ 
ಸಂಸಾನಗಳು 
ಹೈಮೆನಿಯಂ 
ಆಥವಾ, 
ಫೃ. 
ಅಗಾಗ್ಗೆ 
ಬಾಡಿ ಹೋಗಿರುವ 
ವೃದ್ಧಿ ಹೂಂದಿದ್ದು 
ಕಂದು. 
ಸ್ಫ್ರೋಮಾವಿರುವುದಿಲ್ಲ 
ಶ್ಲೇಷ್ಮವಾಗಿರುವುದಿಲ್ಲ, 
ಹೆಚ್ಚು 
107..5.9 


ಒಪ್ಪು 


ಸ್ವಲ್ಪ 
ಹಸುರಾಗಿರುತ್ತೆ ವೆ, 
ಸಾಲುಗಳಲ್ಲಿ 
ತುದಿಗಳಿರುತ್ತವೆ, 
ಸರಣಿಗಳಲ್ಲಿ 
ಚತುರ್ಕೋಶಿಕೆಯುತ 
ಕೋಶಿಕೆಗಳು 

ಹೆಚ್ಚು ಕಡಮೆ 

ಸಿ ತ್ಸರ್‌ಲಂಡ್‌ 
ಇಸಾಬೆಲ್‌ ಬಣ್ಣ 
ಮ್ಯಾಕ್ರೊಸ್ಟೋರಿಯಂ 
ಅಮೆರಿಕ ಸಂಯುಕ್ತ 

ಸಂಸ್ಥಾನಗಳು 

ಹೆ ಮೆನಿಯಂ 
ಅಥವಾ 

ಫ್ರ್ಯ. 

ಆಗಾಗ್ಗೆ 

ಬಾಡಿ ಹೋಗುವ 
ವೃದ್ಧಿ ಹೊಂದಿದ್ದು 
ಕಂದು, ಆದರೆ 

ಸೊ ಕ್ಟ್ರೀಮಾದಲ್ಲಿ 
ಶ್ಲೇಷ್ಮವಾಗಿದ್ದು 
- ಹೆಚ್ಚು . 

107 x 5.94 


೦ ೦೦ AN ಓಗಿ ಸೂ WN ಜ್‌ 


ಹ ಶಿ ಕ ಔಪಶಿಶಘಐಭ್ಯಷ್ಯ ತಾ ಪಾ ಜಾ ಭಾ ಜಾ ೧ 
“ONO ೦೦ ಇ ಲಾ ಓಗಿ ಯು YN ದು 


22. 
23. 
24. 
25, 
26, 


\ 


ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಫ್ರಕಟಿಣೆಗಳು 


. ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
. ಪೀಡೆ ನಿರ್ವಹಣೆ 

. ಕೀಟ ವಿಂಗಡಣೆ 

. ಕೀಟ ಹತೋಟಿ (ದಿ ತೀಯ ಮುದ್ರಣ) 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ. -ಭಾಗ 1 
. ತರಕಾರಿ ಬೇಸಾಯ 

. ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 
. ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 

. ರೈತರ ನೆಚ್ಚುಮೆಚ್ಚಿನ ಮರಗಳು 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 2 
. ಬೀಜಗಣಿತ ಪರಿಚಯ 

. ಮಣ್ಣು ಮತ್ತು ನೀರು ನಿರ್ವಹಣೆ 

ಮಣ್ಣು 

. ಕೃಷಿ ಸಹಕಾರ 

. ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 

. ಗೋಸಂಪತ್ತು 

. ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳಂ 

. ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 

. ಪಶುವೈದ್ಯಕೀಯ ವಿಜ್ಞಾನ 

. ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 

. ಟ್ರ್ಯಾಕ್ಟರುಗಳು ಹಾಗೂ ಅವುಗಳನ್ನು 


ಸುಸ್ಥಿತಿಯಲ್ಲಿಡುವ ಕ್ರಮಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 

ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯವರ್ಗೀಕರಣಶಾಸ್ತ್ರ 

ಪೌಷ್ಟಿಕ 'ಆಹಾರ 


ಸಾದಾ ಕ್ಯಾಲಿಕೊ 


2-50* 
500* 
15-00% 
12-50 
16-25 
12-50 
5-00 
15-00 
15-00 
11-25 
(ಅಚ್ಚಿನಲ್ಲಿದೆ) 
15-00 
11-25 
6-25 
15-00 
6-25 
7-50 
17-50 
7-50 
8-25 


7-50 
10-00 
11-25 
15-00 

‘15-00 

9-00 


6-25* 
19-00 
19-00 
15-00 


19-00+ 
15-00% 
10-00* 
19-00* 
10-00* 
11-25 

21-25* 
11-25* 
12-50 


12-50 
15-00 
16-25 
19-00 
20-00 
14-00 


27. 
28. 


29. 


30, 
31. 


32. 
33. 
34. 


35. 
36. 
37. 
38. 
39. 
40. 
. ಗಣಿಶಶಾಸ್ತ್ರ ಪ್ರವೇಶಿಕೆ ಭಾಗ-1 
42, 
43. 
44, 


45, 
46, 


ಕಡಲ ಮೀನುಗಾರಿಕೆ 
ಧಾನ್ಯದ ಬೆಳೆಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳಂ ಹಾಗೂ 
ಅವುಗಳ ಹತೋಟಿ 
ಶಿಶುವಿಹಾರ (ದಿ ತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ ಸಮಾಕ್ಷಣೆ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳಂ ಹಾಗೂ 
ಅವುಗಳ ಹತೋಟಿ 
ಕ್ಕಾನಿಂಗ್‌-ಆಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಅಲಂಕಾರ ಸಸ್ಯಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟೆ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು ಜೀವ- 
ರಸಾಯನಶಾಸ್ತ್ರ 
ಎಲುಬುಶಾಸ್ತ್ರ 
ಕಡಲೆಕಾಯಿ 


ತೆಂಗಂ, ಅಡಿಕೆ, ಇತರ ಗರಿಮರಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 
ಎಣ್ಣೆ (ಬೀಜ)ಕಾಳುಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 


ಸಾದಾ ಕ್ಯಾಲಿಕೋ 


5-00 


10-75 


4-50 
6-00 


7-50 
9-50 
9-50 
12-50 
16-25 
16-25 
10-75 
20-00 
11-25 
10-00 
25-00 
9-00 
12-00 
22-50 
5-00 


7-50 


10-00 


14-00 
13-25 


21-25 


25-00 
16-25 
15-00 
30-00 


27-50 


41. 


48. 


49. 


50. 


51. 
52. 
53, 
54. 
55. 
56. 
57, 
58, 


59. 
60. 
61. 
62. 
63. 
64 
65, 
66, 
67, 
68. 
69. 
70. 
71. 
72. 


ಸಾದಾ ಕ್ಯಾಲಿಕೊ 


ಹತ್ತಿ (ನೂಲು) ನಾರಿನ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 10-00 
ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪನೇರಳೆ 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 5-00 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಮಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 3-75 


ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 

ಕೀಟಗಳು ಹಾಗೂ ಅವುಗಳ ಹತೋಟಿ 4-50 
ಸಸ್ಯ ಸಾಮ್ರಾಜ್ಯ 25-00 30-00 
ಭಾರತೀಯ ಗ್ರಾವೀಣ ಯುವಕ ರೈತ ಸಂಘಟನೆ 8-25 13-52 
ಮಾನುಗಾರಿಕೆ 10-00 15-00 
ಗಣಿತಶಾಸ್ತ್ರ ಪ್ರವೇಶಿಕೆ ಭಾಗ-2 20-00 25-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 19-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 17-50 
ಭಾರತದಲ್ಲಿ ಜೇನುಸಾಕಣೆ 20-00 25-00 
ಸಾಕುಪ್ರಾಣಿ ಮೂಲದ ಸೋಂಕುರೋಗಗಳು 7-50 12-50 
ದೊಡ್ಡರೋಗ 5-00 
ಮೂಲ ಅರ್ಥಶಾಸ್ತ್ರ 19-00 24-00 
ಜೇನಂಸಾಕಣೆ 17-50 22-50 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3-25 
ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20-00 25-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರ್ಯಾಕ್ಟರಂಗಳು 60-00 
ಸಹಕಾರಿ ಬೇಸಾಯ 18-00 23-00 
ಕೋಶ (ಅಚ್ಚಿನಲ್ಲಿದೆ) 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ 12-50 19-00 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 25-00 
ಸಂಸ್ಕೃತಿಯ ರೂಪಿಕೆಗಳು 17-00 22-00 
ರೇಖಾತ್ಮಕ ಬೀಜಗಣಿತ 30-00 35-00 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ 20-00 25-00 
ನೀರಾವರಿ ತತ್ವ ಹಾಗೂ ಪದ್ಧತಿಗಳು 45-00 50-00 


3. 
74. 
75. 
76. 
77. 
78. 
79. 


80. 


81, 
82. 
83. 
84. 
85. 
86. 
87. 
88. 
89. 
90. 


91. 


92. 
93, 
94, 


ಮಣ್ಣು ಶಿಲೀಂಧ್ರಗಳ ಕೈಪಿಡಿ 

ಪ್ರಾಣಿಗಳ ವರ್ತನೆ 

ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ 

ಸಸ್ಯ ತಳಿ ಅಭಿವೃದ್ಧಿ ವಿಧಾನಗಳು 

ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 

ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-1 

ಕೆಲವು ಸಸ್ಯಗಳ ವೈಜ್ಞಾನಿಕ ಇಂಗ್ಲಿಷ್‌ ಹಾಗೂ 
ಕನ್ನಡ ಹೆಸರುಗಳು 

ವೂನು ಮತ್ತು ಸಾಗರೋತ್ಸನ್ನ ಆಹಾರಗಳ ಶೀತ 

ಜೋಪಾಸನೆ 

ಸಾಕುಪ್ರಾಣಿಗಳ ಕೀಟ ಮತ್ತು ಸ್ನಾಯುಶಾಸ್ತ್ರ 

ಕುರಿಸಾಕಣೆ 

ಜೋಳ 

ಹಂದಿಯ ಭ್ರೂಣ ಶಾಸ್ತ್ರ 

ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 

ಮತ್ಸ [ಶಾಸ್ತ್ರ 

ಹಣ್ಣು ತರಕಾರಿ ಸಂರಕ್ಷಣೆ 

ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ 

ತೆಂಗಿನ ಬೇಸಾಯ 

ಆಹಾರ ಸಂರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 

(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-2) 


ಸೂಕ್ಷ್ಮಜೀವಿ ಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 


(ಸೂಕ್ಷ್ಮಜೀವಿ ಜಗತ್ತು, ಭಾಗ-1) 


ಕೃಷಿ ಸಸ್ಮಶಾಸ್ತ್ರಪಾರಿಭಾಷಿಕ ಶಬ್ದಕೋಶ 
ಹಸುರಂ ಸಸ್ಯದ ಜೀವನ 


ಸಾದಾ 
45-00 
17-00 ` 
125-00 
6000 
17-00 
18-00 


ಕ್ಯಾಲಿಕೊ 
50.00 
22-00 


22-00 


(ಅಚ್ಮಿನಲ್ಲಿದೆ) 


20-00 25-00 
(ಅಚ್ಚಿನಲ್ಲಿದೆ) 
8-00 13-00 

10-00 15-00 

35-00 40-00 
(ಅಚ್ಚಿನಲ್ಲಿದೆ) 

(೬ ) 

( .» ) 

(೬ ) 
9.00 14.00 


15-50 


17-00 
2-00 
(ಅಚ್ಚಿನಲ್ಲಿದೆ) 


ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ ಪರಿಣಾಮ) 


ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ 


(ಸೂಕ್ಷ್ಮಜೀವಿ ಜಗತ್ತು ಭಾಗ-2) 


' * ಪ್ರತಿಗಳು ಭೀರಿವೆ 


(ಅಚ್ಚಿನಲ್ಲಿದೆ) 


